ಸಾಮವೇದ ಸಂಹಿತೆ. 


ಯಕ್‌, ಪದ, ಗಾನ, ಸಾಯಣಭಾಷ್ಯ | 
ಕನ್ನಡ ಭಾವಾನುವಾದ ಪದ್ಯಾನುವಾದ ಸಹಿತ 


ಸಂಪುಟ ೧ 


ದ್ರಾಹ್ಯಾಯಣ ಪ್ರತಿಷ್ಠಾ ನ ಪ್ರಕಾಶನ 


ಸಾಮವೇದ ಸಂಹಿತೆ 


ಕ್‌, ಪದ, ಗಾನ, ಸಾಯಣಭಾಷ್ಯ 
ಕನ್ನಡ ಭಾವಾನುವಾದ ಪದ್ಯಾನುವಾದ ಸಹಿತ 


ಸಂಪುಟ ೧ 


SRI SHARADA TRUS1 
SRI SHANKARA MUTT, 
Shankarapuram, 
BANGALORE 560 0೧೦೩4. 


ದ್ರಾಹ್ಯಾಯಣ ಪ್ರತಿಷ್ಠಾ ನ ಪ್ರಕಾಶನ 


7೧ಟಔ೫? ಓ೧ಗ ಣಿ! 1೦ INAH 
FVM AHANALC HS (NS 
[ಗ8)41 ೧11೬ ಗಣಳಗರಿ 
ತಿ೧೧ 083 - 400) ಸಿ೧೪ ೬೪ 


ಸಾಮವೇದ ಸಂಹಿತೆ 


ಯಕ್‌, ಹದ, ಗಾನ, ಸಾಯಣಭಾಷ್ಯ 
ಕನ್ನ ಡ ಭಾವಾನುವಾದ ಪದ್ಭಾನುವಾದ ಸಹಿತ 


ಸಂಪುಟ ೧ 


ಸಂಪಾದಕರು : 
ಹಪ್‌ 
ದ್ರಾಹ್ಯಾಯಣ ಪ್ರತಿಷ್ಠಾನ 
೨೦೦೨ 


ಈ ಗ್ರಂಥದ ಪ್ರಕಟಣೆಗಾಗಿ : 
ಹಂಸಾಶ್ರಮದ ಪೂಜ್ಯ ಸ್ಟಾಮಿ ವಿರಾಜೇಶ್ವರದರು 
ಆರು ಸಹಸ್ರರೂಪಾಯಿಗಳನ್ನೂ, 
ಗೆಳೆಯರಾದ ಪೇದಾಭಿಮುನಿಗಕೊಬ್ಬರು 


ಹತ್ತು ಸಹಸ್ರರೂಪಾಯಿಗಳನ್ನೂ, 
ಸಮೀಪಬಂಧುಗಳಾದ ಶ್ರೀ ಕಡಬಾಸುಬ್ರಹ್ನಣ್ಯರವರು 
ಹತ್ತು ಸಹಸ್ರರೂಪಾಯಿಗಳನ್ನೂ, 
ಶ್ರೀ ಕೆ.ಐನ್‌. ಪ್ರಭಾಶರರವರು ಅವರ ತಂದೆಯವರಾದ 
ದಿವಂಗತ ಶ್ರೀ ಕೆ.ನರಸಿ೦ಹಮೂರ್ತಿಗಳವರ ಹೆಸರಿನಲ್ಲಿ 
ಹತ್ತು ಸಹಸ್ತ್ರರೂಪಾಯಿಗಳನ್ನೂ ಉದಾರವಾಗಿ ದಾನಮಾಡಿರುತ್ತಾರೆ. 


ಸಾಮವೇದ ಸಂಹಿತೆ 


ಪ್ರಥಮ ಸಂಪುಟ 


ಪ್ರಕಾಶಕರು :- 
ಣ್‌ ಶ್ರ 
ದ್ರಾಹ್ಯಾಯಣ ಪ್ರತಿಷ್ಠಾನ 
ನಂ. ೮೦೧, ೩ ನೆಯ ಮುಖ್ಯರಸ್ಸೆ ೪ನೆಯ ಬ್ಲಾಕು, 
ರಾಜಾಜಿನಗರ, ಬೆಂಗಳೂರು - ೧೦. ದೂ : ೩೩೫೩೨೪೮ 


ಪ್ರಥಮ ಮುದ್ರಣ ೨೦೦೨ 
೧,೦೦೦ ಪ್ರತಿಗಳು 
ಹಕ್ಕು ಪ್ರಕಾಶಕರ ಸ್ವಾಧೀನ 


ಮುಖಪುಟ ವಿನ್ಯಾಸಕರು ಸದ 
ತ ತ್ರೀ. ಕೆ. ಟಿ. ಅನಂತ 
ನಂ. ೮೫೨, ೧ "ಬಿ' ಮುಖ್ಯರಸ್ತೆ ೨ನೆಯ ಹಂತ, 
ಗಿರಿನಗರ, ಬೆಂಗಳೂರು - ೮೫. 


ಡಿ.ಟಿ.ಪಿ. :- 
ಓಮ್‌ ಕಾಮ್ಸ್‌ ಸನ್ನ! ರ್‌ 
ನಂ. ೪೩೪, ೫೬ ನೆಯ ಅಡ್ಡರಸ್ತೆ, ೩ ನೆಯ ಬ್ಲಾಕು, 
ರಾಜಾಜಿನಗರ, ಬೆಂಗಳೂರು - ೧೦. 


ಮುದ್ರಕರು :- 

ಕೈಪು ಶೇಷಾದ್ರಿ 
ವೇದಭಾಷ್ಯ ಪ್ರಕಾಶನ ಸಮಿತಿ 
ಬೆಂಗಳೂರು - ೫೬೦ ೦೦೪. 


ಬೆಲೆ: ರೂ. ೨೨೦/- 


ದ್ರಾಹ್ಯಾಯಣ ಪ್ರತಿಷ್ಠಾನ - ಪರಿಚಯ 


ಸಾಮವೇದ ಅಧ್ಯಯನ ಅಧ್ಯಾಪನ ಇನ್ನೂ ಹೆಚ್ಚಾಗಿ ಬೆಳೆಯಲು 
ಅನುಕೂಲವಾಗುವಂತೆ ಸಾಮವೇದ ಗ್ರಂಥಗಳನ್ನು ಕನ್ನಡದಲ್ಲಿ ಸಂಪಾದಿಸಿ ಯಥಾಶಕ್ತಿ 
ಪ್ರಕಟಿಸಿ ಪ್ರಚಾರಮಾಡಬೇಕೆಂಬ ಅಭಿಲಾಷೆಯುಳ್ಳ ಸಾಮವೇದಾಧ್ಯಯನ ಆಸಕ್ತರಿಂದ 
"ದ್ರಾಹ್ಯಾಯಣ ಪ್ರತಿಷ್ಠಾನ' ವೆಂಬ ಸಂಸ್ಥೆ ರೂಪುಗೊಂಡಿದೆ. ಸಾಮವೇದದಲ್ಲಿ ಆಸಕ್ತಿ 
ಇರುವವರೆಲ್ಲರೂ ಯಾವಶುಲ್ಪವೂ ಇಲ್ಲದೆ ಈ ಸಂಸ್ಥೆಯ ಸದಸ್ಯರಾಗಿ ಯಥಾಮತಿ 
ವೇದಪುರುಷನ ಸೇವೆ ಸಲ್ಲಿಸಬಹುದು. 


ಕನ್ನಡ ನಾಡಿನಲ್ಲಿ ಪರಂಪರೆಯಿಂದ ಅಸ್ತಿತ್ವದಲ್ಲಿರುವ ಸಾಮವೇದದ ಓಲೇಗರಿ 
ಹಾಗೂ ಹಸ್ತ ಲಿಖಿತ ಗ್ರಂಥಗಳು ನಾಗರಿ ಲಿಪಿಯಲ್ಲಿರುವುದೇ ಒಂದು ವೈಶಿಷ್ಟ್ಯ. ಈಗೀಗ 
ಪ್ರಯೋಗ ಕರ್ತೃಗಳು ಕೆಲವರು ತಮ್ಮ ಸ್ವಂತ ಉಪಯೋಗಕ್ಕಾಗಿ ಕನ್ನಡಲಿಪಿಯಲ್ಲಿ 
ಬರೆದಿಟ್ಟುಕೊಂಡಿರುವ ಪೂರ್ವಾಪರ ಪ್ರಯೋಗ ಗ್ರಂಥಗಳು ಸಂಕ್ಷಿಪವಾಗಿದ್ದು ವೈದಿಕ 
ಪ್ರಕ್ರಿಯೆಗಳ ಪರಿಚಯವಿಲ್ಲದ ಹೊಸದಾಗಿ ಕಲಿಯ ಬಯಸುವವರಿಗೆ ಉಪಾದೇಯ 
ವಾಗಿಲ್ಲ ಸಾಮವೇದದ ಸಮಗ್ರ ಅಧ್ಯಯನ ಅಧ್ಯಾಪನ ಮಾಡಲಾಶಿಸುವವರು ದೇವನಾಗರಿ 
ಲಿಪಿಯಲ್ಲಿರುವ/ ಗ್ರಂಥಾಕ್ಷರದಲ್ಲಿರುವ ಮುದ್ರಿತ ಗ್ರಂಥಗಳನ್ನೇ ಆಶ್ರಯಿಸಬೇಕಾಗಿದೆ. ಈ 
ಗ್ರಂಥಗಳು ಕನ್ನಡಲಿಪಿಯಲ್ಲಿ ಪ್ರಕಟವಾಗಿಲ್ಲದಿರುವುದೂ ಕನ್ನಡಿಗ ಸಾಮವೇದಿಗಳು 
ಅಧ್ಯಯನ ಅಧ್ಯಾಪನಗಳಲ್ಲಿ ಉತ್ಸಾಹ ತಾಳದಿರುವುದಕ್ಕೆ ಒಂದು ಕಾರಣವಾಗಿದೆ. ಈ 
ಕೊರತೆಯನ್ನು ತುಂಬಬೇಕೆಂಬುದೇ ದ್ರಾಹ್ಯಾಯಣ ಪ್ರತಿಷ್ಠಾನದ ಆಶಯವಾಗಿದೆ. 


ಈ ಹಿನ್ನೆಲೆಯಲ್ಲಿ ಕನ್ನಡನಾಡಿನಲ್ಲಿ ಸಿಗುವ ಓಲೇಗರಿ ಹಾಗೂ ಹಸಲಿಖಿತ 
ಸಾಮವೇದ ಗ್ರಂಥಗಳನ್ನು ಶೇಖರಿಸಿ ಪಾಠಾಂತರಗಳನ್ನು ಗುರುತಿಸಿ, ಕಂಡು ಬರುವ 
ವ್ಯತ್ಯಾಸಗಳನ್ನು ವಿದ್ವಾಂಸರ ಗಮನಕ್ಕೆ ತಂದು, ಅವರ ಸಲಹೆಯಂತೆ ಆಧಾರ ಗ್ರಂಥಗಳ ಸ್ಥಳ 
ನಿರ್ದೇಶಿಸಿ ಖಚಿತ ಪಾಠವನ್ನು ನಿರ್ಧರಿಸಲಾಗುತ್ತದೆ. ನಿರ್ಧರಿಸಲಾಗದ ಅಂಶಗಳು 
ಆಯಾಗ್ರಂಥಗಳ ಪರಿಶಿಷ್ಟದಲ್ಲಿ ಚರ್ಚೆಗಾಗಿ ಮಂಡಿಸಲ್ಪಡುತ್ತವೆ. ಈ ಪೂರ್ವಸಿದ್ದತೆಯ 
ನಂತರ ವೈದಿಕ ಪ್ರಕ್ರಿಯೆಗಳ ಆನುಪೂರ್ವಿಯ ಪರಿಚಯವಿಲ್ಲದೆಯೂ ಸಾಮವೇದ 


ಪ್ರಯೋಗಳನ್ನು ಕಲಿಯಬಯಸುವವರಿಗೆ ಅನುಕೂಲವಾಗುವಂತೆ ಮನ್ರ್ಯ ತನ್ವ ಅನುಷ್ಠಾನ 
ಕ್ರಮಗಳನ್ನೂ ಯಥಾಮತಿ ಸಂಕ್ಷಿಪ್ತವಾಗಿ ಮನ್ವಾರ್ಥಗಳನ್ನೂ, ಪ್ರತೀಕಗಳ ಪರಿಚಯ 


ವನ್ನೂ, ಸೂಕ್ತ ಟಿಪ್ಪಣಿಗಳನ್ನೂ ಕನ್ನಡದಲ್ಲಿ ಬರೆದು ಯಥಾನುಕೂಲವಾಗಿ ಪ್ರಕಟಿಸುವ 


ಕೈಂಕರ್ಯವನ್ನು ದ್ರಾಹ್ಯಾಯಣ ಪ್ರತಿಷ್ಠಾನ ನೆರವೇರಿಸುತ್ತಿ ದೆ. 

ಹೀಗೆ ೧೯೯೬ರಲ್ಲಿ ಪ್ರಕಟವಾದ ಡೆಮಿ ೧/೮ ೧೨೭ ಪುಟಗಳ "ಸಾಮವೇದ 
ಪರಿಚಯ' ಗ್ರಂಥದ ನಂತರ ೩೫೫ ಪುಟಗಳ "ನಿತ್ಯಾಹ್ನಿಕ, ಉತ್ಸರ್ಜನ, ಉಪಾಕರ್ಮ', ೧೦೦ 
ಪಟಗಳ "ಸಂಧ್ಯಾನುಷ್ಠಾನ', ೧೬೪ ಪುಟಗಳ 'ಶ್ರಾದ್ಧಪ್ರಯೋಗ', ೩೦೨ ಪುಟಗಳ 
"ಅಪರಪ್ರಯೋಗ', ೫೩೨ ಪುಟಗಳ "ಪೂರ್ವಪ್ರಯೋಗ' ಗ್ರಂಥಗಳನ್ನು ನಮ್ಮ ಸಮಾಜದ 
ಎಲ್ಲಾ ಸರದ ಜನರೂ ಶ್ರದ್ಧಾಭಕ್ತಿ ಆದರೋತ್ಪಾಹಗಳಿಂದ ಬರಮಾಡಿಕೊಂಡು 
ಸಾಮವೇದದ ಬಗೆಗೆ ಒಲವು ತೋರಿಸಿದ್ದಾರೆ. 


ಈ ಮೇಲಿನ ಗ್ರಂಥಗಳಿಗೆಲ್ಲಾ ಮೂಲವಾದ ಮಿಗಿಲಾದ ವೇದವೃಕ್ಷದ 
ಪುಷವೆನಿಸಿರುವ “ಸಾಮವೇದ ಸಂಹಿತೆ' ಯನ್ನು "೫೦೦ ಪುಟಗಳ ಐದು ಸಂಪುಟಗಳಲ್ಲಿ 
ತರಬೇಕೆಂಬ ಆಶಯದಿಂದ ಇದೀಗ ಆಗ್ನೇಯ ಕಾಂಡವನ್ನೊಳಗೊಂಡಿರುವ ಪ್ರಥಮ 
ಸಂಪುಟವನ್ನು ನಮ್ಮ ಸಮಾಜಕ್ಕೆ ಅರ್ಪಿಸಲಾಗಿದೆ. 


ಛಾಂ. ಉ.೫.೧೦.೬-೮, ಬೃ.ಉ. ೬.೨.೧೬, "ಯಜ್ಞಾರ್ಥಾತ್‌ ಕರ್ಮಣೋನ್ಯೈತ್ರ... 
| "ಕರ್ಮಬ್ರಹ್ಮೋದ್ಬವಂ ವಿದ್ಧಿ... 1 "ಕರ್ಮಣೈವ ಹಿ ಸಂಸಿದ್ದಿಮ್‌..' -ಭ.ಗೀ. 
೩.೯,೧೫.೨೦ ॥ ಇತ್ಯಾದಿ ಉಪದೇಶಗಳನ್ನು ಸ್ಮರಿಸಿ, ಮನ್ತಾರ್ಥಗಳನ್ನು ತಿಳಿದು, ಶ್ರದ್ದಾ 
ಭಕ್ತಿಗಳಿಂದ ವಿಧ್ಯುಕ್ತವಾಗಿ ಆಚರಿಸುವ ಕರ್ಮ ವೀರ್ಯವತಾಗಿ ಸಮೃದ್ದ ಫಲವನ್ನು 
ಪಡೆಯಲು ಕರ್ತೃವಿಗೆ ನೆರವಾಗುವುದೇ ದ್ರಾಹ್ಯಾಯಣ ಪ್ರತಿಷ್ಠಾನದ ಧ್ವೇಯವಾಗಿದೆ. 


ರೀಪತಿ 
ಸಾಮವೇದೋಪಾಕರ್ಮ ಅಧ್ಯಕ್ಷರು 
ಶ್ರೀ ಚಿತ್ರಭಾನು ಸಂವತ್ತರ ದ್ರಾಹ್ಯಾಯಣ ಪ್ರತಿಷ್ಠಾನ 
೯-೯-೨೦೦೨ ಬೆಂಗಳೂರು 


ಸಸಿವಾಚನ 


ಕನ್ನಡನಾಡಿಗೂ ವೇದವಾಜ್ಞಯವ್ಯಾಖ್ಯಾನಕ್ಕೂ ವಿಶೇಷವಾದ ಸಂಬಂಧವು 
ಇತಿಹಾಸ ಕಾಲದಿಂದ ನಡೆದುಬಂದಿದೆ. ವೇದಾಂತದ ವಿವಿಧ ಮುಖಗಳನ್ನು 
ವಿಶದೀಕರಿಸಿದ ಶಂಕರ-ರಾಮಾನುಜ- ಶ್ರೀಪತಿ- ಪ್ರೀಕಂಠ-ಮಧ್ದ-ವಲ್ಲಭ ಮುಂತಾದ 
ವರೆಲ್ಲ ಒಂದಲ್ಲ ಒಂದು ರೀತಿ ಕರ್ಣಾಟಕಕ್ಕೆ ಸೇರಿದವರೇ. ವಿಶೇಷತಃ ಸಮಗ್ರ 
ವೇದಸಾಹಿತ್ಯಕ್ಕೆ "ನ ಭೂತೋ ನ ಭವಿಷ್ಯತಿ' ಎಂಬಂಥ ಭಾಷ್ಟವನ್ನು ರಚಿಸಿದ ಪ್ರೀ 
ಸಾಯಣಾಚಾರ್ಯರು ನಮ್ಮೇ ನಾಡಿನವರೇ ಎಂಬುದು ನಮಗೆಲ್ಲ ಹೆಮ್ಮೆ ತರುವಂಥ 
ಸಂಗತಿ. ಇಪ್ಪತ್ತನೆಯ ಶತಮಾನದ ಮಧ್ಯಭಾಗದಲ್ಲಿ ಸಮಗ್ರವಾಗಿ ಯಗ್ವೇದದ 
ಸಂಹಿತೆ- ಬ್ರಾಹ್ಮಣ- ಆರಣ್ಯಕಗಳನ್ನು ಮೂವತೈದು ಬೃಹತ್ಸಂಪುಟಗಳಲ್ಲಿ ಮೂಲ, 
ಪದಪಾಠ, ಪ್ರತಿಪದಾರ್ಥ, ಸಾಯಣಭಾಷ್ಠ ಮತ್ತದರ ಅನುವಾದ, ತಾತ್ಪರ್ಯ, ವಿಶೇಷ 
ವಿಚಾರ ಹಾಗೂ ಮಂತ್ರಗಳ ಆಂಗ್ಲಾನುವಾದದೊಡನೆ ಕನ್ನಡನುಡಿಗೆ ತಂದ 
ಜಯಚಾಮರಾಜೇಂದ್ರ ಗೃಂಥರತ್ತಮಾಲೆಯ ಸಂಪಾದಕವರ್ಗದ ಕೆಲಸವು ಯಾವ 
ನಾಡು-ನುಡಿಗಳಿಗಾಗಲಿ ಹೆಮ್ಮೆ ತರುವಂಥದ್ದು. ಈಚೆಗೆ ಪ್ರೊ॥ ಎಸ್‌.ಕೆ. ರಾಮಚಂದ್ರ 
ರಾಯರು ಮೂವತ್ತು ಸಂಪುಟಗಳಲ್ಲಿ ಯಕಂಹಿತೆಯ ನೂತನವ್ಯಾಖ್ಯಾನವನ್ನು 
ಯಾಸ್ವಾಚಾರ್ಯರ ನಿರುಕ್ತದ ಬೆಳಕಿನಲ್ಲಿ ಆಧ್ಯಾತ್ಮಿಕಾರ್ಥಪರವಾಗಿ ಮಾಡಲು 
ಉದ್ಯುಕ್ತರಾಗಿರುವುದು ತುಂಬ ಸ್ಥ್ಮರಣೀಯವಿಕ್ರಮ. ಅಂತೆಯೇ ಜ್ಯೋತಿಸ್ಲಾಂಸ್ಕೃತಿಕ 
ಪ್ರತಿಷ್ಠಾನದವರು ಸಾಯಣಭಾಷ್ಕದೊಡನೆ ಸಮಗ್ರಕೃಷ್ಣಯಜುರ್ವೇದವನ್ನು ಕನ್ನಡಕ್ಕೆ 
ತರುತ್ತಿರುವ ಸಾಹಸವೂ ಸುತರಾಂ ಸುತ್ತ. ಇವುಗಳಲ್ಲದೆ ಇತ್ತೀಚೆಗೆ ಬೆಂಗಳೂರಿನ 
ಆರ್ಯಸಮಾಜವು ಶ್ರೀಸುಧಾಕರ ಚತುರ್ವೇದಿಗಳ ನೇತೃತ್ವದಲ್ಲಿ ನಾಲ್ಕುವೇದಗಳನ್ನೂ 
ಸ್ವೋಪಜ್ಞಟೀಕೆಯೊಡನೆ ಕನ್ನಡೀಕರಿಸುತ್ತಿರುವ ವಿಸ್ಮಯಾವಹೋಪಕ್ರಮವೂ ನಿತಾಂತ 
ಸ್ತವನೀಯ. ಇನ್ನೂ ಇಂಥ ಹತ್ತು ಹಲವು ಹಿರಿಯ-ಕಿರಿಯ ವೇದವ್ಯಾಖ್ಯಾನ- ಪ್ರಕಾಶನ 
ಯತ್ನಗಳು ವೈಯಕ್ತಿಕ ಹಾಗೂ ಸಾಂಸ್ಟಿಕಸ್ಕರದಲ್ಲಿ ಸಾಗುತ್ತಲೇ ಇರುವುದು ನಮ್ಮ ನಾಡಿನ 


ಈ ಪುಣ್ಯನಿಶ್ರೇಣಿಯಲ್ಲಿಯೇ ಪ್ರಕೃತ ದ್ರಾಹ್ಯಾಯಣಪ್ರತಿಷ್ಠಾನದವರು 
ಹೊರತರಲಿರುವ ಸಮಗ್ರಸಾಮವೇದ ಸಂಹಿತಾಬ್ರಾಹ್ಮಣಗಳ ಸಸಾಯಣಭಾಷ್ಠ-ಕನ್ನಡ 
ಭಾಷಾಂತರ ಮತ್ತು ವಿಶೇಷವ್ಯಾಖ್ಯಾನ- ಟಿಪ್ಪಣಿಗಳು ಸೇರುತ್ತವೆ. ಯಗೃಜುರ್ಮೇದಗಳ 
ಬಗೆಗೆ ಸಾಕಷ್ಟು ಕೆಲಸ ಇಂಗ್ಲಿಷ್‌, ಹಿಂದಿ, ಮರಾಠಿ, ತೆಲುಗು ಹಾಗೂ 
ಕನ್ನಡಭಾಷೆಗಳಲ್ಲಿಯೂ - ಕೆಲಮಟ್ಟಿಗೆ - ಆಗಿದೆ. ಆದರೆ ಸಾಮವೇದದ ಬಗೆಗೆ ತುಂಬ 
ಅಲ್ಪಪ್ರಮಾಣದ ಕಾರ್ವ ನಡೆದಿದೆ. ಇದು ಗುಣ-ಗಾತ್ರಗಳರಡರಲ್ಲಿಯೂ ಅಲ್ವ. ಇದಕ್ಕೆ 
ಕಾರಣ ಸಾಮವೇದದ ಬಗೆಗೆ ಸಾಮಾನ್ಯರಿಗೂ ಎದ್ವಾಂಸರಿಗೂ ಸಮಾನವಾಗಿರುವ 


ಗ 


ಅನತಿಪರಿಚಯಪರಿಶ್ರಮಗಳೇ ದಿಟ. ಉತ್ತರಭಾರತದಲ್ಲಿ ಹಾಗೂ ಪಾಶ್ಚಾತ್ಯದೇಶಗಳಲ್ಲಿ 
ಸಾಗಿರುವ ಸಾಮವೇದಾಧ್ಯಯನ-ಸಂಶೋಧನಗಳು ಬಹುಮಟ್ಟಿಗೆ ಯಗ್ವೇದದ 
ನೆರಳಿನಲ್ಲಿಯೇ ಸಾಗಿವೆ. ಕೇವಲ ಯಕ್ಕಿನ ಅರ್ಥವನ್ನು ಗ್ರಹಿಸುವ, ವಿವರಿಸುವ ಯತ್ನವೇ 
ಇಲ್ಲಿ ಪ್ರಧಾನವಾಗಿದೆ. ಆದರೆ ಸಾಮವೇದದ ಬಹುಮುಖ್ಯವಾದ ಗಾನಕ್ರಮದ ಬಗೆಗೆ 
ಬಹುಮಟ್ಟಿಗೆ ಅಜ್ಞಾನ ಅಥವಾ ಅವಜ್ಞೆಯೇ ಸಾಗಿಬಂದಿದೆ. ಇದಕ್ಕೆ ಆರ್ಯಸಮಾಜದ 
ಸಾಮವೇದ ಪ್ರಕ್ರಿಯೆಯನ್ನೊಂದು ನಿದರ್ಶನವಾಗಿ ಇಲ್ಲಿ ಪ್ರಸ್ತಾವಿಸಬಹುದು. ಇನ್ನು 
ದಕ್ಷಿಣಭಾರತದ- ವಿಶೇಷತಃ ತಮಿಳುನಾಡಿನ - ಯತ್ನವನ್ನು ಗಮನಿಸಿದರೆ ಇಲ್ಲಿ 
ಅರ್ಥಮಹತ್ತೃದ ಬಗೆಗೆ ಅಂಥ ಕೆಲಸ ಸಾಗದಿರುವುದು ಎದ್ದುಕಾಣುವ ಸಂಗತಿ. ಈ 
ಎರಡೂ ಕೊರತೆಗಳನ್ನು ಕೂಡಿದಮಟ್ಟಿಗೂ ನೀಗಿ "ಸಾಮವೇದದ ತತ್ವ ಮತ್ತು 
ಪ್ರಯೋಗಗಳನ್ನು ಒಟ್ಟಾಗಿ ಉಜ್ಜೀವನಗೊಳಿಸುವ ತುಡಿತವೇ' ದ್ರಾಹ್ಯಾಯಣಪ್ರತಿಷ್ಠಾನದ 
ಪ್ರಕೃತೋದ್ಯಮದಲ್ಲಿ ಎದ್ದುಕಾಣುವ ವಿಶೇಷತೆ. 


ಯಾಜ್ಞಕವಾದ ವೇದವ್ಯಾಖ್ಯಾನಪದ್ಧತಿಯನ್ನು ಸಾಯಣಾಚಾರ್ಯರ 
ಹಾದಿಯೆಂದು ಹೆಸರಿಸಿ, ಆ ಪ್ರಕ್ರಿಯೆಯು ಶುಷ್ಕಕರ್ಮಕಾಂಡಪ್ರಧಾನವೆಂದು ಹೀಗಳೆದು 
ತನ್ಮೂಲಕ ಅಧಿಯಜ್ಞಾರ್ಥವನ್ನೇ ವೇದವಿರುದ್ದವೆಂದು ನಿರಾದರಿಸುವುದು ಆಧುನಿಕ 
ಸಂಶೋಧಕರ ಅನುದಿನದ ಪಲ್ಲವಿಯಾಗಿದೆ. ಇದಕ್ಕೆ ಮಹರ್ಷಿದಯಾನಂದಸರಸ್ವತಿ, 
ಅರವಿಂದರಂಥ ಲೋಕಪ್ರಸಿದ್ದರೂ ಹೊರತಲ್ಲ. ಯಾಸ್ಕಮುನಿಗಳ ನಿರುಕ್ತವನ್ನೊಂದನ್ನೇ 
ಹಿಡಿದು ಉಳಿದೆಲ್ಲ ವೇದಾಂಗಗಳ ಪ್ರಕ್ರಿಯೆಗಳನ್ನೂ ಅವಗಣಿಸಿ, ತಾವು 
ಹೇಳಹೊರಟರುವುದು ಪರಮೋಚ್ಚವಾದ ಆಧ್ಯಾತ್ಮಿಕಾರ್ಥ; ಇದರೆದುರು ಉಳಿದದ್ದೆಲ್ಲ 
ಗೌಣ, ಅನಪೇಕ್ಷಿತ ಎಂಬ ನಿಲುವನ್ನು ತಾಳಿ ಮನಬಂದಂತೆ ಪೂರ್ವಗ್ರಹನಿರ್ದಿಷ್ಟವಾದ 
'ಆಧ್ಯಾತ್ಲಿಕ' ಅರ್ಥಗಳನ್ನು ತಮ್ಮ ತಮ್ಮ ಮತಗಳಿಗೆ ಅನುಕೂಲಿಸುವಂತೆ ಕಾಣುತ್ತಿರುವ, 
ಆರೋಪಿಸುತ್ತಿರುವ ವೇದವ್ಯಾಖ್ಯಾತೃಗಳ ಪರಂಪರೆ ಇಂದು-ನಿನ್ನೆಯದಲ್ಲ ಶತಮಾನ 
ಗಳಿಂದ ಇಳಿದು ಬಂದಿದೆ. ದಿಟವೇ, "ಆಧ್ಯಾತ್ಮಿಕಾರ್ಥವೇ ವೇದದ ಹೃದಯ'. ಇದನ್ನು 
ಎಲ್ಲರೂ ಒಪ್ಪುತ್ತಾರೆ. ಆದರೆ ಆಧ್ಯಾತ್ಮಿಕಾರ್ಥದ ದ್ರವ್ಯ ತುಂಬ ಅಲ್ಪ. ಅದರ ತತ್ತ್ವ ಮಾತ್ರ 
ಅಪಾರ. ಹತ್ತಾರು ವಾಕ್ಯಗಳೊಳಗೆ ಸಮಗ್ರವೇದಗಳ ಆಧ್ಯಾತ್ಮಿಕಾರ್ಥ ಅಡಗಬಲ್ಲುದು. 
ಇನ್ನುಳಿದ ವಿಸ್ತರಣೆಯೆಲ್ಲ ಅದನ್ನು ಬೇರೆ ಬೇರೆ ಸ್ತರಗಳಿಂದ ಪೋಷಿಸಬಲ್ಲ ಅಧಿಭೂತ- 
ಅಧಿದೈವ- ಅಧಿಯಜ್ಞಾರ್ಥಗಳಿಗೇ ಮೀಸಲಾಗುವುದು ಅನಿವಾರ್ಯ. ತತ್ತ್ವಪ್ರತಿಪಾದಕ 
ವಾಕ್ಕವೊಂದು ಸೂತ್ರ. ಅದಕ್ಕೆ ಪ್ರಯೋಗಸಾಫಲ್ಯದ ಭಾಷ್ಕ ಸಹಜವಾಗಿಯೇ ಬಹು 
ಬೃಹದ್ದಾತ್ರದ್ದಾಗುತ್ತದೆ. ಇಂಥ ಸಮಗ್ರದೃಷ್ಟಿಯ ವೇದಾರ್ಥ ಪದ್ಧತಿಯನ್ನು ಕೇವಲ ಕರ್ಮ 
ಕಾಂಡೀಯವೆಂದು ಕುಂದಿಡುವುದು ಕುಹಕರ ದಾರಿಯಷ್ಟೇ ಆಗುವುದು. ದುಂಬಿಗೆ ಒಂದು 
ಹನಿ ಮಕರಂದಮಾತ್ರ ಮುಖ್ಯವಾಗಿರುವಾಗ ಅಷ್ಟು ದೊಡ್ಡ ಹೂವು. ಅದರ 
ಬಣ್ಣ- ಬೆಡಗು-ಕಂಪು-ಸೊಂಪುಗಳಲ್ಲ ಅದೇಕಿರಬೇಕು? ಆ ಹೂವನ್ನು ತಾಳುವ ಗಿಡದ 

ಘು 


4 


ಎಲೆ- ರಂಬೆ-ಕೊಂಬೆಗಳ ಎಸ್ಮಾರ ಏಕಿರಬೇಕು? ಇವೆಲ್ಲ ವ್ಯರ್ಥ, ಇದಲ್ಲ 
ಪರಮಾರ್ಥವೆಂದು ಹೇಳುವವರು ಕೇವಲ ದುಂಬಿಯ ದೃಷ್ಟಿಯನ್ನಷ್ಟೇ ಉಳ್ಳವರಲ್ಲದೆ ಆ 
ಗಿಡದಿಂದ ಬಹುವಿಧಪ್ರಯೋಜನಗಳನ್ನು ಪಡೆಯುವ ಇನ್ನುಳಿದ ಪ್ರಪಂಚದ ಅನೇಕ 
ಜೀವಿಗಳ ಆಶಯಗಳನ್ನು ಮರೆತಿರುತ್ತಾರೆ. ಅಲ್ಲದೆ ಒಂದು ಹನಿ ಮಕರಂದವಾದರೂ 
ಇಡಿಯ ಗಿಡದ ಫಲ. ಬಿಂದುಮಾತ್ರಮಕರಂದೋತ್ಪತ್ತಿಗೆ ಆ ತರುವಿನಷ್ಟು ವಿಸ್ತಾರವಾದ 
ಭೂಮಿಕೆ ಅತ್ಯವಶ್ಯ. ಆಧ್ಯಾತ್ಮಿಕಾರ್ಥವು ಶೂನ್ಯದಿಂದ ಸಂಭವಿಸದು. ವೇದಗಳು ಮಾನವ 
ಜೀವನದ ಸಮಸ್ತಮಾೌಲ್ಯಗಳ ಸಮಗ್ರಾಭ್ಯುದಯಕ್ಕೆ ಹೊರಟಕಾರಣ, ಜ್ಞಾನಕಾಂಡಕ್ಕಿಂತ 
ಕರ್ಮಕಾಂಡದ ದ್ರವ್ಯವ್ಯಾಪ್ತಿ ಸಹಜವಾಗಿಯೇ ಬೃಹದ್ಧಾತ್ರದ್ದಾದ ಕಾರಣ 
ವೇದವಿವರಣೆಯಲ್ಲಿ ಅಧಿಯಜ್ಞದೃಷ್ಟಿ ಅನಿವಾರ್ಯ ಎಸ್ತ್ಮಾರದ್ದಾಗುತ್ತದೆ. ಹಾಗೆಂದು 
ಆಧ್ಯಾತ್ಮಿಕಾರ್ಥದ ಬಗೆಗೆ ಖಂಡಿತವಾಗಿ ಅವಜ್ಞಿಯಿಲ್ಲ. ಅದೇ ನಮ್ಮ ಚರಮಗಂತವ್ವ. 
ಒಟ್ಟಿನಲ್ಲಿ ಈ ಕೃತ್ನದೃಷ್ಟಿಯ ರಸಫಲವನ್ನೇ ನಾವು ಪ್ರಕೃತ ದ್ರಾಹ್ಯಾಯಣ ಪ್ರತಿಷ್ಠಾನದ 
ಸಾಮವೇದಸಂಪುಟಗಳಲ್ಲಿ ಕಾಣಬಹುದು. ಆದುದರಿಂದಲೇ ಇದು ಕರ್ಮ- ಜ್ಞಾನ- 
ಉಪಾಸನೆಗಳೆಂಬ ಕಾಂಡತ್ರಯಾಭಿಮಾನಿಗಳಿಗೂ ಸಮಾನವಾಗಿ ಆದರಣೀಯವಾಗಿದೆ. 
ಇಲ್ಲಿರುವುದು ಸಕಲರಿಗೂ ಅವಿರೋಧವಾದ ಸಮಗ್ರಸಂಸ್ಕೃತಿದೃಷ್ಟಿ. 


ಸಂಹಿತಾಪಾಠ, ವಿವಿಧಗಾನಕ್ರಮ, ಪದಪಾಠ, ಪ್ರತಿಪದಾರ್ಥ, ಸಾಯಣಭಾಷ್ಟ, 
ಅನುವಾದ, ವಿಶೇಷವ್ಯಾಖ್ಯಾನ- ಟಿಪ್ಪಣಿಗಳೆಲ್ಲ ಸೇರಿರುವ ಈ ಸಾಮವೇದಾವೃತ್ತಿಯು 
ಬಹುಶಃ ಸಾಮವೇದಾನುವಾದೇತಿಹಾಸದಲ್ಲಿಯೇ ಮೊದಲಬಾರಿಗೆ ಮಂತ್ರಗಳ ಛಂದೋ 
ಬದ್ಧಪದ್ಯಾನುವಾದವನ್ನೂ ಒಳಗೊಂಡಿರುವುದು ಮತ್ತೊಂದು ವಿಶೇಷತೆ. ಇಂಥ ಸೇವೆಯ 
ಮೂಲಕ ಭಗವಾನ್‌ ವೇದಪುರುಷನ ಆರಾಧನೆಗೆ ಅವಕಾಶವನ್ನು ನನಗೊದವಿಸಿದ 
ದ್ರಾಹ್ಯಾಯಣಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳಿಗೂ, ಸಂಪಾದಕವರ್ಗಕ್ಕೂ ನನ್ನ 
ವಿನಮ್ರ ನಮೋವಾಕಗಳು. ಮುಖ್ಯವಾಗಿ ನನಗೆ ಸಾಮವೇದದ ದಿಗ್ದರ್ಶನವನ್ನು 
ಮಾಡಿಸಿದ ಗುರುಗಳಾದ ಪೂಜ್ಯ ವೇ.ಬ್ರ.ತಶ್ರೀ॥ ಶೇಷಣ್ಣಶ್ರೌತಿಗಳಿಗೆ ನನ್ನ ನಿತಾಂತ 
ಕೃತಜ್ಞತಾಂಜಲಿಗಳು ಸಲ್ಲುತ್ತವೆ. ಈ ಮುನ್ನ ಪ್ರತಿಷ್ಠಾನವು ತಂದ ಪೂರ್ವಾಪರ 
ಪ್ರಯೋಗಾದಿಗಳ ಹಲವು ಸಂಪುಟಗಳ ಅನನ್ಯಮಹತ್ವವನ್ನು ಬಲ್ಲವರಿಗೆ ಶ್ರೀ 
ಶೇಷಣ್ಣಶ್ರ್‌ೌತಿಗಳ ವೈದುಷ್ಠ ಸುವಿದಿತ. ಅವರ ಹಾಗೂ ಇನ್ನಿತರ ವಿದ್ವಾಂಸರ ಪರಿಶ್ರಮದ 
ಫಲವಾದ ಈ ಸಾಮವೇದಸಂಪುಟಗಳು ಶ್ರುತಿಭಗವತಿಯ ಶ್ರವಣಾಲಂಕೃತಿಗಳಾಗಲಿ. 


- ಶತಾವಧಾನಿ ಡಾ। ಆರ್‌. ಗಣೇಶ್‌ 


ಅಭಿನಂದನೆ 


ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ । 
ತಗ್‌ಂ ಹ ದೇವಮಾತ್ಮಬುದ್ದಿಪ್ರಸಾದಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೇ ॥ 
ಶ್ವ. ಉ.೫.೧೮ ॥ 
ವೇದಗಳ ಬಗ್ಗೆ ಆಸಕ್ತಿ ಅರಿವುಗಳು ಕಡಿಮೆಯಾಗುತ್ತಿರುವ ಆಧುನಿಕ ಸಮಯದಲ್ಲಿ 
ವೇದಗಳ ಪೈಕಿ ಕಡಿಮೆ ಸಂಖ್ಯೆಯಲ್ಲಿ ಸಿಗುವ ಸಾಮಗರ ಉಪಕಾರಕ್ಕಾಗಿ ಪ್ರಧಾನ 
ವಾಗಿಯೂ, ಇತರ ಶಾಖಗಳ ಜ್ಞಾನಾಭಿವೃದ್ಧಿಗಾಗಿಯೂ "ದ್ರಾಹ್ಯಾಯಣ ಪ್ರತಿಷ್ಠಾನ' ವು 
ಬಹಳ ಸ್ತುತ್ಯರ್ಹವಾದ ಸೇವೆಯನ್ನು ಸಲ್ಲಿಸುತ್ತಿರುವುದು ಸರ್ವವಿದಿತವಷ್ಟೆ ಪ್ರತಿಷ್ಠಾನ 
ದಿಂದ ಈ ಹಿಂದೆ ಹೊರಬಂದಿರುವ ಅನೇಕ ಪುಸ್ತಕಗಳಿಗಿಂತ ಪ್ರಸುತ ಪ್ರಕಾಶಿತವಾಗುತ್ತಿ 
ರುವ "ಸಾಮವೇದ ಸಂಹಿತೆ' - ಸಮಗ್ರ ಮೂಲ, ಪದಪಾಠ, ಸಾಯಣ ಭಾಷ್ಟ ಹಾಗೂ 
ಎಸೃತ ಕನ್ನಡಾನುವಾದದೊಡನೆ - ಕನ್ನಡ ಭಾಷೆಯಲ್ಲಿ ಮೊದಲಸಲ ವಾದ್ದರಿಂದಲೂ, 
ಬಹಳ ಶ್ರದ್ಧಾಪೂರ್ವಕವಾಗಿ, ಅಚ್ಚುಕಟ್ಟಾಗಿ ಹೊರಬರುತ್ತಿರುವುದ ರಿಂದಲೂ ಬಹಳ 
ಸ್ವಾಗತಾರ್ಹವಾಗಿದೆ. 


ಇದು ಐದು ಸಂಪುಟಗಳಲ್ಲಿ ಸಂಪೂರ್ಣವಾಗುವಂತೆ ಯೋಜಿಸಲ್ಪಟ್ಟಿದ್ದು ಇದೀಗ 
ಮೊದಲ ಸಂಪುಟ ಹೊರಬರುತ್ತಿದೆ. ಈ ಸಂಪುಟದಲ್ಲಿ ವಿಶೇಷವಾಗಿ ಪ್ರಸ್ತಾವನೆಯಲ್ಲಿ 
ಸಾಮವೇದದ ಅನೇಕ ಅಂಶಗಳ ಬಗ್ಗೆ ಪ್ರಮಾಣಪುರಸ್ಪರವಾಗಿ ವಿಶದವಾದ ವಿವರಣೆ ನೀಡ 
ಲಾಗಿದೆ. ಸಾಯಣಭಾಷ್ಕ ಸಹಿತವಾದ ಸಾಮವೇದ ಸಂಹಿತೆಯ ಮೂಲ ನಾಗರೀ ಮತ್ತು 
ಗ್ರಂಥಲಿಪಿಗಳಲ್ಲೂ ಪದ, ಭಾಷ್ಯಗಳು ನಾಗರೀಲಿಪಿಯಲ್ಲಿ ಮತ್ತು ಪ್ರತಿಪದಾರ್ಥ, 
ತಾತ್ಪರ್ಯ ಮತ್ತು ಭಾಷ್ಯದ ಅನುವಾದ ತಮಿಳು ಭಾಷೆಯಲ್ಲಿ ಸುಮಾರು ನೂರು ವರ್ಷಗಳ 
ಹಿಂದೆ ಮುದ್ರಿತವಾಗಿದೆ. ಸಂಸ್ಕೃತೇತರ ಭಾಷೆಗಳಲ್ಲಿ ಆಂಗ್ಲ ಹಿಂದಿಗಳ ನಂತರ ಇದೀಗ 
ಕನ್ನಡಾನುವಾದ ಬರುತ್ತಿದೆ ಎಂಬುದು ಗಮನಾರ್ಹ. ಶ್ರೀಮಾನ್‌ ನಾಗಪ್ಪ ಹಾಗೂ 
ಶ್ರೀ ಶೇಷಣ್ಣ ಶ್ರೌತಿಗಳು ಪರಂಪರಾಗತ ಪ್ರಕಾಂಡ ಪಂಡಿತರೂ, ಪರಿಶ್ರಮಶೀಲರೂ 
ಆಗಿರುವುದರಿಂದ ಬಹಳ ಕಾಳಜಿ ವಹಿಸಿ ಬಹಳಷ್ಟು ಮಾಹಿತಿಗಳನ್ನು ಒದಗಿಸಿರುತ್ತಾರೆ. 


ಮುದ್ರಣವು ಆಧುನಿಕ ಕಂಪ್ಯೂಟರ್‌ ಯಂತ್ರದ ಬಳಕೆಯಿಂದ ಆಗಿರುವ ಕಾರಣ 
ಮುಂದೆ ಅನೇಕ ಎಧಗಳಲ್ಲಿ ಉಪಯೋಗಕ್ಕೆ ಬರಲು ಅವಕಾಶವಿದೆ. ನಾನು ವೇದಶಾಸ್ತ್ರ 
ವಾಜ್ಜಯಗಳ ಸಮಗ್ರಕೋಶವೊಂದನ್ನು ಕಂಪ್ಯೂಟರ್‌ ಮಾದ್ಯಮದಲ್ಲಿ ರಚಿಸತೊಡಗಿರುವ 
ಕಾರಣ ಈ ಪ್ರಯತ್ನದ ಪ್ರಯೋಜನವನ್ನೂ ಬಹುಮುಖವಾಗಿ ಬೆಳೆಸಲು ಅವಕಾಶವಿರುವು 
ದನ್ನೂ ಮನಗಾಣುತ್ತೇನೆ. ಉದಾಹರಣೆಗೆ, ಮನ್ತ ಪದ, ಖಷಿ, ಛನ್ನಸ್ತು ದೇವತೆ, 
ವಿನಿಯೋಗ, ವಿಚಾರ, ಭಾಷ್ಕದಲ್ಲಿನ ವಿಶೇಷಗಳು, ಗಾನಕ್ಕೆ ಸಂಬಂಧಿಸಿದ ಅಂಶಗಳು, 
ವರ್ಣ, ಸ್ವರ, ಉಚ್ಚಾರಣ ಮುಂತಾದವಕ್ಕೆ ಸಂಬಂಧಿಸಿದ ವೇದಾಂಗಗಳ ಪ್ರಮಾಣ, ಆಕರ 
ಮೊದಲಾದವುಗಳ ಸೂಚಿ ನಿರ್ಮಾಣ, ಭಾರತೀಯ ಲಿಪಿಗಳಲ್ಲಿ ಲಿಪ್ಯಂತರಣ, ಹುಡುಕಲು 
ಸೌಕರ್ಯ ಹೈಪರ್‌ ಟಿಕ್ಟ್‌ ಲಿಂಕ್ಸ್‌ ಪ್ರಮಾಣಗ್ರಂಥಗಳ ಸಮನ್ವಯನ ಮುಂತಾದ ಅನೇಕ 
ಸೌಲಭ್ಯಗಳನ್ನು ಮುಂದೆ ಏರ್ಪಡಿಸಬಹುದು. ಇವುಗಳು ಪುಸ್ತಕರೂಪದಲ್ಲಿ. 
ಅವಶ್ವಕವಾದರೂ, ಎಲೆಕ್ಟಾನಿಕ್‌ ರೂಪದಲ್ಲಿ ಬಳಸಲು ಇಂದು ವ್ಯವಸ್ಥೆ ಇದೆ. ಇಂಟರ್‌ನೆಟ್‌ 
ಮೂಲಕವಾಗಿಯೂ ಈ ವಿಷಯಗಳ ಜ್ಞಾನ, ವಿಚಾರ ವಿನಿಮಯ ಸಾಧ್ಯವಾಗುತ್ತಿದೆ. 


ನಾನು ಈ ಸಂಪುಟದ ಕರಡಚ್ಚನ್ನು ಸಂಪೂರ್ಣ ಓದಿ ನೋಡಿ, ಅದರ ವೈಶಿಷ್ಟ್ಯಗಳ 
ಬಗ್ಗೆ ಬಹಳ ಸಂತುಷ್ಠನಾಗಿದ್ದೇನೆ ಮತ್ತು ಬೇಗಲೇ ಮತ್ತಿತರ ಸಂಪುಟಗಳ ಬಿಡುಗಡೆಯನ್ನು 
ನಿರೀಕ್ಷಿಸುತ್ತೇನೆ. ವೇದಾಭಿಮಾನಿಗಳೂ, ಜಿಜ್ಞಾಸುಗಳೆಲ್ಲರೂ ಈ ಉತ್ತಮ ಪ್ರಯಾಸಕ್ಕೆ 
ಬೆಂಬಲ ನೀಡಿ ತಮ್ಮ ಆತ್ಮಕ್ಷೇಮವನ್ನು ಪಡೆದುಕೊಳ್ಳಲೆಂದು ಆಶಿಸುತ್ತೇನೆ. 


ಇಂತಿ ಸಜ್ಜನವಿಧೇಯ 
ವೇದವಾರಿಧಿ, ವೇದವಿಜ್ಞಾನ ಶಿರೋಮಣಿ, 
ವೃದಿಕಭೂಷಣಂ, ವಾಚಸ್ಪತಿ 


೧೪-೧೧-೦೧ ಡಾ॥ ಪಿ.ರಾಮಾನುಜಮ್‌ 
ವಿಷು ವರ್ಷ, ನರಕಚತುರ್ದಶಿ ಭಾರತೀಯ ಪರಂಪರೆ ಗುಂಪು ಸಂಯೋಜಕರು 
ಬೆಂಗಳೂರು. ಸಿ-ಡಾಕ್‌, ಬೆಂಗಳೂರು 


ಶುಭಾಶಂಸನ 


ಭಗವಂತನು ಗೀತೆಯಲ್ಲಿ "ವೇದಾನಾಂ ಸಾಮವೇದೋಸಸ್ಥಿ' ಎಂದು ಇಲ್ಲಿ ತನ್ನ 
ತೇಜೋತಂಶ ವಿಶೇಷ ರೂಪವಾದ 'ವಿಭೂತಿ' ಯಿರುವುದನ್ನು ತಾನೇ ಬಾಯಿಬಿಟ್ಟು 
ಹೇಳಿದ್ದೇಕೆ? ಎಂಬುದು ವೈದಿಕರೆಲ್ಲರಿಗೆ ಚಿಂತನಾರ್ಹವಾಗಿದೆ. ತೈತ್ತಿರೀಯ ಸಂಹಿತಾ 
ಭಾಷ್ಯಾರಂಭದಲ್ಲಿ ಶ್ರೀ ಸಾಯಣಾಚಾರ್ಯರು 'ಭಿತ್ತಿಸ್ಥಾನೀಯೋ ಯಜುರ್ವೇದಃ 
ಚಿತ್ರಾಸ್ಥಾನಾವಿತರೇ' - ಯಜುರ್ವೇದವು ಗೋಡೆಯಿದ್ದಂತೆ, ಉಳಿದವು ಅದರ ಮೇಲೆ 
ಬರೆದ ಚಿತ್ರಗಳಂತೆ - ಎಂದಿರುವುದು ಇನ್ನೊಂದು ದೃಷ್ಟಿಯಲ್ಲಿ! "ಗೋಡೆಯಿದ್ದರಲ್ಲವೋ 
ಚಿತ್ರ?' ಎಂಬ ಉಪಮೆಯಲ್ಲಿ"ಯಜುಸತ್ವದ' ವೇದ ಹೃದಯತ್ವವನ್ನು ಸಾಯಣರು ಎತ್ತಿ 
ಹಿಡಿದುದು ವೈಚಾರಿಕ ದೃಷ್ಟಿಯಲ್ಲಿ; ಇದೇ ಜೀವನವೇ ವೈದಿಕ ದರ್ಶನದಲ್ಲಿ 
ಆತ್ಮಾರ್ಪಣೆಯೆಂದು “ತಸ್ಕೈವಂ ವಿದುಷೋ ಯಜ್ಞಸ್ವಾತ್ತಾ ಯಜಮಾನಃ...' ಎಂದು 
ಮುಕ್ತಾಯವಾಗುವ ಹಾಗೆ ನಿರ್ಣೀತವಾದ, ತೈತ್ತಿರೀಯಾರಾಣ್ಯಕದ ಕೊನೆಯ ಅನುವಾಕದ 
ಹಿನ್ನೆಲೆಯಲ್ಲಿ. "ಯಜ್ಞೋ ವೈ ವಿಷ್ಣು ಎಂಬ ವೈದಿಕ ಸಮೀಕರಣದ ಸಾಂಕೇತಿಕ ಅರ್ಥ 
ಇದನ್ನು ಪೋಷಿಸುತ್ತದೆ ಮತ್ತು ಮನೋಮಯ ಪುರುಷನನ್ನು ತೈತ್ತಿರೀಯ ಉಪನಿಷತ್ತಿನ 
ಆನಂದಮಯ ವಿದ್ಯೆಯು ಪಕ್ಷಿಯ - ಗರುಡ - ರೂಪಕದಲ್ಲಿ ವರ್ಣಿಸುತ್ತಾ "ತಸ್ಯ 
ಯಜುರೇವ ಶಿರ? ಎಂದು ಮತ್ತೆ ಯಾಜುಷ ತತ್ವವನ್ನೇ ಶಿರಃಪ್ರಾಯವೆಂದೂ, 
ಖಕ್ಸಾಮಗಳನ್ನು ಬಲ-ಎಡರೆಕ್ಕೆಗಳೆಂದೂ ಕಲ್ಪಿಸಿರುವುದೂ ಈ ಭಾವದಲ್ಲೇ, ಸಾಮವೇದ 


ಇರಲಿ, ಯಗ್ಬೇದದ ಸ್ಥಾನವೇನೆಂಬ ಪ್ರಶ್ನೆಗೆ ತೈತ್ತಿರೀಯ ಸಂಹಿತೆಯಲ್ಲೇ - ೬.೫.೧೦. 
೩೫ರಲಿ : 


ತದ್ಯದ್ಧೈ ಯಜ್ಞಸ್ಯ ಸಾಮ್ನಾ ಯಾಜುಷಾ ಕ್ರಿಯತೇ 
ಶಿಥಿಲಂ ತದ್ಯದ್ಧ ಚಾ ತದ್ದಢಂ `ಬಿ 


ಎಂದು ಏಕೆ ಹೇಳಿದೆಯೆಂದೂ ವಿಚಾರಣಾರ್ಹವಾಗಿದೆ. ಯಜ್ಞವನ್ನು ಮಾಡುವಾಗ 
ಯಕ್ಕುಗಳನ್ನು ಬಿಟ್ಟು ಕೇವಲ ಯಾಜುಷಕರಣಗಳಿಂದಲೂ, ಸಾಮಗಳ ಬಳಕೆಯಿಂದಲೂ 
ಮಾಡುವುದಾದರೆ ಆಗ ಯಜ್ಞವೇ ಶಿಥಿಲವಾಗುವುದೆಂದೂ ಹಾಗಾಗದೆ ಯಾಜುಷ 
ವಿದ್ಯೆಯು, ಯಜ್ಞಕರಣವು, ಯಜ್ಞಫಲವು ಊರ್ಜಿತವಾಗಬೇಕಾದರೆ, ಉಚಿತವಾದ 
ಯಕ್ಕುಗಳನ್ನು ಬಳಸಿ, ಸರಿಯಾಗಿ ದೇವತಾ ಎಶೇಷಗಳನ್ನು ಯಥಾವತ್ತಾಗಿ ಕರೆದು 
ಆಹ್ವಾನಿಸಿದಾಗ ಮಾತ್ರ ಯಜ್ಞವು ದೃಢವಾಗುವುದೆಂದೂ ಹೇಳಿದ್ದು ಯಗ್ವೇದದ ಸ್ಥಾನವನ್ನು 
ಪ್ರತಿಪಾದಿಸುತ್ತದೆ. 


ರು 


ಒಂದಕ್ಕೊಂದು ವಿರೋಧವಿಲ್ಲ ಎಂಬುದೇ ಗಮನೀಯ. ಹೇಗೆಂದರೆ ಚತುರ್ವೇದ 
ಗಳ ಹೃದಯವೇ ಯಜ್ಞತತ್ವ ಅದರ ಕೊನೆಯ ಮೆಟ್ಟಿಲು - "ವಸುರಣ್ಯೋ ವಿಭೂರಸಿ... 
ಓಂ ಇತ್ಯಾತ್ಮಾನಂ ಯುಂಜೀಥ....' ಎಂದು ತೈತ್ತಿರೀಯ ಉಪನಿಷತ್ತಿನ ದ್ರಾವಿಡಗಣನೆಯ 
ಚತುರ್ಥಪ್ರಶ್ನದ "ನಾರಾಯಣೀಯ'ದ ಕೊನೆಯ ಅನುವಾಕದಲ್ಲಿ ಉಕ್ತವಾದ - 
ಆತ್ಮಾರ್ಪಣೆ, ಭಗವಂತನಿಗೆ ಆತ್ಮಹವಎಃ ಸಮರ್ಪಣೆ ಎಂಬುದು. ಈ ಯಜ್ಞವೂ ಇತರ 
ರೂಪಾಂತರಗಳೂ ಸಿದ್ದಿಹೊಂದುವುದು ಸಮರ್ಥ ಯಕ್ಕುಗಳನ್ನು ದೇವತಾ ಛಂದೋನು 
ಸಂಧಾನ ಪೂರ್ವಕವಾಗಿ ಪ್ರಯೋಗಿಸಿ ಅವರನ್ನು ಕರೆದಾಗ ಮಾತ್ರ. 


"ಸಾಮವೇದದ ಪಾತ್ರವೇನು? ಅದನ್ನೇಕೆ ಭಗವಂತ ತನ್ನ ವಿಶೇಷ ವಿಭೂತಿ ಎಂದು 
ಉಲ್ಲೇಖಿಸಿದ? ಯಗ್ಗಜುಸ್ಸುಗಳನ್ನು ಬಿಟ್ಟದ್ದೇಕೆ?' ಎಂಬ ಪ್ರಶ್ನೆಗೆ ಮಾರ್ಮಿಕ ಉತ್ತರ 
ಹೇಳಬೇಕಾಗುತ್ತದೆ. ಇದು ವಿವರ ಸಾಪೇಕ್ಷವಾದರೂ ಇಲ್ಲಿ ದಿಗ್ಬರ್ಶನ ಮಾತ್ರ ಶಕ್ಕ. 

ವೇದದ ಪರಮಗುರಿ, ಪರತತ್ವದ ಸಾಕ್ಷಾತ್ಕಾರ, ಪರಮಾತ್ಮಾನುಭವ, ಪರದರ್ಶನ, 
ಸ್ವಯಂಪ್ರಯೋಜನ ರೂಪದ ದೈವಾನಂದಾನುಭೂತಿ. ಅದನ್ನೇ ಯೋಗ ಎಂದೂ 
ವೇದವೂ - "ಯುಂಜತೇ ಮನ ಉತಯುಂಜತೇ ಧಿಯಃ' - ನಿರ್ದೇಶಿಸಿದೆ. 


"ಸರ್ವೇ ವೇದಾ ಯಾತ್ರದ ಮಾಮನನಿ' - ಕಠ 
"ವೇದೈಶ್ಚ ಸರ್ವೈೈರಹಮೇವ ವೇದ್ಯ? - ಗೀತೆ 
"ನಾರಾಯಣ ಪರಾ ವೇದಾ! - ಶ್ರೀಭಾಗವತ 


ಇತ್ಯಾದಿ ಪ್ರಮಾಣಗಳು ವೇದಾಧ್ಯಯನದ ಗುರಿಯನ್ನು ಯೋಗಾನುಭೂತಿಯಲ್ಲಿ 
ತೋರಿಸಿವೆ. 


ಯಕ್ಕುಗಳನ್ನು ವಿಶೇಷ ಗಾನದಲ್ಲಿ "ಹಾಡಿ' ದಾಗ ಬರುವ ಆನಂದವು ಈ ಯೋಗಕ್ಕೆ 
ವೇದ ಸಮೀಪವಾದ ಅನುಭವ. ಮುಕಾತ್ಮನ ಅನುಭವ ಪರಮಪದದಲ್ಲಿ ಈ ಸಾಮ 
` ಗಾನವೇ ಆಗಿದೆಯೆಂದು ತೈತ್ರಿರೀಯದ ಬ್ರಹ್ಮಾನಂದ, ಭೃಗುವಲ್ಲಿಗಳು ನಿರ್ದೇಶಿಸುತ್ತವೆ. 
"ಏತತ್‌ ಸಾಮಗಾಯನ್ನಾಸ್ತೇ.....' 


ಯಗ್ವೇದವಾಗಲಿ, ಯಜುರ್ವೇದವಾಗಲಿ, ಅಧ್ಯಯನವಾಗಲಿ, ಯಾಗಗಾಗಲಿ, 

ಯಜ್ಞದ ಆಚರಣೆಯಾಗಲಿ, ಇಡೀ ವೇದವಾಜ್ಕಯದ ಗುರಿ ಈ ಬ್ರಹ್ಮಾನಂದಾನುರೂಪ 

ಯೋಗ ಎಂಬುದನ್ನು ವೈದಿಕರು ಮನಗಂಡರೆ, ಗೀತಾಚಾರ್ಯನ ಸಾಮವೇದ ಪ್ರಾಶಸ್ಮದ 

ಕುರಿತ ಸೂಕ್ತಿಯು ಮನಬಿಚ್ಚಿ ತೆರೆದುಕೊಳ್ಳುತ್ತದೆ. ಇಲ್ಲವಾದರೆ ಶುಷ್ಕವಿವಾದಗಳು 

ತಪ್ಪಲಾರವು. "ಯಸ್ನನ್ನ ವೇದ ಕಿಂ ಯಚಾ ಕರಿಷ್ಯತಿ?' - ಆ ಭಗವಂತನನ್ನರಿಯದವನು, 
೬ 


ಅನುಭವಿಸದವನು, ಎಷ್ಟು ಯಕ್ಕುಗಳನ್ನು ಪಠಿಸಿದರೇನು?' ಎಂಬ ಮಾತೂ ವೇದದಲ್ಲೇ 
ಬರುತ್ತಾ ಇದನ್ನು ಇನ್ನಷ್ಟು ಸಮರ್ಥಿಸುತ್ತ ದೆ. 

'ಎದ್ಯಾ' ಎಂಬುದು ಈ ಭಗವದನುಭೂತಿಯೇ! ಇಂಟ್ಯೂಇಶನ್‌, ಡೈರೆಕ್ಟ್‌ 
ಪರ್ಸೆಪ್‌ಶನ್‌ - ಇದೇ ಯೋಗ, ಇದೇ ಉಪಾಸನೆ, ವೇದನ, ನಿದಿಧ್ಯಾಸನ, ಅನುಧ್ಯಾನ 
ಎಂಬುದು ಬ್ರಹ್ಮಸೂತ್ರಕಾರರ ಮತ. ಇದೇ ಉಪನಿಷತ್ತುಗಳ ಹೃದಯವೂ ಸಹ. 


ಇಂಥ ದ್ವಾತ್ರಿಂಶತ್‌ ಎದ್ಕೆಗಳಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಸಾಮವೇದದ ಛಾಂದೋಗ್ಯ 
ಉಪನಿಷತಿನಲ್ಲೇ ಇದ್ದು ಅವುಗಳಲ್ಲಿ ಮತತ್ರಯಾಚಾರ್ಯರಿಗೂ ಮುಖ್ಯವಾದ ಸದ್‌ 
ವಿಜ್ಧ್ಞಯೂ - ತತ್‌ ತ್ವಂ ಅಸಿ ಅನುಭವವೂ - ಅಡಗಿರುವುದನ್ನು ಮನಗಂಡರೆ, 
ಸಾಮವೇದದ ಮಹತಿಯ ಅರಿವಾದೀತು. ಛಾಂದೋಗ್ಯವು ತೊಡಗುವುದೇ "ಉದ್ದೀಥ' 
ವಿದ್ಯೆಯಿಂದ. ಎತ್ತರದ ಸ್ವರದಲ್ಲಿ ಪ್ರಣವವನ್ನು ಸಾಮಬದ್ಧವಾಗಿ ಹಾಡಿ ಭಗವಂತನನ್ನು 
ಅನುಭವಿಸುವ ಪ್ರಕಾರದ ಹಲವು ಅಂಶಗಳನ್ನು ಈ ವಿದ್ಯೆ, ತುಂಬ ಗಹನ, ಗೂಢ 
ಮಿಸ್ಟಿಕಲ್‌ ಭಾಷೆ, ಸಂಜ್ಞೆಗಳಲ್ಲಿ ನಿರೂಪಿಸಿ ಇದನ್ನು ಉಳಿದವಕ್ಕಿಂತ "ಅರ್ಥೈಸಲು' ಹೆಚ್ಚು 
ಕಠಿಣವಾಗಿಸಿದೆ ಇಡೀ ಸಾಮವೇದವೇ "ಉದ್ಗೀಥ' ವಿಸ್ಮಾರ, "ಉದ್ಲೀಥವು' ಅದರ 


ಇ ಇ 
ಸಂಗ್ರಹ. 


ಭಗವಂತನು ಕರ್ಮಾರಾಧ್ಯ; ಜ್ಞಾನಗಮ್ಮ, ಉಪಾಸನಾವೇದ್ಯ, ಸಾಮಗಾನ 
ವಿಶೇಷಗಳಿಂದ ಸಾಕ್ಷಾತೃತನಾಗಿ ಅನುಭವದಲ್ಲಿ ನೆಲೆನಿಲ್ಲುತಾನೆ.. ಶಬ್ದಾತೀತನು "ಶಬ್ದ' 
ವೆನಿಸಿದ ವೇದದ ಒಡಲಲ್ಲೇ ಇರುತ್ತಾ ಸಾಮವೇದವು ಶಬ್ದದಾಚೆಯ ಅನುಭವವೈಕ 
ವೇದ್ಯನಿಗೆ ಹೊಸ್ತಿಲಿನಂತೆ ಇದ್ದು, ಶಬ್ದದ ಈಚಿನ ಲೋಕಕ್ಕೂ ಅವನಿಗೂ ಕೊಂಡಿಯಂತೆ 
ಇರುವುದೇ ವಿಶೇಷ ಅದು ಗೀತಾಚಾರ್ಯನ ಸೂಕ್ತಿಯ ಅರ್ಥ ಎಂದು ತೋರುತ್ತದೆ. 


ಇಷ್ಟು ಮುಖ್ಯವಾದ ಸಾಮವೇದದ ಕೌಥಧುಮ ಶಾಖೆಯ ಸಂಹಿತೆಗೆ ಶ್ರೀಯುತ 
ಬ್ರ.ಶ್ರೀ ಶೇಷಣ್ಣ ಶ್ರೌತಿಗಳು ಪರಮಸಾಹಸಮಾಡಿ, ಪ್ರಪ್ರಥಮವಾಗಿ ಕನ್ನಡ ಲಿಪಿಯಲ್ಲಿ 
ಮೂಲವನ್ನು, ಸ್ವರವತ್ತಾಗಿ, ಮುದ್ರಿಸಿ, ಪದಪಾಠ, ಗಾನಕ್ರಮವಿನ್ಯಾಸಗಳನ್ನು ಕೊಟ್ಟು, 
ಅರ್ಥಸಹಿತ ಮುದ್ರಿಸುವ ಹೊಣೆ ಹೊತ್ತು ಈ ಮಹಾಸಂಪುಟವನ್ನು ಹೊರತರುತ್ತಿರುವುದು 
ಭಗವಂತನ ವಿಶೇಷ ಅನುಗ್ರಹದಿಂದಲೇ ಎಂದು ಯಾರಾದರೂ ತಲೆಬಾಗಿ, ತಲೆದೂಗಿ 
ಹೇಳಲೇ ಬೇಕಾಗಿದೆ. ಈ ಪ್ರೇರಣೆಯೇ ದಿವ್ಯ ಅತಿಮಾನುಷ ಮತ್ತು ಯಷಿಪ್ರೇರಿತ ಎಂದು 
ನಾನು ದೃಢವಾಗಿ ಭಾವಿಸಿದ್ದೇನೆ. 


ಗೀತೆಗೆ ಸಮಗ್ರ ಮಹಾಭಾರತವೇ ಪರಿಪೂರ್ಣವ್ಯಾಖ್ಯಾನ ಎಂಬ ಗ್ರಹಿಕೆಯ 
ದಾರಿಯಲ್ಲಿ ಉಪನಿಷತ್ತುಗಳಿಗೂ ಸಮಗ್ರ ಸಂಹಿತಾ ಸಾಹಿತ್ಯವು ಮಾತ್ರ ಸಮರ್ಪಕ 
ವ್ಯಾಖ್ಯಾನವಾಗಿ ಅನವಶ್ಯ ಗೊಂದಲಗಳನ್ನು ನಿವಾರಿಸಬಲ್ಲದು ಎಂದು ನನ್ನ ನಂಬಿಕೆ. 
ವೇದಗಳ ಈ ಭಾಗಗಳನ್ನು ಲಘಂದೃಷ್ಟಿಯಿಂದ ಕಾಣುತ್ತ ಅನವಶ್ವವಾದ, ಕೃತಕ ಕರ್ಮ 
ಕಾಂಡ - ಜ್ಞಾನಕಾಂಡಗಳ ಗೊಂದಲದಲ್ಲಿಬಿದ್ದೇ ವೈದಿಕರು ವೇದದ ಹತ್ಯಾಕಾಂಡವನ್ನು 
ಆರಂಭಿಸಿದರು ಎಂದು ನಾನು ಗ್ರಂಥಗಳಲ್ಲಿ ಬರೆದು ಮುದ್ರಿಸಿ ನಿರ್ವೇದಪಟ್ಟಿದ್ದೇನೆ 
ಪೂರ್ವೋತ್ತರ ಮೀಮಾಂಸಾ ಶಾಸ್ತ್ರ ಗಳನ್ನು "ರಾಹು- ಕೇತು' ಮೀಮಾಂಸಾಶಾಸ್ತ್ರ ವನ್ನಾಗಿಸಿದ 
ದೌರ್ಭಾಗ್ಯ ಇದೇ ಎಂದು ನನ್ನ ಗುರುಗಳು ಹೇಳುತ್ತಿದ್ದರು! ಈ ಅನಾದರ ಇನ್ನಾದರೂ 
ತಪ್ಪಬೇಕು. ವೇದದ ಪ್ರತ್ಯಕ್ಷರವೂ ಭಗವಂತನನ್ನೇ ಕುರಿತದ್ದು. 


ಇತಿ ವಿದ್ಯಾ ತಪೋಯೋನಿಃ ಅಯೋನಿರ್ವಿಷ್ಟುರೇಡಿತಃ | 
ವಾಕ್‌ಯಜ್ಞೇನಾರ್ಚಿತೇದೇವಃ ಪ್ರೀಯತಾಂ ಮೇ ಜನಾರ್ದನಃ ॥ 


ಎಂದು ವೇದಾದಧ್ವಯನ ಪರರೂ, ನಿತ್ಯಸ್ವಾಧ್ಯಾಯಶೀಲರೂ, ಏಕೆ ಪಠಿಸುತ್ತಾ ರೇ? 
"ವಾಕ್‌ ಯಜ್ಞ ಎನಿಸಿದ ಸಂಹಿತಾಪಾರಾಯಣವು, ಅರ್ಥಾನುಸಂಧಾನಯುಕವೂ, ಯೋಗ 
ಶೀಲವೂ, ಅನುಭವಾತ್ಮಕವೂ ಆದರೆ ಇದಕ್ಕಿಂತ ಹೆಚ್ಚಿ ನ ಪುರುಷಾರ್ಥ ಏನಿದೆ? 


ಇಂಥ ಕೈಂಕರ್ಯಕ್ಕೆ ಎಳೆಸಿರುವ ಪ್ರೀ ಶೇಷಣ್ಣಶೌತಿಗಳು ಅಭಿನಂದನೀಯರು, 
ಪ್ರಾತಃಸ್ಮರಣೀಯರು, ಸಮಸ್ತವೇದಾಭಿಮಾನಿಗಳ ಗೌರವಾದರ ಕೃತಜ್ಞತೆಗಳಿಗೆ ಪಾತ್ರರು. 
ಅವರ ಪ್ರಯತ್ನ ನಿರ್ವಿಘ್ನವಾಗಿ ನಡೆದು ಸಮಗ್ರ ಸಾಮಸಂಹಿತೆಯ ಉದ್ದಿಷ್ಟ ಎಲ್ಲಾ 
ಸಂಪುಟಗಳು ಬೇಗ ಹೊರಬರಲಿ ಎಂದು ಭಗವಂತನನ್ನು ಪ್ರಾರ್ಥಿಸುತ್ತೇನೆ. 
ವಯೋವೃದ್ಧರಾದ ಇವರಿಗೆ ಭಗವಂತನು ದೀರ್ಥ್ಫ್ಥಾಯುಸ್ಸನ್ನು, ಐಶ್ವರ್ಯವನ್ನೂ ಕೊಟ್ಟು 
ಕರುಣಿಸಲಿ ಎಂದು ಬೇಡುತ್ತೇನೆ. 


೯.೬.೨೦೦೨ ಇತಿ, ವೇದಜ್ಞಾನಾಂ ದಾಸಾನುದಾಸಃ 
ಬೆಂಗಳೂರು ಶೆ, ಎಸ್‌.ನಾರಾಯಣಾಚಾರ್ಯಃ 


(ಪ್ರೊ| ಕೆ.ಎಸ್‌.ನಾರಾಯಣಾಚಾರ್ಯಃ ನಿವೃತ್ತ ಪ್ರಾಚಾರ್ಯಃ ಕರ್ನಾಟಕ ಆರ್ಟ್ಸ್‌ ಕಾಲೇಜು, 
ಧಾರ್ವಾಡ, 'ಎಿದ್ವನ್ಮಣಿ', "ವೇದಭೂಷಣ', "ವಾಲ್ಟೀಕಿ ಹೃದಯಜ್ಞಃ, "ಗಮಕ ರತ್ನಾಕರ', 
"ಕರ್ನಾಟಕ ಕಲಾಶ್ರೀ, "ಪ್ರವಚನ ಕಲಾನಿಧಿ, "ರಾಮಾಯಣಾಚಾರ್ಯ', "ಪ್ರವಚನ 
ರತ್ನಾಕರ', "“ವೇದಸಂಸ್ಕೃತಿ ಪರಿಚಯ', ದಶಸಂಪುಟ ರಚಯಿತಾ ಮತ್ತು ಅರವತ್ತಕ್ಕೂ 
ಮೀರಿದ ವೇದ, ಪುರಾಣೇತಿಹಾಸಾಧಾರಿತ ಕೃತಿಗಳ ಕರ್ತಾ) 


ಡ 


ಸಂಪಾದಕರ ಬಿನ್ನಹ 


ಸಮಸ್ತ ಭೂತಜಾತಕ್ಕೂ ಕಲ್ಯಾಣಕಾರಿಯಾದ ಮಾನವರ ಧರ್ಮಾರ್ಥಕಾಮ 
ಮೋಕ್ಷಗಳಿಗೆ ಸಾಧನವಾದ ಸನಾತನವಾದ ನಿತ್ಯವಾದ ವೇದವೆಂಬ ಮಹಾವೃಕ್ಷಕ್ಕೆ ಸಾರ್ಥಕತೆ 
ಯನ್ನೂ ಸೌಂದರ್ಯವನ್ನೂ ತರುತ್ತಿರುವ "ಸಾಮವೇದ' ವೆಂಬ ದಿವ್ಯಪುಷ್ಪವು ಭಕ್ತಿಶ್ರದ್ಧೆ 
ಸಡಗರಗಳಿಂದ ನಮ್ಮ ಸಮಾಜಕ್ಕೆ ಇದೀಗ ಅರ್ಷಿತವಾಗುತ್ತಿದೆ. ಸಾಮವೇದ ಸಂಹಿತೆ 
ಯೆಂಬ ಕನ್ನಡದ ಈ ಗ್ರಂಥ ಸಂಪಾದನೆಗೆ ಶ್ರೀ ಸತ್ಯವ್ರತ ಸಾಮಶ್ರಮಿಭಟ್ಟಾಚಾರ್ಯರು 
ಸಂಸ್ಕೃತದಲ್ಲಿ ಸಂಪಾದಿಸಿ ಪ್ರಕಟಿಸಿರುವ ಶ್ರೀ ಸಾಯಣಾಚಾರ್ಯ ಭಾಷ್ಯ ಸಹಿತವಾದ 
ಸಾಮಸಂಹಿತೆಯ ೧೯೮೩ರ ಪುನರ್ಮುದ್ರಣ ಪ್ರತಿಯು ಆಧಾರವಾಗಿದೆ. "ಯಕ್‌' ಗಳ 
ಪಾಠಕ್ಕೆ ಶ್ರೀಪಾದ ದಾಮೋದರ ಸಾತವಲೇಕರರು ಸಂಪಾದಿಸಿ ಪ್ರಕಟಿಸಿರುವ ೧೯೮೯ರ 
ಪ್ರತಿಯನ್ನು ಆಶ್ರಯಿಸಲಾಗಿದೆ. ಶ್ರೀ ಮಾಯೂರಂ ರಾಮನಾಥ ದೀಕ್ಷಿತರು ಸಂಸ್ಕೃತದಲ್ಲಿ 
ಸಂಪಾದಿಸಿ ಪ್ರಕಟಿಸಿರುವ ೧೯೭೮ರ ಮುದ್ರಿತ ಪ್ರತಿಯ ಪದಪಾಠವನ್ನೂ ಶ್ರೀ 
ರಾ.ಶಂಕರನಾರಾಯಣ ಶೌೌತಿಗಳಿಂದ ಪರಿಶೋಧಿಸಲ್ಪಟ್ಟು ೧೯೭೬ರಲ್ಲ ಶೀ ಪ್ರೀ 
ಕಂಚಿಕಾಮಕೋಟಿ ಪೀಠಾಧಿಪತಿಗಳು ಪ್ರಕಟಿಸಿರುವ ಮುದ್ರಿತ ಪ್ರತಿಯ ಸಾಮಗಾನದ 
ಪಾಠವನ್ನೂ ಅನುಸರಿಸ ಲಾಗಿದೆ. ಸಾಮಗಾನ ಸಂಹಿತೆ, ಛನ್ದಾರ್ಚಿಕ ಸಂಹಿತೆ, ಪದಪಾಠ 
ಹಾಗೂ ಭಾಷ್ಯವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿಯೇ ಅಧ್ಯಯನ ಅಧ್ಯಾಪನಗಳಲ್ಲಿ ತೊಡಗಿಸಿ 
ಕೊಳ್ಳುವ ಪರಂಪರೆಯು ಬಾಲ್ಯದಿಂದಲೇ ರೂಢಿಸಿ ಕೊಳ್ಳುವುದಕ್ಕೆ ಅನುಕೂಲವಾಗಿದ್ದು 
ಅದನ್ನನುಸರಿಸಿ ಸಂಸ್ಕೃತದಲ್ಲಿ ಪ್ರತ್ಯೇಕವಾದ ಗ್ರಂಥಗಳು ರೂಪುಗೊಂಡಿವೆ. 


ಈಗ ಬಾಲ್ಯದಿಂದಲೇ ರೂಢಿಸಿಕೊಳ್ಳಬೇಕಾದ ವೇದದ ಅಧ್ಯಯನ ಪರಂಪರೆ 
ಬಹುವಿರಳವಾಗುತ್ತಿರುವುದರಿಂದ ಲೌಕಿಕ ಎದ್ಯಾಭ್ಯಾಸ ಮಾಡುವುದರೊಂದಿಗೆ ಯಥಾಶಕ್ತಿ 
ಯಥಾನುಕೂಲವಾಗಿ ಸಾಮವೇದಾಧ್ಯಯನ ಪರಂಪರೆಯನ್ನೂ ಮುಂದುವರೆಸಬೇಕೆಂಬ 
ಪ್ರವೃತ್ತಿಯುಳ್ಳವರಿಗೂ ಅರ್ಥಸಹಿತ ಕಲಿಯಬೇಕೆಂಬ ಜಿಜ್ಞಾಸುಗಳಿಗೂ ಕುತೂಹಲಿಗಳಾದ 
ಅನ್ಯವಿದ್ಯಾ ಪರಿಣತರಿಗೂ ಅನುಕೂಲವಾಗುವಂತೆ ಸಾಮವೇದದ ಪ್ರತಿಯೊಂದು ಖಕ್‌ 
ಮನ್ತಕ್ಕೂ ಸಂಬಂಧಿಸಿದ ಯಕ್‌ - ಯಷಿ ಛನ್ನಸು ದೇವತಾ, ಪದ, ಗಾನ, 
ಸಾಯಣಭಾಷ್ಯ, ವಿಶೇಷ ವಿಷಯಗಳು, ಕನ್ನಡದಲ್ಲಿ ಅರ್ಥ, ಭಾವಾನುವಾದ, 


ಹೆಸ 


ಪದ್ಯಾನುವಾದ ಹಾಗೂ ಸಾಮವೇದದ ಸಮಸ ಖುಕ್‌ ಮನ್ರಗಳ ಅಕಾರಾದಿ 


dD 


ಅಕ್ಷರಾನುಕ್ರಮಣಿಕೆ, ದಶತಿ, ಖಂಡ ಪ್ರಪಾಠಕ, ಅಧ್ಯಾಯ, ಕಾಂಡ ಎಂಬ ವಿಭಾಗ ಸಂಕೇತ 


ಢ 


ಸಂಖ್ಯೆ ಮುಂತಾದ ಅಧ್ವಯನಾನುಕೂಲ ಪರಿಕರಗಳು ಒಂದು ನಿರ್ದಿಷ್ಟಕ್ರಮದಲ್ಲಿರುವಂತೆ 
ಪ್ರಕೃತ ಗ್ರಂಥವನ್ನು ರೂಪಿಸಲಾಗಿದೆ. ಈ ಕ್ರಮವು ಏಕತಾನದ ಮಂಪರಿಲ್ಲದೆ 
ಸುಲಭಗ್ರಾಹ್ಯವಾಗಿದ್ದು ಸಾಮಗಾನವನ್ನು ಬಹುಶೀಘ್ರವಾಗಿಯೂ ಹೆಚ್ಚು 
ಸಮರ್ಥವಾಗಿಯೂ ಕಲಿಯಲೂ ಕಲಿಸಲೂ ಸಾಧ್ಯವೆಂಬುದು ಪ್ರತಿಷ್ಠಾನವು ಕೆಲವು 
ವರ್ಷಗಳಿಂದ ನಡೆಸುತ್ತಿರುವ ಅಧ್ಯಯನ ಅಧ್ಯಾಪನದಿಂದ ಮನದಟ್ಟಾಗಿದೆ. ಇಲ್ಲಿ 
ಅಕ್ಷರಗ್ರಹಣ, ಗ್ರಂಥಪಠನ ಮೇಧಾಶಕ್ತಿಗಳ ಮೇಳವಲ್ಲದೆ ಖ್ಯಾತಿ ಲಾಭ ಪೂಜಾ 
ವಿದೂರವೂ ಲೋಕಸಂಗ್ರಹ ನಿಷ್ಠವೂ ವಸ್ತುನಿಷ್ಠವೂ ಸಾಂಪ್ರದಾಯಕವೂ ಆದ 
ತತ್ವ್ವಚಿಂತನೆಯೂ ಇದೆ. 


ಅಧ್ಯಯನ ಸೌಕರ್ಯಕ್ಕಾಗಿಯೂ ಪರಾಮರ್ಶೆಗಾಗಿಯೂ ಈ ಗ್ರಂಥದಲ್ಲಿ 
ಉದ್ದೃತವಾಗಿರುವ ಮನ್ರ್ಯ ಗಾನ, ಶ್ಲೋಕ, ವಾಕ್ಯಗಳ ಸ್ಥಳನಿರ್ದೇಶನವನ್ನು ಮಾಡಲಾಗಿದೆ. 
ವೇದವು ನಿಂತನೀರಾಗಿರದೆ ಪರ್ಯಾಯ ಚಿಂತನೆಗಳಿಗೆ ಅವಕಾಶವನ್ನು ನೀಡುವ ನಿತ್ಯ 
ನೂತನವಾದ ಅಕ್ಷಯಭಂಡಾರವಾಗಿದೆಯೆಂಬುದನ್ನು ಅಧ್ಯಯನಶೀಲರ ಗಮನಕ್ಕೆ 
ತರಬೇಕೆಂದು ಕೆಲವು ಪದಗಳಿಗೆ ಸಂಭವನೀಯವಾದ ಬೇರೆಬೇರೆ ಅರ್ಥಗಳನ್ನೂ 
ನೀಡಲಾಗಿದೆ. ಸಾಮವೇದಕ್ಕೆ ವಿಶಿಷ್ಟವಾದ ತಾಂತ್ರಿಕ ಪದಗಳು ಮೂಡಿಬಂದಿರುವ ಪ್ರಥಮ 
ಸಂದರ್ಭದಲ್ಲಿಯೇ ಇವುಗಳ ಕನ್ನಡ ಅರ್ಥವಿವರಣೆಗಳನ್ನೂ ನೀಡಿ ಪರ್ಯಾಯ 
ವಾಗಿಯೂ ಜೊತೆ ಜೊತೆಯಾಗಿಯೂ ಉಪಯೋಗಿಸಿ ಪರಿಚಯಿಸಲಾಗಿದೆ. ಯಕ್‌, ಪದ, 
ಗಾನ, ಸ್ಪರ, ಭಕ್ತಿ ಸಂಕೇತ, ಸಂಖ್ಯೆ ಮುಂತಾದ ಸಾಮಗಾನಾವಯವಗಳನ್ನು ಈ ಗ್ರಂಥದ 
ಪ್ರಸ್ತಾವನೆಯಲ್ಲಿ ವಿವರಿಸಿ ಸಾಮ ವೇದಾಧ್ಯಯನವನ್ನು ನೇರ್ಪಗೊಳಿಸಲು ಅವಶ್ಯಕವಾದ 
ಬೌದ್ದಿಕ ಹಿನ್ನಲೆಯನ್ನು ಯಥಾ ಶಕ್ತಿ ಒದಗಿಸಲಾಗಿದೆ. 

ಸಾಮವೇದ ಸಂಹಿತೆಯನ್ನು ಕನ್ನಡದಲ್ಲಿ ಸಂಪಾದಿಸಿ ಪ್ರಕಟಿಸಬೇಕೆಂಬ ಆಶಯ 
ವನ್ನು ವ್ಯಕ್ತಪಡಿಸುತ್ತಿದ್ದಂತೆಯೇ. ಸೂಪರಿಂಟೆಂಡಿಂಗ್‌ ಇಂಜಿನಿಯರ್‌ ಆಗಿ ಸೇವೆ ಸಲ್ಲಿ 
ಸುತ್ತಲೇ ವೇದ ವಿದ್ವಾಂಸರೂ, ಯೋಗಸಾಧಕರೂ ಆಗಿರುವ ಶ್ರೀ ಕೆ.ಎಲ್‌.ರಾಮಸ್ವಾಮಿ 
ಎಂ.ಟೆಕ್‌, ಈ ಕಾರ್ಯವನ್ನು ವ್ರತವಾಗಿ ಸ್ವೀಕರಿಸಿ ಯಕ್‌, ಪದ, ಗಾನ, ಸಾಯಣಭಾಷ್ಯ 
ಹಾಗೂ ಕನ್ನಡಾನುವಾದವನ್ನೊಳಗೊಂಡ ಆಗ್ನೇಯಕಾಂಡದ ಕರಡುಪ್ರತಿಯನ್ನು ೧೯೯೩ 
ರಲ್ಲಿ ಸಿದ್ದಪಡಿಸಿಟ್ಟು ಪ್ರಥಮ ಸಂಪುಟವು ಈಗ ಬೆಳಕಿಗೆ ಬರಲು ಕಾರಣಪುರುಷರಾಗಿದ್ದು 
ಮುಂದಿನ ಸಂಪುಟಗಳನ್ನೂ ಹೀಗೆಯೇ ಸಿದ್ದಪಡಿಸುವ ಕೈಂಕರ್ಯದಲ್ಲಿ ತೂಡಗಿದ್ದಾರೆ. 


ಣಿ 


"ದ್ರಾಹ್ಯಾಯಣ ಪ್ರತಿಷ್ಠಾನ'ದ ಗ್ರಂಥ ಸಂಪಾದನಾ ಕಾರ್ಯದಲ್ಲಿ ಪ್ರಾರಂಭ 
ದಿಂದಲೂ ಸಹಾಯಹಸ್ತನೀಡುತ್ತಿರುವ, ಉತ್ಸಾಹ ತುಂಬುತ್ತಿರುವ ಅವಿಳಂಬ ಸರಸ್ವತಿ 
ಯೆಂದೇ ಖ್ಯಾತನಾಮರಾಗಿರುವ "ಶತಾವಧಾನಿ ಡಾ॥ ತ್ರೀ ರಾ.ಗಣೇಶ್‌' ರವರಲ್ಲಿ 
ಸಾಮವೇದವು ವೇದಾರ್ಥಗರ್ಜಿತವಾದ ದಿವ್ಯವಾದ, ಅನುರೂಪವಾದ, ಕನ್ನ ಡ ಪದೃಗಳಾಗಿ 
ಮೈದಳೆದು ಕನ್ನಡಕಾವ್ಯರಸಿಕರೂ ಕನ್ನಡದ ಕವಿಗಳೂ ಗಮಕಿಗಳೂ, ಸಂಗೀತಜ್ಞರೂ, 
ವೇದಪುರುಷನ ಭವ್ಯವಾದ ದೇಗುಲವನ್ನು ಧೈರ್ಯವಾಗಿ ಪ್ರವೇಶಿಸಲು ಅನುವು 
ಮಾಡಿಕೊಟ್ಟಿರುವ ಪ್ರಥಮರೆಂಬ ಹೆಗ್ಗಳಿಕೆಗೆ, ಕೀರ್ತಿಗೆ ಪಾತ್ರರನ್ನಾಗಿ ಮಾಡಿ ನಮ್ಮ ನೆಚ್ಚಿನ 
ಕನ್ನಡ ಕುವರ ಡಾ॥ ಶ್ರೀ ರಾ.ಗಣೇಶ್‌ರವರನ್ನು ಆಶೀರ್ವದಿಸಿದೆ. ಈ ಗ್ರಂಥದ ವಿಷಯ 
ವಿನ್ಯಾಸವನ್ನು ರೂಪುಗೊಳಿಸುವುದರಲ್ಲಿಯೂ ನೆರಳುಪ್ರತಿಯನ್ನು ಬೇಜಾರುಪಡದೆ ತಿದ್ದಿ 
ಲೋಪದೋಷಗಳನ್ನು ಸರಿಪಡಿಸುವಲ್ಲಿಯೂ, ಸಾಮವೇದ ಸಂಹಿತೆಯ ಮುಂದಲ 
ಸಂಪುಟಗಳು ನಿರ್ವಿಫ್ಲವಾಗಿ ವೇದಾಭಿಮಾನಿಗಳ ಕೈಸೇರಬೇಕೆಂದು ಶಾಸ್ತ್ರೋಕ್ತವಾದ 
ಸಿಸಿವಾಚನರೂಪವಾದ ಹಾರೈಕೆಯನ್ನು ಬರೆದುಕೊಡುವುದರಲ್ಲಿಯೂ ಅಪರೂಪದ 
ಆಕರ ಗ್ರಂಥಗಳನ್ನು ಪರಿಚಯಿಸಿಕೊಡುವುದರಲ್ಲಿಯೂ ಸಾಮವೇದದ ಬಗೆಗಿರುವ ತಮ್ಮ 
ಅತಿಶಯವಾದ ಶ್ರದ್ಧಾಭಕ್ತಿಯನ್ನು ಕಾರ್ಯರೂಪಕ್ಕಿಳಿಸಿ - ಈ ತೆರನ ಗ್ರಂಥಗಳು ಬೆಳಕಿಗೆ 
ಬರಲು ಘನತೆವೆತ್ತ ಮಹಾವಿದ್ವಾಂಸರು ಹೇಗೆ ಸಹಕರಿಸಬೇಕೆಂಬ ಮೇಲ್ಪಜ್ವ್‌ಯನ್ನು 
ಹಾಕಿಕೊಟ್ಟು ಸಮಾಜಪೂಜಿತರಾಗಿದ್ದಾರೆ. 


ಸೆಂಟರ್‌ ಫಾರ್‌ ಅಡ್ವಾನ್ಸ್‌ ಕಂಪ್ಯೂಟಂಗ್‌, ಸಿ-ಡಾಕ್‌ನ ಪರಂಪರೆ ಸಂಪ್ರದಾಯ 
ಗುಂಪಿನ ಸಂಯೋಜಕರಾಗಿ, ಉನ್ನತ ತಾಂತ್ರಿಕ ವೃತ್ತಿ ನಿರತರಾಗಿರುವ ಡಾ 
ಪಿ. ರಾಮಾನುಜನ್‌' ರವರು ವೇದವಾರಿಧಿ, ವೇದವಿಜ್ಞಾನಕೋವಿದ, ವೈದಿಕಭೂಷಣ 
ವಾಚಸ್ಪತಿ ಪದವಿಗಳಿಂದಲಂಕೃತರಾಗಿ ವೈದಿಕ ಪರಂಪರೆಯಲ್ಲಿ ಸಂಸ್ಕೃತ ಮತ್ತು ವೇದವಿದ್ಯಾ 
ಪರಿಣತರಾಗಿ ಶಾಸ್ತ್ರೋಕ್ತ ವೇದಾಧ್ಯ್ಧಯನಾ ಧ್ಯಾಪನಗಳನ್ನೂ ಅಕ್ಷರಶಃ ವೈದಿಕ ವೇಷ ಭೂಷಣ, 
ನಿತ್ಯ ಜೀವನಕ್ರಮವನ್ನೂ ರೂಢಿಸಿಕೊಂಡು ಬಂದಿರುವ ಬಹು ಅಪರೂಪದ ಸಜ್ಜನರು, 
ವೈದಿಕ ಕಾರ್ಯಕ್ರಮಗಳಲ್ಲಿ ಶಾಸ್ತ್ರಸಂಗೋಷ್ಠಿಗಳಲ್ಲಿ ಸಂಭ್ರಮ ಉತ್ಪಾಹಗಳಿಂದ 
ಪಾಲ್ಗೊಳ್ಳುತ್ತಾ ವೈದಿಕ ಸಂಸ್ಕೃತಿಯನ್ನು ಭವ್ಯವಾಗಿ ಬೆಳಸುವ ಕೈಂಕರ್ಯದಲ್ಲಿ ತಮ್ಮನ್ನೇ 
ತೊಡಗಿಸಿಕೊಂಡಿರುವ ಈ ಮಹನೀಯರು"ದ್ರಾಹ್ಯಾಯಣ ಪ್ರತಿಷ್ಠಾನ' ದ ಗ್ರಂಥಗಳ ಬಗೆಗೆ 
ಅಭಿಮಾನ ಬೆಳೆಸಿಕೊಂಡು ಪ್ರೋತ್ಸಾಹಿಸುತ್ತಿದ್ದಾರೆ. ಇವರು ಪ್ರಕೃತ ಸಾಮವೇದ ಸಂಹಿತೆಯ 


ತ 


ಈ ಪ್ರಥಮ ಸಂಪುಟವನ್ನು ಸಂಪೂರ್ಣವಾಗಿ ಓದಿ, ಸಂತುಷ್ಠರಾಗಿ ಈ ಗ್ರಂಥದ ಮುಂಬರುವ 
ಪ್ರಯೋಜನಗಳನ್ನು ಮುಂಗಾಣುತ್ತಾ ಅಭಿನಂದನಾ ಲೇಖನವನ್ನು ಬರೆದುಕೊಟ್ಟು 
ವೇದಪುರುಷನ ಕೃಪೆಗೆ ಪಾತ್ರರಾಗಿದ್ದಾರೆ. 


ಧಾರವಾಡ ಕರ್ಣಾಟಕ ಆರ್ಟ್ಸ್‌ಕಾಲೇಜಿನ ನಿವೃತ್ತ ಪ್ರಾಚಾರ್ಯರೂ ಆಂಗ್ಲಭಾಷಾ 
ಎಭಾಗದ ಮುಖ್ಯಸ್ಥರೂ ವೇದಸಂಸ್ಥಾರಗಳ ಪ್ರಯೋಗ ಪರಿಣತರೂ ವೇದಪುರಾಣೇತಿಹಾಸ 
ಆಧಾರಿತ ಬಹುಸಂಖ್ಯೆಯ ಕೃತಿ ರಚನೆಗಳಿಂದಲೂ ಪ್ರವಚನಗಳಿಂದಲೂ ಗಮಕವಾಚನ 
ಗಳಿಂದಲೂ ಆರ್ಷೇಯ ಸಂಸ್ಕೃತಿಯ ಬಹುಮುಖ ಪರಿಚಯವನ್ನು ನಾಡಿನ ಜನತೆಗೆ ಮಾಡಿ 
ಕೊಡುತ್ತಾ ಕನ್ನಡಿಗರಿಗೆ ಬಹುಪರಿಚಿತರಾಗಿರುವವರೂ ಪ್ರಖ್ಯಾತ ಸಂಘ ಸಂಸ್ಥೆಗಳಿಂದ 
ವೇದಭೂಷಣ ವಿದ್ದನ್ನಣಿ ಗಮಕ ಕಲಾರತ್ನ ಮುಂತಾದ ವಿವಿಧ ಪ್ರಶಸ್ತಿಗಳಿಂದ ಅಲಂಕೃತರೂ 
ಪೂಜಿತರೂ ಆಗಿರುವ ವೇದಮೂರ್ತಿ ತ್ರೀ ಕೆ.ಎಸ್‌. ನಾರಾಯಣಾಚಾರ್ಯರು 
ದ್ರಾಹ್ಯಾಯಾಣ ಪ್ರತಿಷ್ಠಾನದ ಸಾಮವೇದದ ಗ್ರಂಥಗಳ ಪ್ರಥಮ ಪರಿಚಯದಿಂದಲೇ 
ಸಂತುಷ್ಟರಾಗಿ ಉತ್ಸಾಹದಿಂದ ಈ ಸಾಮವೇದ ಸಂಹಿತೆಯ ಪ್ರಥಮ ಸಂಪುಟದ ನೆರಳು 
ಪ್ರತಿಯನ್ನು ಅವಲೋಕಿಸಿ ಈ ಕೃತಿಶ್ರೇಣಿಗೆ ಶುಭಾಶಂಸನೆ ಮಾಡಿ ಸಾಮವೇದದ ಬಗೆಗಿರುವ 
ತಮ್ಮ ಕಳಕಳಿಯನ್ನು ವ್ಯಕ್ತಪಡಿಸಿರುವ ಸಹೃದಯತೆ ಸಜ್ಜನಿಕೆಗಾಗಿ ಮಾರುಹೋಗುತ್ತಾ ಈ 
ಮಹಾನುಭಾವರಿಗೆ ದ್ರಾಹ್ಯಾಯಣಪ್ರತಿಷ್ಠಾ ಷ್ಠಾನವುಸದಾ ಲೇಸನ್ನೇ ಬಯಸುತ್ತದೆ. 


ಎಶ್ರಾಂತ ರೈಲ್ವೆ ಇಂಜಿನಿಯರೂ, ದ್ರಾಹ್ಯಾಯಣ ಪ್ರತಿಷ್ಠಾನದ ಅಧ್ಯಕ್ಷರೂ, ಸಾಮ 
ವೇದಾಧ್ಯಯನ ಅಧ್ಯಾಪನಾನಿರತರೂ, ವೇದವಾರಿಧಿ, ಸಾಮವೇದವಾರಿಧಿ, ವೇದಶ್ರೀ 
ಪದವಿಗಳಿಂದಲಂಕೃತರೂ ಆದ "ಫೀ ಟಿ.ಗೌರೀಪತಿಗಳು' ವೇದಸಂಗೋಷ್ಠಿಗಳಲ್ಲಿ 
ವೇದಾಭಿಮಾನಿಗಳ ಸಭೆಸಮಾರಂಭಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಾ ಸಾಮವೇದದ 
ಹಿರಿಮಗರಿಮೆಗಳನ್ನು ಸಮಾಜಬಾಂಧವರಿಗೆ ಪರಿಚಯ ಮಾಡಿಕೊಡುವ ಕೈಂಕರ್ಯದಲ್ಲಿ 
ತೊಡಗಿದ್ದಾರೆ. ಈ ಮಹನೀಯರು ಸಾಮವೇದದ ಜೀವನಾಡಿಯೇ ಆಗಿರುವ ಸ್ವರವನ್ನು 
ಪ್ರತಿಷ್ಠಾನದ ಹಿಂದಿನ ಗ್ರಂಥಗಳಲ್ಲಿ ತಿದ್ದಿದಂತೆಯೇ ಪ್ರಕೃತ ಸಾಮವೇದ ಸಂಹಿತಾ ಗ್ರಂಥದ 
ಪ್ರಥಮ ಸಂಪುಟದಲ್ಲಿ ಯಕ್‌, ಪದ, ಗಾನಗಳ ಸ್ವರವನ್ನೂ, ಬೇಜಾರಿಲ್ಲದೆ 
ಆಲಸ್ಯಕ್ಕೆಡಕೊಡದೆ ಒಂದುಬಾರಿಯಲ್ಲ ಮೂರುಬಾರಿ ತಿದ್ದಿ ಖಚಿತಪಡಿಸಿಕೊಂಡೇ 
ಮುದ್ರ ಣಕ್ಕೆ ಒಪ್ಪಿಸಿದ್ದಾರೆ. ಪಠ್ಯದಲ್ಲಿನ ದೋಷಗಳನ್ನೂ ಗ್ರಂಥಮುದ್ರಣದಲ್ಲಿನ 
ದೋಷಗಳನ್ನೂ ದೂರ ಮಾಡಲು ಪ್ರಯತ್ನಿಸಿದ್ದಾರೆ. ತಮ್ಮಲ್ಲಿನ ಂಥಗಳನ್ನು ಕೊಟ್ಟು 


ಥ 


ಗ್ರಂಥಸಂಪಾದನೆಗೆ, ಪ್ರಕಟಣೆಗೆ, ಅನೇಕ ರೀತಿಯಲ್ಲಿ ನೆರವಾಗಿ ವೇದಪುರುಷನ ಕೃಪೆಗೆ 


ಪಾತ್ರರಾಗಿದ್ದಾರೆ. 


ವಿಶ್ರಾಂತ ಡೆಪ್ವಟಿ ಇಂಜಿನಿಯರೂ, ಯೋಗಸಾಧಕರೂ, ವೇದವೇದಾಂತ ವಿಜ್ಞಾನ 
ಅಧ್ಯಯನಶೀಲರೂ, ಆಯುರ್ವೇದ ಪ್ರಯೋಗ ನಿರತರೂ, ಸಮಾಜಸೇವಾ ಕಾರ್ಯ 
ಗಳಲ್ಲಿ ನಿಷ್ಠೆಯಿಂದ ಪಾಲ್ಗೊಳ್ಳುವವರೂ ದ್ರಾಹ್ಯಾಯಣ ಪ್ರತಿಷ್ಠಾನದ ಸಮಸ್ತಕಾರ್ಯ 
ಗಳಿಗೂ ಅಂದಿನಿಂದ ಸಾಕ್ಷೀಭೂತರಾಗಿರುವವರೂ ಆದ ಫ್ರೀ ಹೆಚ್‌.ಸುಬ್ರಹ್ಮಣ್ಯಶಾಸ್ತ್ರಿಗಳು 
ಪರಾಮರ್ಶಗ್ರಂಥಗಳನ್ನೂ ಅವತರಣಿಕೆಗಳನ್ನೂ ಒದಗಿಸುತ್ತಾ ತಮ್ಮದೇ ಆದ ಗ್ರಂಥ 
ಭಂಡಾರದ ನೆರವು ನೀಡುತ್ತಾ ಪ್ರಕೃತ ಗ್ರಂಥದ ವಿವಿಧ ಅನುಕ್ರಮಣಿಕೆಗಳನ್ನು ಸಿದ್ದ 
ಪಡಿಸುವುದರಲ್ಲಿಯೂ ಡಿ.ಟಿ.ಪಿ ಆಗಿರುವ ಪ್ರತಿಗಳನ್ನು ಕೈಬರೆಹದ ಪ್ರತಿಗಳೊಂದಿಗೆ ತಾಳ 
ನೋಡುವುದರಲ್ಲೂ ಎಡೆಬಿಡದೆ ಸಹಾಯಹಸ್ತ ನೀಡುತ್ತಾ ವೇದಪುರುಷನ ಆಶೀರ್ವಾದಕ್ಕೆ 
ಪಾತ್ರರಾಗಿದ್ದಾರೆ. ಖ್ಯಾತ ನಾಮರಾದ ವಿಜ್ಞಾನಿಗಳೊಡನೆ ರಾಷ್ಟ್ರೀಯ ವಿಜ್ಞಾನಮಂದಿರ 
ಗಳಲ್ಲ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಜವಾಬ್ದಾರಿಗಳನ್ನು ನಿರ್ವಹಿಸಿ ವಿಶ್ರಾಂತರಾಗಿರು 
ವವರೂ, ಸತ್ಸಂಗನಿರತರೂ ಮೂರೂ ವೇದಗಳಲ್ಲಿ ಸಾಕಷ್ಟು ಪ್ರವೇಶವಿರುವವರೂ 
ವೇದಸೇವಾಚತುರ ಎಂಬ ಬಿರುದಾಂಕಿತರೂ ಆದ ಶ್ರೀ ದೇವನಹಳ್ಳಿ ಶ್ರೀನಿವಾಸರವರು 
ತಮ್ಮ ಇಂಗ್ಲಿಷ್‌, ಕನ್ನಡ, ಸಂಸ್ಕೃತ, ಬಂಗಾಳಿ ಲಿಪಿ ಮತ್ತು ಭಾಷೆಗಳ ತಿಳುವಳಿಕೆಯಿಂದ 
ಬಂಗಾಲಿ ಲಿಪಿ ಸಾಮ್ಯದ ಸಂಸ್ಕೃತಾಕ್ಷರದ ತೊಂಬತ್ತು ಪುಟಗಳ ಸಾಯಣ 
ಭಾಷ್ಯಾವತರಣಿಕೆಯನ್ನು ಸ್ಪಷ್ಟವಾದ ಕನ್ನಡಲಿಪಿಯಲ್ಲಿ ಸುಗಮವಾಗಿ ಓದಲನುಕೂಲ 
ವಾಗುವಂತೆ ಬರೆದುಕೊಟ್ಟು ವೇದಪುರುಷನ ಸೇವೆಯಲ್ಲಿ ಭಾಗಿಯಾಗಿದ್ದಾರೆ. 


ತಾತಾವಿಜ್ಞಾನಮಂದಿರದಲ್ಲಿ ವೃತ್ತಿನಿರತರೂ, ಸುಪ್ರಸಿದ್ದ ಗಮಕಿಗಳೂ, 
ಸಂಗೀತಜ್ಞರೂ, ಕನ್ನಡ ಕಾವ್ಯಗಳನ್ನು ಗಮಕಕ್ಕೆ ಒಗ್ಗಿಸಿಕೊಂಡು, ಕನ್ನಡ ಕಾವ್ಯರಸಿಕರ 
ಮನದಣಿಸುವವರೂ ಗಮಕ ಕಲೆಯ ಅಭಿವೃದ್ಧಿಗೆ ಸರ್ವತೋಮುಖ ಸೇವೆ ಸಲ್ಲಿಸುತ್ತಿರು 
ವವರೂ ಆದ "ಕಡಬ ಸುಬ್ರಹ್ಮಣ್ಯ' ಪ್ರಕೃತ ಗ್ರಂಥದಲ್ಲಿನ ಭಾಷೆಯ ಶಿಥಿಲತೆ ಆದಿ 
ಲೋಪದೋಷಗಳನ್ನು ತಿದ್ದಿ ಭಾಷೆಯ ಸುಭಗತೆಯನ್ನು ಉತ್ತಮಗೊಳಿಸಿ ವೇದಪುರುಷನ 
ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ನಾಗಮಂಗಲ ಬ್ರಾಹ್ಮಣ ಸಭೆಯ ಸರ್ವತೋಮುಖ 
ಬೆಳವಣಿಗೆಗೆ ಕಾರಣರಾದ ವೇದ ಮತ್ತು ವೇದಸಂಸ್ಕತಿಯ ಅನುಷ್ಠಾನದಲ್ಲಿ ಬ್ರಾಹ್ಮಣ ಸಭೆ 


ಗಳಿಗೆಲ್ಲಾ ಅನುಕರಣೀಯವಾದ ಸುಸಂಘಟಿತ ಸಾಮೂಹಿಕ ಪ್ರಯತ್ನದಲ್ಲಿ ಬಹುಯಶಸ್ವಿ 


ದ 


ಯಾಗಿರುವವರೂ ಯಗ್ವೇದ ಅಧ್ವಯನ ಅಧ್ಯಾಪನಗಳಲ್ಲಿ ನಿರತರಾಗಿರುವವರೂ ಆದ ಶ್ರೀ 
ಎಂ.ಆರ್‌. ನಾರಾಯಣತಾಸ್ತಿಗಳು ತಮ್ಮ ಗ್ರಂಥಭಂಡಾರವನ್ನೇ ಒದಗಿಸಿ ತಮ್ಮ ಅನುಭವ 
ವನ್ನೂ ವಿದ್ವತ್ತನ್ನೂ ಪ್ರತಿಷ್ಠಾನದೊಂದಿಗೆ ಹಂಚಿಕೊಂಡು ವೇದಪುರುಷನ ಕೈಂಕರ್ಯದಲ್ಲಿ 
ಪಾಲ್ಗೊಂಡಿರುವ ಧನ್ಯತೆಯನ್ನು ಕಂಡುಕೊಂಡಿದ್ದಾರೆ. 


ಹೆ 
ತ] 


ಆಗಮಗಳ ಹಾಗೂ ಸಮಸ್ತ ಆರ್ಷೇಯ ಗ್ರಂಥಗಳನ್ನೆಲ್ಲಾ ಸಂಗ್ರಹಿಸುತ್ತಾ ಅವುಗಳೆಲ್ಲ 
ವನ್ನೂ ಅರ್ಥಸಹಿತ ನಿತ್ಯಪಾರಾಯಣ ಮಾಡುತ್ತಿರುವ ಡಾ| ಕೆ.ಟಿ.ವಿಶ್ವನಾಥರವರು ತಮ್ಮ 
ಗ್ರಂಥಭಂಡಾರದ ನೆರವನ್ನಿತ್ತು ಪ್ರತಿಷ್ಠಾನದ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ. 
ಎನ್‌. ಎ.ಎಲ್‌. ನಲ್ಲಿ ವಿಜ್ಞಾನಿಗಳೂ ಸಂಸ್ಕೃತವ್ಯಾಕರಣದಲ್ಲಿ ಎಂ.ಎ., ಪದವಿಧರರೂ ಆದ 
ಶ್ರೀ ಎಸ್‌.ಎಸ್‌.ಸುಬ್ರಹ್ಮಣ್ಯಶಾಸ್ತ್ರಿ ಎಂ.ಇ., ಇವರು ತಮ್ಮ ಗ್ರಂಥಭಂಡಾರದ ನೆರವು ನೀಡಿ 
ವೇದದ ಕಲಸಕ್ಕೆ ಪ್ರೋತ್ಸಾಹಿಸಿದ್ದಾರೆ. ಕಂಚಿಕಾಮಕೋಟಿಪೀಠದ ಮಹಾಸ್ವಾಮಿಗಳ 
ಪ್ರೀತಿಪಾತ್ರರಾದ ಸಾಮವೇದ ಮತ್ತು ಸಂಸ್ಕೃತ ವಿದ್ಯಾಭ್ಯಾಸ ನಿರತರಾದ ಪೀ 
ಜ್ಯೋತಿರಾದಿತ್ಯ, ಇವರು ಪಂಜಾಬ್‌ ವಿಶ್ವವಿದ್ಯಾಲಯದಿಂದ ಅಪರೂಪದ ಆಕರ ಗ್ರಂಥ 


ಗಳನ್ನು ಎರವಲು ಕೊಟ್ಟು ವೇದಪುರುಷನ ಕೃಪೆಗೆ ಪಾತ್ರರಾಗಿದ್ದಾರೆ. 


ವಿಶ್ರಾಂತ ಪ್ರಾಚಾರ್ಯರೂ ದಶಗ್ರಂಥಿ ಆದಿ ಎಲ್ಲಾ ನಾಲ್ಲೂ ವೇದಗಳ ಷಡಂಗಗಳ 


ಎಶ್ರಾಂತ ತಹಸೀಲ್ದಾರರೂ ಮೂರೂ ವೇದಗಳ ಪ್ರಯೋಗ ಚತುರರೂ ಆದ ಫ್ರೀ 
ವೆಂಕಟರಾಮ ಪುರಾಣಿಕರೂ, ಪ್ರತಿಷ್ಠಾನದ ಗ್ರಂಥಸಂಪಾದನೆಯಲ್ಲಿ ನೆರವಾಗಿರುವುದಲ್ಲದೆ 
ಸಾಮವೇದಿಗಳ ವಿಳಾಸಗಳನ್ನು ಗುರುತಿಸಿ ಅವರುಗಳ ಮನೆಗೆ ಹೋಗಿ ಪ್ರತಿಷ್ಠಾನದ 
ಗ್ರಂಥಗಳನ್ನು ಪರಿಚಯಿಸುತ್ತಾ ವಿತರಣೆ ಮಾಡುತ್ತಾ ವೇದಪುರುಷನ ಸೇವೆಯಲ್ಲಿ 
ಸಂತೋಷವನ್ನು ಪಡೆಯುತ್ತಿದ್ದಾರೆ. ಕೃಗಾರಿಕೋದ್ಯಮಿಗಳೂ, ವೇದಾಭಿಮಾನಿಗಳೂ ಆದ 
ಶ್ರೀ ಬಿ.ಎನ್‌.ನಾಗರಾಜ್‌ರವರೂ ಸುಪ್ರಸಿದ್ಧ ಗಮಕಿಗಳಾದ ತ್ರೀ ಸಾಮಗ ಶ್ರೀಕಂಠಯ್ಯ 
ನವರೂ, ಅವರ ಸುಪುತ್ರರೂ ದ್ರಾಹ್ಯಾಯಣ ಪ್ರತಿಷ್ಠಾನದ ಸಾಮವೇದ ಗ್ರಂಥಗಳ 
ಪ್ರಕಟಣೆ ಹಾಗೂ ವಿತರಣೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತನುಮನಧನಗಳಿಂದ 
ವೇದಪುರುಷನನ್ನು ಅರ್ಚಿಸುತ್ತಾ ಭಗವಂತನ ಕೃಪಾಶೀರ್ವಾದಗಳಿಗೆ ಪಾತ್ರರಾಗಿದ್ದಾರೆ. 


ವೇದಾಧ್ಯಯನ ಅಧ್ಯಾಪನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ಓಮ್‌ ಕಾಮ್ಸ್‌ 
ಸೆಂಟರಿನ ಒಡೆಯರಾದ ಗೆಳೆಯ ಕಿಶೋರ್‌ ಕಾಶ್ಯಪರು ಲಾಭದಾಯಕವಲ್ಲದ ಕ್ಲಿಷ್ಟಕರವಾದ 


ಧ 


ಕಿ 


ಅಪರೂಪದ ತ್ರಕ್ಷರ, ಚತುರಕ್ಷರಗಳಿಂದ ವಿಶೇಷ ಸ್ವರವಿನ್ಯಾಸಗಳಿಂದ, ವಿವಿಧ ಆಶಯಗಳ 
ಸಂಖ್ಯಾಸಂಕೇತಗಳಿಂದೊಡಗೂಡಿದ ಈ ಗ್ರಂಥದ ಡಿ.ಟಿ.ಪಿ.ಯನ್ನು ತಾಂತ್ರಿಕ ನಿಪುಣತೆ 
ಯಿಂದಲೂ ಭಕ್ತಿಶ್ರದ್ಧೆಗಳಿಂದಲೂ ಸುಂದರವಾಗಿ, ಅಚ್ಚುಕಟ್ಟಾಗಿ ನಿರ್ವಹಿಸಿ ಹೊಗಳಿಕೆಗೆ 
ಪಾತ್ರರಾಗಿದ್ದಾರೆ. ಕೃಷಿ ವ್ಯಾಪಾರ ಇಂಜಿನಿಯರಿಂಗ್‌ ವೃತ್ತಿಗಳಲ್ಲಿ ನಿರತರಾಗಿಯೂ ಸಮಾಜ 
ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ದೈವಪ್ರೇರಿತರಾಗಿ ಬಾರತೀಯ ಚಿಂತನೆ ಹಾಗೂ 
ಜೀವನಕ್ರಮಗಳಲ್ಲವೂ ವೇದಮೂಲವೆಂದೇ ಕನ್ನಡ, ತೆಲುಗು, ಇಂಗ್ಲಿಷ್‌ ಭಾಷೆಗಳಲ್ಲಿ 
ವಿದೇಶಗಳಲ್ಲಿ ಹಾಗೂ ಭಾರತ ದೇಶದಾದ್ಯಂತ ಉಪನ್ಯಾಸ ಮಾಡುತ್ತಾ ವೇದಸಂಗೋಷ್ಠಿ 
ಗಳನ್ನೂ ಚರ್ಚಾಕೂಟಗಳನ್ನೂ ವಿವಿಧ ಪ್ರಕಾರಗಳಲ್ಲಿ ಸ್ವರಗಳಲ್ಲಿ ಸಂಘಟಿಸುತಾ ಮುದ್ರಣ 
ಮಾಧ್ಯಮದಿಂದಲೂ ಧ್ವನಿಸುರುಳಿಗಳ ಮೂಲಕವೂ ವೇದಪ್ರಚಾರವನ್ನು ಕೈಗೊಂಡು, 
ಇದಕ್ಕಾಗಿ ತಾವೇ ವ್ಯವಸ್ಥ ಮಾಡಿರುವ "ವೇದ ಭಾಷ್ಯ ಪ್ರಕಾಶನ ಸಮಿತಿ' ವತಿಯಿಂದ 
ವೇದಸಾಹಿತ್ಯವನ್ನು ಕನ್ನಡದಲ್ಲಿ ಮುದ್ರಿಸಿ ಸಹಸ್ರಾರು ಮನೆಮನೆಗಳಿಗೂ ಮನಮನಗಳಿಗೂ 
ಮುಟ್ಟಿಸುತ್ತಿರುವ ಸನ್ನಾ `ನ್ಯರಾದ ಫ್ರೀ ಕೈಪು ಶೇಷಾದ್ರಿಗಳು "ದ್ರಾಹ್ಯಾಯಣ ಪ್ರತಿಷ್ಠಾನದ 
ಕೆಲಸ' ತಮ್ಮದೆಂದೇ ಭಾವಿಸಿ ಈ "ಸಾಮವೇದ ಸಂಹಿತೆ ಪ್ರಥಮ ಸಂಪುಟವನ್ನು 
ಅಲ್ಪವೆಚ್ಚದಲ್ಲಿ, ಬಹುಅಂದವಾಗಿ, ಮುದ್ರಿಸಿಕೊಟ್ಟು ವೇದ ಪುರುಷನ ಕೃಪೆಗೆ 
ಪಾತ್ರರಾಗಿದ್ದಾರೆ. "ಶ್ರೀ ಶಂಕರಕೃಪಾ' ಹಾಗೂ "ವಿಪ್ರನುಡಿ' ಯ ಸಂಪಾದಕರು ಪ್ರತಿಷ್ಠಾನದ 
ಗ್ರಂಥಗಳನ್ನು ತಮ್ಮ ಮಾಸಿಕ ಪತ್ರಿಕೆಗಳಲ್ಲಿ ಪರಿಚಯ ಮಾಡಿಕೊಟ್ಟು ವೇದಪುರುಷನ ಸೇವೆ 
ಮಾಡಿದ್ದಾರೆ. 

ಬಹುಶಾಸ್ತ್ರವೇತ್ತರೂ ಸಮಸ್ತ ವೈದಿಕ ಕರ್ಮಗಳ ಅನುಷ್ಠಾನ ಪರಿಣತರೂ 
ಸಾಮಗಾನ ಬಲ್ಲವರೂ ಬೆಂಗಳೂರು ರಾಗಿಗುಡ್ಡ ದೇವಸ್ಥಾನ ಮತ್ತು ಹೆಬ್ಬೂರು 
ಕೋದಂಡಾಶ್ರಮಗಳನ್ನು ಪವಿತ್ರ ಯಾತ್ರಾಸ್ಥಳಗಳನ್ನಾ ಗಿಸಿ ಸಮಾಜದ ಎಲ್ಲಾ ಸ್ತರದ 
ಜನರಲ್ಲೂ ವೇದಸಂಸ್ಕತಿಯ ಬಗೆಗೆ ಶ್ರದ್ದೆ ಭಕ್ತಿ ಆಸಕ್ತಿಗಳನ್ನು ಬೆಳಸುತ್ತಿರುವ ಘೀ 
ಕೋದಂಡಾಶ್ರಮ ಮಠಾಧೀಶರಾದ ಪೂಜ್ಯಶ್ರೀ ನಾರಾಯಣಾಶ್ರಮ ಮಹಾಸ್ವಾಮಿಗಳು 
ಪ್ರಾರಂಭದಿಂದಲೂ ದ್ರಾಹ್ಯಾಯಣ ಪ್ರತಿಷ್ಠಾನದ ಗ್ರಂಥಗಳ ಬಗೆಗೆ ಸಾಮವೇದಿಗಳಲ್ಲಿ 
ಆಸಕ್ತಿಯನ್ನುಂಟು ಮಾಡುತ್ತಾ ಸಾಮವೇದದ ಬಗೆಗೆ ವೇದಾಭಿಮಾನಿಗಳ ಕರ್ತವ್ಯ 
ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಪ್ರೇರಿಸಿ ಕಾರ್ಯೋನ್ಮುಖಗೊಳಿಸಿ ಆಶೀರ್ವಾದಿಸುತ್ತಿದ್ದಾರೆ. 

ನ್ಯೂಜರ್ಸಿ ಎಶ್ವವಿದ್ಯಾಲಯದ ಪಿ.ಎಚ್‌.ಡಿ, ಪಡೆದು ಅಮೆರಿಕಾದ ವಿಶ್ವ 
ಎದ್ಯಾಲಯಗಳಲ್ಲಿ ಸೇವೆ ಸಲ್ಲಿಸಿ ಪ್ರಸಿದ್ದ ಐ.ಬಿ.ಎಮ್‌. ೩೬ ೦ ಕಂಪ್ಯೂಟರನ್ನು ಅಭಿವೃದ್ಧಿ 


ನ 


ಗೊಳಿಸಿದ ಶ್ರೇಷ್ಠ ವಿಜ್ಞಾನಿಗಳೆಂಬ ಕೀರ್ತಿಭಾಜನರಾಗಿರುವಾಗಲೇ ಸ್ವಾಮಿ ವಿಶ್ವಾನಂದರ 
ಮಾರ್ಗದರ್ಶನದಲ್ಲಿ ಅಷ್ಟಾ ಷ್ಟಾಂಗಯೋಗಮಾರ್ಗವನ್ನನುಕ್ರ ಮಿಸಿ ಅಂತರಾತ್ಮನ ಕರೆಗೆ 
ಓಗೊಟ್ಟು ನಚಿಕೇತನಂತಹವರಿಗೆ ಮಾತ್ರ ಸಾಧ್ಯವಾದ ಬಹು ಗೌರವಾನ್ವಿತ ಪದವಿ, 
ಪ್ರತಿಷ್ಠೆ, ಭೋಗಭಾಗ್ಯಗಳನ್ನು ತ್ಯಾಗಮಾಡಿ ಯಷಿಕೇಶದಲ್ಲಿ ತಪಃಸ್ವಾಧ್ಯಾಯ ಸಾಧನಾನಿರತ 
ರಾಗಿದ್ದು ಇಂದೂ ಸಹ ಖ್ಯಾತ ವಿಜ್ಞಾನಿಯು ಮಹಾಯೋಗಿಯಾಗಿ ಪರಿವರ್ತನೆಯಾಗುವ 
ಮೇಲ್ಪಜ್‌ ಯನ್ನು ಹಾಕಿಕೊಟ್ಟು ಎಧ್ಯುಕ್ತವಾಗಿ ಸಂನ್ಯಾಸಾಶ್ರಮವನ್ನು ಸ್ವೀಕರಿಸಿ ಹೊಸೂರು 
ತಾಲ್ಲೂಕಿನ ಅಣುಸೋಣಿಯ ಶಾಂತಪರಿಸರದ ಹಂಸಾಶ್ರಮದಲ್ಲಿ ಯೋಗಾರೂಢ 
ರಾಗಿರುವ ಪೂಜ್ಯರಾದ ಸ್ಥಾ ಸ್ವಾಮಿ ಎರಾಜೇಶ್ವರರು ದ್ರಾಹ್ಯಾಯಣ ಪ್ರತಿಷ್ಠಾನದ ಗ್ರಂಥಗಳನ್ನು 
ನೋಡಿ ಇನ್ನಷ್ಟು ಸಾಮವೇದದ ಗ್ರಂಥಗಳು ಸಮಾಜಕ್ಕೆ ಅರ್ಪಿತವಾಗಲೆಂದು ಆರು ಸಹಸ್ರ 
ರೂಪಾಯಿಗಳ ಆರ್‌ ಅನುಗ್ರಹಿಸಿ ಆಶೀರ್ವದಿಸಿದ್ದಾರೆ. ಕನ್ನಡವೇ 
ಮೊದಲಾಗಿ ಬಹುಭಾಷೆಗಳನ್ನುಬಲ್ಲ ಸ್ವಾಮೀಜಿಯವರು ವಿಜ್ಞಾನಿಯ ಸತ್ಯಶೋಧನೆ, 
ಸಾಧನೆಯ ಕಲೆ ಮತ್ತು ವಿಜ್ಞಾನ ಭಗವದ್ಗೀತೆಯ ವಿಜ್ಞಾನ, ಮುಂತಾದ ಗ್ರಂಥಗಳ 
ಮೂಲಕವೂ, ಹಂಸಯೋಗ ಎಂಬ ತ್ರೈಮಾಸಿಕ ಪತ್ರಿಕೆಯ ಮೂಲಕವೂ, ಸತ್ತಂಗದ 
' ಮೂಲಕವೂ, ಜ್ಞಾನಿಜ್ಯೋತಿಯನ್ನು ಬೆಳಗಿಸುತ್ತಿರುವುದು ನಮ್ಮ ಭಾಗ್ಯವಾಗಿದೆ. 


ಈ ಸಾಮವೇದ ಸಂಹಿತಾ ಪ್ರಥಮ ಸಂಪುಟದ ಪ್ರಕಟಣೆಗಾಗಿ ಗೆಳಯರಾದ 
ವೇದಾಭಿಮಾನಿಗಳೊಬ್ಬರು ಹತ್ತು ಸಹಸ್ರರೂಪಾಯಿಗಳನ್ನೂ ಸಮೀಪ ಬಂಧುಗಳಾದ ಫ್ರೀ 
ಕಡಬಾ ಸುಬ್ರಹ್ಮಣ್ಯ ಹತ್ತು ಸಹಸ್ರರೂಪಾಯಿಗಳನ್ನೂ ಫೀ ಕೆ.ಎನ್‌. ಪ್ರಭಾಕರರವರು ತಮ್ಮ 
ತಂದೆಯವರಾದ ದಿ॥ ಫ್ರೀ ಕೆ.ನರಸಿಂಹಮೂರ್ತಿಗಳವರ ಹೆಸರಿನಲ್ಲಿ ಹತ್ತು ಸಹಸ್ರ 
ರೂಪಾಯಿ ಗಳನ್ನೂ ನೀಡಿ ವೇದಪುರುಷನ ಕೃಪೆಗೆ ಪ ಪಾತ್ರರಾಗಿದ್ದಾರೆ. ಈ ಜ್ಞಾನಯಜ್ಞದಲ್ಲಿ 
ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಜ್ಞಾತಾಜ್ಞಾತವಾಗಿಯೂ ಭಾಗವಹಿಸುತ್ತಿ: ರುವ 


ಸಮಸರ ಮೇಲೂ ಭಗವಂತನ ಕೃಪೆ ಮಳಗಳೆಯುತ್ತಿ ರಲಿ. ಯಖಷಿ ಸದೃಶರೂ, ಆದ್ಯರೂ, 


ಪೂಜ್ಯರೂ ಆದ ಪೂರ್ವ ಸೂರಿಗಳಿಗೆ ಮುಡಿಚಾಚಿ ಕೃತಜ್ಞತೆಯನ್ನರ್ಷಿಸುತ್ತೇವೆ. 


ತ 


1 


ನಂಪಾದಕ ಮಂಡಲಿ 
ದ್ರಾಹ್ಯಾಯಣ ಪ್ರತಿಷ್ಠಾ ನ 


tL 


ಆಧಾರ ಗ್ರಂಥ ಸಂಕೇತ ಸೂಚಿ 


ಅಮರ - ಅಮರಕೋಶ 

ಅತ. - ಅಕ್ಷರ ತನ್ತ 

ಅಥ.ವೇ - ಅಥರ್ವವೇದ 

ಆರ - ಆರಣ್ಯಗೇಯಗಾನ 
ಆಪ.ಶ್ರೌ ೬ ಆಪಸ್ತಮ್ಟ ಶ್ರೌತಸೂತ್ರ 
ಆರ್ಷೇ.ಕಲ್ಪ್ಲ  - ಆರ್ಷೇಯ ಕಲ್ಪಸೂತ್ರ 
ಆರ್ಷ. ಬ್ರಾ... - ಆರ್ಷೇಯ ಬ್ರಾಹ್ಮಣ 
ಆರ್ಷೀದೀ - ಆರ್ಷೇಯ ದೀಪ 


ಅಶ್ವಗ್ಯಸೂ.  - ಆಶ್ವಲಾಯನ ಗೃಹ್ಯಸೂತ್ರ 


ಊಹ - ಊಹಗಾನ 

ಸಾಯ - ಸಾಮವೇದ ಛನ್ಹಾರ್ಚಿಕಾ 

ಜಯಚಾಮರಾಜೇಂದ್ರ ವೇದರತ್ನಮಾಲಾ ಇ 
೩೬ ಸಂಪುಟಗಳು 

ಯ.ಸಂ - ಖಗ್ಗೇದ ಸಂಹಿತೆ 

ಯ.ತ - ಖಕ್‌ ತನ್ತ 

ಯ.ಪುತಿ - ಖಯಗ್ಗೇದ ಪ್ರುತಿಶಾಖ್ಯ 

ಐ.ಆ - ಐತರೇಯ ಆರಣ್ಯಕ 

ಐ.ಬ್ರಾ - ಐತರೇಯ ಬ್ರಾಹ್ಮಣ 

ಕಾ.ಶ್ರೌ - ಕಾತ್ಯಾಯನ ಶ್ರೌತಸೂತ್ರ 

ಕ್ಸು.ಕ.ಸೂ. - ಕ್ಷುದ್ರ ಕಲ್ಪಸೂತ್ರ 

ಖಾ.ಗೃಸೂ - ಖಾದಿರ ಗೃಹ್ಯಸೂತ್ರ 


ಗಾಯ.ವಿ ಸೂ - ಗಾಯತ್ರೀ ವಿಧಾನಸೂತ್ರ 
ಗ್ರಾಮ - ಗ್ರಾಮಗೇಯಗಾನ 
- ಗೋಪಥ ಬ್ರಾಹ್ನಣ 

೬ 


ಲ 
;ಸೂ - ಗೋಭಿಲ ಗೃಹ್ಯಸೂತ್ರ 


| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
| 
ಫ 


ಗೌ.ಧ.ಸೂ 
ಗ್‌.ಶಿ 


- ಗೌತಮ ಧರ್ಮಸೂತ್ರ 
- ಗೌತಮ ಶಿಕ್ಷ 

ಛನ್ಹೋ ವಿಚಿತಿ 
ಛಾನ್ಹೋಗ್ಯೋಪನಿಷತ್‌ 


- ಜೈಮಿನೀಯ ಆರ್ಷಯ ಬ್ರಾಹ್ಮಣ 


ಜೈಮಿನೀಯ ಉಪನಿಷತ್‌ ಬ್ರಾಹ್ಮಣ 
ಜೈಮಿನೀಯ ನ್ಯಾಯಮಾಲಾ ವಿಸ್ತರ 
ಜೈಮಿನೀಯ ಬ್ರಾಹ್ಮಣ 

ಜೈಮಿನೀ ಮೀಮಾಂಸಾಸೂತ್ರ 
ತಾಣ್ಮ್ಯಮಹಾಬ್ರಾಹ್ಮಣ 

ತೈತ್ತಿರೀಯ ಆರಣ್ಯಕ 
ತೈತ್ತೀಯೋಪನಿಷತ್ತು 


ದೇವತಾಧ್ಯಾಯ ಬ್ರಾಹ್ಮಣ 
ದೇವೀ ಭಾಗವತ 


_ ದ್ರಾಹ್ಯಾಯಣ ಶೈೌತಸೂತ್ರ 


ನಾರದೀಯ ಶಿಕ್ಷಾ 
ನಾರದ ಪುರಾಣ 
ನಿದಾನಸೂತ್ರ 
ನಿರುಕ್ತ 


ಪಂಚವಿಧಸೂತ್ರ 


ಪತಂಜಲೀ ಭಾಷ 


ಮೈಸಂ 
ಯಜು 
ಯಾಜಕಿ 


ಪಾಣಿನೀಯ ಅಷ್ಟು ಧ್ಯಾಯೀ 


(EL EL 
ಗ್ರೂ 04 
ಜು ಆ 
೮. € 
ಭ್ರ (1 
ಜ ಸ್ರ 


(ಣಿ 
ಛೆ 
2 


ಬೃಹತಾರಣ್ಯಕ ಉಪನಿಷತ್ತು 

ಬೋಧಾಯನ ಶ್ರೌತಸೂತ್ರ 

ಭಗವದ್ಗೀತೆ - ಶಾಂಕರಭಾಷ್ಯ 
ಗ, 

ಭಾರದ್ವಾಜ ಶಿಕ್ಷಾ 

ಮನುಸ್ಥೃತಿ 

ಮಹಾಭಾರತ 


ಮಾಧವರ ಸಾಮಸಂಹಿತಾ ಭಾಷ್ಯ 


ಮಾಂಡೂಕ್ಯೋಪನಿಷತ್ತು 
ಮಾತ್ರಾ ಲಕ್ಷಣ 
ಮಾಣ್ದೂಕೀ ಶಿಕ್ಷಾ 
ಮುಣ್ಮಕೋಪನಿಷತ್ತು 
ಮೈತ್ರಾಯಣಿ ಸಂಹಿತಾ 
ಯಜುರ್ವೇದ 
ಯಾಜ್ಞವಲ್ಕ್ಯ ಶಿಕ್ಷಾ 


ಸಹಾಯಕ ಗ್ರಂಥ ಯಣ: 


ಸಾಮಗಾನ 


ದಿ ಸಾಮನ್‌ ಚಾಂಟ್ಸ್‌ 
ಸೀಕ್ರೆಟ್‌ ಆಫ್‌ ದಿ ವೇದಾಸ್‌ ಮತ್ತು ಮಿಸಿಕ್‌ ಫೈರ್‌ - 
ವೇದಾರ್ಥ ಪಾರಿಜಾತ 


ವೇದಿಕ್‌ ಬಿಬ್ಲಿಯೋಗ್ರಫಿ 


- ರಹಸ್ಯ! ಊಹ್ಕ ಗಾನ 

- ಅಘು ಬಕ್‌ ತನ್ಹ 

- ಲಾಟ್ಯಾಯನ ಶ್ರೌತಸೂತ್ರ 

- ರೋವಶೀ ಶಿಕ್ಷ 

- ವಾಜಸೇನೀಯ ಪ್ರುತಿಶಾಖ್ಯ 
- ವಾಲ್ಫಿ ಕಿ ರಾಮಾಯಣ 

- ವಿವರಣಕಾರಃ 

- ಶತಪಥ ಬ್ರಾಹ್ಮಣ 

- ಶಾಂಖಾಯನ ಗೃಹ್ಯಸೂತ್ರ 

- ಶಿಕ್ಷಾ ಸಂಗ್ರಹ . 

- ಶಿವಪುರಾಣ 

- ಷೆಡ್ಡಿಂಶ ಬ್ರಾಹ್ಮಣ 

- ಸಂಹಿತೋಪನಿಷತ್‌ ಬ್ರಾಹ್ಮಣ 
- ಸಾಮವೇದ ಆರ್ಷೇಯ ದೀಪ 
- ಸಾಮ ತನ್ನ 

- ಸಾಮಗಾನ 

- ಸಾಮವೇದ ಸಂಹಿತೆ 

- ಸಾಮಸಪ್ತ ಲಕ್ಷಣ 

- ಸಾಮವಿಧಾನ ಬ್ರಾಹ್ಮಣ 

- ಸ್ತೋಭಾನು ಸಂಹಾರ 


- ವಂಶಬ್ರಾಹ್ಮ ಣ 


ಡಾ! ಪಂಕಜಮಾಲಾ ಶರ್ಮಾ 
ಡಾ॥ ಜಿ.ಹೆಚ್‌.ತರ್ಲೆೇಕರ್‌ 
ಅರಬಿನ್ಹೋ: 

ಸ್ವಾಮಿ ಕರಪಾತ್ರೀಜೀ 

ಬಿ.ಓ. ಆರ್‌. ಐ.ಪುಣೆ 


ಸಾಮವೇದ ಸಂಹಿತೆ - ವಿಷಯ ಸೂಚಿ 
ದ್ರಾಹ್ಯಾಯಣ ಪ್ರತಿಷ್ಠಾನ - ಪರಿಚಯ 
ಸ್ವಸ್ತಿವಾಚನ 
ಅಭಿನಂದನೆ 
ಶುಭಾಶಂಸನ 


ಸಂಪಾದಕರ ಬಿನ್ನಹ 
ಆಧಾರಗ್ರಂಥ ಸಂಕೇತಸೂಚಿ 
ಛನ್ಹಾರ್ಚಿಕ ಅಕ್ಷರಾನುಕ್ರಮಣಿಕ 
ಪ್ರಸಾವನೆ 


ವೇದವಾಣಿ - ೩೩  ವೇದಾರ್ಥಚಿಂತನೆ - ೪೧, 
ಸಾಯಣಾಚಾರ್ಯರು - ೪೫, ವೇದಭಾಷ್ಟ - ೫೩, ಸಾಮವೇದವು 
ಉಪಾಸನಾಪ್ರಧಾನ - ೫೭, ವೇದಾಧ್ಯಯನ - ೬೧, ಸಂಹಿತೆ - 
೭೦, ಛನ್ದಾರ್ಚಿಕ - ೭೨, ಪದಪಾಠ - ೭೩, ಸಾಮಗಾನ - ೭೪, 
ಅಕ್ಷರಗಳು - ೭೭, ಸ್ವರಗಳು - ೮೨, ಮಾತ್ರಾ - ೯೩, ಪರ್ವ - 
೯೬, ವಿಕಾರಗಳು - ೧೦೫, ಸ್ವರಸಂಕೇತಗಳು - ೧೨೦, ಭಕ್ತಿಗಳು - 
೧೨೬, ಸಾಮಗಾನ ನಾಮಧೇಯಗಳು - ೧೪೪, ಖಷಿ - ೧೪೫, 
ಛನ್ನಸ್ಸು - ೧೪೬, ದೇವತೆ - ೧೪೮, ಅನುಸರಿಸಿರುವ ಸಂಖ್ಯಾಕ್ರಮ 
- ೧೪೯, ಕನ್ನಡದಲ್ಲಿ ಏಕೆ - ೧೫೨ 


ಸಾಯಣಭಾಷ್ಯಾವತರಣಿಕೆ 


>») >» 


ಕನ್ನಡ ಭಾವಾನುವಾದ 

ಅಗ್ನಿಯ ವೈಭವ 

ಛನ್ದಾರ್ಚಿಕ ಸಂಹಿತೆ ಮತ್ತು ಸಾಮಗಾನ ಸಂಹಿತೆಯ ಆಗ್ನೇಯ 
ಕಾಂಡದ ಖಕ್‌-ಪದಪಾಠ- ಗಾನ-ಸಾಯಣಭಾಷ್ಯ, ವಿಶೇಷ 
ವಿಷಯಗಳು, ಪ್ರತಿಪದಾರ್ಥ, ಕನ್ನಡ ಭಾವಾನುವಾದ, ವೇದಾನು 
ಸಂಧಾನವೆಂಬ ಕನ್ನಡ ಪದ್ಯಾನುವಾದ 


| ಓಮ್‌ ॥ 


೩ಡಿ 


೧೫೬ 
೨೨೦ 
೨೯೪ 


ಬೀಟ 


ಸಾಮವೇದದ ಖುಕ್‌ ಮನ್ರಗಳ ಅಕ್ಷರಾನುಕ್ರಮಣಿಕೆ 


ಪ್ರಥಮಪದ ಯಕ್‌ಸಂಖ್ಯೆ 
ಅ 
ಅಕ್ರಾನ್ನಮುದ್ರಃ ೫೨೯, ೧೨೫೩ 
ಅಕ್ಷನ್ನಮೀಮದನ್ನ ೪೧೫ 
ಅಗನ್ನ ಮಹಾ ನಮಸಾ ೧೩೦೪ 
ಅಗನ್ಠ ವೃತ್ರ ಹಂತಮಂ ೮೯ 
ಅಗ್ಗ ಆಯಾಹ ವೀತಯೇ ೧,೬೬೦ 


ಅಗ್ಗ ಆ ಯಾಹ್ಯಗ್ನಿಭಿರ್ಹೋತಾರಂ ೧೫೫೨ 
ಅಗ್ನ ಆಯೂಜ್‌ಷಿ (೬೨೭, ೧೪೬೪, ೧೫೧೮) 


ಅಗ್ಗ ಓಜಿಷ್ಠಮಾ ಭರ ೮೧ 
|] 

ಅಗ್ನಿಃ ಪ್ರತ್ನೇನ ಜನ್ಮನಾ ೧೭೧೧ 

ಅಗ್ನಿಃ ಪ್ರಿಯೇಷು ಧಾಮಸು ೧೭೧೦ 

ಅಗಿಂ ತಂ ಮನೆ ೪೨೫, ೧೭೩೮೭ 


ಲ ರೆ 
ಅಗ್ನಿಂ ದೂತಂ ವೃಣೀಮಹೇ ೩, ೭೯೦ 


ಅಗ್ನಿಂ ನರೋ ದೀಧಿತಿಭಿಃ ೭೨, ೧೩೭೩ 


ಅಗ್ನಿಂ ವೋ ದೇವಮಗ್ಗಿಭಿಃ ೧೨೧೯ 
ಅಗ್ನಿಂ ವೋ ವೃಧನ್ನಂ ೨೧, ೯೪೬ 
ಅಗ್ನಿಜ್‌ ಸೂನುಂ ಸಹಸೋ ೧೫೫೫ 
ಅಗ್ನಿಜ್‌ ಹಿನ್ನನ್ನು ನೋ ೧೫೨೭ 
ಅಗ್ನಿಜ್‌ ಹೋತಾರಂ ಮನ್ಯೇ ೪೬೫, ೧೮೧೩ 
ಅಗ್ನಿನಾಗ್ನಿಃ ಸಮಿಧ್ಯತೇ ೮೪೪ 
ಅಗ್ನಿಮಗ್ನಿಜ್‌ ಹವೀಮಭಿಃ ೭೯೧ 
ಅಗ್ನಿಮಿನ್ನಾನೋ ಮನಸಾ ೧೯ 
ಅಗಿಮೀಡಿಷಾವಸೇ ೪೯ 


ಅಗ್ನಿಮೀಡೇ ಪುರೋಹಿತಂ 
ಅಗ್ನಿರಸ್ಥಿ ಜನ್ಮನಾ 
ಅಗಿರಿನಾ,ಯ ಪವತೇ 

ಆ್ಮ . ದು) 
ಅಗ್ನಿರುಕ್ಕೇ ಪುರೋಹಿಶೋ 
ಅಗ್ನಿರ್ಯಷಿಃ ಪವಮಾನಃ 
ಅಗಿರ್ಜಾಗಾರ ತಮಚಃ 

ಷೆ ಲ 
ಅಗ್ನಿರ್ಜುಷತ ನೋ ಗಿರೋ 
ಅಗಿರ್ಜೋತಿರ್ಜೋ ತಿರಗಿ 

ಷ& ಫೆ ರೆ ದ 
ಅಗ್ನಿರ್ಮೂರ್ಧಾ ದಿವಃ ೨೭, 
ಅಗ್ನಿರ್ವೃತ್ರಾಣಿ ಜಜ್ರನದ್‌ ಲ್ಭ 
ಅಗ್ನಿರ್ಹಿ ವಾಜಿನಂ ವಿಶೇ 
ಅಗ್ನಿಸ್ತಿಗ್ಬೇನ ಸೋಚಿಷಾ 
ಅಗ್ನೇ ಕೇತುರ್ವಿಶಾಮಸಿ 
ಅಗ್ನೇ ಜರಿತರ್ವಿಶ್ಚತಿಃ 
೪೩೪, 
ಅಗ್ನೇ ತವ ಶ್ರವೋ ವಯೋ 


ಅಗ್ನೇ ತ್ವಂ ನೋ ಅನಮ ೪೪೮, 


ಅಗ್ನೇ ತಮದ್ವಾಶ್ವಂ 


ಅಗ್ರೇ ಯಜಿಷ್ಟೋ ಅಧರೇ 
ಷೆ © ನ 


ಅಗೇ ಯುಜಾಹಿಯೇ 
aA ೫ ಕ 
ಅಗೇ ರಕಾಣೋ 
aA ಇಸ 
ಅಗ್ನೇ ವಾಜಸ್ಯ ಗೋಮತ 
ಅಗ್ನೇ ವಿವಸ್ಪದಾ 
ಎವಸ್ವದುಷಸಃ 
ಅಗೇೇ ವಿಶೇಭಿಃ 
ಲ ದವ | 
ಅಗ್ನೇ ಸುಖತಮೇ 


ಅಗೆೇ 
ಖಿ 


ಅಗ್ನೇ ಸ್ತೋಮಂ 
ಅಗ್ಯೇ ಗೋರಾಜಾ 
ಅಗ್ರೇ ಸಿನ್ನೂನಾಂ 
ಅಚಿಕ್ರದದೃಷಾ 
ಅಚೇತಗಿಶಿಕಿ 
ರೆೇಷಚ 

ಅಚೋದಸೋನೋ 
ಅಚ್ಛಾಕೋಶಂ ಮಧು 
ಅಚ್ಛಾನೋಯಾಹ್ಯಾ 
ಅಚ್ಛಾನಃ ಶೀರ 
ಅಚ್ಛಾವ ಇನ್ಸಂ ಮತಯಃ 
ಅಚ್ಛಾಸಮುದ್ರಂ 
ಅಚಾಹಿತಾ ಸಹಸಃ 

Aun 
ಅಜೀಜನೋ ಅಮೃತಾ 
ಅಜೀಜನೋಹಿ 
ಅಜತೇ ವಜತೇ 

ಜ ಬೆ 
ಅಶಶ್ಚಿದಿನ್ಹ 
ಅತಸ್ವಾರಯಿಃ 
ಅತೀಹಿ ಮನ್ಯುಷಾ 


ಅತೋ ದೇವಾ ಅವನ್ನು 


VEL 


೨೫, ೧೩೮೩ 
2 
೯೯, ೧೫೬೦ 
೧೦ 


೫೬೪, ೧೬೧೪ 


ವಿ 


ಅತ್ಯಾಯಾತಮಶ್ವಿನಾ 
ಅತ್ರಾವಿನೇಮಿ 
ಅತ್ರಾಹಗೋರಮನ್ನ ತ 
ಅತ್ವಾಹಿಯಾನಾ 


ಅಥಾ ತೇ ಅನಮಾನಾಂ 


ಅದರ್ದರುತ್‌ 


ಅದರ್ಶಿಗಾತುವಿತ್ತಮೋ 
ಅದಾಭ್ಯಃ ಪುರ 
ಅದೃಶ್ರನ್ನಸ್ಯ ಕೇತವೋ 
ಅದ್ಯ ನೋ ದೇವ ಸವಿತಃ 


ಅಧಕ್ಷಪಾಪರಿಷ್ಟತೋ 
ಅಧಜ್ಜೋ ಅಧವಾ 
ಅಧತ್ತಿಷೀಮಾಜ್‌ 
ಅಧಧಾರಯಾಮಧ್ವಾ 
ಅಧಯದಿಮೇ 
ಅಧಾತ್ಹಜ್‌ ಹಿ 
ಅಧಾಹಿನ್ಹಾನ 
ಅಧಾಹೀನ್ಹಗಿರ್ವಣಃ 
ಅಧಾಹ್ಯಗ್ನೇ ಕ್ರತೋಃ 
ಅಧಿಯದಸ್ಥಿನ್‌ 
ಅಧುಕ್ಷತಪ್ರಿಯಂ 
ಅಧ್ವರ್ಯೋ ಅದ್ರಿರ್ಜೀ 
ಅಧ್ವರ್ಯೋದ್ರಾವಯಾ 
ಅನವಸೇರಥಯ 


ಅನುತೇ 


ಶುಷಂ 
ಆ 


೧೮೦೮ 
೧೪೭, ೯೧೫ 
೧೧೯೧೮ 
೧೦೮೯ 
೩೧೫ 

“ಭಕ್ಷಿ OR 
(2೫೫೬ 
೬೩೪ 

OV 
೧೪೫೮೦ 
೬A 

೫೨ 

೧೪೮೦೮೦ 
(೦೨೦ 
(೪೮೬ 
AKO 
೮೩೯ 
೪೦೬,೭೧೦ 
೧೭೭೮ 
೫೩೯ 
೧೦೩೯ 
೪೯೯, ೧೨೨೫ 
೩೦೮ 

೪೪೧೦ 
೧೬೩೮ 


ಅನೂಪೇಗೋಮಾನ್‌ 
ಅನ; ಶ್ಚ ರತಿ ರೋಚನಾ 
ಅನ್ನಾ ಅಮಿತ್ರಾ 


ಅಪಘನೋ ಅರಾವಃ 
ಕ್ಮ 0 ಣ 


೫೦೨ 

೪೩೨, ೧೩೬೬ 
ತತ್ತು 

೬೩೧, ೧೩೭೭ 
SLO 
೧೧೯ ೫ 


ಅಪಘಫುನ್ನವತೇ ಮೃ ಧೋಪ ೫೧೦, ೧೨೧೩ 


ನವು 


ಅಪತ್ಯೇತಾಯವೋ 
ಅಪದ್ದಾರಾಮತೀನಾಂ 
ಅಪಾದುಶಿ ಪ್ರನ್ನಸಃ 


ಅಪಾನೀವಾಮಪಾ 


ಅಪಾಮಿವೇದೂರ್ಮ ಯಃ 


ಅಪಾಂ ನ ಪಾತಜ್‌ 
ಅಪಾಂ ಫೇನೇನ 
ಅಪಿಬತ್ವದ್ರುವಃ 
ಅಪೂರ್ವಾ ಪುರುತಮ 
ಅಪ್ಪಾ ಇನ್ನಾ ಯ 
ಅಪ್ಪರೇತಃ ಶಿಶ್ರಿಯೇ 
ಅಬೋಧಿಹೋತಾ 


೪೯೨, ೧೨೩೭ 
೧೦೫ 

೬೩೩, 
೧೨೪ 
೧೪೫ 

೩೯೭ 

೫೪೪ 
(2೪೧೪ 
೨೧೧ 

೧೩೧ 

೩೨೨ 

ತತ್ತು 
(೮೪೪ 
(೭೪೭ 
೧೭೫೮ 
೮.೫1೪ 
೦೩೨ 


ಠಿ 


ಅಭಿಗವ್ಯಾನಿ 
ಅಭಿಗಾವೋ 
ಅಭಿಗೋತ್ರಾಣಿ 
ಅಭಿತೇ ಮಧುನಾ 
ಅಭಿತ್ಯಂ ದೇವಜ್‌ 


ಅಭಿತ್ಯಂ ಮೇಷಂ 


ಅಭಿತಾಪೂರ್ವಪೀತಯ 


ವ 
ಅಭಿತ್ವಾವೃಷಭಾಸುತೇ 
ಅಭಿತ್ವಾಶೂರನೋ 
ಅಭಿದುಮಂ ಬಹತ್‌ 

ಗ 8 
ಅಭಿದ್ರೋಣಾನಿ 
ಅಭಿದ್ವಿಜನ್ಮಾ | 
ಅಭಿಪ್ರಗೋಪತಿಂ ಗಿರೇ 
ಅಭಿಪ್ರಯಾಜ್‌ಸಿ 


| ಅಭಿಪ್ರವಃ ಸುರಾಧಸಂ 


ಅಭಿಪ್ರಿಯಾಣಿ ಕಾವ್ಯಾ 
ಅಭಿಪ್ರಿಯಾಣಿ ಪವತೇ 
ಅಭಿಪ್ರಿಯಾ ದಿವಃ 
ಅಭಿಪ್ರಿಯನ್ನಿವಸ್ಪದಂ 
ಅಭಿವ್ರತಾನಿ 
ಅಭಿಬ್ರಹ್ಮೀರನೂಷತ 
೬ 
ಅಭಿವಸಾ 
, 
ಅಭಿವಾಜೀ ಎಶ್ವರೂಪೋ 
ಅಭಿವಾಯುಂ 


ಅಭಿವಿಪ್ರಾ ಅನೂ 


ಶಿಕ 

೫೨೮, ೧೪೦೮ 
೨೫೬, ೧೫೭೩ 
0೬೧, ೭೩ 
೨೩೩, ೬೮೦ 
೫೭೭, ೧೦೧೦ 
೭೬೫ 

೧೭೭೫ 
೧೬೮, ೧೪೮೯ 
೫೫೭ 
೨೩೫, ೮೧೧ 
೧೭೬೨ 
೫೫೪, ೭೦೦ 
೧೨೦೪ 
(2೨೭ 
(೦೨೧0 

೮೭೦ 

(2೪೨೭ 
(2೮೪೩ 
೨೪೨೬ 
NEL 


ಅಭ್ಯಾರಮಿದದ್ರಯೋ 
ಅಭ್ರಾತೃವ್ಯೋಅನಾ ೩೯೯, 
ಅಮಿತ್ರಸೇನಾಂ 
ಅಮಿತ್ರಹಾವಿಚರ್ಷಣಿ;ಃ 

ಅಮೀ ಯೇ ದೇವಾಸ್ಥನ 
ಅಮೀಷಾಂ ಚಿತ್ತಂಪ್ರತಿ 
ಅಯಮಗ್ಗಿಃ ಸುವೀರ್ಯ 
ಅಯಮುತೇ ಸಮತಸಿ ೧೮೩, 
ಅಯಾಚಿತ್ತೋ ವಿಪಾನಯಾ 
ಅಯಾಧಿಯಾಚ ಗವ್ಯಯಾ 
ಅಯಾನಿಜಫ್ಲಿ 

ಅಯಾಪವಸ್ವ ದೇವಯು 


ಅಯಾಪವಸ್ಥ ಧಾರಯಾ ೪೯೩, 


೩೦೯ 
೬೮೪ 
೧೫೦೭ 
೯೭೧ 
೧೦೫೩ 
೧೦೫೪ 
೧೬೦೩ 
೧೩೮೯ 
೧೮೬೫ 
೧೪೪೭ 
೩೬೮ 
೧೮೬೧ 
೬೦ 
೧೫೯೯ 
೮೦೫ 
೧೮೮ 
೧೭೧೫ 
ಕಿ 
೧೨೧೬ 


ಅಯಂ ಪೂಷಾರಯಿರ್ಭಗಃ 


ಅಯಂ ಭರಾಯ 


ಅಯಂ ಯಥಾ 


೪೫೮೪ 
(೨೧೦ 
೫೦೭ 
೬೩೯ 
NINE 
(2೩೪೧೦ 


೫೪೬, ೮೧೮ 


ಅಯಂ ವಾಂ ಮಧುಮತ್ತಮಃ 


ಅಯಂ ವಾಂ ಮಿತ್ರಾವರುಣಾ 


ಅಯಂ ವಿಚರ್ಷಿಣಿರ್ಜ್ಣ್ಲತಃ 


ಅಯಂ ವಿಶ್ವಾ ಅಭಿ 


ಅಯಂ ವಿಶಾನಿ ತಿಷತಿ 
ವ ೦ 


ಅಯಜ್‌ 
ಅಯಜ್‌ 
ಅಯಜ್‌ 


ಸಯೋದಿವಃ 
ಸಹಸ್ರಮಾನವೋ 
ಸಹಸ್ರಮೃಷಿಭಿಃ 


ಸಹಸ್ರಾ ಪರಿ 


೬೯೫ 
೯೪೭ 
೩೦೬ 
೯೧೦ 
೫೦೮ 
೯೪೮ 
೭೫೭ 
೯೦೦ 
೪೫೮ 
೧೬೦೮ 
೧೮೪೫ 
೧೭೭೬ 
೭೫೬ 
೧೪೭) 


ಅರಣ್ಯೋರ್ನಿಹಿತೋ 
ಅರಂತ ಇನ್ಪ್ರಶ್ರವಸೇ 
ಅರಂತ ಇನ್ಹ ಕುಕ್ಷಯೇ 
ಅರಮಶ್ವಾ ಯಗಾಯತ 
ಅರೂ ರುಚದುಷಸಃ 
ಅರ್ಚತಪ್ರಾರ್ಚತ 
ಅರ್ಚನಿ ನಾರೀ 
ಅರ್ಚನ್ನರ್ಕಂ ಮರುತಃ 
ಅರ್ವಾಜ್‌ತ್ರಿಚಕ್ರೋ 
ಅರ್ಷಾನಃ ಸೋಮ 
ಅರ್ಷಾಸೋಮದ್ಯುಮತ್ತಮ 
ಅಲರ್ಷಿರಾತಿಂ 
ಅವಕ್ರಕ್ಷಿಣಂ 
ಅವದ್ಯುತಾನಃ 

ಅವದ್ರಪ್ಪೊ 
ಅವಸೃಷ್ಟಾಪರಾ 

ಅವಸ್ಥೆ ದುರ್ಹಣಾಯತೋ 
ಅವಾನೋ ಅಗ್ಗ ಊತಿಭಿಃ 
ಅವ್ಯಾ ವಾರ್ಫಃ ಪರಿ 

ಅವ್ಯಾ ವಾರೇ ಪರಿ 
ಅಶ್ವಿನಾ ವರ್ತಿಃ 

ಅಶ್ವಿ € ರಧೀ 

"ಅಶ್ವೇವ ಚಿತ್ರಾ 

ಅಶ್ವೊ ೀನ ಚಕ್ರದೋ 
ಅಶ್ವ ೦ನ ಗೀರ್ಭಿಃ 


ಅಶ್ವಂ ನತ್ವಾ ವಾರವನ್ನಂ 


೭೯ 
೨೦೯ 
೧೬೬.೨ 
೧೧೮ 


೫೬, ೮೭೭ 


೩೬೨ 
೧೭೫೭ 


೪೮೪೫, OOOY 


೭೬೦ 
೧೩೩೭ 


೫೦೩, ೯೯೪ 


೧೩೨೦ 
೧೩೬೧ 

೭೦೨ 

೩೨೩ 
೧೮೬೩ 
೧೦೯೨ 
೧೫೨೪ 
೧೨೦೭ 
೧೩೩ 
(೭೩೪ 

೨೭೭ 
೧೭೨೬ 

೭೮೩ 
೧೫೮೪ 


೧೭, (೬೩೪ 


ಅಷಾಢಮುಗ್ರಂ ೧೧೫೬ 
ಅಸರ್ಜಿ ಕಲಶಾಜ್‌ ೯೪೨ 
ಅಸರ್ಜಿರಥ್ಯೋ ೪೯೦ 
ಅಸರ್ಜಿವಕ್ಕಾ ರಥ್ಯೇ ೫೪೩ 
ಅಸಾವಿದೇವಂ ೩೧೩ 


ಅಸಾವಿಸೋಮ ಇನ ಳೈ ೩೪೭, ೧೦೨೮ 


ಅಸಾವಿಸೋಮೋ ಅರುಪೋ ೫೬೨, ೧೩೧೬ 


ಅಸಾವ್ಯಜ್‌ಶುರ್ಮದಾ ೪೭೩, ೧೦೦೮ 
ಅಸಿಹಿ ವೀರ ೧೦೦೩ 
ಅಸೃಕ್ಷತಪ್ರವಾಜಿನೋ ೪೮೨, ೧೦೩೪ 
ಅಸ್ಪ ಗ್ರಮಿನ್ನ. ವಃ ೧೧೨೮ 
ಅಸೃಗೃಮಿನ್ಹತೇ ಗಿರಃ ೨೦೫ 
ಅಸುಗ್ರಂ ದೇವ ವೀತಯೇ ೧೮೧೨ 
ಅಸೌ ಯಾ ಸೇನಾ ೧೮೬೦ 
ಅಸ್ತಾ ಎಮನ್ನ ೧೬೭೭ 


ಅಸಿ ಸೋಮೋ ಅಯಜ್‌ ೧೭೪, ೧೭೮೫ 


ಅಸ್ತು ಶ್ರೌಷಟ್‌ ೪೬೧ 
ಅಸ ಬಂ ತಾವಸು ೫೭೫ 
೬ "ರೆ ವ 
ಅಸ್ಥಭ್ಯಮಿನ್ಹವಿನ್ಸ್ರಿಯಂ ೧೦೪೬ 
ಅಸ್ಥಭ್ಯಜ್‌ ರೋದಸೀ ೧೧೩೬ 
ಅಸ್ಟ್ರಾ ಅಸ್ಮಾ ಇದಂ ೧೪೪೩ 
ಅಸ್ಮಾ ಕಮಿನ ಶಕೆ ೧೮೫ 
ಅಸ್ಕಪ್ರತ್ನಾಮನುದ್ಯುತಜ್‌ ೭೫೫ 
ಅಸ್ಕಪ್ರೇಷಾ ಹೇಮನಾ ೫೨೬, ೧೩೯೯ 
ಅಸ್ಕವ್ರತಾನಿ ೧೭೦೬ 
ಅಸ್ನೇದಿನೊ « ವಾ ವಧೇ ೧೫೭೪ 


ಆ 


ಅಸ್ಕೇದಿನ್ಹ್ಯೋ ಮದೇ ೬೯೬ |ಆತ್ವಾ ರಥೇ ಹಿರಣ್ಯಯೇ ೧೩೯೨ 
ಅಹಂ ಪ್ರತ್ನೇನ ೧೫೦೧ |ಆತ್ವಾ ರಥಂ ಯಥೋ ೩೫೪, ೧೭೭೧ 
ಅಹಮಸಿ ಪ್ರಥಮಜಾ ೫೯೪ [ಆತಾ ವಿಶನ್ನಿನವಃ ೧೯೭, ೧೬೬೦ 
೬ - ವ ಯಲ೦ಎ 
ಅಹಮಿದ್ದಿ ಪಿತುಃ ೧೫೨, ೧೫೦೦ ಆತ್ವಾ ಸಖಾಯಃ ೩೪೦ 
ಆತಾ ಸಹಸ ೨೪೫, ೧೩೯೧ 
ಆ ವ 
ಆತ್ವಾ ಸೋಮಸ್ಯ ೩೦೭ 
ಆಗನಾ ಮಾರಿ ಷಣತ ೪೦೧ 
ಹ | ಆತ್ವೇತಾನಿಷೀದತೇ ೧೬೪, ೭೪೦ 
ಆಗಿಂ ನಸ ವಕಿಬಿಃ ೪೨೦ 
ನ ಗ ನ ಆದಹಸ್ವಧಾಮನು ೮೫೧ 
ಆಗ್ರೇಸ್ಪೂರಜ್‌ ರಯಿಂ ೧೫೨೯ 
ಗ ಆದಿತೃತ್ನಸ್ಯಃ ೨೦ 
ಆಘತಾವಾಜ್‌ ೧೦೮೫ ಕ 
ಹ ಆದಿತ್ಮೈರಿನ್ಹಃ ೧೦೧೨ 
ಆಘಾ ಯೇ ಅಗಿಂ ೧೩೩, ೧೩೩೮ | 
ನ ಆದೀಂ ಕೇಚಿತ್ಸಶ್ಶ್ಯ ೧೪: 
ಆಫಘಾಗಮದದೀ ೭೪೫ 
ಈ ಆದೀಮಶ್ವಂನ ೧೦೧೦ 
ಆಜಾಗೃವಿರ್ವಿಪ್ರ ೧೩೫೭ 
ಆದೀಜ್‌ ತ್ರಿತಸ್ಯ ೭೭೧ 
ಆಜಾಮಿರತ್ರೇ ೧೩೮೭ 
ಆದೀಜ್‌ ಹಜ್‌ಸೋ ಯಥಾ ೭೭೦ 
ಆಜುಹೋತಾ ಹವಿಷಾ ೬೩ 
ಆನ ಇನ್ಟೋ ಶಾತಶಿನಂ ೮೩೫ 
ಆತಿಷ್ಠವೃತ್ರಹನ್‌ ೧೦೨೯ | 
ಆನಸೇಗನು ೧೪೩೩ 
ಆತೂನ ಇನ್ನಕ್ಷುಮನಂ ೧೬೭, ೭೨೮ ಚ್‌ 
| ಕ್‌ ಆನೋ ಅಗೇರಯಿ ೧೫೨೫ 
ಆತೂನ ಇನ್ಪ್ರವೃತ್ರಹನ್‌ ೧೮೧ ೯ 
| ಆನೋ ಅಗೇ ವಯೋ ೪೩ 
ಆತೇ ಅಗ ಇಧೀ ಮಹಿ ೪೧೯, ೧೦೨೨ ನ 
ತ್ತ ಆನೋ ಅಗೇ ಸುಚೇತುನಾ ೧೫೨೬ 
ಆತೇ ಅಗ ಹಖಚಾ ೧೦೨೩ ಈ 
¥ ಆನೋ ಭಜ ಪರಮೇಷ್ಟು ೧೪೯೯ 


ಆತೇ ದಕ್ಷಂ ಮಮೋ ೪೯೮, ೧೧೩೭ 


ಆನೋ ಮಿತ್ರಾವರುಣ ೨೨೦, ೬೬೩ 
ಆತೇ ವತ್ತೋ ಮನೋ ೮, ೧೧೬೬ 


ಆನೋರತಾನಿ ೧೭೪೫ 
ಆತಾಗಿರೋ ೩೪೯ k 
ಆನೋವಯೋವಯಃ. ೩೫೩ 
ಆತ್ನಾಗ್ರಾವಾ ೧೮೦೯ 
ತ ಆನೋವಿಶ್ವಾಸು ೨೬೯, ೧೪೯೨ 
ಆತಾಷಿದನವಾ ೨೮೫ 
ದ ಆನಃ ಸುತಾಸ ಇನ್ನವಃ ೧೩೨೮ 
ಆತಾ ಬಹಯುಜಾ ೬೬೭ 
ವ ೬ ಆನಃ ಸೋಮಸಂಯತಂ ೧೧೫೪ 


ಆ ಪವಸ್ವಸುವೀರ್ಯಂ 
ಆಪಾನಾಸೋ ಎವಸ್ಪತೋ 
ಆಪೋ ಹಿಷ್ಠಾ ಮಯೋ 
ಆಪ್ರಾಗಾದ್ಭದ್ರಾ 
ಆಬುನ್ಹಂ ವೃತ್ರಹಾದದೇ 
ಆಭಾತ್ಮಗಿಃ 
4 

ಆಭಿಷ್ಟುನು ಭಿಷ್ಟಿಭಿಃ 
ಆಮನ್ವ್ಹಮಾವರೇಣ್ಯಂ 
ಆಮನ್ಹೈರಿನ್ಹ, ಹರಿಭಿಃ 
ಆಮಾಸುಪಕ್ಚ 
ಆಮಿತ್ರೇ ವರುಣೇ 
ಆಯಜಾಃ ಪಶಿ 

೧ ಲ 
ಆಯದ್ದುವಃ ಶತಕ್ರತವಾ 
ಆಯಯೋಸ್ತಿಜ್‌ಶತಂ 
ಆಯಾಹಿ ವನಸಾ 
ಆಯಾಹಿ ಸುಶುಮಾ 
ಆಯಾಹ್ಯಯಮಿನ್ನವೇ 
ಆಯಾಹ್ಯುಪನಃ 
ಆಯೋನಿಮರುಣೋ 


೮೩೪ 
೮೬೩ 


(2೨೦೩ 


೯೦೬ 
೧೨೦೮ 
೯೫ 
೫೦೧ 
೭೮೬ 
೧೧೨೩ 
೧೦೩೭ 
೬೦೮ 
೨೦೬ 
೧೭೫೨ 
೬೪೨) 
೧೧೩೮ 


೨೪೬೧೭೧0೮ 


೧೪೩೧ 
೧೧೩೫ 


೬೩೦, ೧೩೭೬ 


೧೦೮೬ 
೧೦೬೦ 
೪೪೩ 


೧೯೧, ೬೬೬ 


೪೦೨ 
ಟು 
€ ೨೫ 


೭ 


ಆಯಃ ಪುರಂ ನಾರ್ಮಿಣೇ ೧೭೭೪ 
ಆರಯಿಮಾಸುಚೇತು ೧೧೩೯ 
ಆವ ಇನ್ಹಂ ಕೃವಿಂ ೨೧೪ 
ಆವಚ್ಛಸ್ವ ಮಹಿ ೧೦೩೮ 
ಆವಚ್ಚಸ್ಸ ಸುದಕ್ಷ ೧೦೧೨ 
ಆವಜ್‌ಸತೇ ಮಘವಾ ೮೭೯ 
ಆವಿರ್ಮರ್ಯಾ ೪೩೫ 
ಆವಿವಾಸನ್ಪರಾ ೯೦೨ 
ಆವಿಶನ್ವಲಶಜ್‌ ೪೮೯ 
ಆವೋ ರಾಜಾನಮಧ್ವರಸ್ವ ೬೯ 
ಆಶುರರ್ಷ ಬ್ರಹನ್ನತೇ ೮೯೮ 
ಆಶುಃ ಶಿಶಾನೋ ೧೮೪೯ 
ಆಸುತೇ ಸಿಜ್ಜತಾ ೧೪೮೦ 
ಆಸೋತಾಪರಿಷಿಂಚಾ ೫೮೦,೧೩೯೪ 
ಆಸೊ ೇಮಸ್ಟಾ ನೋ ೧೩,೧೬೮೯ 
ಆಹರ್ಯತಾಯ ೫೫೧ 
ಆಹರ್ಯತೋ ಅರ್ಜುನೋ ೭೬೮ 
ಆಹರಯಃ ಸಸ್ಪಜ್ರಿರೇ ೧೪೯೦ 
= 
ಇಚ್ಛನ್ನಿ ದೇವಾಃ ಫಥ) 
ಇಚ್ಛನ್ನಶ್ವ್ಯ ೯೧೪ 
ಇಡಾಮಗ್ಗೆ € ಪುರೂದಜ್‌ಸಜ್‌ ೭೬ 
ಇತ ಊತೀವೋ ೨೮೩ 


ಇತ ಏತ ಉದಾರುಹನ್‌ 


ಇತ್ಮಾಹಿ ಸೋಮ 


ಇದಂ ತ ಏಕಂ ಪರ ೬% 
ಇದಂ ವಸೋ ಸುತಮನ್ನಃ ೧೨೪, ೭೩೪ 
ಇದಂ ವಾಂಮದಿರಂ ೧೦೭೫ 


ಇದಂ ವಿಷ್ಣುರ್ವಿಚಕ್ರಮೇ ೨೨೨, ೧೬೬೯ 


ಇದಜ್‌ ಶೆ ಶ್ರೇಷ್ಠಂ ೧೪೫೫, ೧೭೪೯ 
ಇದಜ್‌ ಹೃ ರಜಸಾ ೧೬೫, ೭೩೭ 
ಇನೋ ರಾಜನ್ನರತಿಃ ೧೫೪೬ 
ಇನ್ನುರಿನ್ಹಾಯ ೮೭೩ 
ಇನ್ದುರ್ವಾಜೀ ಪವತೇ ೫೪೦, ೧೦೧೯ 
ಇನ್ನುಃ ಪವಿಷ್ಟಚಾರು ೪೩೧ 
ಇನ್ನು; ಪವಿಷ್ಟಚೇತನಃ ೪೮೧0 
ಇನ್ಲೋ ಯಥಾ ತವ ೯೭೬ 
' ಇನ್ನೋ ಯದದ್ರಿಭಿಃ ೬ 
ಇನ್ಹ ಆಸಾಂನೇತಾ ೧೮೫೬ 


ಇನ್ನ, ಇದ್ದರ್ಯೋಃ ಸಜಾ ೫೯೭, ೭೯೭ 


ಇನ್ಹ ಇನ್ನೋ ಮಹೋನಾಂ ೭೧೫ 
ಇನ್ಹ ಇಷೇದದಾತುನ ೧೯೯ 
ಇನ್ನ ಉಕ್ಸೇಭಿರ್ಮನ್ನಿಷ್ಟೋ ೨೨೬ 


ಇನ್ಹ ಕ್ರತುಂ ನ ಆಭರ ೨೫೯, ೧೪೫೬ 


ಇನ್ಹ ಜಠರಂ ನವ್ಯಂ ೯೫೩ 
ಇನ್ಹ, ಜುಷಸ್ವ ೯೫೨ 
ಇನ್ಟ ಜ್ಯೇಷ್ಠಂ ನ ಆಭರ ೫೮೬ 
ಇನ್ಹ, ತುಭ್ಯಮಿದ್‌ ೪೧೨ 
ಇನ ತ್ರಿಧಾತು ೨೬೬ 
ಇನ್ಸನೇದೀಯ ೨೮೨ 
ಇನ್ಟ್ರಮಗ್ಗಿಂ ಕವಿ ೬೭೧ 


9) 


ಇನ್ಹ ಮಚ್ಚಸುತಾ 

ಇನ್ಹ ಮಿದ್ದಾಧಿನೋ 
ಇನ್ಹ ಮಿದ್ದೇವತಾತಯ 
ಇನ್ಹಮಿದ್ದರೀವಃ 
ಇನ್ಸೃಮೀಶಾನಂ 
ಇನ್ಸವಾಜೇಷು ನೋ 
ಇನ್ಸೃಶುದ್ಧೋನ 

ಇನ್ಹ ಶುದ್ಧೋಹಿನೋ 


ಇನ್ಹ ಶ್ವವಾಯವೇಷಾಜ್‌ 


೫೬೬. ೬೪ 
ಲ ಲೀ 
೨೪೯, ೧೫೮೭ 
೧೦೩೦ 
೧೨೫೨ 
೫೯೮, ೭೯೮ 
೧೪೦೩ 
೧೪೦೪ 
೧೬೨೯ 


ಇನ್ಹ ಸುತೇಷು ಸೋಮೇಷು ೩೮೧, ೭೪೬ 
ಇನ ಸ್ತು ರಾಷಾಣ್‌ ೯೫೪ 
ಇನ್ಚಸ್ತೆ ಸೋಮಸ ತಸ್ಯ ೧೩೬೯ 
ಇನ ಸ್ಟಾ ತಃ ೧೬೮೫ 
ಇನ್ಹಸ್ಯನುವೀರ್ಯಾಣಿ ೬೧೨ 
ಇನ ಸ್ಟ ಬಾಹೂ ೧೮೬೯ 
ಇನ್ಹಸ್ಕ್ಯ ವೃಷ್ಣೋ ೧೮೫೭ 
ಇನ್ಹ್ರಸ್ಥ ಸೋಮರಾಧಸೇ ೧೧೮೦ 
ಇನ ಸ್ವ ಸೋಮಪವ ೧೨೩೦ 
ಇನ್ಹಾಗ್ನೀ ಅಪಸಃ ೧೫೭೭, ೧೬೯೪ 
ಇನ್ಹಾಗ್ನೀ ಅಪಾದಿಯಂ ೨೮೧ 
8 
ಇನಾ ಗೀ ಆಗತಜ್‌ ೬೬೯ 
ಇವನಾ ಗಿ € ಜರಿತುಃ ೬೭೦ 
ಇವನಾ ಗಿ € ತವಿಷಾನಿ ೧೫೭೮, ೧೬೯೫ 
ಇನಾ ಗ್ಗ € ನವತಿಂ ೧೫೭೬, ೧೭೦೪ 
ಇವಾ ಗಿ € ಯುವಾಂ ೯೯೧ 
a 
೧೬೯೩ 


ಇನ್ಹಾಗ್ನೀ ರೋಚನಾ 
ಲ್ಲ 


ಇನ್ಹಾನುಪೂಷಣಾವಯಜ್‌ ಏ.0೨ 
ಇನ್ಹಾಪರ್ವತಾ ಬೃಹತಾ ೩೩೮ 
ಇನ್ಹಾಯಗಾವ ೧೪೯೧ 
ಇನ್ಹಾಯಗಿರೋ ೩೩೯ 
ಇನ್ಹಾಯ ನೂನಂ ೯೫೧ 
ಇನ್ಹಾಯ ಪವತೇ ೫೨೦ 


ಇನ್ಹಾಯಮದ್ದನೇ ಸುತಂ ೧೫೮, ೭೨೨ 
ಇನಾ ಯ ಸಾಮಗಾಯತಾ ೩೮೮, ೧೦೨೫ 


ಇನ್ಹಾಯ ಸೋಮಪಾತವೇ ವೃತ್ರಫ್ಲೇ ೧೩೩೧, ೧೬೭೯ 
ಲ) 


ಇನಾ ಯ ಸೋಮಪಾತವೇ ಮದಾಯ ೧೪೪೮ 


ಇನ್ಹ್ವಾಯ ಸೋಮಸುಷತಃ ೫೬೧ 
ಇನ್ಹಾ ಯಾಹಿ ಚಿತ್ರಭಾನೋ ೧೧೪೬ 
ಇನ್ಹಾಯಾಹಿತುತುಜಾನ ೧೧೪೮ 
ಇನ್ಹಾ ಯಾಹಿಧಿಯೇಷಿತೋ ೧೧೪೭ 


ಇನ್ಹಾ,ಯೇನ್ಹೋ ಮರುತ್ವತೇ ೪೭೨, ೧೦೭೬ 
೮೦೦ 
೮೫೦ 
೧೮೦ 


ಇನ್ನ ಅಗ್ನಾನಮೋ 

ಇನ್ಸೇಣ ಸಜ್‌ ಹಿದ್ಭಕ್ಷಸೇ 

ಇನ್ಸ್ರೇಹಿ ಮತ್ಸನ್ನಸೋ 

ಇನ್ಫೋ ಅಜ್ಜಮಹದ್ದಯಂ ೨೦೦ 
Nn ಬಿ 

ಇನ್ಫೋ ದಧೀಚೋ ಅಸ್ಥಭಿಃ ೧೭೯, ೯೧೩ 

ಇನ್ಫೋ ದೀರ್ಫಾಯ ೭೯೯ 


ಇನ್ಚೋ ಮದಾಯವಾವೃಧೇ ೪೧೧, ೧೦೦೨ 


ಇನ್ಟೋ ಮಹ್ನಾರೋದಸೀ ೧೫೮೮ 
ಇನೊ ರಾಜಾ ೫೮೭ 
ಇನ್ಟೋ ವಿಶ್ವಸ್ಯ ೪೫೬ 
ಇನ್ಸಂತಂ ಶುಮ್ಚ ೯೩೪ 


೯ 


ಇನ್ಸ್ಯಂ ಧನಸ್ಯ ಸಾತಯೇ ೬೪೭ 
ಇನ್ಹನ್ನ ರೋನೇಮಧಿತಾ ೩೧೮ 
ಇನ್ಸಂ ವಯಂ ಮಹಾಧನ ೧೩೦. 
ಇನ್ಸಂ ವಾಣೀರನು ೧೭೯೫ 
ಇನ ನಂ ವಿಶ್ವಾ ಅವೀವೃ ಧನ್‌ ೩೪೩, ೮೨೭ 
ಇನ್ನ್ರಂ ವೋ ವಿಶ್ವತಃ ೧೬೨೦ 
ಇನ್ಹ ಃ ಸ ದಾಮನೇ ೧೨೨೩ 
ಇನ್ನೇ ರಾಜಾ ಸಮಯರ್ಯೋೇ ೭೦ 
ಇಮ ಇನ್ಹ ಮದಾಯ ೨೯೪ 
ಇವು ಇನ್ಹಾಯ ಸುನ್ಹಿರೇ ೨೮೩ 
ಇವು ಉತ್ವಾ ವಿಚಕ್ಷತೇ ೧೩೬ 
ಇಮಮಿನ್ಹ್ಸಸುತಂ ೩೪೪, ೯೪೯ 


ಇಮಮೂಷುತ್ವಮಸ್ಥಾಕಜ್‌ ೨೮, ೧೪೯೭ 
ಇಮಾ ಉತ್ವಾ ಪುರೂವಸೋ೧೪೬, ೨೫೦, ೧೬೦೭ 
ಇಮಾ ಉತ್ಪಾ ಸುತೇ ೨೦೧ 
ಇಮಾ ಉವಾನ್ನಿವಿಷ್ಠಯ ೩೦೪, ೭೫೩ 


ಇಮಾನುಕಂ ಭುವನಾಸೀ ೪೫೨, ೧೧೧೦ 


ಇಮಾಸ್ತ ಇನ್ಹ್ರಪೃಶ್ನ ಯೋ ೧೮೭ 
ಇಮೇತ ಇನ್ಸತೇ ವಯಂ ೩೭೩ 
ಇಮೇತ ಇನ್ಹ ಸೋಮಾಃ ೨೧೨ 
ಇಮೇ ಹಿತೇ ಬ್ರಹ್ಮಕೃತಃ ೧೬೭೬ 
ಇಮಂ ಮೇ ವರುಣ ಶ್ರುಧೀ ೧೫೮೫ 
ಇಮಂ ವೃಷಣಂ ೫೯೧ 
ಇಮಜ್‌ ಸ್ತೋಮಮರ್ಹತೇ ೬೬, ೧೦೬೪ 
ಇಯಂ ವಾಮಸ್ಕ ೯೧೬ 
ಇರಜ್ಜನಗೈೇ ೧೮೧೯ 


ರೆಷ 


ಇಷೇ ಪವಸ್ಪಧಾರಯಾ ೫೦೫, ೮೪೧ 
ಇಷಂ ತೋಕಾಯನೋ ೯೯೬ 
ಇಷ್ಟರ್ತಾ ರಮ ಧ್ವರಸ್ಕ ೧೮೨೦ 
ಇಷ್ಟಾ ಹೋತ್ರಾ ಅಸ್ಫಕ್ಷತ ೧೫೧ 
ಇಹತ್ವಾ ಗೋಪರೀಣಸಂ ೭೩೩ 
ಇಹೇವ ಶ್ಭ ಣ್ವ ಏಷಾಂ ೧೩೫ 
ಈ 
ಈಜೃಯನ್ನಿ €ರಪ ೧೭೫ 
ಕಡಿಷ್ಟಾಹಿ ಪ್ರತಿ ೧೦೩ 
ಈಡೇನ್ಯೋನಮಸ್ಕಸ್ತಿ ರ ೧೫೩೮ 
ಈಶಾನ ಇಮಾ ೫೭ 
ಈಶಿಷೇವಾರ್ಯಸ್ಯ ೧೫೩೩ 
ಈಶೇಹಿಶಕ್ರಸ್ತಮೂತಯೇ ೬೪೬ 
ಉ 


ಉಕ್ಫ ೦ ಚ ನಶಸ್ಯಮಾನಂ ೨೨೫, ೧೮೦೫ 


ಉಕ್ಚಮಿನ್ಹಾಯ ಶಜ್‌ಸ್ಕಂ ೩೬೩ 
ಉಕ್ಷಾಮಿಮೇತಿ ಪ್ರತಿ ೧೩೭.೨ 
ಉಗ್ರಾವಿಧನಿನಾ ಲ೫೪ 


ಉಚ್ಚಾತೇಜಾತಮನ್ಸಸೋ ೪೬೭, ೬೭೨ 


ಉತತ್ಕಾಹರಿತೋ ೧೨೧೮ 
ಉತನ ಏನಾ ಪವಯಾ (0೦೫ 
ಉತನೋ ಗೋಮತೀರಿಷೋ ೧೦೬೩ 
ಉತನೋ ಗೋವಿದಶ್ವ ೯೭೭ 
ಉತನೋ ಗೋಷಣಿಂ (2೫6೩ 
ಉತನೋ ವಾಜಸಾತಯೇ ೧೧೯೦ 


ಉತಸಖಾಸ್ಯಶ್ಚಿನೋ 
ಉತಸ್ವಾನೋದಿವಾ 
ಉತಸ್ವರಾಜೋ 
ಉತಾಯಾತಜ್‌ 
ಉತ್ತಿಷ್ಠನ್ನೋಜಸಾ 
ಉತ್ತೇಬೃಹನ್ನೋ 
ಉತ್ತೇಶುಷ್ಠಾಸೋ 
ಉತ್ತೇ ಶುಷ್ಣಾಸ ಈರತೇ 
ಉತೋನ್ವಸ್ಯಜೋಷಮಾ 
ಉತ್ಪಾಮದನ್ನು ಸೋಮಾಃ 
ಉದಗ್ಗೆ € ಬಾರತ 
ಉದಗ್ಗೆ € ಶುಚಯಸವ 


ಉದಪಪನರುಣಾ 
೦ಕ್ಕೆ 


ಉದುತ್ತಮಂ ವರುಣಪಾಶಮ್‌ 


೧೪೬೧ 
೧೪೨೦ 
೧೩೮೨ 
೧೮೪೧ 
೧೭೨೭ 

೧೦೨ 
೧೩೫೩ 
೧೭೫೪ 

೯೮೮ 
೧೫೪೧ 
೧೭೧೪ 
೧೨೦೫ 
೧೭೮೭ 


೧೯೪, ೧೩೫೪ 


೧೩೮೫ 
೧೫೩೪ 
೧೭೫೬ 

೫೮೯ 


ಉದುತ್ತೇ ಮಧುಮತ್ತಮಾ ೨೫೧, ೧೩೬೨ 


ಉದುತ್ವೇ ಸೂನವೋ 
ಉದುತ್ವಂ ಜಾತವೇದಸಂ 
ಉದುಬ್ರಹ್ಮಾಣ್ಮೃರತ 


ಉದುಸ್ರಿಯಾಃ ಸೃಜತೇ 


(ಉದ್ದಾ ಆಜದಂಗಿರೋ 


ಉದ ೇದಬಿಶುತಾ 
a ರ. 


ಉದ್ಯಸ್ಯತೇ ನವಜಾತ 


೨೨೧೦ 
೩) 
೩೩೦ 
೭೫೨ 
೧೬೪೧ 


೧೨೫, ೧೪೫೦ 


2೨೦ 


ಉದಾ ಮೇಷಿ ರಜಃ ೬೩೮ 
ಉದ್ದರ್ಷಯಮಘವನ್‌ ೧೮೫೮ 
ಉಪಚ್ಛಾಯಾಮಿವಫ್ಪು ಣೇ ೧೭೦೬ 
ಉಪತ್ರಿತಸ್ಯಪಾಣ್ಯೋ ೧೦೧೪ 
ಉಪತ್ವಾ ಕರ್ಮನ್ನೂ ತಯೇ ೭೦೯ 
ಉಪತಾಗೇ ದಿವೇ ೧೪ 
ವಲ 
ಉಪತ್ವಾ ಜಾಮಯೋ ೧೩, ೧೫೭೦ 
ಉಪತ್ವಾ ಜುಹ್ವೂ ೧೫೪೨ 
ಉಪತ್ಹಾರಣ್ವ ೧೭೦೫ 
ಉಪನೋ ಹರಿಭಿಃ ಸುತಂ ೧೫೦, ೧೭೯೦ 
ಉಪನಃ ಸವನಾನಹಿ ೧೦೮೮ 
ಉಪನಃ ಸೂನವೋ ಗಿರಃ ೧೫೯೫ 


ಉಪಪ್ರಕ್ಷೇ ಮಧುಮತಿ ೪೪೪, ೧೧೧೫ 


ಉಪ ಪಪ್ರಯನ್ನೊ ೧೩೭೯ 
ಉಪಶಿಕ್ಷಾ ಪತಸ್ಥುಷೋ ೭೬೧ 
ಉಪಸ್ರಕ್ವೇಷುವಪತಃ ೧೪೮೨ 
ಉಪಹ್ಹರೇ ಗಿರೀಣಾಜ್‌ ೧೪೩ 
ಉಪಾಸ್ಥೈ ಗಾಯತಾ ೬೫೧, ೭೬೩ 
ಉಪೋಮತಿಃ ಪೃಚ್ಛತೇ ೧೩೭೧ 


ಉಪೋಷು ಜಾತಮಪ್ಪು ರಂ ೪೮೭, ೭೬೨, ೧೩೩೫ 


ಉಪೋಷು ಶೈಣುಹೀ ೪೧೬ 


ಉಪೋ ಹರೀಣಾಂ ೧೫೧೦ 
ಉಭಯಜ್‌ ಶೃಣವಚ್ಚ ೨೯೦, ೧೨೩೩ 
ಉಭಯತಃ ಪವಮಾನಸ್ಕ 
ಉಭೇ ಯದಿನ್ಹ ರೋದಸೀ ೩೭೯, ೧೦೯೦ 


ಉರುಗವ್ಳಾತಿಃ 


೮೮೭ 


PHO 


೧೧ 


ಉರುವ್ಯಚಸೇ 
ಉರುಶಜ್‌ಸಾ 
ಉಷಸ್ತಚ್ಚಿತ್ರಮಾ 
ಉಷಾ ಅಪಸ್ಪಸುಷ್ಟಮ | 
ಉಪೋ ಅದ್ಯೇಹ 


ಉಸ್ರಾವೇದವಸೂನಾಂ 


ಊ 


ಊರ್ಜಾಮಿತ್ರೋ 
ಊಜರ್ಜೋನಪಾಜ್ಞಾತವೇದಃ 
ಊಜರ್ಜೊೋನಪಾತಜ್‌ ಸ 
ಊರ್ಜೊೋನಪಾತಮಾ 
ಊರ್ದ್ವಂ ಊಷುಣ 
ಊರ್ದ್ವಸ್ಥಿಷ್ಠಾನ 
ಊರ್ಧ್ವೋ ಗನ್ಗರ್ವೋ 


ಯ 
ಯಚಜ್‌ ಸಾಮಯಜಾ 
ಯಜ್ಯುನೀತಿನೋ 
ಯತಮೃತೇನ 


ಯತಸ್ಯ ಜಿಹ್ವಾ ಪವತೇ 
ಯತಾವಾನಂ ಮಹಿಷಂ 
ಯತಾವಾನಂ ವೈಶ್ವಾನರಮ್‌ 
ಯತೇನಮಿತ್ರಾ 
ಯತೇನಯಾವೃತಾ 
ಯಧಕ್ಲೋಮ 
ಯಷಿಮನಾಯ 


೧೭೭೪ 
ಅಲ 
೭೩೧ 
೪೫೧ 
೧೭೩೨ 
೧೦೫೮ 


೪೫೫ 
೧೮೧೮ 
೭೦೪ 
೧೭೧೨ 
೫೭ 
೬೦0 
೧೮೪೭ 


೩೬೯ 
೨೧೮ 
೧೪೬೬ 
೭೦೧ 
೧೮೨೧ 
೭೦೮ 
೮೪೮ 
೭೯೪ 
೬೫೬ 
(೭೬ 


ಯಷಿರ್ವಿಪ್ರಃ ಪುರ ೬೭೯ 
ಏ 
ಏತ ಅಸೃಗ್ರಮಿನ್ದವಸ್ತಿರಃ ೮೩೦ 
ಏತಮುತ್ಯಂ ದಶ ೧೦೮೧, ೧೨೭೩ 
ಏತಮುತ್ಯಂಮದಚ್ಯುತಂ ೫೮೧ 
ಏತಾ ಉತ್ಕಾ ಉಷಸಃ ೧೭೫೫ 
ಏತೇ ಸೋಮಾ ಅಭಿ ೧೧೭೮ 
ಏತೇ ಸೋಮಾ ಅಸೃಕ್ಷತ ೧೦೬೧ 


ಏತೋನ್ಹಿನ್ಚಜ್‌ ಸವಾಮ ಶುದ್ದಜ್‌ ೩೫೦, ೧೪೦೨ 


ಏತೋನ್ಸಿನ್ಹ ಜ್‌ಸವಾಮ ..ಸಖಾಯಃ ೩೮೭ 


ಏತಂ ತ್ಯಜ್‌ ಹರಿತೋ ೧೨೭೯ 
ಏತಂ ತ್ರಿತಸ್ಥ ೧೨೭೫ 
ಏತಂ ಮೃ ಜನ್ನಿ ೧೨೬೮ 
ಏದುಮಭೋರ್ಮದಿನ್ತರಜ್‌ ೩೮೫, ೧೬೮೪ 
ಏನಾ ವಿಶ್ವಾನ್ಯರ್ಯ ೫೯೩, ೬೭೪ 
ಏನಾ ವೋ ಅಗ್ನಿಂ ನಮಃ ೪೫, ೭೪೯ 


ಏನ್ದುಮಿನ್ಹಾಯ ಸಿಂಚ ೩೮೬, ೧೫೦೯ 


ಏನ್ಸನೋ ಗಧಿಪ್ರಿಯ ೩೯೩ ೧೨೪೭ 
ಏನ್ಸಪ್ಪ ೈಕ್ಷುಕಾಸು ೨೩೧ 
ಏನ್ಪಯಾಹಿ ಹರಿಭಿಃ ೩೪೮, ೧೮೦೭ 
ಏನ ನ ಯಾಹ್ಯುಪನಃ ೪೫೯ 
ಏನ್ಬಸಾನಸಿಜ್‌ ರಯಿಜ್‌ ೧೨೯ 
ಏಭಿರ್ದದೇವೃಷ್ಟಾ ೧೭೮೪ 
ಏಭಿರ್ನೋ ಅರ್ಕೈಃ ೧೭೭೯ 

೧೪೪೧ 


ಏಮೇನಂ ಪ್ರತ್ಯೇತನ 


೧೨ 


ಏವಾನಃ ಸೋಮ 
ಏವಾಪವಸ್ವ ಮದಿರೋ 
ಏವಾಮೃತಾಯ ಮಹೇ 


ಏವಾ ರಾತಿಸು ವಿಮಘ 


(ಏವಾಹಿಶಕ್ರೋ 


ಏವಾಹ್ಯಸಿ ವೀರ 


ಷ 
ಏಷ ಉ ಸ್ವವೃಷಾ 
ಏಷ ಕವಿರಭಿಷ್ಟು ತಃ 
ಏಷ ಗವ್ವರಚಿಕ್ರದತ್‌ 
ಏಷ ದಿವಂ ವಿಧಾವತಿ 
ಏಷ ದಿವಂ ವ್ಯಾಸರತ್ತಿ ರೋ 
ಏಷ ದೇವೋ ಅಮರ್ತ್ಯಃ 
ಏಷ ದೇವೋ ವಿಪನ್ಮುಭಿಃ 
ಏಷ ದೇವೋ ಎಪಾಕೃತೋ 
ಏಷ ದೇವೋರಥ 
ಏಷ ದೇವಃ ಶುಭಾಮತೇ 
ಏಷಧಿಯಾ ತೃಣ್ವಾ 
ಏಷನ್ಸ ಭಿರ್ವಿನೀಯತೇ 


ಏಷಪ್ರತ್ತೆ ನ ಜನ್ಮ ನಾ ೭೫೮, 


೮೬೧ 
೮೦೮ 
೧೩೬೮ 
೮೨೫ 
೬೪೩ 


೨೩೨, ೮೨೪ 


೬೫೦ 
೧೨೮೭ 
೧೨೬೫ 
೧೨೭೪ 
೧೨೮೬ 
೧೨೮೯ 
೧೨೬೨ 
೧೨೬೩ 
೧೨೫೬ 
೧೨೬೦ 
೧೨೬೯೧ 
೧೨೫೯ 
೧೨೮೨ 
೨೮೪೬ 
೧೨೮೮ 
೧೨೮೧ 
೧೨೬೬ 

೫೫೬ 
೧೨೬೪ 

೭೫೯ 


6 ಟೈ ಟ ಭಟ ಲ ೮ € ಜ ೬ 
೩ £೩ ೩ #1 EL EL El 
೫ ೬ ೬ ೩ dC 
¥ ೩೫ «tb ಲ ಷಿ 

೮೬ ೭2೨ CL ರಿ 99 (೯ 
೦ § ಡೌ 

(೮೬ él ಟಿ 

ತ್ತಿ 9 

"4 


ತ್ರೆ 
೫೬ 


ಈ 

೫. 

ಅ ಈ 
ತ 
2 


೮ 


gl fl 
2೪ 


ತ್ರ 
೫ 
೬4 
ನರ 
ಪಿ 


[1 
ಎಶ 
ತ್ರ 
ಭ್ರ 


ಏಷಹಿತೋವಿನೀಯತೇ 
ಏಷೋ ಉಷಾ 
ಏಹ ದೇವಾಮಯೋ 
ಏಹಹರೀಬ್ರಹ್ಮ 


ಏಹ್ಯೂಷು ಬ್ರವಾಣಿ 


ಓ 


೪೩೮, ೧೭೬೮ 


(೨೭೦ 
(೨೭೨ 
೧೨೮೦ 
೧೨೫೭ 
(೨೫೮ 
(೨೮೩ 
೧೨೮೧ 
೧೨೯೦ 
(೨೭೧0 
(2೨೮೪ 
೧೨೦೮೫ 

೫೩ 

೫೮೪ 
೧೨೭೮ 
೧೨೭೭ 
(೨೭೬ 
೧೨೬೯ 


ಷಾ ಅಪೂರ್ವಾ ೧೭೮, ೧೭೨೮ 


೧೭೩೫ 
(೬೫೮ 


೭,೭೦೫ 


೧೦೨, ೧೬೫೩ 
(೦ಲಿ೨೪ 


೩ 


ಔರ್ವಭೃಗು 


ಕಇ ಮನ್ನಾಹುಷೀಶ್ವಾ 
ಕಠ10 ವೇದಸುತೇ 
ಕಈ ವ್ಯಕ್ತಾನರಃ 
ಕಜ್ಯ್ಯಾಃ ಸುಪರ್ಣಾ 

ಣ್ವಾ ಇನ್ಪಮ್‌ ಯದ 
ಕಣ್ವಾ ಇವ ಭೃಗವಃ 
ಕಣ್ಣೆ ೇಭಿರ್ಧ್ವಷ್ಟವಾ 
ಕದಾಚನಸ್ತರೀರಸಿ 
ಕದಾ ಮರ್ತಮ 
ಕದಾ ವಸೋಸ್ಕೋತ್ರಜ್‌ 
ಕದುಪ್ರಚೇತಸೇ ಮಹೇ 
ಕನಿಕ್ರನ್ನಿ ಹರಿರಾ 
ಕಯಾತೇ ಅಗ್ನೇ 
ಕಯಾ ತ್ವಂ ನ ಊತ್ವಾಭಿ 
ಕಯಾನಶ್ಚಿತ್ರ ಆಭುವ 
ಕವಿಮಗ್ಗಿಮುಪ 
ಕವಿಮಿವಪ್ರಶಜ್‌ಸ್ಕಂ 


ಕವಿರ್ವೇಧಸ್ವಾಪರ್ಯೆ ಯಿ 


ಕವೀನೋಮಿತ್ರಾ 
ಕಶ್ಯಪಸ್ಯ ಸ್ವರ್ವಿದೋ 
ಕಸ್ಯ ನ್ಯೂನಂ ಪರಿ 
ಕಸ್ಟ ಮಿನ ತ್ತಾ ವಸವಾ 


೧೮ 


೧೯೦, 


FCM 


೪೩೩ 
೮೬೮೪ 
(2೩೦೮ 
೧೩೬೩ 

೮೬೬ 

೩೦೦ 
೧೩೪೩ 

೨೨೮ 

ಅಳ 

೫೩೦ 
೧೫೪೯ 
೧೫೮೬ 


೧೬೯, ೬೮೦೨ 


೩೨ 


೧೨೪೫ 
೧೩೧೮೦ 


೮೪೯ 
೩೬೧ 
೩೪ 


೨೮೦, ೧೬೮೨ 


ಕಸ್ನೇಜಾಮಿರ್ಜನಾ 
ಕಸಾ ಸತೋ 

ಘ್‌ ಸ 
ಕಾಯಮಾನೋವನಾ 
ಕಿಮಿತ್ಮೇ ಎಷ್ಟೋ 
ಕುವಿತಸ್ಕಪ್ರಹಿ 
ಕುವಿತುನೋ ಗವಿ 
ಕುಷಃ ಕೋವಾವುಶಿನಾ 

೦ ವ 
ಣ್ವಂತೋ ವರಿವೋ 
ೈಷ್ಣಾಂ ಯದೇನೀಮಭಿ 

[3 
ಕೇತುಂ ಕೃಣ್ಣನ್ನ ಕೇತವೇ 
ಕೇತುಂ ಕೃಣ್ವಂ ದಿವಸ್ಟರಿ 
ಕೋ ಅದ್ಯಯುಜ್‌ಕ್ತೇ 


ಕ 
ಲ 
ಕ 


ಕೃತ್ವಾ ಮಹಾಜ್‌ ಅನು 
ಕ್ರೀಡುರ್ಮಖೋಡು 


ಕೇಯಥಕ್ಕೇ ದಸಿ 
ದವ ನ 


ಎಬಿ 


ಪೋರಾಜನ್ನುತ 


cH 


೫ 


ಗ 
ಗಮ್ಬೀರಾಜ್‌ ಉದಧೀ 
ಗರ್ಭೇ ಮಾತುಪಿತುಃ 


ಗವ್ವೋಷುಣೋ ಯಥಾ 


೧೫೩೫ 
೬೮೩ 
೫೩ 
೧೬೨೫ 
೧೬೬೮ 
೧೬೪೯ 
೩೦೫ 
೮೩೨ 
೫೪೭ 
೨೪೭೧೦ 
೫ 
೩೪೧ 
೪೨೩ 
೯೭9೪ 
೧೪೨ 
೨೭೧ 
(೫೬೩. 


೭೨೦ 
೧೩೯೭ 
(2೮೬ 


ಗಾಯನಿ ತ್ವಾ ಗಾಯತ್ರಿಣೋ ೩೪೨, ೧೩೪೪ 


ಗಾಯತ್ರಂ ತೆಷುಭಂ 
ಲ ೬ 
ಗಾವ ಉಪವದಾವಟೇ 


A ¢ ಜಾಗಾ 
ಗಿರಸ್ತ ಇ ಒಓಜನಸಲಿ 


(೮೩೦ 


೧೧೭, ೧೬೦೨ 


೪೦೪ 
೧೦೪೩ 


೧೪ 


ಗಿರಾವಜ್ರೋನ ೧೨೨೪ 
ಗಿರ್ವಣಃ ಪಾಹಿನಃ ೧೯೫ 
ಗೃಣಾನಾಜಮದಗ್ಗಿನಾ ೬೬೫% 
ಗ್ರ ಣೇತದಿನ ಕೃತೇ ೩೯೧ 
ಗೋತ್ರಭಿದಂ ೧೮೫೪ 
ಗೋಮನ್ನ ಇನ್ನೋ ೫೭೪, ೧೬೧೧ 
ಗೋವಿತ್ತ ವಸ್ವ ೯೫೫ 
ಗೋಷಾ ಇನ್ನೊ € ನೃಷಾ ೧೦೪೫ 
ಗೌರ್ಧಯತಿ ಮರುತಾಜ್‌ ೧೪೯ 
ಪು 
ಫೃತವತಿ ಭುವನಾ ೩೭೮ 
ಪತಂ ಪವಸ ೧೪೩೭ 
"ಲಿ ದವ 
ಚ 
ಚಕ್ರಂ ಯದಸ್ವಾ ೩೩೧ 
ಚನ ಮಾ ಅಪ್ಪಾ ೪೧೭ 
ಚಮೂಪಬೆ ನಃ ೧೧೭೭ 
ಚರ್ಷಣೀ ಧೃತಂಮಘವಾನ್‌ ೩೭೪ 
ಚಿತ್ರ ಇಚ್ಛಿಷೋ ೬೪ 
ಚಿತ್ರಂ ದೇವಾನಾಂ ೬೨೯ 
ಜ 
ಜಗಹಾತೇ ೩೧೭ 
ಲ ಆಟ 
ಜಫಿರ್ವತಮ ೮೧೬ 
«ಲ ೨ 
ಜಘ್ನಾನೋ ವಾಚಂ ೯೬೦ 
ಜಘ್ನಾ ನಃ ಸಪ್ತ ೧೦೧ 


ಜನಸ್ಯ ಗೋಪಾ 
ಜನೀಯನ್ನೋನ್ನಗೃವಃ 
ಜರಾಬೋಧ 
ಜಾತಃ ಪರೇಣ ಧರ್ಮಣಾ 
ಜುಷ್ಟ ಇನ್ಹಾಯ 
ಜುಷ್ಬೋಹಿ ದೂತೋ ಅಸಿ 
ಜ್ಯೋತಿರ್ಯಜ್ಞಸ ಪವತೇ 
೭ ಇರೆ 


ತ 
ತಕ್ಷದ್ವದೀ 
ತತೋ ವಿರಾಡಜಾಯತ 
ತತ್ತೇ ಯಜ್ಞೋ ಅಜಾಯತ 
ತತ್ಸವಿತುರ್ವರೇಣ್ಯಂ 
ತದಗೇ ದುಮಮಾ 
ಯ 

ತದದ್ಯಾಚಿತ್ತ 
ತದಿದಾಸ ಭುವನೇಷು 
ತದ್ದಿಪ್ರಾಸೋ ವಿಪನ್ಯವೋ 
ತದ್ದಿಷ್ಟೊ € ಪರಮಂ 

ಣ 


ತದ್ದೋಗಾಯಸುತೇ ೧೧೫, 


ತಪೋಷವಿತ್ರಂ 
ತಮಗ್ನಿಮಸ್ತೇ 
ತಮಸ್ಯ ಮರ್ಜಯಾ 
ತಮಿದ್ದರ್ಧನ್ನು 


ತಮಿನ್ಸಂ ಜೋಹವೀಮಿ 


GL 
ತ 
ಡ್ಯ 


ಷ್ನ 
ದ 


೦ ವಾಜಯಾಮಃ ೧೧೯, 


೯೦೭ 
೧೪೬೦ 
೧೬೬೩ 

೯೦ 
೧೧೯೪ 
೧೭೮೧ 
೧೦೩೧ 


೫೩೭ 
೬೨೦ 
(2೪೩೦ 
೧೪೬೨ 
೧೧೩ 
೮೮೨ 
(2೪೮೩ 
೧೬೭೩ 
೧೬೭೨ 
೧೬೬೬ 
೦೭೬ 
೧೩೭೪ 
೧೬೩೨ 
೧೩೩೬ 
೪೬೦ 
೧೨೨೨ 
೧೧೪೯ 


೧೫ 


ತಮು ಅಭಿಪ್ರಗಾಯತ 
ತಮುತ್ತಾನೂನಂ 
ತಮುಷ್ಟವಾಮ 
ತಮುಹುವೇ ವಾಜಸಾ 
ತಮೋಷಧೀರ್ದಧಿರೇ 
ತಯಾಪವಸ 

ವ 
ತರಣಿಂ ವೋ ಜನಾನಾಂ 
ತರಣಿರಿತ್ತಿಷಾಸತಿ 
ತರಣಿರ್ವಿಶ್ಚ 
ತರತಮನೀ 

9 ಎ 

ತರತಮುದ್ರಂ 
ತರೋಬಿರ್ಮೊೋೇ 
ತವ ಕ್ರತ್ವಾತವೋ 
ತವತ್ಯ ಇನ್ನೊ © 
ತವತ್ಯದಿನ್ಹ್ರಿಯಂ 
ತವತ್ಯನ್ನ ರ್ಯಂ 
ತವದಾ್‌ರಿನ್ನ 
ತವದ್ರಪ್ಪಾ ಉದಪ್ರುತ 
ತವದ್ರಪ್ಲೋನೀಲ 
ತವಶ್ರಿಯೋ 
ತವಾಹಂ ನಕ್ತಂ 


೩೮೨ 
೧೪೧೨ 
೦೦೫ 
೭೪೮ 
೧೮೨೪ 
೪೩೬ 
೨೦೪ 


೨೩೮, ೮೬೭ 


೬೩೫ 


೫೦೦,೧೦೫೭ 


೮೫೭ 


೨೩೭,೬೮೭ 


೧೦೫೨ 
(೨೨೮ 
೧೬೪೫ 
ಇ ಕ 
೧೬೮೪೬ 
೧೩೨೭ 
೧೮೨೩ 
೯೮೨ 
೯೨೩ 


ತವಾಹಜ್‌ ಸೋಮರಾರಣ ೫೧೬, ೯೨೨ 


ತವೇದಿನ್ಹಾವಮಂ 
ತಸ್ಮಾ ಅರಂಗ 


920 
೧೮೩೯ 
೧೦೦೭ 
೧೦೦೬ 


ತಾನೋ ವಾಜವತೀ 


೧೧೫೧ 


ತಾನಃ ಶಕ್ತಂಪಾರ್ಥಿವ ೧೧೪೫, ೧೪೬೫ 


ತಾಭಿರಾಗಚ್ಛತಂ 
ತಾವಾನಸ್ಕ ಮಹಿಮಾ 
ತಾವಾಂಗೀರ್ಭಿರ್ವಿಪ 
ತಾವಾಜ್‌ ಸಮ್ಯಕ್‌ 

ಲ 
ತಾಹಿ ಶಶ್ಚನ್ತ 
ತಾಹುವೇಯಯೋರಿದಂ 


ತತ್ತು 
೬೨೦ 
೮೦೨ 
ಸು 
(೨ 
೮೦೧0 
೮೫೩ 


ತಿಸ್ರೋ ವಾಚ ಈರಯತಿ ೫೨೫, ೮೫೯ 


ತಿಸ್ರೋ ವಾಚ ಉದೀರತೇ 
ತುಚೇತುನಾಯತತ್ತು 
ತುಬ್ವೇಮಾ ಭುವನಾ 


ತೇ ಅಸ್ಯ ಸನ್ನು ಕೇತವೋ 
ತೇಜಾನತಸ್ವ 
ತೇನೋ ವಷಿಂ ದಿವಃ 
ಲ ಟಿ 

ತೇನಃ ಸಹಸ್ರಿಣಜ್‌ 
ತೇ ಪೂತಾಸೋ 
ತೇ ಮನ್ವತ ಪ್ರಥಮಂ 
ತೇ ವಿಶ್ವಾದಾಶುಷೇ 
ತೇ ಸುತಾಸೋ ಎಪಶ್ಚಿತಃ 
ತೇ ಸ್ವಾಮದೇವ 
ತೋಶಾವತ,ಹಣಾ 

ಲ 


೪೭೧, ೮೬೯ 


೩೫ 

UE 

೨೧೩ 
(೬೧೦ 
೧೭೫೬೪ 
೧೪೨೫ 
೧೪೮೧ 
(೧೬೫ 
೧೯೨ 
೧೦೨ 

೬೦೬ 
(2೦೩೬ 
೮೧೧0 
(೦೬೯ 
೧೭೦೨ 


೧೬ 


೧೦೭೪ 
೧೬೩೩ 


ತೋಶಾಸಾರಥಾ 
ತಂ ಗಾಥಯಾ 

ತಂ ಗೂರ್ಧಯಾಸ್ವ ರ್ಣ ೧೦೯, ೧೬೮೭ 
ತಂ ತೇಮದಂ ಗೃಣೀಮಸಿ ೩೮೩, ೮೮೦ 


ತಂ ತೇಯವಂ ಯಥಾ ೭೩೬ 

ತಂ ತ್ವಾ ಗೋಪವನೋ ೨೯ 

ತಂ ತ್ವಾ ಫೃತಸ್ತ ೧೫೨೨ 

ತಂ ತ್ವಾ ಧರ್ತಾರಂ ೮೦೪ 

ತಂ ತ್ವಾ ನೃಮ್ಣಾನಿ ೮೩೬ 

ತಂ ತ್ವಾ ಮದಾಯ ೧೦೪೪ 

ತಂತಾ ವಿಪ ೧೦೭೭ 
ವ ಎ೫ 

ತಂತಾ ಶೋಚಿಷ್ಠ ೧೧೦೯ 
ವ 

ತಂತಾ ಸಮಿದಿಃ ೬೬೧ 
ದವ ಒ) 

ತಂದುರೋಷಮಭಿ ೬೯೯ 

ತಂ ವೋದಸ್ಥ ಮೃತೀ ೨೩೬, ೬೮೫ 

ತಂ ವೋವಾಜಾನಾಂ ೧೬೮೬ 


ತಂ ವಃ ಸಖಾಯೋಮದಾಯ ೫೬೯, ೧೦೯೮ 


ತಜ್‌ ಸಖಾಯಃ ೧೬೮೦ 
ತಜ್‌ ಹಿನ್ನನ್ನಿ ೧೭೧೭ 
ತಜ್‌ ಹಿ ಸ್ವ ರಾಜಂ ೧೨೩೪ 
ತಜ್‌ ಹೋತಾರಮದ್ವರಸ್ಯ ೧೫೧೪ 


ತ್ಯಮು ವಃ ಸತ್ರಾಸಾಹಂ ೧೭೦, ೧೬೪೨ 


ತ್ವಮು ವೋ ಅಪ್ರಹಣಂ ೩೫೭ 
ತ್ಯಮೂಷು ವಾಜಿನಂ ೩೩೨ 
ತ್ಯಜ್‌ ಸುಮೇಷಂ ಮಹಯಾ ೩೭೭ 
ತ್ರಾತಾರಮಿನ್ಹ) ೩೩೩ 


ತ್ರಿಕದ್ರುಕೇಷು ಮಹಿಷೋ ೪೫೭ 
ತ್ರಿಕದ್ರು ಕೇಷು ಚೇತನಂ ೭೨೪, ೧೪೮೬ 
ತ್ರಿಪಾದೂರ್ಧ್ವ ಉದ್ದೆತ್ತುರುಷೂ ೬೧೮ 
ತ್ರಿರಸ್ಥೈ ಸಪ್ತಧೇನವೋ ೫೬೦, ೧೪೨೩ 
ತ್ರಿಂಶದ್ಧಾಮ ವಿರಾಜತಿ ೬೩೨, ೧೩೭೮ 
ತ್ರೀಣಿ ತ್ರಿತಸ್ಯ ೧೦೧೫ 
ತ್ರೀಣಿ ಪದಾ ವಿಚಕ್ರಮೇ ೧೬೭೦ 
ತ್ವಮಗ್ನೆ € ಗೃಹಪತಿ ೬೧ 
ತ್ವಮಗ್ನೇ ಯಜ್ಞಾನಾಜ್‌ ೨ ಬು 
ತ್ವಮಗ್ಗೆ € ವಸೂಜ್‌ ರಿಹತ್‌ ೯೬ 
ತ್ವಮಗ್ಗೆ € ಸಪ್ರಥಾ ೧೪೦೭ 
ತ್ರಮಜ್ಞಪ್ರಶಜ್‌ಸಿಷೋ ೨೪೭, ೧೭೨೩ 
ತ್ವಮಿತ್ನಪ್ರಥಾ 4 
ತ್ತಮಿನ್ನ ರ್ರ ಪ್ರತೂರ್ತಿ ೩೧೧, ೧೬೩೭ 
ತ್ವಮಿನ್ಹ ಬಲಾದಧಿ ೧೨೦ 
ತ್ತಮಿನ್ಹ ಯಶಾ ೨೪೮, ೧೪೧0 
ತ್ವಮಿನ್ಹಾ ಭಿಭೂರಸಿ ೧೦೨೬ 
ತ್ವಮಿಮಾ ಓಷಧೀಃ ೬೦೪ 
ತ್ವಮೀಶಿಷೇ ಸುತಾ ೧೩೫೬ 
ತ್ವಮೇತದಧಾರಯಃ ೫೯೫ 
ತ್ವಯಾ ವಯಂ ೫೯೦ 
ತ್ವಯಾ ಹಸ್ತಿ ದ್ಯುಜಾ ೪೦೩ 
ತೃಷ್ಟಾನೋ ದೈವ್ಯಂ ೨೯೯ 
ತ್ಹಾಮಗ್ಗೇ ಅಜ್‌ ರಸೋ ೯೦೮ 
ತ್ವಾ ಮಗ್ನೆ € ಪುಷ್ಕರಾ ೯ 
ತ್ವಾಮಿಚ್ಛವಸ ೧೭೬೮ 


೧೭ 


ತ್ವಾಮಿದಾಹ್ಯೋ ೩೦೨, ೮೧೩ 
ತ್ಹಾಮಿದ್ದಿಹವಾಮಹೇ ೨೩೪, ೮೦೯ 
ತ್ಹಾವತಃ ಪುರೂವಸೋ ೧೯೩ 
ತ್ರೈ ¢ ಅಗ್ಗೆ ¢ ಸ್ವಾಹುತ ೩೮ 
ತೇ ಕತುಮಪಿ ೧೪೮೫ 
ಸ್‌ 
ತ್ತ್ವೇ ಎಶ್ವೆ ೀಸಜೋಷಸೋ ೧೦೯೫ 
ತ್ತೇಷಸ್ತೇ ಧೂಮ ೮೩ 
ತ್ತೇ ಸೋಮಪ್ರಥಮಾ ೧೫೦೬ 
ತ್ವಂ ಜಾಮಿರ್ಜನಾನಾಂ ೧೫೩೬ 
ತ್ನಂ ದಾತಾ ಪ್ರಥಮೋ ೧೪೯೩ 
ತಂ ದಾಂಚಮಹಿವತ್‌ ೧೦೧೮ 
ವ ಥೆ ೨ 
ತ್ವಂ ನ ಇನ್ಸವಾಜಯುಃ ೭೧೮ 
ತ್ವಂ ನ ಇನ್ಹಾಭರ ೪೦೫, ೧೧೬೯ 
ತ್ವಂ ನಶ್ಚಿತ್ರ ಊತ್ಕಾ ೪೧, ೧೬೨೩ 
ತ್ವಂ ನ ಸೂರ್ಯೇಣ ಆಭಜ ೧೦೫೧ 
ತ್ತಂ ನೃಚಕ್ರಾ ಅಸಿ ೯೫೬ 
ತ್ವಂ ನೋ ಅಗ್ಗೆ © ೧೫೦೫ 
ತ್ವಂ ನೋ ಅಗ್ನೇಮಹೋಭಿ ೬ 
ತ್ವಂ ಪುರೂಸಹಸ್ರಾಣಿ ೧೫೮೨ 
ತ್ವಂ ಬಲಸ್ಕ ಗೋಮತೋ ೧೨೫೧ 
ತ್ವಂ ಯವಿಷ್ಠದಾಶುಷೋ ೧೨೪೬ 
ತ್ವ ೦ ವರುಣ ಉತ (೩೦೬ 
ತ್ವಂ ವಿಪ್ರಸ್ತಂ ಕವಿಃ ೧೦೮೪ 
ತ್ತಜ್‌ ರಾಜೇವಸೂರತೋ ೯೭೨ 
ತಜ್‌ ನಿಮುದಿ ಯಾ ೭೭೬ 
ದವ ಎ 

ಸಿಂಧೂಜ್‌ರವಾ ೧೮೦೨ 


ತ್ವಜ್‌ ಸುತೋಮದಿನಮೋ ೧೩೨೪ 
ತ್ವಜ್‌ ಸುಷ್ಟಾಣೋ ಅದ್ರಿ. ೧೩೨೫ 
ತ್ವಜ್‌ ಸೋಮ ನೃಮಾದನಃ ೬೫ 
ತಜ್‌ ಸೋಮಪರಿಸವ ೯೮೧ 
ಸ್‌ ಹ, 
ತ್ವಜ್‌ ಸೋಮಾಸಿ ಧಾರಯುಃ ೧೩೨೩ 
ತ್ವಜ್‌ ಹತ್ಯತ್ಪ ಣೀನಾಮ್‌ ೧೫೯೨ 
ತ್ವಜ್‌ ಹತ್ಯತ್ಸಪ್ತಭ್ಯೋ ೩೨೬ 
ತ್ತಜ್‌ ಹಿ ಕೈತವದ್ವಶೋ ೮೪ 
ತ್ವಜ್‌ ಹಿ ನಃ ಪಿತಾ ೧೧೭೧೦ 
ತ್ವಜ್‌ ಹಿ ವೃತ್ರಹನ್ನೇಷಾಂ ೧೭೯೨ 
ತ್ವಜ್‌ ಹಿ ರಾಧಸಸತೇ ೧೩೨೨ 
ತ್ವಜ್‌ ಹಿ ಶಶ್ವತೀನಾಂ ೧೨೪೯ 
ತ್ವ ಜ್‌ ಹ ಶೂರಃ ಸನಿತಾ ೧೪೩೪ 
ತ್ವಜ್‌ ಹ್ಯಾ೩ಜ್ಞದ್ಧವ್ಯ ಪತ್ರ ೫೮೩, ೯೩೮ 
ತ್ವಜ್‌ ಹ್ಯೇಹಿಚೇರವೇ ೨೪೦, ೧೫೮೧ 
ತ್ವಾಂ ದೂತಮಗ್ನೇ ೧೫೬೮ 
ತ್ವಾ ೦ ಯಜ್ಛರವೀವೃಷನ್‌ ೧೦೫೫ 
ತ್ಹಾಜ್‌ರಿಹನ್ಮಿ ೧೦೧೭ 
ತ್ವಾಂ ಎಶ್ಟೇ ಅಮೃತಂ ೧೧೪೧ 
ತ್ವಾಂ ಎಷ್ಟುರ್ಬೃಹನ್‌ ೧೬೪೭ 
ತ್ವಾಜ್‌ ಶುಷ್ಟಿನ್‌ ೧೧೭೧ 
ದ 
ದಧನ್ನೆ ೀವಾಯದೀಮನು ೯೪ 
ದಧಿಕ್ರಾವ್ಲೊ ೩೫೮ 
೬೫೪ 


ದವಿದ್ಯುತತ್ವಾ 


೧೮ 


| ದಾನಾಮೃಗೋನ ೧೬೯೭ 
ದಾಶೇಮಕಸ್ಯಮನಸಾ ೧೫೫೦ 
ದಿವೋ ಧರ್ತಾಸಿ ೧೨೪೩ 
ದಿವೋ ನಾಭಾ ವಿಚಕ್ಷಣೋ ೧೧೯೯ 
ದಿವಃ ಪೀಯೂಷಂ ೧೨೨೭ 
ದೀರ್ಫ್ಥಜ್‌ಹ್ಯಜ್‌ಶಂ ೧೦೯೧ 
ದುಹಾನ ಊರಧರ್ದಿವ್ಯಂ ೬೭೬ 
ದುಹಾನಃ ಪ್ರತ್ನಮಿತ್ವಪಃ ೭೬೦ 
ದೂತಂ ವೋ ಎಶ್ವವೇದಸಜ್‌ ೧೨ 
ದೂರಾದಿ ಹೇವ ೨೧೯ 
ದೇವಾನಾಮಿದವೋ ೧೩೮ 
ದೇವೇಭ್ಯಸ್ವಾ ೧೧೮೨ 
ದೇವೋ ವೋ ದ್ರವಿಣೋ ದಾಃ ೫೫, ೧೫೧೩ 
ದೋಷೋ ಆಗಾದ್‌ ೧೭೭ 
ದೃುಕ್ಷಜ್‌ ಸುದಾನುಂ ೬೮೬ 
ದ್ರಪಃ ಸಮುದ್ರಂ ೧೮೪೮ 
ದ್ದಿತಾಯೋ ವೃತ್ರಹನ್ತಮೋ ೧೭೯೧ 
ದ್ವಿರ್ಯಂ ಪಣ್ಟುಸ್ವಯಶಸಜ್‌ ೧೩೩೦ 

ಧ 
ಧರ್ತ್‌ ದಿವಃ ಪವತೇ ೫೫೮, ೧೨೨೮ 
ಧಾನಾವನ, ೦ ಕರಮ್ಬಿಣಮ್‌ ೨೧೦ 
ಧಿಯಾಚಕ್ರೇ ವರೇಣ್ಯೇ ೧೪೭೯ 
ಧೀಭಿಮೃ ೯ಜಂತಿ ೯೪0) 
ಧೇನುಷ್ಟ ಇನ್ಹ ೧೮೩೬ 
ಧ್ವಸ್ತಯೋಃ ಪುರುಷನ್ಫೋರಾ ೧೦೫೯ 


ನ 
ನಕಿ ಇನ್ಹ್ರತ್ವದುತ್ತರಂ 
ನಕಿ ದೇವಾ ಇನೀಮಸಿ 
ನಕಿರಸ್ಯ ಸಹನ್ನ್ಯ 
ನಕಿಷ್ಟಂ ಕರ್ಮಣಾ 
ನಕಿಷ್ಟದ್ರಥೀತರೋ 
ನಕೀರೇವಂತಜ್‌ 


ನಘಾವಸುರ್ನಿಯಮತೇ 


ನಘೇಮನ್ಯದಾ 
ನತಮಜ್‌ ಹೋನ 
ನತಸ್ಯ ಮಾಯಯಾ 
ನತೇ ಗಿರೋ ಅಪಿ 
ನತ್ವಾ ಬ್ರಹನೋ 
ನತ್ವಾ ವಾಜ್‌ ಅನ್ಯೋ 
ನತ್ವಾ ಶತಂಚ 
ನದುಷ್ಟುತಿರ್ದ್ರವಿ 
ನದಂ ವ ಓದತೀನಾಂ 
ನಮ ಸೇದುಪಸೀದತ 
ನಮಸ್ತೇ ಅಗ್ಗ ಓಜಸೇ 
ನಮಃ ಸಖಭ್ಯಃ 
ನಯಂ ದುಧ್ರಾ 
ನರಾಶಜ್‌ಸಮಿಹ 
ನವಯೋ ನವತಿಂ 
ನಸೀಮದೇವ 


ನಸಂಸ್ಕೃತಂ ಪ್ರಮಿ 


ನ ಹಿತೇ ಪೂರ್ತಮಕ್ಷೀ 


೨೪೩, 


೧೯ 


ನಹಿತ್ವಾ ಶೂರ 
ನಹಿವಶ್ಚರಮಂ 
ನಹ್ಯಜ್‌೩ಗಪುರಾಚನ 
ನಾಕೇಸುಪರ್ಣ 
ನಾಭಾನಾಭಂ 

ನಾಭಿಂ ಯಜ್ಞಾನಾಜ್‌ 
ನಿತ್ಯಸ್ತೋತ್ರೋ 


ನಿತ್ತಾನಕ್ಷ್ಯ 


ನಿತ್ವಾಮಗ್ಗೇಮನುರ್ದಧೇ 


ನಿಯುದ್ದಾನ್‌ ವಾಯವಾ 


ನೀವಶೀರ್ಷಾಣ 
ನೂನೋ ರಯಿಂ 
ನೂನಂ ಪುನಾನೋ 
ನೃಚಕ್ಷಸಂ ತ್ವಾ 
ನೃಭಿರ್ದೌತಃ ಸುತೋ 
ನೃ್ಬಭಿರ್ಯೇಮಾಣೋ 
ನೇಮಿಂನಮನಿ . 


ಪದಾಪಣೀನರಾ 


ಪದಂ ದೇವಸ್ಯ 


tl 


೩೨೦, 


ಪನ್ಯಂಪನ್ಯಮಿತ್ಲೋತಾರ ೧೨೩, 


ಪನ್ಯಾಜ್‌ ಸಂಜಾತಾ 
ಪರಿಕೋಶಂ ಮಧು 


೭೩೦ 
೨೪೧ 
೫೧೧ 
೧೮೪೬ 
೧೧೨೬ 
೧೧೪೨ 
೧೨೦೨ 
ಬ 
೫೪ 
೬೦೦ 
೧೬೫೬ 
೨೬ 
೧೩೧೪ 
೧೧೮೫ 
೭೩೫ 
೮೫೮ 
೯೩೦೧ 


೧೩೫೫ 
೧೫೭೨ 
೧೬೫೭ 
(2೫೬೬ 

೫೭೭ 


ಪರಿತ್ಯಜ್‌ ಹರ್ಯತಜ್‌ ೫೫೨, ೧೩೨೯, ೧೬೦೦೧ 


ಪರಿದ್ಯುಕ್ಷಜ್‌ ಸನ 


ಫೀ 


೧೨೧೨ 
೮೯೭ 

೪೨೭, ೧೩೬೭ 
೪೮೬ 

೪೭೬, ೯೩೫ 
೧೧೩೧ 

೩೦ 

೯೭೦ 

೮೯೯ 

೧೨೪೦ 
೧೩೧೫ 
೪೮೫, ೧೧೨೨ 
೪೭೫, ೧೦೯೩ 
೫೧೨, ೧೩೧೩ 
೧೩೧೭ 


ಪರ್ಯೂಷು ಪ್ರಧನ್ವ ವಾಜಾ ೪೨೮, ೧೩೬೪ 


ಪರ್ಷಿತೋಕಂ 

ಪವತೇ ಹರ್ಯತೋ 
ಪವನ್ನೇ ವಾಜ 
ಪವಮಾನಧಿಯಾ 
ಪವಮಾನನಿತೋಶಸೇ 
ಪವಮಾನಮವಸ್ಕ 
ಪವಮಾನ ರಸಃ 
ಪವಮಾನ ಖುಚಾ 
ಪವಮಾನ ವ್ಯಶ್ನು ಹಿ 
ಪವಮಾನ ಸುವೀರ್ಯಜ್‌ 


೧೬೨೪ 
೫೭೬, ೭೭೩ 
೧೧೮೯ 
೪೨) 
(2೨೩೬ 
OSS 
೮೯೦ 


೨೦ 


ಪವಮಾನಸ್ವ ಜಿಪುತೋ ೧೩೧೦ 
ಪವಮಾನಸ್ಯತೇ ಕವೇ ೬೫೭ 
ಪವಮಾನಸ್ಯ ತೇ ರಸೋ ೮೯೧ 
ಪವಮಾನಸ್ಥ ತೇವಯಂ ೭೮೭ 
ಪವಮಾನಸ್ಕ ವಿಶ್ವ ೯೫೮ 
ಪವಮಾನಾ ಅಸೃಕ್ಷತಸೋಮಾಃ ೧೬೯೯ 
ಪವಮಾನಾ ಅಸ್ಫಕ್ಷತ ಪವಿತ್ರ ೫೨೨ 
ಪವಮಾನಾ ದಿವಸ್ಪರ್ಯನ್ಮ ೧೭೦೦ 
ಪವಮಾನಾಸ ಆಶವಃ ೧೭೦೧ 


ಪವಮಾನೋ ಅಜೀಜನತ್‌ ೪೮೪, ೮೮೯ 


ಪವಮಾನೋ ಅಭಿಸ್ಸಧೋ ೧೧೩೨ 
ಪವಮಾನೋ ಅಸಿಷರದ್ರಕ್ಷಾ ೧೪೩೯ 
ಪವಮಾನೋ ರಥೀತಮಃ ೧೩೧೧ 
ಪವಸ್ಥ ದಕ್ಷ ಸಾಧನೋ ೪೭೪, ೯೧೯ 


ಪವಸ್ವ ದೇವ ಆಯುಷ ೪೮೩, ೧೨೩೫ 


ಪವಸ್ವ ದೇವವೀತಯ ೫೭೧, ೧೩೨೬ 
ಪವಸ್ವ ದೇವವೀರತಿ ೧೦೩೭ 
ಪವಸ್ವಮಧುಮತ್ತಮ ೫೭೮, ೬೯೨ 
ಪವಸ್ವ ವಾಚೋ ಅಗ್ರಿಯಃ ೭೭೫ 
ಪವಸ್ವ ವಾಜ ಸಾತಯೇ ಪವಿತ್ರೇ ೧೦೧೬ 
ಪವಸ್ವ ವಾಜಸಾತಮೋಃಬಭಿ ೫೨೧ 
ಪವಸ್ವ ಎಶ್ವ ಚರ್ಷಣ ೮೯೬ 
ಪವಸ್ವ ವೃತ್ರಹನಮ ೯೬೬ 
ಪವಸ್ವ ವೃಷ್ಟಿಮ ೧೪೩೫ 
ಪವಸ ಸೋಮದು ಮಿ ೪೩೬ 
ಛಂ ಬೆ ಇ 
ಪವಸ್ವ ಸೋಮ ಮನ ೧೮೧೦ 


ಪವಸ್ವ ಸೋಮಮಧುಮಾಜ್‌ ೫೩೨ 
ಪವಸ್ವ ಸೋಮಮಹಾನ್‌ ೪೨೯, ೧೨೪೧ 
ಪವಸ್ಥ ಸೋಮ ಮಹೇ ೪೩೦, ೧೩೩೨ 
ಪವಸ್ನೇನ್ಹೊ ವೃಷಾಸುತಃ ೪೭೯, ೭೭೮ 
ಪವಿತ್ರಂತೇ ವಿತತಂ ೫೬೫, ೮೭೫ 
ಪವೀತಾರಃ ಪುನೀತನ ೧೦೫೦ 
ಪಾತಾವೃತ್ರಹಾ ಸುತಮಾ ೧೬೫೯ 
ಪಾತೃಗ್ನಿರ್ವಿಪೋ ಅಗೃಂ ೬೧೪ 
ಪಾತನೋಮಿತಾ ೯೮೭ 
ಹೆ ಹ, 
ಪಾನ್ನಮಾವೋ ಅನ್ನಸ ೧೫೫, ೭೧೩ 
ಪಾವಕ ವರ್ಚಾಃ ೧೮೧೭ 
ಪಾವಕಾ ನಃ ಸರಸ್ವತೀ ೧೮೯ 
ಪಾವಮಾನೀರ್ದಧನ್ನು ನ ೧೩೦೧ 
ಪಾವಮಾನೀರ್ಯೊೋೇ ಅಧ್ಯೇ ೧೨೯೯ 
ಪಾವಮಾನೀಃ ಸ್ವಸ್ಥ ಯನೀಃ | ೧೩೦೦ 


ಪಾವಮಾನೀಃ ...ಸ್ತಾಭಿರ್ಗಚ್ಛತಿ ೧೩೦೩ 
ಪಾಹಿ ಗಾ ಅನ್ನನೋ ಮದ ೨೮೯ 


ಪಾಹಿ ನೋ ಅಗ್ಗ ಏಕಯಾ ೩೬, ೧೫೪೪ 


ಪಾಹಿ ಎಶ್ವಸ್ಥಾತ್‌ ೧೫೪೫ 
ಟ್ರ 
ಪಿಬನ್ನಿ ಮಿತ್ರೋ ೧೭೮೬ 
ಹಿಬಾತ್ವಹಿಸ್ಕ ೧೩೯೩ 
ಪಿಬಾ ಸುತಸ್ಯ ರಸಿನೋ ೨೩೯, ೧೪೨೧ 
ಪಿಬಾ ಸೋಮಮಿನ್ಹ ೩೯೮, ೯೨೭ 
ಪುನರೂರ್ಜ್ಯಾನಿವರ್ತಸ್ವ ೧೮೩೨ 
ಪುನಾತಾ ದಕ್ಷಸಾಧನಂ ೧೧೫೯ 
ಪುನಾನಾಸಶ್ಚ ಮೂಷದೋ ೧೧೭೯ 


೨೧ 


ಪುನಾನೇತನ್ಹಾಮಿಥ್ಯ ೧೫೯೭ 
ಪುನಾನೋ ಅಕ್ರಮೀದಭಿ ೪೮೮, ೯೨೪ 
ಪುನಾನೋ ದೇವವೀತಯ ೮೪೩ 
ಪುನಾನೋ ವರಿವಃ ೮೪೨ 
ಪುನಾನೋ ವಾರೇ ೧೦೮೦ 
ಪುನಾನಃ ಕಲಶೇಷ್ಟಾ ೧೧೮೩ 
ಪುನಾನಃ ಸೋಮಜಾಗೃವಿಃ ೫೧೯ 
ಪುನಾನಃ ಸೋಮಧಾರಯಾ ೫೧೧, ೬೭೫ 
ಪುರಾಂಭಿನ್ದುರ್ಯುವಾ ಕವಿಃ ೩೫೯, ೧೨೫೦ 
ಪುರುತ್ರಾ ಹಿ ಸದ್ಯಜ್‌ ೧೧೬೭ 
ಪುರುತ್ವಾ ದಾಶಿವಾಜ್‌ ೯೭ 
ಪುರುಷ ಏವೇದಜ್‌ ಸರ್ವಂ ೬೦೯ 
ಪುರುಹೂತಂ ಪುರುಷ್ಟುತಂ ೭೧೪ 
ಪುರುತಮಂ ಪುರೂ ೭೪೧ 
ಪುರೂರುಣಾಚಿತ್‌ ೯೮೫ 
ಪುರೋಜಿತೀವೋ ೫೪೫, ೬೯೭ 
ಪುರಃ ಸದ್ಯ ಇತ್ದಾ ೧೨೧೧ 
ಪೂರ್ವಸ್ಯ ಯತ್ತೇ ೬೪೮ 
ಪೂರ್ವಿರಿನ್ಹ ಸ್ವ ೮೨೯ 
ಪೌರೋ ಅಶ್ವಸ್ಕ ೧೫೮೦ 
ಪ್ರಕವಿರ್ದೇವ ೯೬೮ 
ಪ್ರಕಾವ್ಯಾಮುಶನೇವ ೫೨೪, ೧೧೧೬ 
ಪ್ರಕೇತುನಾ ಬೃಹತಾ ೭೧ 
ಪ್ರಕ್ಷಸ್ಯ ವೃಷ್ಣೋ ೬೦೯ 
ಪ್ರಗಾಯತಾಭ್ಯರ್ಚಾಮ ೫೩೫ 
ಪಜಾಮತಸ ೧೩೦೯ 


(4 


ಡು 


El EL 
GL GL 


El EE 
@ (೨ .. 
Y 
ಬ್ಗ 
ಬ 
ಲ. 


೧9೨ 
ಭ್ರ 

1 
೯ 
©) 


ಸ 
ಇ ಛೆ 
1. 


ತೇ Sal 


ok 
ಸ 
9 
2 


el 
31 A 
ಟು 
3 
[3 


ಸ್ರದೈೆವೋ ದಾಸೋ 


- ಧನ್ವಾ ಸೋಮ 


ಎ 


೯ 
ತ 
ತ 
aA 


೫. (0 08 EE EU (8 pr (೫. (8. 0. 0 8 EEE (೩ 
೮.೮೬ 


(೭ (2 ಬ£( 
೭ ೫೩ & 
8 


ನ ಇನೋ ಮಹೇತುನ 


೧೬ 


bin ರಥಂ ೪೧೮, ೧೭೪೩ 


೧೦೬೭ 
೧೭೨೫ 
ಯಿತ ೬೭೭ 
೭೩೮೯ 
೧೭೬೧ 
೫೩೪ 


೬೩.೬ 
೩೫೨, ೧೪೪೦ 
೩೦೩, ೭೫೧ 
ಹೀ 

೫೬೩ 

೫೧, ೧೫೧೭ 
೫೬೭ 
(೧೨೯ 
೫೦೯ 

೯೬೩ 

೫೭೩. 

ತ್‌್‌ 

೩೬೦ 


೨೨ 


ಪ್ರಭೂರ್ಜಯನಮ್‌ 4೪ 
ಪ್ರಭೋಜನಸ್ವ ೬೪೯ 
ಪ್ರಭಜೇಶೂರೋ ೧೪೫೯ 
ಪ್ರಮಿತ್ರಾಯ ಪ್ರಾರ್ಯಮ್ಲೇ ೨೫೫ 
ಪ್ರಮನ್ನಿ ನೇ ಪಿತುಃ ೩೮೦ 


ಪ್ರಮಜ್‌ಹಿಷ್ಠಾ ಯ ಗಾಯತ ೧೦೭, ೮೭೮ 


ಪ್ರಯದ್ಗಾವೋನ ಭೂರ್ಣ ೪೯೧, ೮೯೨ 


ಪ್ರಯುಜಾ ವಾ ವಾಚೋ ೧೧೩೦ 
ಪ್ರಯೋರಾಯೇನಿನೀ ೫೮ 
ಪ್ರಯೋರಿರಿಕ್ಷ ೩೧೨ 

೨೫೭ 


ಪ್ರವ ಇನ್ಹಾಯ ಬೃಹತೇ 
ಪ್ರವ ಇನ್ಹಾಯ ಮಾದನಜ್‌' ೧೫೬, ೭೧೬ 


ಪ್ರವ ಇನ್ರಾಯ ವೃತ್ರಹನ್ಮ ೪೪೬, ೧೧೧೩ 
ಪ್ರವಾಚಮಿನ್ನುರಿಷ್ಠತಿ ೧೨೦೧ 
ಪ್ರವಾಜ್ಯಕ್ಷಾಃ ಸಹಸ್ರ ೧೧೬೦ 
ಪ್ರವಾಮರ್ಚಂತಿ ೧೫೭೫, ೧೭೦೩ 
ಪ್ರವಾಜ್‌ ಮಹಿದ್ಯವೀ ೧೫೯೬ 
ಪ್ರವೋಧಿಯೋ ೧೧೫೩ 
ಪ್ರವೋ ಮಹೇ ಮತಯೋ ೪೬೨ 
ಪ್ರವೋ ಮಹೇ ಮಹೇ ೩೨೮, ೧೭೭೩ 
ಪ್ರವೋ ಮಿತ್ರಾಯ ೧೧೪೩ 
ಪ್ರವೋಯಹ್ವಂ ಪುರೂಣಾಂ ರ್ಜ 
ಪ್ರಸಮ್ರಾ ಜಮಸುರಸ್ಯ ೭೮ 
ಪ್ರಸಂ ರಾಜಂಚರ್ಷಣೀ AY 
ಪ್ರಸವಿಶ್ವೆ ಕ] ೧೫೦೪ 
ಪ್ರಸವೇತ ಉದೀರತೇ ೧೨೦೬ 


ಜಿ ಬ 
ಪ್ರಸೇನಾನೀಃ ಶೂರೋ ೫೩೩ 
ಪ್ರಸೋ ಅಗ್ನೇ ತವೋ ೧೦೮, ೧೮೨೨ 
ಪ್ರಸೋಮದೇವವೀತಯೇ ೫೧೪, ೭೬೭ 
ಪ್ರಸೋಮಯಾಹೀನ್ಹಸ್ಯ ೧೧೬೨ 
ಪ್ರಸೋಮಾಸೋ ಅಧನ್ನಿಷುಃ ೯೬೧ 
ಪ್ರಸೋಮಾಸೋಮದಚ್ಚುತಃ ೪೭೭, ೭೬೯ 


ನಸೋಮಾಸೋ ವಿಪಶ್ಚಿತಃ ೪೭೮,೭೬೪ 


೧೧೧6 
ಪ್ರಹಿನ್ಹಾನೋ ಜನಿತಾ ೫೩೬ 
ಪ್ರಹೋತ್ರೇ ಪೂರ್ವ್ವಂ ೯೮ 
ಪ್ರಹೋತಾ ಜಾತೋ ಮಹಾ ೭೭ 
ಪ್ರಹಜ್‌ಸಾಸಸ್ತೃಪಲಾ ೧೧೧೭ 
ಪ್ರಾಚೀಮನುಪ್ರದಿಶಂ ೧೫೯೧ 
ಪ್ರಾಣಾಶಿಶುರ್ಮಹೀನಾಜ್‌ ೫೭೦, ೧೦೧೩ . 
ಪ್ರಾತರಗ್ನಿಃ ಪುರುಪ್ರಿಯಃ ೮೫ 
ಪ್ರಾವೀ ವಿಪದ್ವಾ ಚ ೯೪೫ 
ಪ್ರಾಸ್ಕಧಾರಾ ೧೭೬೫ 
ಪ್ರಿಯೋ ನೋ ಅಸು ೧೬೧೯ 
ಪ್ರೇತಾ ಜಯತಾ ೧೮೬೨ 
ಪ್ರೇದ್ಬೋ ಅಗ್ನೇ ದೀದಿಓ ೧೩೭೫ 
ಪ್ರೇಷ್ಠಂ ವೋ ಅತಿಥಿಜ್‌ ೫, ೧೨೪೪ 
ಪ್ರೇಹ್ಯ ಬಭೀಹಿ ೪೧೩ 
ಪೃತು ಬ್ರಹ್ಮಣಸ್ಪತಿಃ ೫೬ 
ಪ್ರೋ ಅಯಾಸೀತ್‌ ೫೫೭, ೧೧೫೨ 
ಪ್ರೋಥದಶೋನಾ ಉಟ 


೨೩ 


ಪ್ರಸುನಾನಾಯಾನಸೋ ೫೫೩ ೭೭೪, ೧೩೮೬ ಪ್ರೋಷ್ಟಸ್ಥ ಸ್ಯ ಪುರೋ 


ಬಟ್‌ಸೂ ರ್ಯಶ್ರವಸಾ 


ಬಣ್ಣಹಾಜ್‌ ಅಸಿ 
ಬಭ್ರವೇನುಸ್ವ 


ಬೋಧನ್ನನಾ ಇದಸ್ತು 


ಬೋಧಾಸುಮೇ 
ಬ್ರಹ್ನ ಜಜಾನಂ 
ಟ್ರ, ೧2 
ಬ್ರಹ್ಮಪ್ರಜಾವದಾ 
ಬ್ರಹ್ಮಾಣ ಇನ್ಹಂ 
ಬ್ರಹ್ನಾಣಸಾ 
ಟ್ರ ಎರ 


ಬ್ರಹ್ನಾ ದೇವಾನಾಂ 
ಟ್ರ 


ಭಗೋನ ಚಿತ್ರೋ 


ಭದ್ರಾವಸ್ತಾ 


೧೭೮೯ 

೨೭೬, ೧೭೮೮ 
೧೪೮೪೪ 
೧೮೫೩ 

೨೧೭ 

೨೫೮ 

೩೭ 


೪೮೪೮ 
೧೪೦೦ 


ಭದ್ರೋನೋರಗ್ನಿರಾಹುತೋ ೧೧೧,೧೫೫೯ 


ಭದ್ರೋ ಭದ್ರಯಾ 


೧೫೪೮ 


ಭದ್ರಂ ಕರ್ಣೇಭಿಃ 


ಭದ್ರಂ ನೋ ಅಪಿ 


ಭದ್ರಂ ಭದ್ರಂ ನ ಆಭರೇ 
ಭದ್ರಂ ಮನಃ ಕೃಣುಷ್ಟ 


ಭರಾಮೇದ್ಧಂ 


ಭೂಯಾಮತೇ ಸುಮತಾೌ 


ಭೂರಿ ಹಿತೇ ಸವನಾ 


ಸ್ರೀ 


ಮಧುಮನಂ ತನೂನ 


ಮನೀಷಿಭಿಃ 
ಮನ್ಹಯಾ ಸೋಮ 


ಮನ್ಹಜ್‌ ಹೋತಾರಂ 
ಮನ್ಯೇವಾಂ ದ್ಯಾವಾಪೃಥಿವೀ 
ಮಯಿವರ್ಬೊೋೋ ಅಥೋ 


ಮರ್ಮಾಣಿತೇ 
ಮಹತ್ತತ್ಲೋಮೋ 


೧೮೭೪ 
ಬ್ರ 
೧೭೩ 

೧೫೬೦ 

೧೦೬೫ 

೧೦೭೦ 

೪೨೨ 

೮೦೦ 
೬0೫ 


OEY 
೧೬೮೩ 
(2೨೫೪ 
(2೪೩೨ 
ಲಿ೧೪ 
೧೯೮ 
೧೩೪೮ 
೮೨೨ 
೧೭೨೨ 
೫೦೬ 
೧೫೪೩ 
ಜು ವ 
ಆವಿ 


೮೭೦: 
೫೪೨, ೧೨೫೫ 


೨೪ 
ಮಹಾಜ್‌ ಇಂದ್ರೋಯ 
ಮಹಾಜ್‌ ಇನ್ಹ್ರಃ 
ಮಹಾನ ಂ ತ್ವಾ ಮಹೀ 
ಮಹಿತ್ರೀಣಾಮವರಸ್ತು 
ಮಹೀ ಮಿತ್ರಸ್ಥ 
ಮಹೀ ಮೇ ಅಸ್ಕ 
ಮಹೇ ಚನತ್ಚಾ 
ಮಹೇ ನೋ ಅದ್ಯ ೪೨೧, 
ಮಹೋ ನೋ ರಾಯಹೋ 
ಮಾಚಿದನ್ಯದ್ವಿ ೨೪೨, 
ಮಾತೇರಾಧಾಜ್‌ಸಿ 
ಮಾತ್ತಾಮೂರಾ ಅವಿ 
ಮಾನ ಇನ್ಪಪರಾ 
ಮಾನ ಇನ್ಹ ಪೀಯ 
ಮಾನ ಇನ್ಹಾ ಭ್ಯಾದಿಶಃ 
ಮಾನೋ ಅಗ್ನೇ ಮಹಾ 
ಮಾನೋ ಅಜ್ಞಾತಾ 
ಮಾನೋ ಹೃಣೀಥಾ 
ಮಾಪಾಪತ್ವಾಯ 
ಮಾಭೇಮಮಾಶ್ರಮಿ 
ಮಿತ್ರಂ ವಯಜ್‌ ಹವಾಮಹೇ 
ಮಿತ್ರಜ್‌ ಹುವೇ ಪೂತ 
ಮೂರ್ಥಾನಂ ದಿವೋ ಇಷ್ಟ 
ಮೃಗೋನ ಭೀಮಃ 


ಮೃಜ್ಯಮಾನಃ ಸುಹಸ್ತ್ಯಾ ೫೧೭, 


೧೩೦೭ 
೧೬೬ 
೧೦೪೦ 
೧೯೨ 
೧೫೯೮ 
೧೧೦೬ 
೨೮೧ 
೧೭೪೦ 
೧೨೧೪ 
೧೩೬೦ 
೧೭೨೪ 
೭೩೨ 
೨೬೦ 
೧೮೦೬ 
೧೨೮ 
೧೬೫೦ 
೧೪೫೭ 
೧೧೦ 
೯0೮ 
೧೬೦೫ 
೭೯೩ 
೮೪೭ 
೧೧೪೦ 
೧೮೭೩ 
೧೧೮೧ 
೧೦೭೯ 


ಮೇಡಿಂ ನತ್ವಾ ೩೨೭ 
ಮೇಧಾಕಾರಂ ವಧತಸ್ಥ ೯೮೪ 
ಮೋಷುತ್ವಾ ವಾಘತಶ್ಚ ೨೮೪, ೧೬೭೫ 
ಮೋಷು ಬ್ರಹ್ಮೇವ ೪೨೬ 
ಯ 
ಯ ಆರ್ಜೀಕೇಷು ೧೧೬೪ 
ಯ ಆನಯತ್ಪರಾವತಃ ೧೨೭ 
ಯ ಇದಂ ಪ್ರತಿ ೧೭೦೯ 
ಯ ಇದ್ದ ಆವಿವಾಸತಿ ೧೧೫೦ 
ಯ ಇನ ರ ಚಮಸೇಷ್ವ ೧೬೨ 
ಯ ಇನ್ಹ ಸೋಮ ೩೯೪ 
ಯ ಉಗ್ರ ಇವ ೧೭೦೭ 
ಯ ಉಗ್ರಃ ಸನ್ನನಿ ೧೬೯೮ 
ಯ ಉಸ್ರಿಯಾ ಅಪಿ ೫೮೫ 
ಯ ಯತೇ ಚಿದಭಿ ೨೪೪ 
ಯ ಏಕ ಇದ್ದಿದಯತೇ ೩೮೯, ೧೩೪೧ 
ಯ ಓಜಿಷ್ಠಸ್ತಮಾ ೮೨೦ 
ಯಚ್ಛಕ್ರಾಸಿಪರಾ ೨೬೪ 
ಯಚ್ಚಿ ಬ್ದ ಶಶ್ಚತಾ ೧೬೧೮ 
ಯಜಾನೋ ಮಿತ್ರಾ ೧೫೩೭ 
ಯಜಾಮಹ ಇನ ರಂ ವಜ್ರ ೩೩೪ 
ಯಜಿಷ್ಠಂ ತ್ತ್ವ ಯಜ ೧೮೧೪ 


ಯಜಿಷ್ಠಂ ತ್ವ ವವೃಮಹೇ ೧೧೨, ೧೪೧೩ 

ಯಜ್ಞಾ ಯಥಾ ಅಪೂರ್ವ್ಯ ೬೦೧, ೧೪೨೯ 

ಯಜ್ಞ ಇನ್ಹಮವರ್ಧ 

ಯಜಸ, ಕೇತುಂ 
ಇರೆ 


(20, ೧೬೩.೯ 
೦೯ 


೨೫ 


ಯಜನಸ, ಹಿಸ ೧೦೭೩ 
ಇಲೆ ಎ 

ಯಜಾ ಯಜಾವೋ ೩೫,೭೦೩ 
ಇ ಇ 

ಯಜ್ಞಂ ಚ ನಸ್ತನ್ನಂ ೧೧೧೧ 


ಯತ ಇನ್ನ ಭಯಾಮಹೇ ೨೭೪, ೧೩೨೧ 


ಯತ್ತೇ ದಿಕ್ಷುಪ್ರರಾಧ್ಯಂ ೧೧೭೪ 
ಯತ್ರ ಕೃಚ ತೇ ಮನೋ ೭೦೬ 
ಯತ್ರ ಬಾಣಾಃ ಸಂಪತನ್ತಿ ೧೦೬೬ 
ಯತ್ಸಾನೋಃ ಸಾನ್ವಾ ೧೩೪೫ 
ಯತ್ನೋಮಚಿತ್ರ ೯೯೯ 
ಯತ್ನೋಮಮಿನ್ಹ ೩೮೪ 
ಯಥಾ ಗೌರೋ ಅಪಾ ೨೫೨, ೧೭೨೧ 
ಯದದೋ ವಾತತೇ ೧೮೪೨ 
ಯದದ್ದಿಃ ಪರಿ ೭೮೫ 
ಯದದ್ಯ ಕಚ್ಚ ೧೨೬ 
ಯದದ್ಧ ಸೂರ ಉದಿತೇ ೧೩೫೧ 
ಯದಾ ಕದಾ ಚ ೨೮೮ 
ಯದಿನ್ಸ ಚಿತ್ರ ೩೪೫, ೧೧೭೨ 
ಯದಿನ್ಹ ನಾಹುಷೀ ೨೬೨ 
ಯದಿನ್ಹ ಪ್ರಾಗಪಾ ೨೭೯, ೧೨೩೧ 
ಯದಿನ್ಹ ಯಾವತಸ್ವ್ವ ೩೧೦, ೧೭೯೬ 
ಯದಿನ್ಹ ಶಾಸೋ ೨೯೮ 


ಯದಿನ್ಹಾ ಹಂ ಯಥಾ ೧೨೨, ೧೮೩೪ 


ಯದಿನ್ಹೋ ಅನಯತ್‌ ೧೪೮ 
ಯದಿವೀರೋ ಅನು ೮೨ 
ಯದೀಂ ಗಣಸ್ಯ ೧೭೪೮ 

೩೫೬ 


ಯದೀ ವಹನ್ಹಾಶವೋ 


ಯದೀ ಸುತೇಭಿಃ ೧೪೪೨ 
ಯದುದೀರತ ಆಜ ೪೧೪, ೧೦೦೪ 
ಯದ್ಯಾವ ಇನ್ಹ ೨೭೮, ೮೬೨ 
ಯದ್ಯುಇ್ಥಾ ಥೇ ವಷಣಂ ೧೭೫೯ 
ವ ಜ ಲ 
ಯದ್ವರ್ಚೊೋ ಹಿರಣ್ಯಸ್ಯ ೬೨೪ 
ಯದ್ವಾ ಉ ವಶ್ರತಿಃ ೧೧೪ 
ಯದ್ವಾ ರುಮೇ ರುಶಮೇ ೧೨೩೨ 
ಯದ್ದಾಹಿಷ್ಠಂ ೦೬ 
ಯದ್ವೀಡಾ ಎನ್ಹ OL OVE 
ಯನ್ನನ್ಯಸೇ ವರೇಣ್ಯು ೧೧೭೩ 
ಯಮಗ್ಗೆ ¢ ಪೃತ್ತು ಮರ್ತ್ಯ ೧೪೧೫ 
ಯಯಾಗಾ ಆಕರಾಮಹ್ಸ ೧೫೨೮ 
ಯವಂ ಯವಂ ನೋ ೯೭೫ 
ಯಶೊ ೇಮಾದ್ಯಾವಾಪೃ ಥಿವೀ ೬೧೧ 
ಯಚ್ಚಿದ್ದಿಶಶ್ಚತಾ ೧೬೧೮ 
ಯಶ್ಚಿದ್ದಿತ್ವಾಬಹು ೧೩೪೨ 
ಯಸ್ತ ಇನ್ಹ ನವೀ ೮೮೪ 
ಯಸ್ತೇ ಅನುಸ್ಪಧಾ ೭೩೮ 
ಯಸ್ಮೆ ೀನೂನಜ್‌ ೧೧೬ 


ಯಸ್ನೇಮದೋ ವರೇಣ್ಯ ೪೭೦, ೮೧೫ 


ಯಸ್ಸೆ ೀಮದೋ ಯುಜ್ಯಶ್ವಾ ೯೨೮ 
ಯಸ್ಮ ಪ್ರಜ್ಞ. ವ್ರಷೋ ೭೨೭ 
ಯಸ್ತಾಮಗ್ನೇ ಹವಿ ಲೆ೪೫ 
ಯಸಾ ದ್ರೇಜನ ೧೫೧೬ 
೬ 
ಯಸಿನಿಶಾ RD 
೬ ವೆ ದವೆ 
೧0೯೭ 


ನೆ 

ಥಲ 

el 2 
ಲ % ಆ 
೧ ಬ್ರ ಕ 
RE 
ಬ 
೪. 


೬ ಓಶ್ರಿ 
ol el ಆ Zl 
{Go GL 

೬ 
3 ಟ್ರಿ 
₹1 9 
CL 
೦ 


೮.೬ 
eb 
೦೨ 
ತ 
CO 
೦ 


ಯಸ್ಯಾಯಂ ವಿಶ್ವ ಆರ್ಯೋ 
ಯಸ್ಯೇದಮಾರಜೋ 

ಯಾ ಇನ್ಹ ಭುಜ ಆಭರಃ 
ಯಾತೇ ಭೀಮಾನ್ಯಾಯುಧಾ 
ಯಾದಸ್ರಾ ಸಿಂಧು 
ಯಾವಾಜ್‌ಸನಿಪುರು 
ಯಾವಿತ್ಥಾ ಶ್ಲೋಕ 
ಯಾಸುನೀಥೇ ಶೌಚ 
ಯಾಸ್ಕೇ ಧಾರಾ 

ಯುಜ್ಜಾ ಹಿ ಕೇಶಿನ್‌ 
ಯುಜ್ಜ್ಸಾಹಿ ವಾಜಿನೀ 
ಯುಜ್ಜಾಹಿ ವೃತ್ರಹ 
ಯುಣ್ಣುನ್ನಿಬ್ರದ್ದ್ಮಮರುಷಂ 
ಯುಣ್ಣುನ್ಮಿ ಹರೀ ಇಷಿ 
ಯುಇಗೇ ವಾಚಜ್‌ ಶತ 
ಯುದ್ಧಜ್‌ ಸನ್ಮ್ನಮನರ್ವಾ 
ಯುವಂ ಚಿತ್ರಂದದಥಂ 


೬೯೩ 
೧೭೭೩ 
೧೦೭೧ 

Ue 
೧೫೭೦ 

೩೯೨ 
೧೬೦೯ 

೫೮೮ 

೨೫೪ 

೭೮೦ 
೧೭೨೯ 

೯೯೨ 
೧೭೩೬ 
೧೭೪೧ 

BL 
೧೩೪೬ 
೧೭೩೩. 

೩೦೧ 
೧೪೬೮ 

೭೧೨ 
೧೪೬೯ 
೧೮೨೯ 
೧೬೪೩ 

೭೫೪ 
೧೦೦೧ 

೧೭೨ 


ಯೇ ತೇ ಪವಿತ್ರಮೂರ್ವ ೭೮೮ 
ಯೇ ತ್ವಾಮಿನ್ಹ) ನ ತುಷ್ಟು ೧೫೦೨ 
ಯೇನ ಜ್ಯೋತೀಜ್‌ಷ್ಠಾ ಿಯವೇ ೮೮೧ 
ಯೇನ ದೇವಾ ಪವಿತ್ರೇಣ ೧೩೦೨ 
ಯೇನಾನ Wi ೯೩೯ 
ಯೇನಾ ಪಾವಕ ಚಕ್ಷಸಾ ೬೩೭ 
ಯೇ ಸೋಮಾಸಃ ಪರಾ ೧೧೬೩ 
ಯೋ ಅಗ್ನಿಂ ದೇವವೀತಯೇ ೮೪೬ 


ಯೋಗೇ ಯೋಗೇ ತವಸ್ತರಂ ೧೬೩, ೭೪೩ 


ಯೋಜಾಗಾರತಮೃಚಃ ೧೮೨೬ 
ಯೋಜಿನಾತಿನ ೯೭೮ 
ಯೋಧಾರಯಾಪಾವಕಯಾ ೬೯೮ 
ಯೋನ ಇದಮಿದಂ ಪುರ ೪೦೦ 
ಯೋನಃ ಸ್ವೋ5ರಣೋ ೧೮೭೨ 
ಯೋನಿಷ್ಠ ಇನ್ಹ ೩೧೪ 
ಯೋನೋವನುಷ್ಠನ್ನಭಿ ೩೩೬ 
ಯೋಮಜ್‌ಹಿಷ್ಠೋ ೬೪೫ 
ಯೋರಯಿಂ ವೋರಯಿನ್ತರೋ ೩೫೧ 
ಯೋ ರಾಜಾಚರ್ಷಣೀನಾಂ ೨೭೩, ೯೩೩ 
ಯೋ ಎಶ್ವಾದಯತೇ ೪೪, ೧೫೮೩ 
ಯೋವಃ ಶಿವತಮೋ ೧೮೩೮ 
ಯಂಜನಾಸೋ ೧೫೬೫ 
ಯಜ್‌ ರಕ್ಷನಿ ಪ್ರಚೇತಸೋ ೧೮೫ 
ಯಂ ವೃತ್ರೇಷುಕ್ಷಿತಯಃ ೩೩೭ 
ಯಃ ಪವಮಾನೀ ೧೨೯೮ 
ಯಃ ಸತ್ರಾಹಾವಿಚರ್ಷ ೨೮೬ 
ಯಃ ಸೋಮಃ ಕಲಶೇ ೧೨೦೦ 


ಯಃ ಸೀಹಿತೀಷು ೧೩೮೦ 
ರ 
ರಕ್ಷೋಹಾವಿಶ್ವ ೬೯೦ 
ರಯಿಂ ನಶ್ಚಿತ್ರಂ ೧೦೫೬ 
ರಸಂತೇ ಮಿತ್ರೋ ೧೦೭೮ 
ರಸಾಯ್ಯಃ ಪಯಸಾ ೮೦೭ 
ರಾಜಾನಾವನ ೯೧೧ 
ರಾಜಾನೋನಪ್ರಶಸಿ ೧೧೨೧ 
ರಾಜಾಮೇಧಾಭಿಃ ೮೩೩ 
ರಾಯಾಹಿರಣ್ಯಯಾ ೧೦೬೮ 
ರಾಯೇ ಅಗ್ನೇ ಮಹೇತ್ವಾ ೯೩ 
ರಾಯಃ ಸಮುದ್ರಾಜ್‌ ೮೭೧ 
ರುಶದ್ವತ್ಸಾ ೧೭೫೦ 
ರೇವತೀರ್ನಃ ಸಧಮಾ ೧೫೩, ೧೦೮೪ 
ರೇವಾಜ್‌ ಇದ್ರೇವತ ೧೮೦೪ 
ವ 

ವಚ್ಯಂತೇ ವಾಂ ೧೭೩೦ 
ವಯಮಿನ್ಹತ್ಹಾ ೧೩೨ 
ವಯಮುತ್ವಾ ತದಿದ ೧೫೭, ೭೧೯ 
ವಯಮುತ್ವಾಮಪೂರ್ವ್ಯ ೪೦೮, ೭೦೮ 
ವಯಮೇನಮಿದಾ ೨೭೨, ೧೬೯೧ 
ವಯಶ್ಚಿತ್ತೇ ಪತತ್ರಿ ೩೬೭ 
ವಯಂ ಘತ್ವಾಸುತಾ ೨೬೧, ೮೬೪ 
ವಯಂ ಧಾತೇ ಅಪಿ ೨೩೦ 

೧೨೩೯ 


ವಯಂತೇ ಅಸ್ಯ 


ವಯಃ ಸುಪರ್ಣಾ 
ವರಿವೋಧಾತಮೋ 
ವರುಣಃ ಪ್ರಾವಿತಾ 
ವಷಟ್‌ ತೇ ಎಷ್ಟವಾಸ 
ವಸನ್ನ ಇನ್ನು ರನ್ನ್ಯೋ 
ವಸುರಗ್ನಿರ್ವಸು 
ವಸ್ಯಾಜ್‌ ಇನ್ನಾ ಸಿ 
-ವಾಚಮಷ್ಟಾಪದೀಂ 
ವಾಜೀವಾಜೇಷು 


ವಾರ್ಣತ್ವಾ ಯವ್ಯಾಭಿಃ 


೩೧೯ 
೬೯೧ 
೭೯೫ 
೬೨೮ 
೬೧೬ 
೧೦೮ 
೨೨ 
ee0 
೧೪೭೮ 
೭00 


ವಾತ ಆವಾತು ಭೇಷಜಜ್‌ ೧೮೪, ೧೮೪೦ 


ವಾತೋಪಜೂತ ೯೮೩ 
ವಾಯವಿನ ಶ್ವ ೧೬೩೧೦ 
ವಾಯೋಶುಕ್ರೋ ಅಯಾ ೧೬೨೮ 
ವಾವೃಧಾನಃ ಶವಸಾ ೧೪೮೪ 
ವಾಶ್ರಾ ಅರ್ಷನೀನ್ನವಃ ೧೧೯೩ 
ವಾಸ್ತೂ ಪತೇ ಧ್ರುವಾ ೨೭೫ 
ಎಫ್ಟನ್ನೋ ದುರಿತಾ 6೩೧ 
ವಿಚಿದೃತ್ರಸ್ಥ ೧೬೫೨ 
ಎತ್ವದಾಪೋನ ಪರ್ವತ ೬೮ 
ವಿದಾಮಘವನ್‌ವಿದಾ ೬೪೧ 
ವಿದಾರಾಯೇಸುವೀರ್ಯಮ್‌ ೬೪೪ 
ಎದ್ದಾ ಹಿತ್ವಾ ೭೨೯ 
ವಿಧುಂ ದದ್ರಾಣಜ್‌ ೩೨೫, ೧೭೮೨ 
ವಿನ ಇನ್ಹ ಮೃಧೋ ಜಹಿ ೧೮೬೮ 
ವಿಪಶಿಶೇ ಪವ ೧೬೧೫ 


ಬ 


೨೮ 


ವಿಭಕಾಸಿ ೧೪೯೮ 
ವಿಭೂತರಾತಿಂ ೧೬೮೮ 
ಏಭೂಷನ್ನಗ್ನ ೧೫೬೯ 
ವಿಭೋಷ್ಟ ಇನ್ಚರಾಧ ೩೬೬ 
ವಿಭ್ರಾಟ್‌ ಬೃಹತ್ಸುಭ್ಛತಂ ೧೪೫೪ 
ವಿಭ್ರಾಡ್ಸಹತ್ತಿಬ ೬೨೮, ೧೪೫೩ 
ವಿಭ್ರಾಜಂ ಜ್ಯೋತಿಷಾ ೧೦೨೭ 
ವಿರಕ್ಷೋ ವಿಮ್ಮಧೋ ೧೮೬೭ 
ವಿವ್ಯಕ್ಕಮಹಿನಾ ೧೬೬೧ 
ವಿಶೋವಿಶೋ ವೋ ೮೭, ೧೫೬೪ 
ವಿಶ್ವಕರ್ಮನ್‌ ೧೫೮೯ 
ವಿಶ್ವಕೋ ದಾವನ್‌ ೪೩೭ 
ವಿಶ್ವಸ್ಥಾ ಇ ೮೪೦ 
ವಿಶ್ವಾ ಧಾಮಾನಿ ೮೮೮ 
ವಿಶ್ವಾನರಸ್ಯ ವಸತಿ ೩೬೪ 
ವಿಶ್ವೆ ಭಿರಗ್ಗೆ ೧೬೧೭ 
ವಿಶ್ವಾಹಾ ಪೃತನಾ ಅಭಿ ೩೭೦, ೯೩೦ 
ವಿಶ್ಲೇದೇವಾ ಮಮ ೬೧೦ 
ವಿಶು ವಿಶ್ವಾ ಅರಾ ೧೮೦೩ 
ಎಷ್ಟೋಃ ಕರ್ಮಾಣಿ ೧೬೭೧ 
ವಿಸೃತಯೋ ಯಥಾ ೪೫೩, ೧೭೭೦ 
ವೀಡುಚಿದಾ ೮೫೨ 
ವೀತಿ-ಹೋತ್ರಂತ್ವಾ ೧೫೨೩ 
ವ್ರ ಕಶ್ಚಿ ದಸ್ಯ ೧೬೯೨ 
ವೃತ್ರಖಾದೋ ಬಲಂ ೧೭೧೯ 


೩೨೪ 
೧೫೪೧೦ 


ವೃಷಾ ಪವಸ್ವ ಧಾರಯಾ ೪೬೯, ೮೦೩ 
ವೃಷಾ ಪುನಾನ ಆಯೂಜ್‌ 


ಲ 


ವೇತ್ಥಾಹಿ ನಿರತೀನಾಂ 
ವೇತ್ಥಾಹಿ ವೇಧೋ 
ವ್ಯನರಿಕ್ಷಮತಿ 


ಶಕೇಮತ್ಹ್ವಾ 
ಶಗ್ಫ್ಯೂಹಿಷುಶಚೀಪತ 
ಶಚೀಭಿರ್ನಃ 
ಶತಾನೀಕೇವ 
ಶನ್ನೋದೇವೀ 
ಶಶಮಾನಸ್ಯ ವಾನರಃ 
ಶಾಕ್ಸನಾ ಶಾಕೋ 
ಶಾಚಿಗೋ ಶಾಚಿ 


ಶಿಕ್ಷಾಣ ಇನ್ಹ 


OOO 


೫೫೪, ೮೨೧ 


೧೬೨೨ 
೮೦೬ 


ಷಾ ಸೋಮದ್ಯುಮಾಜ್‌ ೫೦೪, ೭೮೧ 


೪೮೧೦, ೭೮೪ 


೨೫೩, 


(೫೩೮ 
HOLL 
೧೪೬೭ 

೭೮೨ 

೩೮೬ 
೪೭೬ 
(೬೪೧೦ 


೧೦೬೬ 
೧೫೭೯ 
೨೮೭ 
೮೧೨ 
೩೩ 
೧೫೯೪ 
೧೭೮೩ 
೭೨೬ 
೧೬೪೪ 


ಬ 


ಶಿಕ್ಷೇಯಮಸ್ಸೃ 
ಶಿಕ್ಷೇಯಮಿನ್ಮಹ 


ಶಿಶುಂ ಜಜ್ಞಾನಜ್‌ ಹರ್ಯತಂ 


ಶಿಶುಂ ಜಜ್ಞಾನಜ್‌ ಹರಿಂ 
ಶುಕ್ರಂತೇ ಅನ್ಯತ್‌ 

ಶುಕ್ರಃ ಪವಸ್ವ 

ಶುಚಿಃ ಪಾವಕ 

ಶುನಜ್‌ ಹುವೇಮ 
ಶುಮ್ಚ ಮಾನಾಯತಾ 
ಶುಭ್ರಮನ್ನೋ 
ಶುಷ್ಟೀಶರ್ಧೋನ 
ಶೂರಗ್ರಾಮಃ ಸರ್ವ 
ಶೂರೋನಧತ್ತ 

ಶೃಣುತಂ ಜರಿತು 

ಶೇಷೇ ವನೇಷು ಮಾತೃಷು 
ಶಂಪದಂ ಮಘಜ್‌ರಯೀ 
ಶಜ್‌ಸೇದುಕ್ಚಜ್‌ ಸುದಾ 


ಶ್ರತ್ತೇ ದಧಾಮಿ 


೧೮೩೫ 
೧೭೯೭ 
೧೧೭೫ 
೧೩೩೪ 
೭೫ 
೧೨೪೨ 
ಕ 
೩೨೯ 
೧೦೩೫ 
೧೦೦೯ 
೧೪೭೩ 
೧೪೦೯ 
೧೨೨೯ 
. ೯0೭ 
ಲೇ೪ 
6 
೪೪೧ 
೭೧೭ 


೩೭೧ 


ಶ್ರಾಯನ್ನ ಇವ ಸೂರ್ಯಂ ೨೬೭, ೧೩೧೯ 


ಶ್ರುತಂ ವೋ ವೃತ್ರಹನ್ನ 
ಶ್ರುಧಿಶ್ರುತ್ಯರ್ಣ 
ಶ್ರುಧೀ ಹವಂತಿ ರಶ್ಚ್ವಾ 
ಶ್ರುಧೀ ಹವಂವಿಪಿ 


ಶ್ರುಷ್ಟಗ್ನೇನವಸ್ಯ 


೨೦೮ 
೫೦ 


೩೪೬, ೮೮೩ 


೧೭೮೮ 
೧೦೬ 


ಹಾ 
ಮ 


ಇಧಾನೋ ವಸು 


aL 


SS ಕಾಶ ಇದ್ದು 


ಇಷು ಹಸ್ತಿಃ 
ಸ ಈಜ್‌ರಥೋನ 
ಸಖಾಯ ಆನಿಷೀದತ 
ಸಖಾಯ ಆಶಿಷಾಮಹೇ 
ಸಖಾಯಸ್ವಾ ವವ್ಳ 
ಸಖ್ಯೇತ ಇನ್ನ 

ಸ ಘಾತಂ ವೃಷಣಜ್‌ 
ಸಘಾನೋ ಯೋಗ 
ಸಘಾನಃ ಸೂನುಃ 


2 


ಸಘಾಯಸ್ನೇ ದಿವೋ 
ಸತ್ರಾಹಣಂ 

ಸತ್ರಿತಸ್ಯಾಧಿ ಸಾನವಿ 
ಸತ್ವಂ ನಶ್ಚಿತ್ರ 
ಸದಸಸ್ಪತಿಮದ್ಬುತಂ 
ಸದಾ ಗಾವಃ ಶುಚಯೋ 
ಸದಾವ ಇನ್ಟಶ್ಚ 
ಸದೇವಃ ಕವಿ 


೫೬ಲೆ, 


೧೫೬೨ 
೧೮೫೧0 
೧೪೭೨ 
NAL 
೩೯0೦ 
ಆ 
೮೨೮ 
ಇ 
೬ 
೧೬೩೫ 
೩೬೫ 
೨೬೩ 
೩೩೫ 
೧೨೯೫ 
೧೦ 
೧೭೧ 
೪೪೨ 
೧೯೬ 
೧೨೯೭ 


ಸನ ಇನ್ರಾಯ ಯಜ್ಯವೇ ೫೯೨, ೬೭೩ 


(೪೫೨ 
(2೪೩೮ 


೩೦: 


ಸನಾದಗೇಮಣಸಿ 
೩ 
ಸನೇಮಿತ್ತಮಸ್ಥದಾ 
ಸನೋದೂರಾಚ್ಚಾ 
ಸನೋಭಗಾಯ 
ಸನೋಮನ್ಹಾ ಭಿರದ್ದರೇ 
ಸನೋ ಮಹಾಜ್‌ ಅನಿ 
ಸನೋ ಮಿತ್ರಮಹಃ 
ಸನೋ ವಿಶ್ವಾದಿಮೋ 
ಲಿ A 
ಸನೋವೃಷನ್ನಮುಂ 
ಸನೋವೇದೋ ಅಮಾತ್ಯ 


ಪವಸಯ ಆವಿದೇನ್ಮ, 0೦ 


೮೦ 
೧೬೧೨. 
(2೬೩೬ 
೧೦೮೩ 
೧೪೭೫ 
೧೬೬೪ 
೧೭೧೩ 
೧೭೬೪ 
೧೬೨() 
೧೩೦೧ 
೧೬೧೨ 

೬೫೩ 
೭೮೯ 
೬೬೨ 
೧೨೦೯ 
೪೯೪ 
೧೨೯೩ 
೧೩೫೮ 
೩೫೫ 
೬೪೦ 
೧೭೬ 
೭೪೭ 
೧೪೨೪ 
೧೧೬ರ 
BOC 
೧೩೦೫ 


ಸಮರ ಜಾನ 


ಸಮಸ್ಯ ಮನ್ಯವೇವಿಶೋ ೧೩೭, 


ಸಮಾನೋ ಅಧ್ಹಾ 
ಸಮಾಮೃಜೀ 


ಸಮಿದ್ದಮಗ್ಗಿಂ ಸಮಿಧಾ 


ಸಮ್ರಾಜಾಯಾ 


ಸಯೋಜತೇ ಅರುಷಾ 


ಸಯೋಜತ ಉರುಗಾಯಸ್ತ 


ಸವಾಜೀ ರೋಚನಂ 
ಸಬಿಂಜ್ಯಕ್ಷಂಃ 


ಸವಾಯುಮಿನ್ಹ 


ರೆ 


೧೭೬೩ 
೧೬೫೧ 
೧೭೫೧ 
೧೬೯೦ 
೧೫೬೭ 
೧೦೮೨ 
೧೬೭೮ 

೯೦೩ 
೧೧೨೫ 
೧೧೫೮ 
೧೦೪೧ 

೮೧೯ 
೧೪೦೧ 

೯೩೨ 

೩೭೨ 
೧೧೪೪ 

೭೫೦ 
೧೧೧೮ 
೧೬೫೫ 
೧೬೬೫ 
೧೩೫೯ 

೯೭೩ 
೧೪೧೭ 
೧೨೯೪ 
೧೧೬೧ 
೧೧೩೪ 


ಸಸುನ್ನೇ ಯೋ ವಸೂನಾಂ ೫೮೨, ೧೦೯೬ 


ಸಸೂನು ರ್ಮಾತರಾ 


ಇಸ ಕಪ ಎ 
ಸಿಹಿ ರೈಯ್ಯಾನಿ 


ಸಾಕಂಜಾತಃ ಕ್ರತುನಾ 
ಸಾಕಮುಕ್ತೋಮರ್ಜ 


ಸಾನೋ ಅದ್ಯಾಭರ 


ಸುಪ್ರಾವೀರಸು 
ಗಿ 


೯೩೬ 
೧೮೩೩ 
ಟಿ 
೬೨೫ 
೧೩೯ ೫ 
೮೭೪ 
೬೧೭ 
೧೮೧೦೫ 
ee 
೧೪೮೭ 
೫೩೮,೧೪೧೮ 
೧೭೪೨ 
೧೫೫೮ 
೧೬೦೪ 
೪೦೭ 


ಸುಮನ್ಮಾ ವಸ್ವಿ ೧೬೫೪ 
ಸುರೂಪಕೃತ್ತು ೧೬೦, ೧೦೮೭ 
ಸುವಿತಸ್ವ ೮೯೩ 
ಸುಷಮಿದ್ದೋ ನ ಆ ೧೩೪೭ 
ಸುಷಹಾ ಸೋಮ ೧೭೬೭ 
ಸುಷ್ಟಾಣಾಸೋ ವ್ಯದ್ರಿ ಭಿಃ ೧೧೦೩ 
ಸುಷ್ಟಾಣಾಸ ಇನ್ಹ ೩೧೬ 
ಸೂರ್ಯಸ್ನೇವ ರಶ್ಚಯೋ ೧೩೭೦ 
ಸೋ ಅಗ್ನಿರ್ಯೋ ವಸು ೧೭೩೯ 
ಸೋ ಅರ್ಷನ್ಹಾಯ ೮೦ 
ಸೋಮ ಉಷ್ಣಾಣಃ ೫೧೫, ೯೯೭ 
ಸೋಮಾ ಅಸೃಗೃಮಿನ್ದವಃ ೧೧೯೬ 


ಸೋಮಾನಾಜ್‌ ಸ್ವರಣಂ ೧೩೯, ೧೪೬೩ 
ಸೋಮಾಃ ಪವನ ಇನ್ನಮೋ ೫೪೮, ೧೧೦೧ 
೮೬೦ 


ಸೋಮಃ 


ೀಮಃ ಪೂಷಾ ಚ ಚೇತತು ೧೫೪ 
ಸಜ್‌ಕ್ರನ್ನನೇನಾ ೧೮೫೦ 
ಸಂತೇ ಪಯಾಜ್‌ಸಿ ೬೦೩ 
ಸಂದೇವೈಃ ಶೋಬತೇ ೯೨೦ 
ಸಮಾತಬಿರ್ನ OYE 

ಆಲ 
ಸಮ್ಮಿ ಶ್ಲೋ ಅರುಷೋ ೮೧೭ 
ಸಂವತ್ರ ಇವಮಾತೃ ೧೦೯೯ 


& 


೨ 

ಸಂವೃಕ್ತ ಧೃಷ್ಣು ೮೩೭ 
ಸ್ಪರನ್ನಿ ತ್ವಾ ೮೬೫ 
ಸಸಿನ ಇನ್ಹೋ ೧೮೭೫ 
ಸ್ವಾದಿಷ್ಠಯಾ ೪೬೮, ೬೮೯ 
ಸ್ವಾದೋರಿತ್ನಾ ವಿಷೂ ೪೦೯, ೧೦೦೫ 
ಸ್ವಾಯುಧಃ ಪವತೇ ೬೭೮ 
ಸ್ಮೂ ತ್ರಜ್‌ ರಾಧಾನಾಂ ೧೬೦೦ 

ಹ 
ಹಥೋವೃತ್ರಾಣ್ಯಾ ೮೫೫. 
ಹರೀತ ಇನ್ಸ ೬.೨೩ 
ಹಸ್ತಚ್ಯ್ಛುತೇಭಿಃ ೧೪೪೫ 
ಹಿನ್ನನ್ನಿ ಸೂರಂ ೯೦೪ 
ಹಿನ್ಹಾನಾಸೋರಥಾ ೧೧೨೦ 
ಹಿನ್ಹಾನೋ ಹೇತ್ಛಭಿಃ ೬೫೫ 
ಹೋತಾ ದೇವೋ ೧೪೭೭ 
- ಓಮ್‌ - 


೩೩ 


ಸಾಮವೇದ ಸಂಹಿತೆ 
ಪ್ರಸ್ತಾವನೆ 


ವೇದಗಳು ಅಖಂಡಭಾರತದ ಭೌತಿಕ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಭಾವೈಕ್ಯದ 
ದೃಢವಾದ ಶಾಶ್ವತವಾದ ನೆಲಗಟ್ಟಾಗಿವೆ. ವೇದಗಳಲ್ಲಿರುವ ಆಧ್ಯಾತ್ಮಿಕ ಚಿಂತನೆಗಳು 
ಜೀವನದರ್ಶನಗಳು ಕಂಡುಕೊಂಡಿರುವ ಸತ್ಯ- ಯತಗಳು ಆಚರಣೆಯಲ್ಲಿರುವ ಆಚಾರ 
ವ್ಯವಹಾರಗಳು, ವರ್ಣಾಶ್ರಮಧರ್ಮಗಳು ಸಾರ್ವಕಾಲಿಕವೂ ಸಾರ್ವದೇಶಿಕವೂ ಆಗಿದ್ದು 
ಚಿರಂತನ ಮಾೌಲ್ಯದವೂ ಆಗಿವೆ. ಪ್ರಪಂಚದಲ್ಲಿರುವ ಅತಿ ಪ್ರಾಚೀನವಾದ ಗ್ರಂಥಗಳೇ 
ವೇದಗಳು. ಇದಕ್ಕಿಂತ ಪ್ರಾಚೀನವಾದ ಭಾಷೆಯಾಗಲೀ ಗ್ರಂಥವಾಗಲೀ ಯಾವುದೂ ಇಲ್ಲ 
ಅನೇಕ ಮತಗಳಿಗೂ ಧರ್ಮಗಳಿಗೂ ಭಾಷೆಗಳಿಗೂ ಕಲೆಗಳಿಗೂ ವಿದ್ಯೆಗಳಿಗೂ 
ದರ್ಶನಗಳಿಗೂ ವೇದಗಳು ಮಾತೃಸ್ಥಾನವಾಗಿವೆ. ಸಮಸ್ತ ಜ್ಞಾನ ಹಾಗೂ ವಿವಿಧ ಪದ್ದತಿ 
ಕ್ರಿಯೆ ದೃಷ್ಟಿಗಳ ಮೂಲಕ ದೀರ್ಥವಾದ ಚಿಂತನೆಗಳಿಂದ ಫಲ ದೊರಕುವವರೆಗಿನ ಅನೇಕ 
ಎದೆಗಳ ವಿಚಾರವನ್ನು ಒಳಗೊಂಡಿರುವುದರಿಂದ ಎವಿಧ ಶಾಸ್ತ್ರವೇತ್ತರಿಗೆ ವೇದವು 
ವಿದ್ವಾನಿಧಿಯಾಗಿದೆ. ವೇದಗಳಿಂದ ನಮ್ಮ ಪ್ರಾಚೀನರ ನಡೆನುಡಿ ಇಷ್ಟಾ ಷ್ಟುನಿಷ್ಟ ರೀತಿನೀತಿ 
ನ್ಯಾಯಧರ್ಮ ಪೂಜಾವಿಧಾನ ಕಲೆಸಂಸ್ಕೃತಿ ಜೀವನಕ್ರಮ ಗುರಿ ಆದರ್ಶ ಸಾಧನೆ 
ಸಮೃದ್ದಿಗಳ ಅರಿವಾಗಿ ನಮ್ಮ ಆಂತರ್ಯದಲ್ಲಿ ಸ್ಫೂರ್ತಿಯ ಚಿಲುಮೆಯು ಪುಟಿದೆದ್ದು ಕೀಳ 
ರಿಮೆಯು ಅಳಿದು ಹೋಗಿ ಹೆಮ್ಮೆಯಿಂದ ತಲೆ ಎತ್ತಿಕೊಂಡು ನಮ್ಮ ಏಳಿಗೆಗೂ ನಮ್ಮ 
ನಾಡುನುಡಿಗಳ ಸಮೃದ್ದಿಗೂ ಸೊಂಟಕಟ್ಟಿ ದುಡಿಯಲು ಉದ್ಯುಕರಾಗುತ್ತೇವೆ. ಜೀವನದ 
ಗುರಿಯನ್ನು ಮುಟ್ಟಿ ಕೃತಕೃತ್ಯರಾಗುತ್ತೇವೆ. ಕೀರ್ತಿಭಾಜನರಾಗುತ್ತೇವೆ. 


ವೇದವಾಣಿ : ಅನಾದಿ ಸಂಪ್ರದಾಯದಿಂದ ಮಹಾಜನ ಪರಿಗೃಹೀತವಾಗಿರುವ 
ಗ್ರಂಥರಾಶಿಯೇ ವೇದ. ಇದು ನಿಯಮಪೂರ್ವಕವಾಗಿ ಗುರುಶಿಷ್ಯ ಸಂಪ್ರದಾಯದಲ್ಲಿ 
ಅನಾದಿಕಾಲದಿಂದ ಮಹಾತ್ಮರ ಹೃದಯದಲ್ಲಿರುವುದು. ಧರ್ಮೊ ವಿಶ್ವಸ್ಯ ಜಗತಃ ಪ್ರತಿಷ್ಠಾ 

ತೈೆ.ಆ.೧೦.೭೯, ಶ್ರುತಿಸ್ಥೃತಿ ಪ್ರತಿಪಾದಿತವಾದ ಬಾವಿ, ಕೆರೆ, ತೋಪು ಆದಿ 
ನಿರ್ಮಾಣರೂಪವಾದ ಧರ್ಮವು ಸಮಸ್ತ ಜೀವಜಗತ್ತಿಗೇ ಆಶ್ರಯವಾಗಿದೆ. 
ವೇದೋsಖಿಲೋ ಧರ್ಮಮೂಲಮ್‌ - ಮನು ೨೬ ॥ ಧರ್ಮದ ಮೂಲವೇ 
ವೇದವಾಗಿದೆ. ಮಚಸ್ಸಾಮಾನಿ ಯಜೂಗ್‌ಂಷಿ । ಸಾ ಹಿ ಶ್ರೀರಮೃತಾ ಸತಾಮ್‌ - ತೈ.ಬ್ರಾ. 
೧.೨.೨೬ ॥1 ಅಮೃತತ್ವವನ್ನು ಪಡೆಯಲಾಶಿಸುವ ಸತ್ತುರುಷರಿಗೆ ವೇದಗಳೇ ಸಾಧನವಾಗಿವೆ. 


ನಾ ವೇದವಿನ್ಮನ ಮುತೇ ತಂ ೦ ಬೃಹ ಹನಮ್‌ ೬ ತ್ರೆ. ಬ್ರಾ. ೩.೧೨.೫೫ ॥ ವೇದವನ್ನೇ ಅರಿಯದವರು 
ಮಹಾಮಹಿಮೋಪೇತನಾದ ಭಗವಂತನನು ಪಡೆಯಲಾರರು. ಭಗವಂತನೂ ಅವನ 


ಸ್ಸ 
ಜಾನವಾದ ವೇದವೂ ನಿತ್ತವಾದದ್ದು. Wi ಸಹಾಯವನ್ನು ಪಡೆಯದೆ ಸೂರ್ಯನು ಸ್ವತಃ 


ಜ್ಞಾನದ ಗಣಿಯೂ ಆಗಿರುವ ವೇದವು ಸ್ವತಃ ಪ್ರಮಾಣಸ್ವರೂಪವಾಗಿದ್ದು 

ವ್ರ ವನ್ನು ಪಡೆಯದೆ ಸ್ವತಃ ತನ್ನ ಪರಿಚಯವನ್ನು ಮಾಡಿಕೊಡುತ್ತದೆ. 
ಶಾಸ್ತ ಯೋನಿತಾತ್‌ - pe ಸೂ. ೧.೧.೩ ॥ ಜನಸಾಮಾನ್ಯರ ಹಿತಕ್ಕಾಗಿ ಲೋಕೋಪಕಾರ 
ಗಳ ಆಧಾರದಿಂದ ಅನೇಕ ಶಾಸ್ತ್ರಗಳನ್ನು ಲ್ನ ರಚಿಸಿದ್ದಾರೆ. 
ನಿತ್ಯಸುಸ್ಯಾದ್ದರ್ಶನಸ್ಯ ina - ಪೂ.ಮೀ. ೧.೧.೧೮ ॥ ಬೇರೇ ಇಲ್ಲದಿದ್ದರೆ ಮರ, 


ಕೊಂಬೆ, ಎಲೆ, we ಫಲಗಳ ಅಸ್ತಿತ್ವವೇ ಇರಲಾರದಂತೆ ವೇದವೇ ಇಲ್ಲದಿದ್ದರೆ 


ಹ 


ತ 

೮, 

ಗ 
೨ 
91 
sl 
೪ 
೨ಓ 
ತ 
a 


ಇಷ್ಟಪ್ರಾಪ್ತನಿಷ್ಟಪರಿಹಾರಾಯೋರಲ್‌ಕಿಕಮುಹಾಯಂ ಯೋ ಗ್ರಂಥೋ ವೇದ 
ಯತಿ ಸ ವೇದಃ । ಅಲೌಕಿಕ ಪದೇನ ಪ್ರತ್ಯಕ್ಷ ಅನುಮಾನೇ ವ್ಯಾವರ್ತೈೇತೇ ॥ ವೇದಾರ್ಥ 
ಪ್ರಕಾಶಿಕೇ ॥ ವೇದವು ಪ್ರತ್ಯಕ್ಷ ಅನುಮಾನಗಳಿಂದ ತಿಳಿಯಲಾಗದ ಇಷ್ಟಪ್ರಾಪ್ಲಿ ಅನಿಷ್ಟ 
ನಿವೃತ್ತಿಗಳ ಅಲೌಕಿಕ ಉಪಾಯಗಳನ್ನು ತಿಳಿಸಿಕೊಡುವುದರಲ್ಲೇ ತಾತ್ಪರ್ಯ ಉಳ್ಳದ್ದಾಗಿದೆ. 
ಸರ್ವೋಷ್ಯಯಂ ವೇದಃ ಪ್ರತ್ಯಕ್ಷಾನುಮಾನಾಭ್ಯಾಂ ಅನವಗತೇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರೋ 
ಪಾಯ ಪ್ರಕಾಶನ ಪರಃ - ಬೃ.ಉ., ಶಂ.ಭಾ ॥ ವೇದ ಎಂದರೆ ಎಂತೇ - ವಿಚಾರಣೇ 1 
ಸತ್ತಾಯಾಂ ವಿದ್ಯತೇ ಜ್ಞಾನೇ ವೇತ್ತಿ ॥ ವಿಚಾರಣೆ ಮಾಡು ಎಂದು ಅರ್ಥವಿರುವುದರಿಂದ 
ವೇದದ ತಾತ್ಪರ್ಯ - "ಆತ್ಮಜ್ಞಾನ' ಎಂದು, ವೇದಾಂತಿಗಳಗೂ "ಧರ್ಮ' ಎಂದು 
ಮೀಮಾಂಸಕರೂ ನೆಲೆ ಗೊಳಿಸಿದ್ದಾರೆ. ಎದಂತ್ಯನೇನ ಧರ್ಮಂ ವೇದ - ಕ್ಷೀರಸ್ವಾಮಿ ॥ 
ಧರ್ಮವನ್ನು ಇದರಿಂದ ತಿಳಿಯುತಾರಾದುದರಿಂದ ವೇದ. ವ್ಯತ್ತದ್ಯತೇ ಚ ವೇದಶಬ್ದಃ | 
ಎದಂತ್ಯನನ್ಯ ಪ್ರಮಾಣಂ ವೇದ್ಯಂ ಧರ್ಮಲಕ್ಷಣಮರ್ಥವಮಸ್ಕದಿತಿ ವೇದಃ - ಮೇಧಾತಿಥಿ ॥ 
ಅನ್ಯ ಪ್ರಮಾಣದಿಂದ ತಿಳಿಯಬೇಕಾದ ಧರ್ಮಲಕ್ಷಣದ ಅರ್ಥವನ್ನು ಇದರಿಂದ 
ತಿಳಿಯುತ್ತೇವೆಯಾದುದರಿಂದ ಇದು ವೇದ. ನೀಶ್ರೇಯಸಕರಾಣಿ ಕರ್ಮಾಣಿ ಆವೇದಯಂ 
ತೀತಿ ವೇದ - ಕಪರ್ದಿಸ್ಟಾಮಿ 1 ಮೋಕ್ಷಸುಖಪ್ರದವಾದ ಕರ್ಮಗಳನ್ನು ತಿಳಿಸುವುದರಿಂದ 
ವೇದ ಶಬ್ದಾರ್ಥಮಾರಂಭಾಣಾನಾಂ ತು ಕರ್ಮಣಾಂ ಸಮಾಮ್ನಾಯ ಸಮಾಪ್‌್‌ 
ವೇದಶಬ್ದಃ - ಹಿರಣ್ಯಕೇಶಿ ಶ್ರೌತಸೂತ್ರ 1 ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಸಿದ್ದವಾಗದ ಕರ್ಮ 


೨ 


೩೪ 
ಗಳಬಗೆಗೆ ಅಧಿಕಾರಯುತವಾದ ವಿಹಿತವಾದ ಶಬ್ದ ಪ್ರಮಾಣವೇ ವೇದ. ಮನ್ತ್ರ ಗುಪ್ತ 
ಭಾಷಣೇ- ಗುಪಾನಾಂ ಪದಾರ್ಥಾನಾಂ ಭಾಷಣಂ ಯಸ್ಮಿನ್‌ ವರ್ತತೇಸ ಮನ್ರೋವೇದಃ 
ಇನ್ಸಿಯ ಗೋಚರವಾಗದ ಹಾಗೂ ಸೃಷ್ಟಿಯ ಸಮಸ್ತ ಪದಾರ್ಥಗಳ ಯಥಾರ್ಥ ಜ್ಞಾನದ 
ರಾಶಿಯಾದ ಮನ್ವಗಳೇ ವೇದ. ಸರ್ವರಿಗೂ ಸಂಶಯಕ್ಕೆಡೆಯಿಲ್ಲದೆ ಸಮಸ್ತ ಸದ್ವಿದ್ಯಗಳನ್ನೂ 
ತಿಳಿಸುವ ಚತುರ್ವಿಧ ಪುರುಷಾರ್ಥಗಳ ಸಿದ್ದಿಗೆ ಸಾಧನವಾಗಿರುವ ಜ್ಞೌನರಾಶಿಯೇ ವೇದ. 


. ಅಸ್ಯ ಮಹತೋ ಭೂತಸ್ಯ ನಃಪ್ರಸಿತಮೇತದ್‌ ಯದೃಗ್ವೇದೋ ಯಜುರ್ವೇದಃ 
ಸಾಮವೇದೋತಥರ್ವಾಜ್ಞಾರಸ ಇತಿಹಾಸಃ ಪುರಾಣಂ ವಿದ್ಯಾ ಉಪನಿಷದಃ ಶ್ಲೋಕಾ 
ಸೂತ್ರಾಣ್ಯನುವ್ಯಾಖ್ಯಾನಾನಿ ವ್ಯಾಖ್ಯಾನಾನಿ ಅಸ್ಕೈವೈತಾನಿ ನಿಃಶ್ಚಸಿತಾನಿ - ಬೃ. ಉ.೨.೪.೧೦ // 
ಉರಿಯುವ ಕಟ್ಟಿಗೆಯ ಬೆಂಕಿಯಿಂದ ಹೊಗೆ ಕಿಡಿ ಬರುವಂತೆ ವಿಶೇಷ ಪ್ರಯತ್ನವಿಲ್ಲದೆ 
ಮನುಷ್ಯನು ತನ್ನ ಉಸಿರನ್ನು ಸ್ವಾಭಾವಿಕವಾಗಿ ಹೊರಗೆ ಬಿಡುವಂತೆ, ಯಾವ ಪ್ರಯತ್ನವೂ 
ಇಲ್ಲದೆ ಲೀಲಾನಾ ಬಯದಿಂದ ಭಗವಂತನ ಸ್ವಾಭಾವಿಕ ನಿಃಶ್ವಾಸವೇ ಕೆಳ ಉಸಿರೇ, 
ಆತ್ಮರೂಪವಾಗಿ ನಿತ್ಯವಾದ ಚತುರ್ವೇದಾದಿಗಳಾಗಿವೆ - ಬ್ರ.ಸೂ. ೧.೩.೩. ಅತ ಏವ ಚ 
ನಿತೃತ್ವಮ್‌ | ಬ್ರ.ಸೂ. ೧.೩.೨೯ ॥ ಇದನ್ನೇ ದೈವೀವಾಕ್‌ ಎನ್ನುತ್ತಾರೆ. ದೇವೀಂ ವಾಚಮಜ 
ನಯನ ಹೋ ಎಶ್ವರೂಪಾಃ ಪಶವೋ ವದನ್ತಿ - ಖಯ.ಸಂ.೮.೧೦೦.(೫೨, ನಿರು. 
೧೧.೨೯ // ಅಗ್ನಿವಾಯು ರವಿಭೃಸ್ತು ತ್ರಯಂ ಬ್ರಹ್ಮ ಸನಾತನಂ | ದುದೋಹ 
ಯಜ್ಞಸಿದ್ಧರ್ಥಮೃಗೃಜುಃ ಸಾಮ ಲಕ್ಷಣಂ - ಮನು. ೧.೨೩ ॥ ತ್ರಯೋ ವೇದಾ 
ಅಜಾಯಂತ .... ಸಾಮವೇದ ಆದಿತ್ಯಾತ್‌ - ಐತರೇಯ ॥ ಅಗ್ನೇ ಯಚೋ .... 
ಸಾಮಾನ್ಯಾದಿತ್ವಾತ್‌ - ಛಾಂ.ಉ. ॥.... ಸೂರ್ಯಾತ್‌ ಸಾಮವೇದಃ - ಶತಪಥ ! 


ದೇವತೆಗಳಿಂದ ಅಂದರೆ ಅಂತರಿಕ್ಷ ಸೂರ್ಯ, ಚಂದ್ರ, ಗ್ರಹ, ನಕ್ಷತ್ರ, ಅಗ್ನಿ 

ವಾಯುಗಳಿಂದ - ಸತತವಾಗಿ ಅನವರತವಾಗಿ ಹೊರಹೊಮ್ಮುತ್ತಿರುವ ವಿದ್ಯುತ್ತರಂಗಗಳಿಗೆ 
ಛಂದಸ್ಸು ಎಂಬ ಅಭಿಧಾನವೂ ಇದೆ. ಈ ಪ್ರಕಾಶದ ಅಲೆಗಳನ್ನು ಛಂದಸ್ಸುಗಳನ್ನು 
ಅಧ್ಯಯನಮಾಡಿ ಈ ಪ್ರಕಾಶದ ಅಲೆಗಳ ಗುಣಧರ್ಮಗಳನ್ನು ವಿಜ್ಞಾನಿಗಳು ಅರಿತಿದ್ದಾರೆ. 
'ಅನ್ರರಿಕ್ಷೇ ದುಂದುಭಿಯೋ ವಿತತಾ ವದಂತಿ' ಎಂಬ ಜೆ. ಬ್ರಾ. ೨.೪೦೪ ಹೇಳುವ ಅಂತರಿಕ್ಷ 
ದುಂದುಭಿಯೇ ವಿಜ್ಞಾನಿಗಳು ತಿಳಿಸುವ "ಮ್ಯೂಸಿಕ್‌ ಆಫ್‌ fi ಎಂದು ಅನುಮಾನಿಸಿ 
ಬಹುದಾಗಿದೆ. ಯಾದ್ದೇವಾಪಿಃ ..... | ದೇವಶ್ರುತಂ ವೃಷ್ಟಿವನಿಂ ರರಾಣೋ ಬೃಹಸ್ಪ 

ರ್ವಾಚಮಸ್ಥ್ಮಾ ಅಯಚ್ಛತು ॥ ಖ.ಸಂ. ೧೦.೯೮.೭೫. ॥ ಭಗವಂತನು ಲೋಕಾನು 


ಗ್ರಹಾರ್ಥವಾಗಿ ಯೋಗಿಗಳ ನಿಷ್ಠಲ್ಪಷ ಹೃದಯದಲ್ಲಿ ದೇವವಾಣಿಯು ಪ್ರಕಾಶವಾಗುವಂತೆ 


೩೬ 
ಅಂತರ್ಬೊೋಧೆಯಾಗುವಂತೆ ಮಾಡಿದನು. ಈ ಎಜ್ಞಾನಮಯೀ ದೈವೀವಾಕ್ವನ್ನು ಯಷಿಗಳು 
ಯೋಗಬಲದಿಂದ ತಪಸ್ಸಿನಿಂದ ಗ್ರಹಿಸಿ ಲೋಕಕ್ಕೆ ಅನುಗ್ರಹಿಸಿ ರುವ ವೈಖರೀ ರೂಪವಾದ 
ಭಗವಂತನ ವಾಗ್ವಿಭೂತಿಯೇ ಪ್ಯೂ ನಾಲ್ಕು ವೇದಗಳು. ಇವು 
ಭಗವದ್ವಾಣಿಯಾಗಿರುವುದರಿಂದ ಸಮಸ್ತ ದೋಷಗಳಿಂದ ಮುಕವಾಗಿದ್ದು ಎಲ್ಲಾ ಜೀವ 


ಜಂತುಗಳ ಮನುಷ್ಯರ ದೇವತೆಗಳ ಭಾಷೆಗಳ ಉತ್ಪತ್ತಿಸ್ಥಾನವಾಗಿದೆ. 


ಅನಾದಿನಿಧನಾ ನಿತ್ಯಾವಾಗುತ್ತೃ ಷ್ಟಾ ಸ್ವಯಂಭುವಾ 
ಆದೌ ವೇದಮಯೀ ದಿವ್ಯಾಯುತಃ ಸರ್ವಾಃ ಪ್ರವೃತ್ತಯಃ ॥ 
ಮ. ಭಾ.ಶಾಂ. ಪ. ೨೨೪.೫೫ !! 


ತಸ್ಮಾತ್‌ ಬ್ರಾಹ್ಮಣ ಉಭೇ ವಾಚ್‌ ವದತಿ ದೃವೀಂ ಚ ಮಾನುಷಿಂ ಚ ॥ 
ಸರ್ವೇಷಾಂತು ಸನಾಮಾನಿ ಕರ್ಮಾಣಿ ಚ ಪೃಥಕ್‌ ಪೃಥಕ್‌ ॥ 
ವೇದಶಬ್ದೇಭ್ಯ ಏನಾದ್‌ಾ ಪೃಥಕ್‌ ಸಂಸ್ಥಾಶ್ಚ ನಿರ್ಮಮೇ ॥ ಮನು. ೧.೨೧ ॥ 


ಸೃಷ್ಟಿಯ ಆರಂಭದಲ್ಲಿ ಸಮಸ್ತ ಹೆಸರುಗಳೂ ಕರ್ಮಗಳೂ ವೃಷ್ಟಿ ಮತ್ತು 
ಸಮಷ್ಟಿಯ ಲೌಕಿಕ ಧಾರ್ಮಿಕ ದಾರ್ಶನಿಕ ಚಿಂತನೆಗಳೂ ಜ್ಞಾನಗಳೂ ವಿದ್ಯೆಗಳೂ 
ವೇದಭಾಷೆಯಿಂದಲೇ ಮೂಡಿಬಂದಿವೆ. ಅಂದರೆ ಮಾನವನ ಸಾಮಾಜಿಕ ಆರ್ಥಿಕ 
ಧಾರ್ಮಿಕ ರಾಜಕೀಯದ ಆಧಾರದ ನೆಲಗಟ್ಟು ವೇದಗಳೇ ಆಗಿವೆ. ಕವಿ ಶಿಲ್ಪಿ ಚಿತ್ರಕಾರರೇ 
ಮುಂತಾದ ಅಭಿಜಾತ ಕಲಾವಿದರು ತಾವೇ ಸೃಷ್ಟಿಸಿದ ಕಲೆಯನ್ನು, ವಿಜ್ಞಾನಿಯು ತಾನೇ 
ಕಂಡುಹಿಡಿದ ನೂತನ ಸೃಷ್ಟಿಯನ್ನು ತಾವೇ ಪರಿಚಯ ಮಾಡಿಕೊಡುವ ಪರಿಯಲ್ಲೇ 


ಭಗವಂತನು ತಾನು ಮಾಡಿರುವ ಸೃಷ್ಟಿಯನ್ನೂ ತನ್ನನ್ನೂ ವೇದಗಳ ಮೂಲಕ 
ಪರಿಚಯಿಸಿಕೊಟ್ಟಿದ್ದಾನೆ. 


ವೇದಾಬ್ರಹ್ಮಾತ್ಮವಿಷಯಾಸ್ತ್ರಿಕಾಣ್ಣ ವಿಷಯಾ ಇಮೇ । 
ಪರೋಕ್ಷವಾದಾ ಯಷಯಃ ಪರೋಕ್ಷಂ ಮಮ ಚ ಪ್ರಿಯಮ್‌ ॥ 


ಶಬ್ದಬ್ರಹ್ಮ ಸುದುರ್ಬೋಧಂ ಪ್ರಾಣೇನ್ಹಿಯ ಮನೋಮಯಮ್‌ । 
ಅನ ಪಾರಂ ಗಂಭೀರಂ ದುರ್ವಿಗಾಹ್ಯಂ ಸಮುದ್ರವತ್‌ ॥ 


ಶ್ರೀ ಕೃಷ್ಣ ಉದ್ದವನಿಗೆ ವೇದದ ಬಗೆಗೆ ಉಪದೇಶ ಮಾಡುತ್ತಾನೆ :- ವೇದಗಳು 


ಣಿ 


೧ 
ಕರ್ಮ ಉಪಾಸನೆ ಜ್ಞಾನ ಎಂಬ ಮೂರು ಪ್ರಕರಣಗಳನೊಳಗೊಂಡಿದ್ದು ಬ್ರಹ ಮತು 
ಇ ಸ ಎ ಶ್ರ 
ಆತ್ಮದ ಬಗೆಗೆ ಪ್ರಸ್ತಾಪಿಸುತ್ತವೆ. ಎಲ್ಲಾ ಮನ್ರಗಳೂ ಮನ್ತದ್ರಷ್ಟಾರರಾದ ಯಷಿಗಳೂ ಈ 


kb, ಎ೦ಿ ಲ. 


೩೭ 


ವಿಷಯಗಳನ್ನು ಪ್ರತ್ಯಕ್ಷವಾಗಿ ನೇರವಾಗಿ ತಿಳಿಸದೆ ಪರೋಕ್ಷವಾಗಿಯೋ ಗುಪ್ತವಾಗಿಯೋ 
ಅನ್ನಃಕರಣ ಶುದ್ದಿಯಾದವರಿಗೆ ಮಾತ್ರ ಅರಿವಾಗುವಂತೆ ಬೋಧಿಸುತ್ತಾರೆ. ಈ ಪರೋಕ್ಷ 


ಬೋಧನೆಯೇ ನ i cuss ಚಜಾರಕಗಕ ವೇದಗಳೇ "ಶಬ್ದಬ್ರಹ್ಮ' ಎನಿಸಿಕೊಂಡು 
ನನ್ನ ಮೂರ್ತಿ ಸ್ವರೂಪವಾದ ಪ್ರತೀಕವಾಗಿರುವುದರಿಂದ ಇದರ ರಹಸ್ಯವನ್ನ _ರಿಯುವುದು 
ಬಹು ಶ್ರಮಸಾಧ್ಯವಾದುದಾಗಿದೆ.. ಈ ವೇದವೆಂಬ "ಶಬ್ದಬ್ರಹ್ಠವು' ಪರಾ ಪಶ್ಯನ್ನೀ ಮದ್ಯಮಾ 
ವಾಣಿಯ ರೂಪದಲ್ಲಿ ಪ್ರಾಣ ಮನಸ್ಸು ಮತ್ತು ಇನ್ಟ್ಟಿಯಮಯವಾಗಿ ಸಮುದ್ರದಂತೆ 
ಮೇರೆಯೇ ಇಲ್ಲದುದೂ ಆಳವಾದುದೂ ಗಂಭೀರವಾದುದೂ ಆಗಿರುತ್ತದೆ. ಇದನ್ನು 
ತಿಳಿದುಕೊಳ್ಳಲು ಸುಲಭವಾಗುವಂತೆ ಅನಂತಶಕ್ತಿಸಂಪನ್ನನೂ ಸ್ವಯಂಬ್ರಹ್ಮನೂ ಆದ 
ನಾನೇ "ಕೃಷ್ಣನೇ' ವೇದವಾಣಿಯನ್ನು ವಿಸ್ತರಿಸಿ ಎಲ್ಲೆಲ್ಲೂ ವ್ಯಾಪಿಸಿರುವಂತೆ ಮಾಡಿದ್ದೇನೆ. 
ಕಮಲದ ದಂಟನಲ್ಲಿರುವ ಬಹುಸೂಕ್ಷವಾದ ನಾರಿನಂತೆ ವೇದವಾಣಿಯು ಸಮಸ್ತ 
ಜೀವರಾಶಿಗಳಲ್ಲಿ ವ್ಯಾಪಿಸಿ ಅನಾಹತನಾ ನಾದವಾಗಿ ಮಿಡಿಯುತ್ತಿದೆ. 


ಈ ವೇದವಾಣಿಯು ಕರ್ಮಕಾಂಡದಲ್ಲಿ ಅನುಸರಿಸುವ ವಿಧಾನವನ್ನೂ ಉಪಾಸನಾ 
ಕಾಂಡದಲ್ಲಿ ವರ್ಣಿಸುವ ದೇವತೆಗಳನ್ನೂ ಜ್ಞಾನಕಾಂಡದಲ್ಲಿ ಪ್ರಮಾಣಾಂತರಗಳಿಂದ 
ಸಿದ್ಧಮಾಡಿ ತೋರಿಸುವ ವಿಕಲ್ಲಸಹಿತ ಅರಿಯಬೇಕಾದುದೆಲ್ಲವನ್ನೂ "ನಾನು ಕೃಷ್ಣ' ಎನಾ 
ಮತ್ತಾರೂ ಪೂರ್ಣವಾಗಿ ಅರಿಯಲಾರರು. ಎಲ್ಲಾ ಶ್ರುತಿಗಳೂ ಕರ್ಮಕಾಂಡದಲ್ಲಿ ನನ್ನ 
ಶುಭ ಸಂಯೋಗವನ್ನೇ ನಾಮಧೇಯವನ್ನೇ ಅಳವಡಿಸಿಕೊಂಡಿವೆ. ಉಪಾಸನಾ ಕಾಂಡದಲ್ಲಿ 
ಎವಿಧ ದೇವತೆಗಳ ರೂಪದಲ್ಲಿ ನನ್ನನ್ನೇ ವರ್ಣಿಸಲಾಗಿದೆ. ಜ್ಞಾನಕಾಂಡದಲ್ಲಿ ಆಕಾಶಾದಿ 
ಸಮಸ್ತವನ್ನೂ ನನ್ನಲ್ಲೇ ಅಧ್ಯಾರೋಪ ಮಾಡಿ ನಂತರ ನೇತಿ ನೇತಿ ಎಂದು ನಿಷೇಧಿಸುತ್ತಿವೆ. 
ಶ್ರುತಿಗಳೆಲ್ಲಾ ನನ್ನಲ್ಲೇ ಆಶ್ರಯ ಪಡೆದು ಭೇದಗಳನ್ನು ಆರೋಪ ಮಾಡಿ ಪುನಃ ಇವೆಲ್ಲಾ 
ಮಾಯಾಮಾತ್ರವೆಂದು ಅನ್ಯಪ್ರಮಾಣಗಳಿಂದ ಸಿದ್ಧಮಾಡಿ ಎಲ್ಲವನ್ನೂ ನಿಷೇಧಿಸುತ್ತವೆ. 
ಅಂತ್ಯದಲ್ಲಿ ವೇದಗಳೆಲ್ಲಾ ನನ್ನಲ್ಲೇ ಲೀನವಾಗಿ ಕೇವಲ ಅಧಿಷ್ಠಾನ ರೂಪದಿಂದ ನಾನೇ 
ಶೇಷವಾಗಿರುತ್ತೆ "ನೆ - ಭಾಗವತ. ೧೧.೨೧.೩- ೪೩. 


ವಿದನ್ತಿ .... ಜಾನನ್ರಿ, ವಿದ್ಧನ್ನೇ - ಭವನ್ವಿ ವಿನ್ನನ್ನೇ - ಲಭನ್ನೇ, ವಿನ್ನನ್ತಿ - 
ವಿಚಾರಯನಿ, ಇತ್ಯಾದಿ ಸಮಸ್ತ ವ್ಯವಹಾರಗಳೂ ವಾಕ್‌ ಮೂಲಕ ಪದ್ಯಾತ್ಮಕವಾಗಿಯೋ 
ಗದ್ಯಾತ್ಮಕವಾಗಿಯೋ ಅಥವಾ ಗಾನಾತ್ಮಕವಾಗಿಯೋ ಅಂದರೆ ಈ ಮೂರು ಮಾರ್ಗ 
ಗಳಿಂದ ಮಾತ್ರವೇ ವ್ಯಕ್ತವಾಗುವುದು ಸಾಧ್ಯವಂಬುದನ್ನು ಗಮನಿಸಿದ ವೇದವ್ಯಾಸರು 
ವೇದದ ಪದ್ಯಾತ್ಮಕವಾದ ಭಾಗವನ್ನು ಚಯಗ್ಗೇದ ಮತ್ತು ಅಥರ್ವಣವೇದವೆಂದೂ, ವೇದದ 


೩೮ 
ಗದ್ಯಾತ್ಮಕವಾದ ಭಾಗವನ್ನು ಯಜುರ್ವೇದವೆಂದೂ, ವೇದದ ಗಾನಾತ್ಮಕವಾದ ಭಾಗವನ್ನು 
ಸಾಮವೇದವೆಂದೂ ವಎಂಗಡಿಸಿದ್ದಾರೆ. ದ್ರಾಹ್ಯಾಯಣ ಪ್ರತಿಷ್ಠಾನವು "ಸಾಮವೇದ 
ಹರಿಚಯ' ವೆಂಬ ರಸ್ತ ಪ್ರಥಮಗ್ರಂಥದಲ್ಲಿ ಸಾಮವೇದದ ವಿವಿಧ ಆಯಾಮಗಳ ಬಗೆಗೂ 
ಗ್ರಂಥಗಳ ಬಗೆಗೂ ಸಾಮವೇದ ಮತ್ತು ಸಂಗೀತ ಇತ್ಯಾದಿ ಎಎಧ ವಿಷಯಗಳ ಬಗೆಗೂ 
ಪರಿಚಯ ಮಾಡಿಕೊಟ್ಟಿದೆ. ಪ್ರಕೃತ ಸಾಮವೇದ ಸಂಹಿತೆಯನ್ನು ಐದುನೂರು ಪುಟಗಳ 
ಐದು. ಸಂಪುಟಗಳಳೆ ಪ್ರಥಮಬಾರಿಗೆ ಕನ್ನಡದಲ್ಲಿ ಸಂಪಾದಿಸಿ ಪ್ರಕಟಿಸುವ 
ಯೋಜನೆಯಂತೆ ಪ್ರಕಟವಾಗುತ್ತಿರುವ ಈ ಪ್ರಥಮ ಸಂಪುಟದಲ್ಲಿ ಸಾಮವೇದ ಸಂಹಿತೆಯ 


ಭಗವಂತನ ದಿವ್ಯವಿಭೂತಿಯು ಸಾಮವೇದವೆಂಬುದನ್ನು ಈ ನುಡಿಗಟ್ಟುಗಳ 
ಘೋಷಿಸುತ್ತಿಬ ವೇದಾನಾಂ ಸಾಮವೇದೋಸ್ಟಿ ಭಗೀ೧೦.೨೨... "ಸಾಮವೇದಷಶ್ಚ 
ವೇದಾನಾಂ....' ಮ. ಭಾ. ಅನುಶಾಸನಪರ್ವ. ೧೪.೩.೭. ॥ ತ್ರಿಸಾಮಾ ಸಾಮಗಃ ಸಾಮ ॥ 
- ಖಿಷ್ಟು. ಸಹಸ್ರನಾಮ. ೫೭೪-೫೭೬ ॥ ದೇವವ್ರತ ಸಮಾಖ್ಯಾತೈಸ್ತ್ರಿಭಿಃ ಸಾಮಭಿಃ ಸಾಮಗ್ಗೆಃ 
ಸ್ಪುತ ಇತಿ ತ್ರಿಸಾಮಾ । ಸಾಮಗೀಯತೀತಿ ಸಾಮಗಃ ॥ ಶ್ರಿಯಂ ಚ ವಕ್ಷಸ್ಕರವಿನ್ನ ಹಸ್ತಾಮ್‌ । 


ಅಧಿ 


ಕಂಠೇ ಚ ಸಾಮಾನಿ ಸಮಸ್ತರೇಫಾನ್‌ ॥ ಭಾಗವತ. ೮.೨೦. ೨೫ 1 ವಾಚಃ ಯಗ್ರಸಃ | ಯಚಃ 

ಸಾಮರಸಃ ಸಾಮ್ನ ಉದ್ಗೀಥೋರಸಃ - ಛಾಂ.ಉ. ೧.೧.೨ // ಸಾಮವೇದ ಏವ ಪುಷ್ಪಮ್‌ - 
ಛಾ೦.ಉ. ೩೩.೧ / ಸ್ವರ್ಗ ಸಂಸಾವಂ ಹಿ ಸಾಮೇತಿ - ಛಾಂ.ಉ. ೧.೮.೫.  ಸ್ವರಿತಿ 
ಸಾಮಭ್ಯೋತಕ್ಷರತ್‌ | ಸ ಸ್ಪರ್ಗೋ ಲೋಕೋತಭವತ್‌ - ಷವಿಂಬ್ರಾ. ೧.೫.೭. !! 
ಸರ್ವೇಷಾಂ ವಾ ಏಷ ವೇದಾನಾಂ ರಸೋ ಯತ್ನಾಮ । ಶತಪಥ ೮.೩.೨೩ ॥ ಯದ್ದವೈ 
ಶಿವಂ ಶಾನ್ರಂ ವಾಚಸತ್‌ ಸಾಮ । ಜ್ಜೆ ಬ್ರಾ.೩.೫೨ ॥ ಏತದ್ವೈ ಸಾಮ್ನಃ ಸ್ವಂ ಯತ್‌ ಸ್ವರಃ । 
ಜ್ವೆ.ಬ್ರಾ. 1 ಅಂಗಿರಸಾಂ ಸಾಮಭಿಃ ಸೂೂಯಮಾನಾಃ - ಯ. ಸಂ. ೧.೧೦೭.೨ ॥ 
ಅಂಗಿರಸೋ ನ ಸಾಮಭಿಃ - ಯ.ಸಂ. ೧೦.೭೮.೫ ॥ ಉಭ್‌ೌ ವಾಚಾ ವದತಿ "ಸಾಮಗಾ' 
ಇವ ಗಾಯತ್ರಂ ಚ ತ್ರೈಷ್ಣುಭಂ ಚಾನುರಾಜತಿ । ಉದ್ದಾತೇವ ಶಕುನೇ "ಸಾಮಗಾಯಸಿ' 
ಬ್ರಹ್ಮಪುತ್ರ ಇವ ಸವನೇಷು ಶಂಸಸಿ | ಖ.ಸಂ. ೨.೪೩.೧,೨ ॥ ಯೋ ಜಾಗಾರ ತಮು 
"ಸಾಮಾನಿ' ಯನ್ರಿ - ಯ.ಸಂ.೫. ೪೪,೧೪ ॥ ತಮೇವ ಯಷಿಂ ತಮು ಬ್ರಹ್ಮಾಣಮಾಹುಃ 
ಯಜ್ಞನ್ಯಂ "ಸಾಮಗಾಂ' ಉಕ್ಷಶಾಸಮ್‌ - ಯ.ಸಂ. ೧೦.೧೦೭. ೬ ॥ ಉಪಗಾಸಿಷತ್‌ ಶ್ರವ 
ತಾಮ ಗೀಯಮಾನಮ್‌ - ಯ.ಸಂ. ೮೮೧.೫ ॥1 


ಯೂಯಂ ಯಷಿಂ ಅವಥ “ಸಾಮ' ವಿಪ್ರಮ್‌ - ಯ.ಸಂ. ೫.೫೪.೧೪ ॥ ಸಂಹಿತೆ 


ಬ 
ಗಳಲ್ಲಿ ಸಾಮಗಾನ ಮಾಡುವವರನ್ನು "ಸಾಮವಿಪ್ರ', ಸೋಮತಷಾ', "ಗಾಯತ್ರಿನ್‌', 


ಪಾ $ 
ಎ ಖೀ ಜ' 


9 
ಸ್ರತ್ರನಂತೆ ನೀನು ಯಜ್ಞದ ಸವನಗಳೆಲ್ಲಿ ಗಾನಮಾಡು. ಜಾಗೃತವಾಗಿರುವವನ ಬಳಿಗೆ 
ತದೆ. ಅವನನ್ನೇ ಯಷಿ, ಅವನನ್ನೇ ಬ್ರಹ ಅವನನ್ನೇ ಯಜ್ಞ 
ಮಾಡುವವನು. ಅವನನ್ನೇ ಸಾಮಗಾಯಕನು ಸ್ಫೋ್ಯೋತ್ರಮಾಡುವವನು ಎನ್ನುತ್ತಾರೆ. 
ಲು ಅನುಕೂಲ ಮಾಡಿಕೂಡು. 


ಲ್ಸ 


ಮನುಷ್ಯನೇ ಸಾಮಗಾನಮಾಡು. ಸಾಮಗಾನವನ್ನು ಕೇ 


ಏತೋನ್ಸಿನ್ನಂ ಸವಾಮ, ಶುದ್ಧಂ ಶುದ್ದೇನ ಸಾಮ್ನಾ - ಯ.ಸಂ. ೮.೯೫.೭ ॥ 
ಇನ್ಹಾಯ ಸಾಮಗಾಯತ ವಿಪ್ರಾಯ ಬೃಹತೇ ಬೃಹತ್‌ - ಯ. ಸಂ. ೮.೯೮.೧ ॥ ಪವಿತ್ರವೂ 
ಮಹಿಮಾನ್ವಿತವೂ ಆದ "ಬೃಹತ್‌ಸಾಮ' ದಿಂದ ಜ್ಞಾನಿಯಾದ ಇನ್ಟನೇ ನಿನ್ನನ್ನು ನಾವು 
ಸುತಿಸುತ್ತೇವೆ. ಬೃಹಸ್ಪತಿಃ 'ಸಾಮಭಿ?' ಯಕ್ವೋ ಅರ್ಚತು - ಯ.ಸಂ. ೧೦. 
ಅರ್ಚತ ಏಕೇ ಮಹಿ ಸಾಮ ಮನ್ನತ - ಯ.ಸಂ. ೮.೨೯.೧೦ ॥ ಪೂಜ್ಯನಾದ ಬೃಹಸ್ಪತಿಯ 
ಅರ್ಚನೆಯು ಸಾಮಗಾನದಿಂದ ನಡೆಯಲಿ. ಯಾರಾದರೂ ಮಹಿಮಾನ್ನಿತವಾದ ;ಸಾಮ 
ಗಾನವನ್ನು ಮಾಡಲಿ. ಆಂಗೂಷ್ಕಂ ಶವಸಾನಾಯಸಾಮ - ಯ.ಸಂ. ೧.೬೨.೨. ॥ ಯತಸ್ಯ 
'ಸಾಮನ್‌' ರಣಯನದೇವಾಃ - ಯ.ಸಂ. ೧.೧೪೭.೧ ॥ ಗಾಯತ್ರೇಣ ಪ್ರತಿಮಿಮೀತೇ 
ಅರ್ಕಂ ಅರ್ಕೇಣ ಸಾಮ ತ್ರೈಷ್ಟುಭೇನ ವಾಕಮ್‌ - ಯ.ಸಂ. ೧.೧೬೪.೨೪ //ಯೇ ನಪರಃ 
ಸಾಮ್ನೋ ವಿದುಃ - ಯ.ಸಂ. ೨.೨೩.೧೬ ॥ ಮಹಾಬಲಶಾಲಿಯಾದ ಇನ್ಚನ 
ಪ್ರೀತ್ಯರ್ಥವಾಗಿ ಸಾಮಗಾನ ಮಾಡಿ, ಯಜ್ಞದಲ್ಲಿ ಸಾಮಗಾನವನ್ನು ಆಲಿಸಿದ ದೇವತೆಗಳು 
ಆನಂದಿತರಾಗಿದ್ದಾರೆ. ಗಾಯತ್ರಿಯಿಂದ ಅರ್ಕ ಸಾಮವು ಉದಯವಾಗುತ್ತದೆ. ಅರ್ಕದಿಂದ 
ಸಾಮವೂ ತೈಷ್ಟುಭದಿಂದ ವಾಣಿಯೂ ಶ್ರೇಷ್ಠತೆ ಯನ್ನು ಪಡೆಯುತ್ತವೆ. ದೇವತೆಗಳು 
ಸಾಮವನ್ನು ಮಾತ್ರ ಶ್ರೇಷ್ಠವೆಂದು ಪರಿಗಣಿಸುತ್ತಾರೆ. 


ವ ಛಲ 
ಸಾಮನ್ಯೋ ವಿಶಶ್ಚಿತ್‌ ಕ್ರನ್ನನ್ನೇತಿ - ಯ.ಸಂ. ೯.೯೬, ೨೨ //ಪರಾವತೋ ನ ಸಾಮ ತದೃತ್ರಾ 
ಬ ಜಿ ಎಲ ಬ 


ರಣನ್ತಿ ಧೀತಯಃ - ಖಯ.ಸಂ. ೯.೧೧೧.೨. ॥1ಸ ಹಿ ದ್ಯುತಾ ವಿದ್ಯುತಾವೇತಿ ಸಾಮ - ಯ.ಸಂ. 
೧೦.೯೯.೨ ॥ ತಸ್ಮಾತ್‌ ಯಜ್ಞಾತ್‌ ಸರ್ವಹುತಃ ಯಚಃ ಸಾಮಾನಿ ಜಜ್ಞಿರೇ - ಚ. ಸಂ. 


ತಹಾ ಜನತ್‌ ಸಾಮ್ನಃ ಸಾಮ್ನಃ ಕವಿಃ - ಯ.ಸಂ. ೨.೨೩.೧೭ ॥ ಸಾಮ ಕೃಣ್ವನ್‌ 
ಮ 


GL 


೪೦ 
೧೦.೯೦.೯ । ತ್ವಷ್ಟನ ಕೃಪೆಯಿಂದ ಸಾಮಗಾನದ ಜ್ಞಾನ ಲಭಿಸಿದೆ. ಸಾಮಗಾನದ ಮಹಾನ್‌ 
ಜ್ಞಾನಿಯು ಸಾಮಗಾನ ಮಾಡುತಾ ಮುಂಚೂಣಿಯಲ್ಲಿರುತ್ತಾನೆ. ಸಾಮಗಾನ ಮಾಡುತ್ತಿರು 
ವುದನ್ನು ಕೇಳುವುದಕ್ಕಾಗಿ ಎದ್ಯುತ್ತಿನಂತೆ ಪ್ರಕಾಶಿಸುತ್ತಿರುವ ಆಯುಧವನ್ನು ಧರಿಸಿದ ಇನ್ಸನು 
ದಯಮಾಡಿಸುತ್ತಿದ್ದಾನೆ. ಆ ಸರ್ವಹುತವೆಂಬ ಯಜ್ಞದಲ್ಲಿ ಮಕ್‌ ಮತ್ತು ಸಾಮಗಳು 
ಉದಯವಾದವು. 


ಅಶೀತಿಭಿಃ ತಿಸೃಭಿಃ ಸಾಮಗೇಭಿಃ ಇಷ್ಟಾಪೂರ್ತೆೇ ಅವತು ನಃ - ಅಥ. ೨.೧೨.೪ ॥ 
ಯಚಂ ಸಾಮಂ ಯಜಾಮಹೇ ಯಾಭ್ಯಾಂ ಕರ್ಮಾಣಿ ಕುರ್ವತೇ - ಅಥ. ೭.೫೪.೧೧ 1 
ಬೃಹತಃ ಪರಿಸಾಮಾನಿ ಷಷ್ಠಾತ್‌ ಪಂಚಾಧಿ ನಿರ್ಮಿತಾ ಷಡುಸಾಮಾನಿ ಷಡಹಂ ವಹನಿ - 
ಅಥ. ೮.೯.೧೬ ॥ ಸಾಮಾನಿ ಯಸ್ಯ ಲೋಮಾನಿ - ಅಥ. ೯.೬.೨ ॥ ೮೦೬೩ - ೨೪೦ 
ಸಾಮಗಾಯಕರೊಂದಿಗೆ ಅನುಷ್ಠಾನಗೊಂಡಿರುವ ಇಷ್ಟುಪೂರ್ತಗಳು ನಮ್ಮನ್ನು ರಕ್ಷಿಸಲಿ. 
`ಯಕ್‌ ಮತ್ತು ಸಾಮಗಳಿಂದ ಯಜ್ಞಾದಿ ಕರ್ಮಗಳನ್ನು ನೆರವೇರಿಸುತ್ತೇವೆ. ಆರನೆಯ 
ಬ್ರಹತಾಮದ ಆಧಾರದ ಮೇಲೆ ಐದು ಬಗೆಯ ಸಾಮಗಳು ಉದಯವಾಗಿವೆ. ಆರು 
ದಿನಗಳ ಯಜ್ಞದಲ್ಲಿ ಆರು ಸಾಮಗಳ ಗಾನವಾಗುತ್ತದೆ. 


ಸಪತ್ನಹ ಯಕ್ಷಂಶಿತಃ ಸಾಮತೇಜಾಃ - ಅಥ. ೧೦.೫.೩೦ ॥ ಯತ್ರ ಬುಷಯಃ 
ಪ್ರಥಮಜಾ ಯಚಃ ಸಾಮ ಯಜುರ್ಮಹೀ - ಅಥ. ೧೦.೭.೧೪ ॥ ಸಾಮ್ನಾ ಯೇ ಸಾಮ 
ಸಂವಿದುಃ ಅಜಸ್ತದ್ದಶೇ ಕ್ವ - ಅಥ. ೧೦೮.೪೧ ॥ ವಶಾ ಸಮುದ್ರೇ ಪ್ರಾನೃತೃತ್‌ ಯಚಃ 
ಸಾಮಾನಿ ವಿಭ್ರಾತೀ - ಅಥ. ೧೦.೧೦.೧೪ ॥ ಬ್ರಹ್ಮಣಾ ಪರಿಗೃಹೀತಾ ಸಾಮ್ನಾ 
ಪರ್ಯೂಢಾ - ಅಥ. ೧೧.೩.೧೫ ॥ ಶತ್ರುಗಳನ್ನು ಸಂಹರಿಸುವವನು ಯಕ್‌ಗಳಿಂದ 
ತೀಕ್ಷಣನೂ ಸಾಮಗಾನದಿಂದ ತೇಜಸ್ವಿಯೂ ಆಗಿರುತಾನೆ. ಪ್ರಥಮವಾಗಿ ಜನ್ನವೆತ್ತಿದ 
ಯಷಿಯೂ ಯಕ್‌ ಯಜುಸ್ಲ್ಸಾಮಗಳೂ ಪೃಥ್ವಿಗೆ ಆಶ್ರಯವಾಗಿವೆ. ಸಾಮದಿಂದ ಸಾಮ 
ವನ್ನು ಚೆನ್ನಾಗಿ ತಿಳಿದವನು ತಾನೇ ಅಜನ್ಮನಾಗುವುದರಿಂದ ಜನ್ಮರಹಿತನನ್ನು ನೋಡುವು 
ದಾದರೂ ಎಲ್ಲಿ? ಯಕ್‌ ಮತ್ತು ಸಾಮಗಳನ್ನು ಧರಿಸಿದ ಗೋ ಭವಸಮುದ್ರ ದಲ್ಲಿ ನೃತ್ಯ 
ಮಾಡಲು ತೊಡಗಿತು. ಬ್ರಹ್ಮನು ಅದನ್ನು ಸುತ್ತಲೂ ಆವರಿಸಿ ಹಿಡಿದುಕೊಳ್ಳಲು ಸಾಮವು 
ಅವನನ್ನು ಮುತ್ತಿ ಸೆರೆ ಹಿಡಿಯಿತು. 


ಯಕಾಮ ಯಜುರುಚಿಷ ಉದೀಥ ಪjಸುತಂ ಸುತಮ್‌ | ಉಚಿಷೇ ಸರಸಾಮೋ 
~ ಲಿ ಟ a Ho ವಿಟ ವ qd 
ಮೇಡಿಶ್ಚ ತನ್ನಯೀ - ಅಥ 00೭.೫ ॥ ಉಚ್ಚಿಷ್ಟ - ಯಜ್ಞಶೇಷ, ದೇವರ 


ನೃವೇದ್ಯವಾದುದು, ಪ್ರಳಯಾನಂತರ ಶೇಷವಾಗಿರುವ ನೇತಿನೇತಿನಂತರ ಎಲ್ಲಕ್ಕೂ 
©) C ` 


೪೧ 
ಅತಿರಿಕವಾದ ಸತ್‌ ಉಚ್ಚಿಷ್ಟಬ್ರಹ್ಮ | ಯಚಃ ಸಾಮಾನಿ ಛನ್ಹಾಂಸಿ ಪುರಾಣಂ ಯಜುಷಾ ಸಹ 
- ಅಥ ೧೧.೭. ೨೪ ॥// ಶರೀರಂ ಬ್ರಹ್ಮ ಪ್ರಾವಿಶತ್‌ ಯಚಃ ಸಾಮಥೋ ಯಜುಃ - ಅಥ. 
೧೧. ೮. ೨೩ ॥ ಬ್ರಹ್ಮಾಣೋ ಯಸ್ಕಾಮರ್ಚನ್ಮಿ ಯಗ್ಗಿಃ ಸಾಮ್ನಾ ಯಜುರ್ವಿದಃ - ೧೨.೧.೩೮ 
Il ತಮ್ಯಚಪಶ್ಚ ಸಾಮಾನಿ ಚ ಯಜೂಜ್‌ಷಿ ಚ ಬ್ರಹ್ಮಚಾನು ವ್ಯಚಲನ್‌ - ಅಥ. ೧೫.೬.೮ ॥ 
ಯಚಾಂಚ ವೈಸಸಾಮ್ನಾಂ ಚ ಯಜುಷಾಂಚ ಬ್ರಹ್ಮಣಶ್ಚ ಪ್ರಿಯಂ ಧಾಮ ಭವತಿ - ಅಥ. 
(೨೫.೬.6 ॥ ಯಕ್‌ ಸಾಮ ಯಜುಸ್ಸು ಉದ್ದೀಥ ಪ್ರಸ್ತಾವ ಸ್ತೋತ್ರ, ಸ್ಪರ, ಗಾನ, ಛನ್ನಸ್ಸು 

1, ಎ ೨0೦ ಯ ಎ ಇ 
ಪುರಾಣಾದಿಗಳೆಲ್ಲವೂ ಬ್ರಹ್ಮಜ್ಞಾನವಾಗಿದ್ದು ನನ್ನಲ್ಲಿ ಸಮಾವೇಶ ಹೊಂದಲಿ. ಇವಲ್ಲವು 
ಗಳನೂ ತಿಳಿದು ಯಜಕರ್ಮ ಮಾಡುವ ಬಾಹಣನನು ಚತುರ್ವೇದಗಳೂ ಬೃಹನೂ 

a ಗ ಹ ಹಗ್‌ ಬ ೨ ್ರ 

ಹಿಂಬಾಲಿಸುತ್ತಾರೆ. ಇಂತಹ ಬ್ರಾಹ್ಮಣನು ಚತುರ್ವೇದಗಳಿಗೂ ಬ್ರಹ್ಮನಿಗೂ ಪ್ರಿಯವಾದ 
ಆಶ್ರಯ ನೀಡುವ ವಾಸಸ್ಥಾನವಾಗಿದ್ದಾನೆ. 


ರಥನರಂ - ಯಜು. ೧೦.೧೦, ಬೃಹತ್‌ - ಯಜು. ೧೦.೧೧, ವೃರೂಪಂ ೫ 
ಯಜು. ೧೦.೧೨, ವೈರಾಜಂ - ಯಜು. ೧೦.೧೩, ವೈಖಾನಸಂ ಇ ವಾಮದೇವ್ಕಂ, 
ಯಜ್ಞಾಯಜ್ಞೀಯಂ - ಯಜು. ೧೨.೪. ಶಾಕ್ಟರಂ ರೈವತಂ - ಯಜು. ೧೦.೪, ಗಾಯತ್ರಂ 
ಗೌರೀವಿತಂ ಅಭೀವರ್ತಂ ಕ್ರೋಶಂ, ಸತ್ರಸ್ಯರ್ಧಿ, ಪ್ರಜಾಪತೇ ಹೃದಯಂ, ಶ್ಲೋಕಂ, ಅನು 
ಶ್ಲೋಕಂ, ಭದ್ರಂ, ರಾಜನ್‌, ಅರ್ಕ್ಯಂ, ಇಲಾನ್ನಂ ಹೀಗೆ ಸಾಮವೇದದ ಒಂದಲ್ಲ 
ಇನ್ನೊಂದು ಗಾನದ ಹೆಸರು, ವಿಷಯಗಳು, ಶ್ರುತಿಸ್ಟೃತಿ ಪುರಾಣೇತಿಹಾಸಗಳಲ್ಲೂ ಕಾಳಿ 
ದಾಸಾದಿಗಳ ಮಹಾಕಾವ್ಯಗಳಲ್ಲೂ ಕನ್ನಡದ ಕಾವ್ಯಗಳಲ್ಲೂ ಹೊಗಳಿಕೆಗೆ ಹೆಗ್ಗಳಿಕೆಗೆ 
ಗೌರವಕ್ಕೆ ಪಾತ್ರವಾಗಿ ಅಭಿವ್ಯಕ್ತವಾಗಿರುವುದೆಂಬುದೇ ಸಾಮವೇದದ ಮಹತ್ವವನ್ನು 
ಸಾರುತ್ತಿದೆ. ಇಂತಹ ಮಹಾಮಹಿಮೋಪೇತವಾದ ಸಾಮವೇದ ಸಂಹಿಶೆಯು ಕುತೂಹಲಿ 
ಗಳ ಅವಲೋಕನಕ್ಕೂ, ಆಸಕ್ತರ ಓದಿಗೂ ಜಿಜ್ಞಾಸುಗಳ ಸಂಶೋಧನೆಗೂ, ಸ್ವಧರ್ಮನಿಷ್ಠರ 
ಅಧ್ಯಯನ ಅಧ್ಯಾಪನಕ್ಕೂ ಸಾಧಕರ ಮುಮುಕ್ಷುಗಳ ಉಪಾಸನೆಗೂ ಪಾರಾಯಣಕ್ಕೂ 
ಅನುಕೂಲವಾಗುವಂತೆ ಪ್ರಥಮ ಬಾರಿಗೆ ಕನ್ನಡದಲ್ಲಿ ಪ್ರಕಟವಾಗುತ್ತಿದೆ. 


ವೇದಾರ್ಥ ಚಿಂತನೆ : ಅಜ್ಞಾತವಾದ ಅತಿಪ್ರಾಚೀನಕಾಲದಿಂದಲೂ ಲಿಪಿಯ 
ಬರವಣಿಗೆಯ ಸಹಾಯವಿಲ್ಲದೆಯೂ ಗುರುಶಿಷ್ಯ ಪರಂಪರೆಯಲ್ಲಿ ಕಿವಿಯಿಂದ ಕಿವಿಗೆ 
ಇಂದಿನವರೆಗೆ ಅಕ್ಷುಣ್ಣವಾಗಿ ಹರಿದು ಬಂದಿರುವುದರ ದ್ಯೋತಕವಾಗಿ ವೇದ ಗಳಿಗೆ "ಶ್ರುತಿ' 
ಎಂಬ ಅಭಿಧಾನವಿದೆ. ಆನುಪೂರ್ವಿಯು ನಿತ್ಯವಾಗಿರುವ, ನಿಯತ ವಾಚೋಯುಕ್ತ 
ವಾಗಿರುವ - ಅಗ್ನಿಮೀಳೇ ಬದಲು ವಹ್ನಿಮೀಳೇ ಎಂಬೀ ವ್ಯತ್ಯಾಸಗಳಿಗೆ ಅವಕಾಶ 


ಎಲ್ಲದಿರುವಂತೆ, ವೇದಗಳಿಗೆ ವಿಶಿಷವಾದ ಛಂದೋವಿಲಾಸದ ಮುದ್ರೆಯ 2೪ 
ಒಂದೇ ಒಂದು ಮಾತೆ, ಸರ ಅಕರ 


ನ 
wd 


ಗೊಂಡಿರುವ ವೇದ ಮನಗಳ ಮೂಲ ಪಾಠಕ 


ಕ 
ತುಗಳೆನ್ಹಾ ಗಲೀ ಸ ಸೇರಿಸದಂತೆ ಲೋಪವಾಗದಂತೆ ಕಟ್ಟುನಿಟ್ಟಾಗಿ ಆಯಾ ಪಾ ್ರಿತಿಶಾಖ್ಯಾದಿ 


A - ಇ ಬ ಟ್ಟ ಲ್‌ ಯಜ ೧ ಜಾಗ ಹಾಗಾ“ ಅ ಇ್‌್‌ ಇದ್ದಿ ೫ ೨» ಇಗೆ ದಾಳ 
ಶಾಸ್ತ್ರಗಳು ರೂಪಿಸಿರುವ ಕ್ರಮದಲ್ಲೇ ಸ್ವಧರ್ಮನಿಷ್ಠ ಶ್ರದ್ಧಾಭಕ್ತಿಗಳಿಂದ ಅಧ್ವಯನ 


ಅಧ್ಯಾಪನದಲ್ಲೇ ನಿರತರಾಗಿ ಬಹುಪ್ರಯಾಸದಿಂದ ಕಂಠಪಾಠಮಾಡಿ ಮನ್ತಗಳನ್ನು 


ಅ 


NC 


A 


ವಾಚೋವಿಧೇಯವಾಗಿ ಮಾಡಿಕೊಂಡು ವೇದದ ಮೂಲಸ್ವರೂಪವನ್ನು ಅಕ್ಷುಣ್ಣವಾಗಿ 
ಇಂದಿನವರೆಗೂ ಕಾಪಾಡಿಕೊಂಡು ಬಂದಿರುವ ವೇದ ಎದ್ವಾಂಸರ ಸೇವೆಯು ಬಹು 
ಪ್ರಶಂಸನೀಯವೂ ಅಭೂತಪೂರ್ವವೂ ಆಗಿದೆಯೆಂದು ಪ್ರಪಂಚವೇ ಕೊಂಡಾಡುತ್ತಿದೆ. 
ಇಂದು ವೇದವು ಪ್ರಪಂಚವನ್ನೆಲ್ಲಾ ವ್ಯಾಪಿಸಿ ಭಾರತಕ್ಕೆ ಗೌರವವನ್ನು ತರುತ್ತಿರುವುದೂ ನಿತ್ಯ 


ನೂತನ ಪ್ರ ೀರಣಯನ್ನು ನೀಡುತ್ತಿರುವುದೂ ಈ ಪೂರ್ವಸೂರಿಗಳ ನಿಃ ಸ್ವಾ ರ್ಥಸೇವೆಯಿಂದ 
ಮಾತ್ರ ಸಾಧ್ಯವಾಗಿದೆ ಎಂದು ಕೃತಜ್ಞತೆಯನ್ನರ್ಷಿಸುವುದು ಎಲ್ಲರ ಕರ್ತವ್ಯವಾಗಿದೆ. 


೧೨ 


ಸರ್ವಾನುಕ್ರಮಣಿಕೆ ಮುಂತಾದ ಗರ್ವ ಗಳು ಪ್ರತಿ ಮನ್ತದ ಯಷಿ ಛನಸ 
ಜಾ ಎ ಹ] “ದೆ 

ದೇವತಾದಿಗಳನ್ನು ತಿಳಿಸುತ್ತವೆ. ಪ ಪ್ರಾತಿಶಾಖ್ಯಾದಿ: ಲಕ್ಷಣ ಗ್ರನ್ಹಗಳು ಮಾತ್ರಾ ಸ್ವರ ಅಕ್ಷರ ಪದ 

ಸಂಧಿ ಸಮಾಸ ವಾಕ್ಯ ಕ್‌ ಮತ್ತು ಗಾನಗಳ ಖಚಿತವಾದ ಸ್ವರೂಪ ಲಕ್ಷಣಗಳನ್ನು ಎಳೆ 


ಎಳೆಯಾಗಿ ತಿಳಿಸಿ ಯಾವುದೇ ಹಂತದಲ್ಲಿ ವೇದಪಾಠದ ಮೂಲಸ್ತರೂಪಕ್ಷೆ ಕುಂದುಂಟಾಗ 


pS 
ವ 


ದಂತೆ ಅಧ್ಯಯನ- ಅಧ್ಯಾಪನಕ್ರಮಗಳನ್ನೂ ವೇದಾಧ್ವಯನದಲ್ಲಿ ನಿರತರಾಗಿರುವವರು 


ಈ 


ಆಚರಣೆ ಯಲ್ಲಿಟ್ಟುಕೊಳ್ಳ ಬೇಕಾದ ವಿಧಿನಿಯಮಗಳನ್ನೂ ಪಾಲಿಸಬೇಕಾದ ಅನುಷ್ಠಾನ 


ಗಳನ್ನೂ ಕ್ರಮಬದ್ದವಾಗಿ ನಿರೂಪಿಸಿ ಯಾವ ದೋಷವೂ ಯಾವ ಹಂತದಲ್ಲೂ ಇಣುಕ 
ದಂತೆ ಗುರುವಿನಿಂದ ಶಿಷ್ಠನಿಗೆ ಪರಂಪರೆಯಿಂದ ಅಕ್ಷುಣ್ಣವಾಗಿ ಹರಿದುಬರುವಂತೆ ಸಹಾಯ 


ಸರ್ವಸಮ್ಮತವಾದುದು. ಅನುಷ್ಠಾನವಿಲ್ಲದ ವೇದದ ko ನಗ 
ಪ್ರಯೋಜನ ಕಾರಿಯಲ್ಲವೆಂಬುದು ಶಬರ ಮತು ಕುಮಾರಿಲರ ಅಭಿಪ್ರಾಯವಾಗಿದೆ. 
ದ್ವೈತದ ಆನುಯಾಯಿ 
ಯನ ಮಾತ್ರದಿಂದಲೇ 


೪೩ 
ಕೇಳುವ ದೇವತೆಗಳಿಗೆ ತಿಳಿಯುವುದರಿಂದ ಅಶಕ್ತರಿಗೆ ಪಾರಾಯಣ ಮಾತ್ರ 
ಚರಿತಾರ್ಥವು, ವೇದಕ್ಕೆ ಅರ್ಥವೇ ಇಲ್ಲ ಅದರ ಉಚ್ಚಾ ರಣೆಯಿಂದಲೇ ಫಲ ಏಎಂಬಿತ್ತಾದಿ 
ಆಲಸಿಗಳ ಅಭಿಪ್ರಾ ಯಗಳನ್ನು ಜೈಬುನಿಗಳು ವಿವರವಾಗಿ ತರ್ಕಬದ್ಧವಾಗಿ ಚರ್ಚಿಸಿ 
ನಿರಾಕರಿಸಿ ವೇದಾರ್ಥಗಳನ್ನು ತಿಳಿದೇ ಕರ್ಮಗಳಿಗಿರುವ ಇಷ್ಟ ಸಾಧನವಂಬ ಫಲವನ್ನು 
ಪಡೆಯಲು ಸಾಧ್ಯವೆಂದು ಸಿದ್ದಾಂತ ಮಾಡಿದ್ದಾರೆ. 


ವೇದಗಳ ಅರ್ಥಗಳನ್ನು ತಿಳಿಸುವ ಪ್ರಯತ್ನದಲ್ಲಿ ತೊಡಗಿರುವ ಪ್ರಥಮ 


ಅಲ್ಲಲ್ಲೇ ಕೆಲವು ವೇದಮನ್ತಗಳಿಗೆ ಅರ್ಥವನ್ನೋ, ಆ ಮನ್ತಗಳಲ್ಲಿರುವ ಕ್ಲಿಷ್ಟಪದಗಳ 
೧ ನ ತ ಸ 


ತನ್ವಗಳಿಗೂ ಇರುವ ವಿಶೇಷ ee ನಿರೂಪಿಸುವಾಗ ಪ್ರಾಸಂಗಿಕವಾಗಿ 


ಆ 8 
ಪೀಳಿಗೆಯ ಜಿಜ್ಞಾಸುಗಳಿಗೆ ಭದ್ರವಾದ ವಿಸಾರವಾದ ನೆಲಗಟನು 
ಸಹಾಯವಿಲ್ಲದೆ ವೇದದ ಅನೇಕ ಪದಗಳ ವಾಕ್ಷಗಳ ಅರ್ಥವೇ ಆಗುವುದಿಲ್ಲವಂಬುದನ್ನು 


ಬ್ರಹತ್ತಮಾಣದಲ್ಲಿದ್ದು, ಡಕ್‌ ಳನು ತಿಳಿಯಲು ತೊಡಗಿರುವ ಮುಂದಿನ 
ಒ 


ಗಮನಿಸಿದರೆ ಬ್ರಾ ಹ್ಮಣಗಳ ಪ್ರಾ ಮುಖ್ಯ ಎದ್ದುಕಾಣು ತ್ತದೆ. ಬ್ರಹ್ಮಣಾಂ ವೇದಾನಾಮಿಮಾರಿ 


ವ್ಯಾಖ್ಣಾನಿನಾನಿ ಬ್ರಾಹ ಣಾನಿ ॥ ಎಂಬುದು ಬ್ರಾಹಣ ಗ್ರಂಹಗಳಿಗಿರುವ ಪ್ರಸಿದ ಪರಿಭಾಷ. 


) ಈ, 
ಮನ್ರೋ ಮನನಾತ್‌ । ಬ್ರಾಹ್ಮಣಮಭಿಧಾನಾತ್‌ ॥ ಕಪರ್ದಿಸ್ವಾಮಿ ॥ ಮನ್ತನ್ಯ 
ಅವಿವಿಕ್ಷಿತಾರ್ಥತ್ವೇತು ವಿನಿಯೋಗ ಬೋಧನಾಯ ಬ್ರಾಹ್ಮಣವಾಕ್ಕಮುಷಯುಕ್ತಂ ॥ 


ಸಾಯಣ ॥ ವೇದಮನ್ರಗಳ ಅರ್ಥವನ್ನು ತಿಳಿಸುವ ಹಾಗೂ ಮನ್ರಗಳ ಎನಿಯೋಗವನ್ನು 


ಆತ್ಮ 


0 
J 
ವಿವರಿಸುವ ಆರ್ಷವಾಕ್ಯ ಗಳೇ ಬಾ ್ರಿಹ್ಮಣಗುನ್ನಗ ಳು. ಇತಿಹಾಸ ಪುರಾಣ, ಐದ್ದಾ ಉಪನಿಷತ್‌, 


ಹಿ 

ಸಿ Ne MOA 2 AT ಹಾ ಬಾಳ ಇಗ್‌ಲ 

ಶ್ಲೋಕ, ಸೂತ್ರ, ಅನುವ್ಯಾಖ್ಯಾನ, ವ್ಯಾ ಸನ ಎಂಬ ಎಂಟು ಬಗಿಯಿಲ್ಲ ಬ್ರಾಹ್ಮಣಗಿ 
ವ್ಯಾಪ್ತಿ ಇರುವುದೆಂದು ಪ್ರೀ ಶಂಕರರು ಬೃಹದಾರಣ್ಯಕ ಉಪನಿಷತ್‌ ವ್ಯಾಖ್ಯಾನದಲ್ಲಿ 


ಸ್ವೀಕರಿಸಿರುವುದನ್ನು ಶ್ರೀ ಸಾಯಣರು ಸಮರ್ಥಿಸಿ ವೇದಮನ್ವಾರ್ಥಗಳನ್ನು ಸ್ಪಷ್ಟಪಡಿಸಲು 
ವೇದಭಾಷ್ಯಗಳಲ್ಲಿ ಈ ಬ್ರಾಹ್ಮಣವಾಕ್ಕಗಳ ನು ಎತಿತೋರಿಸುತಾರೆ. 


ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ಭ ೦ಹಯೇತ್‌ । 
ಬಿಬ್ಬೇತ್ಕಲ್ಪಶ್ರುತಾದ್ದೇದೋ ಮಾಮಯಂ ಪ್ರಹರೇದಿತಿ ॥ 


೪೪ 
ಮಹಾಭಾರತ ೧.೧.೨೬೭ ಹಾಗೂ ಶಿವಪುರಾಣ ವಾಯವೀಯ ಸಂಹಿತೆ ೧.೪೦ 
ತಿಳಿಸುವಂತೆ ನಾಲ್ಕು ವೇದಗಳು, ಆರು ವೇದಾಂಗಗಳು, ಪುರಾಣ, ನ್ಯಾಯ ಮೀಮಾಂಸಾ, 
ಧರ್ಮಶಾಸ್ತ್ರ ಎಂಬ ಹದಿನಾಲ್ಕು ಎದ್ಯಾಸ್ಥಾನಗಳನ್ನು ಸೇವಿಸಿ ಗೌರವಿಸಿ ಇವುಗಳ ಬೆಳಕಿ 
ನಿಂದ ವೇದದ ಅರ್ಥಗಳನ್ನು ಏವರಿಸುವುದೇ ಸಾರ್ವದೇಶಿಕವೂ ಸಾರ್ವಕಾಲಿಕವೂ ಆದ 


ನಿಲುವಾಗಿರುತ್ತದೆ. 

ವೇದದ ಅರ್ಥವಿವರಣೆಯನ್ನೇ ಮುಖ್ಯಗುರಿಯಾಗಿಟ್ಟುಕೊಂಡು ರಚಿಸಿರುವ 
ಪ್ರಥಮಗ್ರಂಥವೇ ಯಾಸ್ವರ ನಿರುಕ್ತ. ಇದರಲ್ಲಿ ವೇದದ ಪದಗಳಿಗೆ ವೈದಿಕ ಅರ್ಥವನ್ನೂ 
ಮತ್ತು ಸಾಧಾರಣವಾಗಿ ಈಗ ಬಳಕೆಯಲ್ಲಿರುವ ಸಂಸ್ಕೃತಭಾಷಯಲ್ಲನ ಬೇರೆಬೇರೆ 
ಅರ್ಥವನ್ನೂ ಅಲ್ಲಲ್ಲಿ ಕೊಟ್ಟಿರುವುದೊಂದು ವಿಶೇಷ ಈಗಿನ ಸಂಸ್ಕೃತದಲ್ಲಿ "ನ' 
ನಿಷಧಾರ್ಥದಲ್ಲಿ ಬಳಕೆಯಲ್ಲಿದೆ. ವೇದದಲ್ಲಿ ನಿಷೇಧ ಮತ್ತು ಹೋಲಿಕೆ ಎಂಬೆರಡೂ 
ಅರ್ಥದಲ್ಲಿ ಬಳಸಿದೆ. "ನ ವಿಂಧೇ ಅಸ್ಯ ಸುಷ್ಟುತಂ' ಎಂಬಲ್ಲಿ "ನ' ನಿಷಧಾರ್ಥ ಸೂಚಕ 
'ದ್ಕೌರ್ನ ಪ್ರತಿನಾಶವಃ' ಎಂಬಲ್ಲಿ "ದ್ಯಾರ್ನ' - ಆಕಾಶದಂತೆ ಎಂದು ಹೋಲಿಕೆಯ 
ಅರ್ಥವಿದೆ. "ಹಂಸಶ್ಕುಚಿಷತ್‌' ಮನ್ತದ "ಹಂಸ? ಪದಕ್ಕೆ "ರಥ' ಎಂಬ ಅಧಿಯಜ್ಞಾರ್ಥ 
ವನ್ನೂ "ಆದಿತ್ಯ' ಎಂಬ ಅಧಿದೈವತಾರ್ಥವನ್ನೂ "ಆತ್ಮ' ಎಂಬ ಆಧ್ಯಾತ್ಮಿಕಾರ್ಥವನ್ನು ತಿಳಿಸ 
ಲಾಗಿದೆ. ವೃತ್ರೋ ಮೇಘ ಇತಿ ನೈರುಕ್ತಾಃ । ತ್ವಾಷ್ಟ್ರೋsಸುರ ಇತೈೈತಿಹಾಸಿಕಾಃ । ಅಪಾಂ ಚ 
ಜ್ಯೋತಿಷಸ್ಟ ॥ ವೇದದಲ್ಲಿ ಆಗಾಗ ಬರುತ್ತಿರುವ ವೃತ್ರ ಶಬ್ದಕ್ಕೆ ನಿರುಕಕಾರರು ಮೇಘ 
ವೆಂದೂ, ಪೌರಾಣಿಕರು ತೃಷ್ಟವಿನ ಮಗನಾದ ರಾಕ್ಷಸನೆಂದೂ ಬ್ರಾಹ್ಮಣಗಳು ಸರ್ಪ 
ವೆಂದೂ ತಿಳಿಸಿವೆ. ಈ ಹಿನ್ನೆಲೆಯಲ್ಲಿ ಸಾಯಣರು, ಕೇವಲ ವ್ಯಾಕರಣದ ದೃಷ್ಟಿಯಿಂದಲೇ 
ಅರ್ಥಗಳನ್ನು ನಿರ್ಣಯ ಮಾಡದೆ ನಾಲ್ಕೂ ವೇದಗಳ, ಬ್ರಾಹ್ಮಣಗಳ, ಉಪನಿಷತ್ತುಗಳ, 
ಇತಿಹಾಸ ಪುರಾಣಗಳ, ಮೀಮಾಂಸಾ ನ್ಯಾಯ ಧರ್ಮಶಾಸ್ತ್ರಗಳ ಬೆಳಕಿನಲ್ಲಿ ಅಧಿಯಜ್ಞ 
ಅಧಿದೃವ, ಆಧ್ಯಾತ್ಮಿಕ ದೃಷ್ಟಿಗಳನ್ನಿಟ್ಟುಕೊಂಡು ಶಬ್ದಗಳ ನಿರ್ವಚನ ಮಾಡಿ ತಾವು 
ಪ್ರತಿಪಾದಿಸಿರುವ ವೇದಾರ್ಥಗಳಿಗೆ ಆರ್ಷೇಯಗ್ರಂಥಗಳ ಅನುಮೋದನಾ ವಾಕ್ಯಗಳ 
ಸಹಾಯ ಪಡೆದು ಸಮರ್ಥಿಸಿಕೊಂಡಿದ್ದಾರೆ. 

ಪೂರ್ವಮೀಮಾಂಸಾ ಶಾಸ್ತ್ರದ ಉದ್ದೇಶವು ವೇದಾರ್ಥವನ್ನು ನಿರೂಪಿಸುವುದೇ 
ಆಗಿದ್ದರೂ, ಅದರಲ್ಲಿ ಸಮಗ್ರವಾದ ವೇದಾರ್ಥವೇನೂ ಕಂಡುಬರುವುದಿಲ್ಲ. ಶ್ರುತಿಲಿಂಗ 


೪% 

ವಾಕ್ಕಪ್ರಕರಣ ಸ್ಥಾನ ಸಮಾಖ್ಯಾನಾಂ ಸಮವಾಯೇ ಹಾರ ದಾೌರ್ಬಲ್ಯಮರ್ಥ 
ಎಪ್ರಕರ್ಷಾದಿತಿ ॥ ಒಂದೇ ಮನ್ತಕ್ಕೆ ಸಂಬಂಧಿಸಿದ್ದು ಒಂದಕ್ಕೊಂದು ವಿರುದ್ಧವಾಗಿರುವ, 
ಶ್ರುತಿಯೇ ನೇರವಾಗಿ ಹೇಳಿರುವ - ಲಿಂಗ ಚಿಹ್ನೆ ವಾಕ್ಯ ಪ್ರಕರಣ ಸಂದರ್ಭ ಸ್ಥಾನ ಕ್ರಮ 
ಮತ್ತು ಸಮಾಖ್ಯಾ ಹಾಗೂ ನಿರ್ವಚನ ಮುಂತಾದ ಸಂದರ್ಭಗಳಲ್ಲಿ ಮೊದಲಿನದಕ್ಕೆ 
ನಂತರದ್ದಕ್ಕಿಂತ ಪ್ರಾಧಾನ್ಯವಿದ್ದು ಪೂರ್ವವಾಕ್ಕಕ್ಕೆ ಪ್ರಾಮಾಣ್ಯ ಹೆಚ್ಚು ಇತ್ಯಾದಿಯಾಗಿ ಚರ್ಚಿಸಿ 
ವೇದಕ್ಕೆ ಯಾವರೀತಿ ಅರ್ಥಮಾಡಬೇಕೆಂಬ ನಿಯಮಗಳನ್ನು ವಿಧಿಸಿ, ಮನ್ತಗಳನ್ನು ಯಾವ 
ಸಂದರ್ಭದಲ್ಲಿ ಉಪಯೋಗಿಸಿದೆ, ಪರಸ್ಪರ ವಿರುದ್ದ ವಾಕ್ಕಗಳಿರುವಾಗ ಯಾವುದಕ್ಕೆ ಎಷ್ಟು 
ಪ್ರಾಮುಖ್ಯತೆ ನೀಡಬೇಕು, ಇತ್ಯಾದಿ ವಿವರಣೆಗಳೊಂದಿಗೆ ವೇದದ ಅರ್ಥ ನಿರೂಪಣೆಯ 
ರೀತಿನೀತಿಗಳನ್ನು ತಿಳಿಸುತ್ತಿರುವ ಮೀಮಾಂಸಾ ಶಾಸ್ತ್ರದ ಈ ನಿರ್ದೇಶನಗಳನ್ನು ಸಾಯಣರು 
ಬಹುಯಶಸ್ವಿಯಾಗಿ ಅನುಸರಿಸಿದ್ದಾರೆ. ಈ ಚೌಕಟ್ಟಿನಲ್ಲಿ ಸಮಗ್ರವಾದ ಭಾಷ್ಯವನ್ನು 
ಸಾಮವೇದಕ್ಕೆ ನೀಡಿರುವವರು ಸಾಯಣಾಚಾರ್ಯರೊಬ್ಬರೇ. ಇವರಿಗಿಂತ ಮುಂಚೆ ಏಳನೆಯ 
ಶತಮಾನಕ್ಕೆ ಸೇರಿದ "ಮಾಧವ' ರೆಂಬುವರು ಸಾಮವೇದಕ್ಕೆ "ವಿವರಣವೆಂಬ' ಭಾಷ್ಯವು 
೫೮೫ನೆಯ ಯಕ್‌ವರೆಗೆ ಮುದ್ರಿತವಾಗಿದ್ದರೂ ಅದರ ಪೂರ್ಣಪಾಠ ದೊರೆತಿಲ್ಲ, 
ಉಪಲಬ್ಧವಾಗಿರುವ ಭಾಗಗಳಲ್ಲಿ ಕಂಡುಬಂದಿರುವ ಉತಮಾಂಶಗಳನ್ನು ಟಿಪ್ಪಣಿ 
ರೂಪದಲ್ಲಿ ಸಾಯಣಭಾಷ್ಕದೊಂದಿಗೆ ಅಳವಡಿಸಿ ಸಾಮವೇದದ ಯಕ್‌ ಮತ್ತು ಗಾನ 
ಹಾಗೂ ಸಾಯಣಭಾಷ್ಯವನ್ನು ಸನ್ಮಾನ್ಯರಾದ ಸತ್ಯವ್ರತ ಸಾಮಶ್ರಮಿ ಭಟ್ಟಾಚಾರ್ಯರು 
ಸಂಪಾದಿಸಿ ಐದು ಭಾಗಗಳಲ್ಲಿ ಏಷಿಯಾಟಿಕ್‌ ಸೊಸೈಟಿಯ ಮುಖಾಂತರ ೧೮೭೧-೭೮ರಲ್ಲಿ 
ಮುದ್ರಿಸಿ ಪ್ರಕಟಿಸಿದ್ದಾರೆ. ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿ ಪ್ರಚಲಿತವಾಗಿರುವ ಇದನ್ನೇ 
(೯೮೩ರಲ್ಲಿ  ಮುನ್ಹೀರಾಂ ಮನೋಹರಲಾಲ್‌ ರವರು ಪುನರ್ಮುದ್ರಣಮಾಡಿ 
ಎತರಿಸುತ್ತಿದ್ದಾರೆ. ಈ ಪಾಠವೇ ಪ್ರಕೃತ ಪ್ರಕಟವಾಗುತ್ತಿರುವ ದ್ರಾಹ್ಯಾಯಣ ಪ್ರತಿಷ್ಠಾನದ 
ಗ್ರಂಥಕ್ಕೆ ಆಶ್ರಯವಾಗಿದೆ. 


ಸಾಯಣಾಚಾರ್ಯರು : ಮಹಾನುಭಾವರೂ ಮಹಾಮನರೂ 
ವಿಶ್ವವಂದ್ಯರೂ ಆದ ಸಾಯಣರು ಕ್ರಿ.ಶ. ೧೨೮೮-೧೩೮೮ರ ಆಸುಪಾಸಿನಲ್ಲಿದ್ದವರು. 
ಭಾರದ್ವಾಜಗೋತ್ರದ ತೈತ್ತರೀಯ ಕೃಷ್ಣ ಯಜುಶ್ಯಾಖಿಯ ಬೋಧಾಯನಸೂತ್ರದ 
ಅದ್ವೈತ ತತ್ತ್ವಾನುಯಾಯಿಗಳಾದ ಶ್ರೋತ್ರಿಯ ಸ್ಮಾರ್ತ ಬ್ರಾಹ್ಮಣ ವಂಶದ ಹವ್ಯಕ 
ಪಂಗಡದವರು. ಇವರ ಅಣ್ಣಂದಿರು ಮಾಧವಾಚಾರ್ಯರು - ವಿದ್ಯಾರಣ್ಯರು. 
ತಮ್ಮಂದಿರು ಭೋಗನಾಥರು. ಇವರ ತಂದೆ ಮಾಯಣಭಟ್ಟರು, ಪಿತೃಪಿತಾಮಹ 


೪೬ 
ಪರಂಪರೆಯಿಂದ ಹರಿಹರ, ಬುಕ್ಕ ಕಂಪಣ ಇಮ್ಮಡಿ ಸಂಗಮರಿಗೆ ಗುರುಗಳೂ 
ಮಂತ್ರಿಗಳೂ ಆಗಿದ್ದರು. ಇವರ ಕೌಟುಂಬಿಕ ಪರಿವೇಷವು ಸಾಂಸ್ಕೃತಿಕವಾಗಿ 
ಉಜ್ಜಲವೆನಿಸಿತ್ತು ಧನಾಢ್ವತೆ ಇವರ ಮನೆತನದ ಲಕ್ಷಣವಲ್ಲವಾದರೂ ಮಹಾ 
ಸಾಮ್ರಾಜ್ಯದ ಅಧಿಕಾರಾನುಸಾರವಾದ ಗಠರವ ಆದರಗಳೂ ಸುಭಿಕ್ಷ ಸಮೃದ್ದಿಗಳೂ 
ಲಾಂಛನಮಾತ್ರವಾಗಿ ಸ್ವೀಕೃತವಾಗಿದ್ದು ನಿಷ್ಕಾಮ ಚಿತ್ತದ ಜ್ಞಾನಿಯ ಸರ್ವಸ್ಥಿತಿ ಸಮತ 
ದ ರ್ರ ಅ ಇ 
ಯನ್ನೂ ತ್ಯಾಗಭೋಗ ವಿರಾಗಯೋಗವನ್ನೂ ಧ್ವನಿಸುವಂತಹದುದಾಗಿತ್ತು 


ಇವರ ಆರಂಭಿಕ ಶಿಕ್ಷಣ ತಂದೆ ಮಾಯಣ್ಣ ಭಟ್ಟರಿಂದಲೂ ಅನಂತರ 
ವಿಶೇಷವೂ ವ್ಯಾಪಕವೂ ಆದ ಶಾಸ್ತ್ರಾಧ್ಯಯನ ಶೃಂಗೇರಿಯ ಆಸುಪಾಸಿನವರೇ ಆಗಿದ್ದ 
(ಶ್ರೇಕಂಠನಾಥರಿಂದಲೂ ನೆರವೇರಿತು. ೧೩೫೭-೧೩೭೭ ಕಾಲಖಂಡದಲ್ಲಿ ಶೃಂಗೇರಿ 
ಯ ದಕ್ಷಿಣಾಮ್ನಾಯ ಪೀಠಾಧಿಪತಿಗಳಾಗಿದ್ದ ಪಾಂಡಿತ್ಯ ಪ್ರವಚನಪಟುತ್ವ ಮತ್ತು ತಪೋ 
ಬಲಗಳು ವಿಸ್ಮಯವಾಗಿದ್ದ ಭಾರತೀ ಕೃಷ್ಣತೀರ್ಥರು ತತ್ಪೂರ್ವದಲ್ಲೇ ಮಹಾಪ್ರತಿಭಾ 
ಶಾಲಿಗಳಾದ ಮಾಧವ ಮತ್ತು ಸಾಯಣಸೋದರರಿಗೆ ಪ್ರೀತಿ ವಾತ್ಸಲ್ಯದಿಂದ ಹಲವು 
ಶಾಸ್ತ್ರ ಪಾಠಗಳನ್ನು ಮಾಡಿದರು. ಹೀಗೆ ಉಪಕೃತರಾದ ಮಾಧವ ಸಾಯಣರು ಅಪಾರ 
ಭಕ್ತಿ ಗೌರವಗಳಿಂದ ಭಾರತೀ ಕೃಷ್ಣತೀರ್ಥರನ್ನು ತಮ್ಮ ಗ್ರಂಥಗಳ ಪ್ರಸ್ತಾಪನಾ 
ಶ್ಲೋಕಗಳಲ್ಲಿ ನೆನೆದು ಕೃತಜ್ಞತೆ ಯನ್ನರ್ಪಿಸಿರುತ್ತಾರೆ. 


ಇವರೆಲ್ಲರಿಗಿಂತಲೂ ಮಾಧವ ಸಾಯಣರಿಗೆ ಮಿಗಿಲಾದ ಮಾರ್ಗದರ್ಶನ ಮತ್ತು 
ತತ್ತ್ವಸಂಪನ್ನತೆಗಳನ್ನು ತುಂಬಿಕೊಟ್ಟವರು. ಮಹಾಯೋಗಿಗಳೂ ಪೇದಾಂತವಿದ್ಯಾ ಧುರೀ 
ಣರೂ ವಿಶ್ರುತ ಶಾಸ್ತ್ರವೇತ್ತರೂ ಅಂತರ್ಮುಖಿಗಳೂ ಬ್ರಹ್ಮಾನುಭವಿಗಳೂ ಎನಿಸಿದ್ದ 
ಶ್ರಂಗೇರಿ ಪೀಠಾಧಿಪತಿಗಳಾದ 'ವಿದ್ಯಾತೀರ್ಥಸ್ವಾಮಿಗಳು"”. ಇವರು ಮಾಧವ ಸಾಯಣ 
ರಿಗೆ ಕ್ರೇವಿದ್ಯಾದಿ ಮಹಾಮಂತ್ರೋಪದೇಶ ಮಾಡಿ ಯೊಗ ಸ ಲ್ಲಿ ಮಾರ್ಗದರ್ಶನ 
ಮಾಡಿ ಕೇವಲ ಜ್ಞಾನನಿಷ್ಠೆಯಿಂದ ಬ್ರಹ್ಮಾನುಭವಕ್ಕಿ ಅನುವುಮಾಡಿಕೊಟ್ಟಿದ್ದಲ್ಲದೆ ಅನೇಕ 
ಶಠ್ರಿತ ಯಾಗಗಳನ್ನು ಮಾಡಲೂ ಪ್ರೇರಕರಾಗಿ ಭವ್ಯಜೀವನಾದರ್ಶವನ್ನು ಕರುಣಿಸಿ 
ಸ್ವಯಂ ತಾವೇ ಸಾಕ್ಷಾತ್ಕಾರದ ಜೀವನ್ನಿದರ್ಶನ ವಾಗಿದ್ದುದರಿಂದ ವಿದ್ಯಾತೀರ್ಥ 
ಸ್ವಾಮಿಗಳೇ ಮಾಧವ ಸಾಯಣ ರಿಗೆ "ಗುರುಸ್ಸಾಕ್ಟಾತ್‌ ಪರಬ್ರಹ್ಮ' ಆಗಿದ್ದರು ಎಂಬುದು 
ಅನೇಕ ಶಾಸನಗಳಿಂದಲೂ ವಿವಿಧ ಗ್ರಂಥಗಳಿಂದಲೂ ವಿಶೇಷವಾಗಿ "ಯಸ್ಯ ನಿಶ್ಚಸಿತಂ 
ವೇದಾ ಯೋ ವೇದೇಭ್ಯೋತ*ಖಿಲಂ ಜಗತ್‌ | ನಿರ್ಮಮೇ ತಮಹಂ ವಂದೇ 


೪೭ 
ವಿದ್ಯಾತೀರ್ಥ ಮಹೇಶ್ವರಮ್‌ । ಎಂದು ತಮ್ಮ ಪ್ರತಿಯೊಂದು ವೇದ ಭಾಷ್ಯಗ್ರಂಥಗಳ 
ಉಪಕ್ರಮದಲ್ಲಿ ಭಕ್ತಿಗರವಗಳನ್ನರ್ಪಿಸಿರುವುದರಿಂದಲೂ ತಿಳಿಯುತ್ತದೆ. ಈ ಗುರು 
ಭಕ್ತಯು 'ಸರ್ವಕಾಲಕ್ಕೆ ಶ್ರೇಷ್ಠ ನಿದರ್ಶನವಾಗಿದ್ದು ಸಕಲಶಿಷ್ಯರಿಗೂ ಆದರ್ಶವೆನಿಸಿದೆ. 


ಮಾಧವ ಸಾಯಣರು ಅನೇಕ ಗುರುಗಳ ಸನ್ನಿಧಿಯಲ್ಲಿ ಹಾಗೂ ಸ್ವಯಂ 
ಪರಿಶ್ರಮ ಮತ್ತು ಲೋಕಾನುಭವಗಳಿಂದ ಅರಿತು ನುರಿತ ಶಾಸ್ತ್ರ ಕಲಾ ವಿಜ್ಞಾನ ಶಿಲ್ಪ 
ವಿದ್ಯೆಗಳು ಅನೇಕ. ಪ್ರಾಯಶಃ ಈ ಸೋದರರ ಸರ್ವಂಕಷಪಾಂಡಿತ್ಯಕ್ಕೆ ಯಾವುದೇ 
ಕಾಲದ ಬಹುಮುಖ ಪಾಂಡಿತ್ಯದ ಅಳತೆಗೋಲುಗಳೂ ಸೋಲುತ್ತವೆ. ಮಾನವ 
ಮಾತ್ರರಿಗೆ ಊಹಾತೀತವೆನಿಸುವಂತಹ ಪಾಂಡಿತ್ಯ ಪ್ರತಿಭೆಗಳೂ ತತ್ಸಮುಚಿತವಾದ 
ಅನುಷ್ಠಾನ ಅಭ್ಯಾಸ ಅನ್ವಯಗಳೂ ಇವರ ಸೂತಾಗಿದ್ದವು. ಭಾರತೀಯ ವಿದ್ಯಾ 
ಪ್ರಪಂಚದಲ್ಲಿ ಅತ್ಯುಚ್ಚವರ್ಗದ ಬಹುಶಾಸ್ತ್ರ - ಕಲಾಕೋವಿದರೆನಿಸಿದ ಕೆಲವೇ ಮಂದಿ 
ಮೇಧಾವಿಗಳಿಗೆ ಮಾಧವ ಸಾಯಣರು ಹೊಯ್‌ಕಯ್ಯಾಗಿದ್ದಾರೆಂದರೆ ಅತಿಶಯೋಕ್ತೆ 
ಯಾಗಲಾರದು. ಮಾಧವರೂ ಸಾಯಣರೂ ತಮ್ಮ ಕೃತಿಗಳಲ್ಲಿ ಉಲ್ಲೇಖಸಿರುವ 
ಪ್ರಮಾಣದ ಹಾಗೂ ವಿಷಯವೈವಿಧ್ವ್ಯದ ಗ್ರಂಥಗಳನ್ನು ಮತಾವುದೇ ಸಂಸ್ಕೃತ ಲೀಖಕರ 
ಕೃತಿಗಳಲ್ಲಿ ಕಾಣಲಾಗುವುದಿಲ್ಲ. ಅವರ ಗ್ರಂಥಗಳ ಪ್ರಾಮಾಣ್ಯವೂ ಅವರ ಪ್ರಶ್ನಾತೀತ 
ಪಾಂಡಿತ್ಯಕ್ಕೆ ಸಮರ್ಥ ನಿದರ್ಶನವಾಗಿದೆ. 


ಸಮಸ್ತ ವೇದವಾಜ್ಕಯದ, ಆರು ವೇದಾಂಗಗಳ ವೇದಾಂತಗಳಿಂಬ ಷಡ್ಡರ್ಶನ 
ಗಳ, ವೇದಾಂತದ ಸಕಲ ಪ್ರಸ್ಥಾನ ಭೇದಗಳ, ನಾಸಿಕದರ್ಶನಗಳ ಮತ ಪ್ರಕ್ರಿಯೆಗಳ 
ಸಮಗ್ರ ಧರ್ಮಶಾಸ್ತ್ರಗಳ ಆಗಮಗಳ, ಗೃಹ್ಯಶಕೃಿತ ಸ್ಮಾರ್ತ ಕರ್ಮಕಲಾಪಗಳ ಸಮಸ್ತ 
ಇತಿಹಾಸ ಪ್ರರಾಣಗಳ ಚತುಃಷಷ್ಟಿ ಕಲೆಗಳ; ತಂತ್ರ ಯೋಗಾದಿ ರಹಸ್ಯ ವಿದ್ಯೆಗಳ 
ಸಾಹಿತ್ಯಾದಿ ಶಾಸ್ತ್ರಗಳ, ದಂಡ ನೀತಿ ಅರ್ಥಶಾಸ್ತ್ರಗಳ ಆಯುರ್ವೇದ ಸಂಗೀತ ನಾಟ್ಯ 
ಶಾಸ್ತ್ರಗಳ ಗಣಿತ ಖಗೋಲಾದಿಶಾಸ್ತ್ರಗಳ, ಕೃಷಿ, ಪಶುಪಾಲನೆ ವಾಸ್ತು ಲೋಹತಂತ್ರಾದಿ 
ನಾನಾ ಜೀವಿಕಾ ವಿದ್ಯೆಗಳ, ದೇಶಾಚಾರ ಲೋಕಾಚಾರ ಶಿಷ್ಟಾಚಾರಾದಿಗಳ ಇನ್ನೂ 
ಅನೇಕ ವಿಷಯಗಳ ವಿಸ್ಮಯಾವಹವಾದ ವ್ಯಾಪಕವಾದ ಅನ್ವಯಿಕವಾದ ತಲಸ್ಪರ್ಶಿೀ 
ಜ್ಞಾನವನ್ನು ಬಾಳಿನ ಆರಂಭದಲ್ಲೇ ಗಳಿಸಿದ್ದರು. ಈ ಸೋದರರು ಅರಿಯದ ವಿದ್ಯೆ 
ಯಾಗಲೀ ತಿಳಿಯದ ಶಾಸ್ತ್ರವಾಗಲೀ ಇಲ್ಲವೆಂಬಂತಹ ಪಾಂಡಿತ್ಯವನ್ನೂ ಪಾಂಡಿತ್ಯಕ್ಕೆ 


ಸಾಫಲ್ಯವನ್ನು ನೀಡುವ ಅನುಭವ ಪರಿಪಾಕವನ್ನೂ ಹೂಂದಿದ್ದರು. 


೪೮ 

ಅತ್ಯಂತ ವ್ಯಾಪಕವೂ ಸರ್ವಸಮಾಜಪರಿಣಾಮಕಾರಿಯೂ ಆದ ವಿಶ್ವತೋ 
ಮುಖಿಯಾದ ಸಂಸ್ಕೃತಿಯನ್ನು ಸಮುದ್ದರಿಸಲು ಸಕಲರಂಗಗಳನ್ನೂ ಸ್ಪಂದಿಸಿ ಪ್ರಬೋಧಿ 
ಸಿದುದು ಮಾಧವರ ಪ್ರೇರಕ ಮಾರ್ಗದರ್ಶನ ಶಕ್ತಿಯಾಗಿದ್ದರೆ ಸಾಯಣರದು ಕಾರಕ 
ವ್ಯವಸ್ಥಾಪಕ ಕ್ಲ್ಸೃಪ್ತಿಯಾದ ಹಲವು ಪರಿಯ ದುಡುಮೆಯಾಗಿದ್ದಿತು. ಈ ಸಾಂಸ್ಕೃತಿಕ ಮತ್ತು 
"ಸಾರಸ್ವತ ಪ್ರಪಂಚಕ್ಕೆ ಮಾಧವ ಸಾಯಣರು "ಸೂರ್ಯಚಂದ್ರ'ರಾಗಿದ್ದರು. 
ವೇದವಾಜ್ಕಯದ ಜನಪರತೆ ಜಾತ್ಯತೀತತೆ ವಿಶ್ವೋದಾರತೆ ಪರಮವೈಜ್ಞಾನಿಕ ವಸ್ತುನಿಷ್ಠತೆ 
ಸತ್ಯಶೋಧನೆ ಜೀವನಪ್ರೀತಿ ಅಕೃತಕ ಸರಳತೆ ಅನುಭಾವಿಕ ಗಂಭೀರತೆ ವ್ಯಾಪಕ 
ದೇಶೀಯ ಸಂಸ್ಕೃತೆ ಸುಭಗತೆ ಸಮ್ಯಗ್ಹೀವನ ದರ್ಶನ ಮತ್ತು ಆಧ್ಯಾತ್ಮಿಕಭೂಮತೆಗಳನ್ನು 
ಜನತೆಗೆ ಸಮರ್ಥವಾಗಿ ಮನಗಾಣಿಸಲು ಆರುನೂರು ವರ್ಷಗಳಿಗೂ ಮುನ್ನ ನಾಡಿನ 
ಮೂಲಿಮೂಲೆಗಳ ನಾನಾ ತೆರನಾದ ವಿದ್ವಾಂಸರನ್ನಲ್ಲ ಕಲೆಹಾಕಿ ಅವರುಗಳ ಸಮಷ್ಟಿ 
ಸಹಕಾರಾಯಾಮವನ್ನು ಪಡೆದು ವ್ಯಕ್ತಿವೈಭವೀಕರಣದ ಪ್ರಥೆ ಬಾರದಂತೆ ಅವರೊಂದಿಗೆ 
ಚರ್ಚೆಸಿ ಆಲೋಚಿಸಿ ಮತ್ತೆಮತ್ತೆ ಸಂವಾದ ಸಂಗ್ರಥನ ಪರಿಷ್ಕರಣಗಳಿಂದ ಅಮೂಲ್ಯ 
ವಾದ ಕೃತಿಶ್ರೇಣಿಯನ್ನೇ ಸಾಯಣರು ನಿರ್ಮಿಸಿರುವ ಪರಿಯನ್ನು ನೆನೆದಾಗ 
ರೋಮಾಂಚನವಾಗದಿರದು. ಮಹಾನುಭಾವರಾದ ಸಾಯಣ ಮತ್ತು ಮಾಧವರ 
ಬ್ರಾಕ್ಟಣ್ಯವಿ - ಡೀನವೃತ್ತಿಯಾಗಿರದೆ ಧೀರವೃತ್ತಿಯಾಗಿ ವೇದಶಾಸ್ತ್ರಾಭ್ಯುದಯ 
ವಾಯಿತು, ವೈರಾಗ್ಯ ವು ಕ್ಲೀಬ ಸಹಿಷ್ಣುತಿ ಯಲ್ಲಿ ತಾಟಸ್ವ್ಯದಲ್ಲಿ ಪರ್ಯವಸಾನವಾಗದೆ 
ಪೌೌರುಷಪ್ರಕಾಶ ದಲ್ಲಿ ಪ್ರತಿಫಲಿಸಿತು, ವೇದಾಂತವು ಶುಷ್ಠಾಲಾಪವೆನಿಸದೆ. ದೇಶೋ 
ನ್ನತಿ ತಾರಕ ವಾಯಿತು - ಎಂಬುದು ಅವರುಗಳು ನಿರ್ಮಿಸಿರುವ ೧. ರಾಶಿಯಿಂದ 
ಲೂ ಆ ಕಾಲದ ಶಾಸನಗಳಿಂದಲೂ ಪ್ರವಾಸಿಗಳ ದಾಖಲೆಗಳಿಂದಲೂ ಅನ್ಯ 
ಕಡತಗಳಿಂದಲೂ ವೇದ್ಯವಾಗುತ್ತದೆ. 


ಸಾಯಣರು ಸಕಾಲದಲ್ಲಿ ಗೃಹಸ್ಥರಾಗಿ ತ್ರಿಕಾಂಡ ಮಂಡನರೂ ವಸಂತ ಸೋಮ 
ಯಾಜಿಗಳೂ ಆಗಿದ್ದರು. ಕಂಪಣ ಮಾಯಣ ಶಿಂಗಣ ಎಂಬ ಮಕ್ಕಳನ್ನು ಪಡೆದು, 
ಅವರನ್ನು ಸುಸಂಸ್ಕೃತರನ್ನಾಗಿ ಬೆಳೆಸಿದರು. ಅನುದಿನವೂ ದೇವರನ್ನೂ ಹಿರಿಯರನ್ನೂ 
ಗೋಮಾತೆಯನ್ನೂ ಆರಾಧಿಸುತ್ತಿದ್ದರು. "ಕಂಪಣ' ಸಂಗೀತಶಾಸ್ತ್ರಕ್ಕೆ ಮನಸೋತ ನೀನು 
ನಿನ್ನ ಗಾನ ಪ್ರೌಢಿಮೆಯನ್ನು ಪ್ರಕಟಿಸು. “ಮಾಯಣ' ನೀನೀಗ ನಿನ್ನ ಗದ್ಯಪದ್ಯ ಕವಿತಾ 


೪೯ 
ಚಾತುರ್ಯವನ್ನು ಹೊಮ್ಮಿಸು "ಶಿಂಗಣ' ಪದ ಕ್ರಮ ಜಟಾದಿ ವೇದಗಾನದ ಮೂಲಕ 
ನಿನ್ನ ತಿಳಿವನ್ನು ತೋರಿಸು ಎಂದು ಪ್ರೋತ್ಸಾಹಿಸುತ್ತಾ ಆನಂದಿಸುತ್ತಿರುತ್ತಿದ್ದರು. 


ಒಂದೆಡೆ ವ್ಯಾಕರಣ ಪೀಮಾಂಸಾದಿ ಶಾಸ್ತ್ರಾರ್ಥವ್ಯಾಖ್ಯಾತೃಗಳ ಪರಿ. 
ಮತ್ತೊಂದೆಡೆ ಸರಸ ಕವಿತಾರಚನೆಯ ವಿಮರ್ಶನ - ಆಸ್ಚಾದನ ಇನ್ನೊಂದೆಡೆ ವೀಣಾ 
ಭ್ಯಾಸ ಮಗ್ಗರಾದ ಮಕ್ಕಳ ಮಧುರಾಲಾಪ. ಅನುದಿನವೂ ಶ್ರೇಯಸ್ಸಿಗಾಗಿಯೂ 
ಯಶಸ್ಸಿಗಾಗಿಯೂ ವಿದ್ವಾಂಸರಿಗೂ ಧನಕನಕ ರೂಪದಾನ ವೈರಿಗಳಿಗೆ "ರಣರೂಪ' 
ದಾನ ನಡಯುತ್ತಿದ್ದ ಸಾಯಣರ ವ್ಯಕ್ತಿತ್ವವನ್ನೂ ಮನೆಯ ಸಂಸ್ಕೃತಿಯನ್ನೂ ಹೀಗೆ 
ಕೊಂಡಾಡಹಲಾಗಿದೆ. 


ತ್ಯಾಗೇ ಭೋಗೇ ತಥಾಚಾರೇಷ್ಯಾಹವೇಷು ಹವೇಷು ಚ | 
ಸಾಯಣಾರ್ಯಸಮೋ ಲೋಕೇ ಸಾಯಣಾರ್ಯೋ ನ ಸಂಶಯಃ ॥ 


ತ್ಯಾಗದಲ್ಲಿಯೂ ಭೋಗದಲ್ಲಿಯೂ ಆಚಾರದಲ್ಲಿಯೂ ಯುದ್ಧದಲ್ಲಿಯೂ 
ಯಜ್ಞ.ಯಾಗಗಳಲ್ಲಿಯೂ ಸಹ ಸಾಯಣಾಚಾರ್ಯರಿಗೆ ಸಮನಾದವರು ಇಡೀ 
ಜಗತ್ತಿನಲ್ಲಿ ಸಾಯಣಾಚಾರ್ಯರು ಒಬ್ಬರೇ ಎಂಬುವುದರಲ್ಲಿ ಸಂದೇಹವಿಲ್ಲ ಸಾಯಣ 
ರು ಬರಿಯ ವಿದ್ವಾಂಸರಷ್ಟೇ ಅಲ್ಲದೆ ರಾಜನೀತಿ ಸಂಪನ್ನರಾದ ಅಮಾತ್ಯರೂ ರಣನೀತಿ 
ಕೋವಿದರಾದ ಕಲಿಗಳೂ ಕಲಾವೇತ್ತರಾದ ಸಂಸ್ಕೃತಿ ನೇತಾರರೂ, ಪ್ರಜ್ಞೆ ಪ್ರತಿಷ್ಠ 
ತಪಸ್ಸುಗಳ ಒಡೆಯರೂ ಸಮಗ್ರ ದರ್ಶನವುಳ್ಳ ತತ್ವ್ವಾನುಭವಿಗಳೂ ಅಗ್ರ ಪಜ್ನಿಯ 
ರಾಷ್ಟ್ರ ನಿರ್ಮಾಪಕರೂ ಆಗಿದ್ದರು. 


ವಿದ್ಯಾರಣ್ಯರು ರಾಜ್ಯದ ಪೂರ್ವದ ಗಡಿಯನ್ನು ಕಾಪಾಡಲು ಉದಯ 
ಗಿರಿಯಲ್ಲಿ ಹರಿಹರನ ಮೊದಲ ತಮ್ಮ ಕಂಪಣನನ್ನು ಪ್ರಭುವಾಗಿ ನಿಯಮಿಸಿ 
ಸಾಯಣಾಚಾರ್ಯರನ್ನು ಕಂಪಣನಿಗೆ ಮಹಾಮಂತ್ರಿಯಾಗಿ ಸೇನಾನಿಯಾಗಿ, ಗುರು 
ವಾಗಿ ಸಹಕರಿಸಲು ಕಳುಹಿಸಿಕೊಟ್ಟರು. ಇವರು ಕೆಲವೇ ವರ್ಷಗಳಲ್ಲಿ ನೆಲ್ಲೂರು ಕಡಪ 
ಆದಿ ಪ್ರಾಂತಗಳನ್ನು ವಶಪಡಿಸಿಕೊಂಡು ಈ ಪೂರ್ವದ ಗಡಿಯಲ್ಲಿ ಸುಸ್ಥಿತಿಯನ್ನು ನೆಲ 
ಗೊಳಿಸಿದರು. ನಂತರ ಕಂಪಣನ ಉತ್ತರಾಧಿಕಾರಿಯೂ ಬಾಲಕನೂ ಆಗಿದ್ದ ಇಮ್ಮಡಿ 
ಸಂಗಮನಿಗೆ ವಿದ್ಯಾಗುರು ಹಾಗೂ ರಕ್ಷಕರಾಗಿದ್ದುದಲ್ಲದೆ ಪೂರ್ವಪ್ರಾಂತದ ರಾಜಪ್ರತಿ 


೫೦ 
ನಿಧಿಯೂ ಆಗಿದ್ದರು. ಈ ಸಂದರ್ಭದಲ್ಲಿ ತುಂಡೀರ ಮಂಡಲದ ಚಂಪರಾಯನು 
ಉದಯಗಿರಿಪ್ರಾ,ಂತವನ್ನು ಸಂತ್ರಾಸಗೊಳಿಸುವ ಸನ್ನಾಹದಲ್ಲಿದ್ದಾಗ "ತಾವೇ ಖಡ್ಗ 
ಧಾರಿಯಾಗಿ' ರಣರಂಗಕ್ಕೆ ತೆರಳಿ ಚಂಪರಾಯನ ರಾಜಧಾನಿ ಗರುಡನಗರವನ್ನು ಮುತ್ತಿ 
ಆತನನ್ನು ಸೋಲಿಸಿ ಸಾಮಂತನನ್ನಾಗಿ ಮಾಡಿಕೊಂಡು ದಕ್ಷತೆಯಿಂದ ಕ್ರಿ.ಶ. ೧೩೩೬ 
ರಿಂದ ೧೩೫೬ ರವರೆಗೆ ದೇಶವನ್ನು ರಕ್ಷಿಸಿದರು. 


ಮುಸಲ್ಮಾನರ ಧಾಳಿಯಿಂದ ತತ್ತರಿಸಿ, ಅವರ ದಅರ್ಜ್ಯನ್ಯ ಅತ್ಯಾಚಾರಗಳಂದ 
ದೈಹಿಕವಾಗಿಯೂ ಮಾನಸಿಕವಾಗಿಯೂ ನೊಂದು ಬೆಂದು ಧೃತಿಗೆಟ್ಟ ಜನತೆಗೆ ಪುನಃ 
ಸ್ವಧರ್ಮ ಸ್ವೀಯ ಸಂಸ್ಕೃತಿಯಲ್ಲಿ ನೆಲೆಗೊಂಡು ಶಾಂತಿಪಡೆಯಲೂ ಬಲಾತ್ಕಾರದ 
ಮತಾಂತರಾದಿ ವಿಶ್ವಾಸಕ್ಷೋಭೆಯನ್ನು ದಾಟಿ ನೆಮ್ಮದಿಗೊಳ್ಳಲೂ ಸಹಕರಿಸುವ 
"ಪ್ರಾಯಶ್ಚಿತ್ತ ಸುಧಾನಿಧಿ' ಯಂತಹ ವಿಶ್ವಕೋಶವನ್ನು ಬರೆದು ಜನರ ಶ್ರದ್ದಾವರ್ಧನ 
ವಿಶ್ವಾಸೋಜ್ಜೀವನಗಳಿಗೆ ನೆರವು ನೀಡಿ ಸಂತ್ರಸ್ತರ ಅಪರಾಧಪ್ರಜ್ಞಿ ಕೀಳರಿಮೆ ಹತಾಶೆ 
ಗಳನ್ನು ನೀಗಲು ಕಾರಣರಾದರು. 


ಪ್ರಕೃತಿ ವಿಕೋಪದಿಂದಲೂ ದೈಹಿಕಮಾನಸಿಕ ನೋವು ದುಃಖಗಳಿಂದಲೂ ತಮ್ಮ 
ಸ್ವಾಸ್ಥ್ಯವನ್ನು ಕಳೆದುಕೊಂಡ ಜನ ಸಮೂಹವು ಆರೋಗ್ಯಭಾಗ್ಯವನ್ನು ಪಡೆಯಲನು 
ಕೂಲವಾಗುವಂತೆ "ಆಯುರ್ವೆೇದಸುಧಾನಿಧಿ' ಯಂತಹ ವಿಶ್ವ ವೈದ್ಯಕೀಯ ಕೋಶ 
ವನ್ನು ಮಾಧವರ ಪ್ರೇರಣೆಯಿಂದ ಸಾಯಣಾಚಾರ್ಯರು ರೂಪಿಸಿ ಇದರ ಆದರ್ಶದಲ್ಲಿ 
ರಾಷ್ಟ್ರದ ವೃೈದ್ಯವರ್ಗವು ದುಡಿಯಲೂ ಜಾನಪದೀಯ ಮನೆಮದ್ದುಗಳ ವ್ಯಾಪ್ತಿಯು 
ಉತ್ಸಾಹದಿಂದ ಕೊನರಲೂ ಪ್ರೋತ್ಸಾಹಿಸಿದರು. 

ಧರ್ಮ ಅರ್ಥ ಕಾಮ ಮೋಕ್ಷಗಳಿಂಬ ಚತುರ್ವಿಧ ಪುರುಷಾರ್ಥಗಳ 
ಅನಿವಾರ್ಯತೆಯನ್ನೂ ಅನ್ವಯವನ್ನೂ ಸಮಸ್ತ ಪ್ರಜಿಗಳಿಗೂ ಸಾರಿ ಹೇಳುವ 
ಮಾರ್ಗದರ್ಶಕ ದೀವವಿನಿಸಿರುವ "ಪುರುಷಾರ್ಥ ಸುಧಾನಿಧಿ' ಎಂಬ ವಿಶ್ವಕೋಶವನ್ನು 
ಸಾಯಣಾಚಾರ್ಯರು ಸಿದ್ಧಪಡಿಸಿ ಸಮಾಜದ ಹಾಗೂ ಪ್ರತಿ ವ್ಯಕ್ತಿಯ ಮರಿಲ್ಯಪ್ರಜ್ಞಾ 
ನಿರ್ಮಾಣಕ್ಕ ನೆರವಾದರು. 


೫೧ 
ಇತಿಹಾಸ ಪುರಾಣಗಳ ಸಾರಸರ್ವಸ್ವವನ್ನೊಳಗೊಂಡು ಭಾರತದ ಆತ್ಮವನ್ನು 
ಅಭಿವ್ಯಕ್ತಿಗೊಳಿಸಿ ಸಾಕಾರಗೊಳಿಸುವ ಬಾಳಿಗೆ ಬುತ್ತಿಯಾಗುವ ನಲ್ನುಡಿಗಳನ್ನೂ ಸೂಕ್ತಿ 
ಸುಧಾಬಿಂದುಗಳನ್ನೂ ಸಂಗ್ರಹಿಸಿ ಪ್ರಥಮಬಾರಿಗೆ ಧರ್ಮಾರ್ಥಕಾಮ ಮೋಕ್ಷಗಳಂಬ 
ನಾಲ್ಕು ಪರ್ವಗಳ ಚರಿಕಟ್ಟಿನೊಳಗಳವಡಿಸಿ ಸಂಸ್ಕೃತ ಭಾಷೆಯಲ್ಲೇ ಮತ್ತೊಂದಿಲ್ಲದ 
ಅಪರೂಪವೂ ಅತಿಶಯವೂ ಆದ, ಪುರುಷಾರ್ಥ ಪ್ರತಿಪಾದನಾರೂಪವಾದ "“ಸುಭಾ 
ಹಿತ ಸುಧಾನಿಧಿ' ಗ್ರಂಥವನ್ನು ಸಾಯಣರು ಸಾಕಾರಗೊಳಿಸಿದ್ದಾರೆ. 


ಭರತ ಮಮ್ಮಟಾದ್ವ್ಯರು ಎತ್ತಿಹಿಡಿದ ಭಾರತೀಯ ಕಾವ್ಯಮೀಮಾಂಸೆಯ 
ಚರಂತನ ಚಿಂತನಾಮೃತದ ಪ್ರಾಮಾಣಿಕ ಸಂಗ್ರಹವಾದ ಸರ್ವವಿದ್ಯಾಸಮಾಹಾರ ಎಂಬ 
ಕುಗ್ಗಳಿಕೆಯ ಅಲಂಕಾರ ಶಾಸ್ತ್ರದ "ಅಲಂಕಾರ ಸುಧಾನಿಧಿ' ಗ್ರಂಥವು ಅನುಜ ಭೋಗ 
ನಾಥನ ನೆರವಿನಿಂದ, ಸಕಲಶಾಸ್ತ್ರ ತವನಿದಿಯಾದ ಸಾಯಣಾಚಾರ್ಯರ ಪ್ರ ಜ್ಞಾಪಟಲಕ್ಕೆ 
ಕಲಶವಿಟ್ಟಂತೆ ಹೂರಹೊಮ್ಮಿದೆ. 


ಅಪರ ರುಷ್ಠೇಯವೂ ಪರಿಪೂರ್ಣವೂ ಧಾತುವಿಶಿಷ್ಟವೂ ಕ್ರ, ಕ್ರಿಯಾಪದ ಪ್ರಧಾನ 
ವೂ ಯಾಗಿಕಾರ್ಥಪ್ರಚುರವೂ ಆಗಿರುವ ಸಂಸ್ಕೃತಭಾಷೆಯನ್ನು ರಕ್ಷಸುವ ಮುಖ್ಯ 
ಖಧಾನವು ಧಾತುವ್ಯವಸ್ಥಾಪನದಿಂದ ಮಾತ್ರ ಸಾಧ್ಯವಿಂದರಿತ ಸಾ ಸಾಯಣರಲ್ಲಿ - ಯಜ್ಞ 
ನಾರಾಯಣ ಮತ್ತು ಕುಂಡಿನಾರ್ಯರ ನೆರವಿನಿಂದ ಎರಡು ಸಾವಿರಕ್ಕೂ ಹಚ್ಚು ಧಾತು 
ಗಳು ತಮ್ಮ ಸಮಸ್ತ ರೂಪ ವಿಶೇಷಗಳೊಂದಿಗೆ ಪ್ರಮಾಣ ಪುರಸ್ಸರವಾದ ಲಕ್ಷಣೋ 
ದಾಹರಣ ಸಾಮಂಜಸ್ಯದಿಂದ ಬಹುಸಮರ್ಪಕವಾಗಿ ಸುಕರವಾಗಿ ಕ್ರೋಢೀಕೃತವಾಗಿ 
ಮೈದಳೆದಿರುವ “ಮಾಧವೀಯ ಧಾತುವೃತ್ತಿ' ಗ್ರಂಥವು ಸಕಲ ವೈಯಾಕರಣರಿಗೂ ಘನ 
ಪ್ರಮಾಣವಿನಿಸಿ ಸಾಯಣರ ಅಪ್ರತಿಮ ವ್ಯಾಕರಣ ವೈದುಷ್ಯಕ್ಕೆತ್ತಿದ ಮುತ್ತಿನಾರತಿಯಂತೆ 
ಬೆಳಗುತ್ತಿದೆ. 


ಸಹಜೀವನ ಹಾಗೂ ಗೌರವ ಸತ್ಕಾರಗಳ ಸಂಕೇತವೆನಿಸಿ ಸಮಗ್ರ ಸಮಾಜದ 
ಅಭ್ಯುದಯವನ್ನೇ ಲಕ್ಷಿಸಿ ಪ್ರವರ್ತಿತವಾದ ಯಜ್ಞ ಸಂಸ್ಥೆಯ ಸಮರ್ಥನೆ ಹಾಗೂ 
ಅನುಷ್ಠಾನಗಳು ರಾಷ್ಟ್ರದ ಹಿತಕ್ಕೆ ಅತ್ಯುಪಯೋಗಿ ಎಂಬುದನ್ನು ಬಲ್ಲ ಮಾಧವರು, 
ಅಧಿದೈವ ಅಧ್ಯಾತ್ಮಸ್ತರಗಳೆರಡಕ್ಕೂ ಅನ್ವಯಿಸುವ ಅಭ್ಯುದಯ ನಿಃಶ್ರೇಯಸ್ಸುಗಳಿರ 
ಹಕ್ಕೂ ತಾರಕವಾಗಿರುವ ಪುರುಷಾರ್ಥ ಚತುಷ್ಟಯ ಪ್ರಾಪಕವೆನಿಸುವ ಹಂಚಿ ಕೊಂಡು 


೫೨ 
ಹರ್ಷಿಸುವ ಆದರಿಸಿ ಆನಂದಿಸುವ ವಿಶ್ವಸುಕ್ಷೇಮ ವ್ಯವಸ್ಥೆಯಾದ ಜಾನಪದ ಜೀವನ 
ನಿಧಿಯಾದ ಕಲಾಸಂಪೇದನೆಯ ಸನ್ನಿಧಿಯಾದ ಸಂಸ್ಕೃತಿಯ ಜೀವನಾಡಿಯಾದ 
ಯಷಿಗಳು ಅನುಷ್ಠಾನಗೊಳಿಸಿರುವ ಗೀತಾಚಾರ್ಯನು ಬೋಧಿಸಿರುವ ವಿಶ್ವವ್ಯೂಹ 
ಕೇಂದ್ರವೆನಿಸಿದ ಯಜ್ಞಚಕ್ರವನ್ನು ಪುನರುಜ್ಲೀವಗೊಳಿಸಲು “ಯಜ್ಞತಂತ್ರ ಸುಧಾನಿಧಿ' 
ಡಾ ಯ ಜ ಇ A 
ಎಂಬ ಗ್ರಂಥವನ್ನು ಸಾಯಣರಿಂದ ಬರೆಯಿಸಿದರು. 


ಇದೇ ಉದ್ದೇಶದ ಅತಿವೈಭವಯುತ ಭವ್ಯವಿಸ್ತರಣವೇ ಸಮಗ್ರ 
ವೇದವಾಜ್ಕಯದ ಭಾಷ್ಯರಾಶಿ “ವೇದಾರ್ಥ ಪ್ರಕಾಶ'. ವಿಜಯನಗರ ಸಾಮ್ರಾಜ್ಯದ 
ಅತಿಶ್ರೇಷ್ಠ ಸಾಧನೆಗಳಲ್ಲೊಂದಾದ ಮಧ್ಯಕಾಲೀನ ಭಾರತದ ಅತ್ಯುನ್ನತ ಶಾಸ್ತ್ರ ಸಾಧನೆ 
ಗಳಲ್ಲಿಯೇ ಶಿಖರಪ್ರಾ,ಯವಾದುದೆಂದು ತೀರ್ಮಾನವಾಗಿರುವ ನಾಲ್ಕೂ ವೇದಗಳ 
ಸಕಲ ಮಂತ್ರಗಳ ಪ್ರತಿಪದಕ್ಕೂ ಷಹಂಗಾದಿ ಸಮಸ್ತ ವಿದ್ಯಾಸ್ಥಾನಗಳ ಬೆಳಕಿನಲ್ಲಿ 
ಅಧಿಯಜ್ಞಪ್ರಾಧಾನ್ಯವಿದ್ದೂ ಅಧಿಭೂತ ಅಧಿದೈವ ಅಧ್ಯಾತ್ಮ ಸ್ತರಗಳ ಅರ್ಥಸ್ವಾರಸ್ಯವನ್ನು 
ವೀದಾರ್ಥಪ್ರಕಾಶದಲ್ಲಿ ದಿಗ್ಗರ್ಶಿಸಲಾಗಿದೆ. 


"ನ ಭೂತೋ ನ ಭವಿಷ್ಯತಿ' ಎಂಬ ಮನ್ನಣೆಗೆ ಪಾತ್ರವಾದ ಈ ಗ್ರಂಥದ 
ಮಹೋದ್ಯಮಕ್ಕೆ ಮಾಧವ ವಿದ್ಯಾರಣ್ಯರೂ ತಮ್ಮ ಲೇಖನಿಯನ್ನು ಮೀಸಲಿಟ್ಟಿದ್ದ 
ರಿಂಬುದಕ್ಕೆ 'ಕೃಪಾಲುರ್ಮಾಧವಾಚಾಯೋ ವೇದಾರ್ಥಂ ವಕುಮುದ್ವತಃ' ಎಂಬ 
ಒಕ್ಕಹಯು ಉಪೋದ್ಭಾತದಲ್ಲೇ ಇರುವುದು ಸಾಕ್ಷಿಯಾಗಿದೆ. ಈ ಬೃಹದ್ದ,ಂಥಗಳ 
ರಚನೆಯಲ್ಲಿ ಪಂಚಾಗ್ನಿ ಮಾಧವ, ನರಹರಿಭಟ್ಟ ನಾರಾಯಣ ವಾಜಪೇಯಿ, ಪಂಡರಿ 
ದೀಕ್ಷೆತ ನಾಗಾಭರಣ ಪಂಡಿತ ಮುಂತಾದ ಅನೇಕ ಘನವಿದ್ದಾಂಸರ ಸಾಮೂಹಿಕ ಸ್ಪೂರ್ತಿ 
ಯೂ ಸಹೃದಯ ಸಹಕಾರವೂ ಇದ್ದಿತು. ಎಲ್ಲಾ ಪೇದಗಳಿಗೂ ಅವುಗಳ ಸಮಸ್ತ 
ಬ್ರಾ,ಹ್ಮಣಾದಿ ಭಾಗಗಳಿಗೂ ಸಮಗ್ರವಾದ ಸುವ್ಯವಸ್ಥಿತವಾದ ಭಾಷ್ಯವನ್ನು "ಸಾಯಣ 
ರಲ್ಲದೆ ಅನ್ವರಾರೂ' ಇಂದಿನವರೆಗೂ ಬರೆದಿಲ್ಲವೆಂಬುದನ್ನು ಗಮನಿಸಿದಾಗ "ವೇದಾರ್ಥ 
ಪ್ರಕಾಶ' ಅಪಾರ ಮೌೌಲ್ಯದ್ದೆಂಬ ಅರಿವಾಗುತ್ತದೆ. ಈ ಅಮೂಲ್ಯ ಗ್ರಂಥಗಳ ವ್ಯಾಸಂಗವು 
ಸಮಸ್ತ ವಿದ್ಯಾಸ್ಥಾನಗಳ ತನ್ಮೂಲಕ ಸಮಸ್ತ ಲೌಕಿಕ ಧಾರ್ಮಿಕ ಸಾಮಾಜಿಕ ಶಾಸ್ತ್ರ ಕಲಾದಿ 
ಗಳ ಪ್ರತ್ಯಜಜ್ಞಾನಕ್ಕೂ ಪ್ರಜ್ಞಾಪೂರ್ವಕ ಶ್ರದ್ಧಾವಿಶ್ವಾಸಗಳಿಂದ ಅನುಷ್ಠಾನವಾಗುವ 
ಕರ್ಮಕೌಶಲ ಕಲಾಪಗಳಿಗೂ ಭಾರತೀಯರ ಅಸ್ಮಿತಾಭಾವಕ್ಕೂ ಜೀವಾತುವಾಗಿರುತ್ತದೆ. 


- ಶತಾವಧಾನಿ ಹಾ॥ ಆರ್‌. ಗಣೇಶ್‌ ರಚಿತ ವಿಭೂತಿ ಪುರುಷ ವಿದ್ಯಾರಣ್ಯ 


೫೩ 

ವೇದಭಾಷ್ಕ : ಸಾಯಣರು ನಾಲ್ಕೂ ವೇದಗಳ ಭಾಷ್ಕಭೂಮಿಕೆಗಳಲ್ಲಿ ವೈದಿಕ 
ಜ್ಞಾನಕ್ಕೆ ಸಂಬಂಧಿಸಿದ ಮಹತ್ವದ ಪ್ರಶ್ನೆಗಳನ್ನು ಮುಂದುಮಾಡಿ ಚತುರ್ದಶ ವಿದ್ವಾ 
ಸ್ಥಾನಗಳ ನೆಲೆಯಲ್ಲಿ ವಿಸ್ತಾರವಾಗಿ ಚರ್ಚಿಸಿ ಸಮರ್ಪಕವಾದ ಉತ್ತರಗಳನ್ನು ನೀಡಿದ್ದಾರೆ. 
ಉದಾಹರಣೆಯಾಗಿ - ಪೂರ್ವಮೀಮಾಂಸಾ ಶಾಸ್ತ್ರದ ಸಹಾಯದಿಂದ ಸಾಮಗಾನದ ೬೨ 
ಗಹನವಾದ ವಿಷಯಗಳ ಬಗೆಗೆ ವಿಚಾರಮಾಡಿ ವಿಮರ್ಶಿಸಿ ಪ್ರಮಾಣ ಪುರಸ್ಪರವಾಗಿ 
ಯುಕ್ತಿಯುಕ್ತವಾಗಿ ಪ್ರತಿಪಾದಿಸಿ, ಇದಮಿತ್ನಂ ಎಂದು ನಿರ್ಣಯಿಸಿರುವುದನ್ನು ಪ್ರಕೃತ 
ಗ್ರಂಥದಲ್ಲಿರುವ ಸಾಮವೇದ ಸಂಹಿತಾ ಭಾಷ್ಯಾವತರಣಿಕೆಯಲ್ಲಿ ಕಾಣಬಹುದು. 
ವೇದಗಳು ಬಹುಪವಿತ್ರ ಗ್ರಂಥರಾಶಿಯಾಗಿದ್ದು ಇದರಲ್ಲಿನ ಪ್ರತಿ ಮಾತ್ರಾ, ಸ್ವರ, ಅಕ್ಷರ, 
ಪದ, ವಾಕ್ಕಗಳೂ ಪ್ರಮಾಣಭೂತವಾದವು ಎಂಬ ಅಚಲಶ್ರದ್ದೆಯಿಂದ ಅರ್ಥಮಾಡು 
ವಾಗ ಪ್ರತಿಪದವನ್ನೂ ಲೋಕಸಂಗ್ರಹನಿಷ್ಠವಾಗಿ, ವಸ್ತುನಿಷ್ಠವಾಗಿ, ಅರ್ಥಸಹಿತವಾಗಿ, 
ಸಮಗ್ರವಾಗಿ ವಿವರಿಸಿ ಪದಗಳ ರೂಪನಿಷ್ಟತ್ತಿಯನ್ನು ಕೊಟ್ಟು ಆಧಾರ ಗ್ರಂಥಗಳ 
ವಾಕ್ಯಗಳನ್ನೂ ವ್ಯಾಕರಣ ಮೀಮಾಂಸಾಶಾಸ್ತ್ರಗಳ ಸೂತ್ರಗಳನ್ನೂ ಪ್ರಮಾಣ ವಾಗಿ 
ಉದಾಹರಿಸಿದ್ದಾರೆ. ಬಹು ಕ್ಲಿಷ್ಟವಲ್ಲದ ಸಂಸ್ಕೃತ ಭಾಷಾ ಶೈಲಿಯಲ್ಲಿ ಸಮಸ್ತ ವೇದರಾಶಿಗೆ 
ಭಾಷ್ಯಗಳನ್ನು ರಚಿಸಿ ವೇದಾರ್ಥವೆಂಬ ದುರ್ಗಮವಾದ "ಕೋಟಿಗೆ ಪ್ರವೇಶವನ್ನು ವೇದ 
ಪ್ರೇಮಿಗಳಿಗೆ ದೊರಕಿಸಿಕೊಟ್ಟು ಮಹೋಪಕಾರವೆನ್ನಸಗಿದ್ದಾರೆ. 


3 


ಲ 


ವೇದದ ಭಾಷಾಶೈಲಿ ಅತ್ಯಂತ ಕ್ಲಿಷ್ಟವಾಗೇನೂ ಇಲ್ಲ. ಬಹುಶಬ್ದಗಳನ್ನೊಳಗೊಂಡ 
ಅತ್ಯಂತಕಠಿಣವಾದ ಸಮಾಸಪದಗಳ ಬಳಕೆಯೂ ಹೆಚ್ಚಾಗಿಲ್ಲ ವೇದದ ಬಗೆಗೆ ಸಾಮಾನ್ಯ 
ಜ್ಞಾನವಿರುವ ಶ್ರದ್ದಾಳುವಿಗೆ ಉದ್ದಿಷವಾದ ಅರ್ಥ ನೇರವಾಗಿಯೇ ಮನದಟ್ಟಾಗುತ್ತದೆ. 
ಸಹಜವಾಗಿ ಹೊರಹೊಮ್ಮುವ ಅರ್ಥಗಳನ್ನು ಕಡೆಗಣಿಸಿ, ವೇದಕ್ಕಿಂತ ಈಚಿನ ವ್ಯಾಕರಣಾದಿ 
ಶಾಸ್ತ್ರಗಳ ಸಹಾಯದಿಂದ ಕಷ್ಟಪಟ್ಟು ಸಿದ್ದಮಾಡುವ ರೂಪನಿಷ್ಠತ್ತಿಗಳೂ ಅರ್ಥಗಳೂ 
ಗ್ರಾಹ್ಯವಲ್ಲವೆಂಬುದು ಬಲ್ಲವರ ಅಭಿಪ್ರಾಯ. ಶ್ರುತಾರ್ಥಸ್ಯ ಪರಿತ್ಯಾಗಾತ್‌ ಅಶ್ರುತಾರ್ಥ 
ಪ್ರಕಲ್ಪನಾತ್‌ ಪ್ರಾಪ್ತಸ್ಯ ಬೋಧಾದಿತ್ಯೇವ ಪರಿಸಂಖ್ಯಾ ತ್ರಿದೋಷಃ ॥ ಪೂ.ಮೀ. ೧.೨.೪೨ ॥ 
ಶ್ರುತಿಯಲ್ಲಿರುವುದನ್ನು ಕೈಬಿಟ್ಟು ಪರಂಪರೆಯನ್ನೂ ಗಮನಿಸದೆ ಸ್ವಚ್ಛಂದತೆಯಿಂದ ಶ್ರುತಿ 
ಯಲ್ಲಲ್ಲದುದನ್ನು ಕಲ್ಪಿಸಿಕೊಂಡು ಬೇರೆ ಬೇರೆ ಅರ್ಥ ಹೇಳುತ್ತಾ ಹೊರಟರೆ ದೋಷಭಾಗಿ 
ಯಾಗುವುದಲ್ಲದೆ ದಾರಿತಪ್ಪಿ ಗುರಿಯನ್ನು ಎಂದೆಂದಿಗೂ ಮುಟ್ಟಲಾರದವರಾಗುತ್ತೇವೆ. 
ಅರ್ಥಗತ್ಯರ್ಥಃ ಶಬ್ದ ಪ್ರಯೋಗಃ - ಪಾ.ಪ.ಭಾ. ೧.೧.೪೪. ಶಬ್ದ ಪ್ರಯೋಗವಾಗಿರುವುದು 
ಅರ್ಥವನ್ನು ತಿಳಿಸುವುದಕ್ಕಾಗಿಯೇ ಎಂಬುದರಲ್ಲಿ ಭಿನ್ನಾಭಿಪ್ರಾಯಕ್ಕೇನೂ ಕಾರಣವಿಲ್ಲ. 


೫೪. 

ಪ್ರಾತಿಪದಿಕ ನಿರ್ದೇಶಾಶ್ಚಾರ್ಥ ತನ್ಮ್ರಾ ಭವನಿ 1 ನ ಕಾಂಚಿತ್‌ ಪ್ರಾಧಾನ್ಯೇನ 
ವಿಭಕಿ ಮಾಶ್ರಯನ್ತಿ ॥ ಪಾ.ಪ ಭಾ. ೧.೧.೫೬. ॥ ಪ್ರಾತಿಪದಕದ ನಿರ್ದೇಶನಗಳು ಶಾಸ್ತ್ರಕ್ಕೆ 
ಅಧೀನವಾಗಿರುವುದರಿಂದ ವೇದಾದಿಶಾಸ್ತ್ರಗಳಲ್ಲಿ ಉಕವಾಗಿರುವ ಶಬ್ದಗಳಿಗೆ ಆ ಶಬ್ದಗಳು 
ಪ್ರಯೋಗವಾಗಿರುವ ವಭಕ್ತಿಗಳಲ್ಲೇ ಅರ್ಥಮಾಡಬೇಕೆಂಬ ನಿಯಮವಿಲ್ಲ ಆಯಾ ಶಾಸ್ತ್ರ 
ಪ್ರಮಾಣವನ್ನನುಸರಿಸಿಯೇ ಅರ್ಥಮಾಡಬೇಕು. ಚತುರ್ಥ್ಯರ್ಥೇ ಬಹುಲಂ ಛಂದಸಿ ॥ 
ಷಷ್ಠರ್ಥೆೇ ಚತುರ್ಥೀ ವಕವ್ಯಾ ॥ ಪಾ.ಪಭಾ. ೨.೩೬೨ ॥ ವೇದದಲ್ಲಿ ಚತುರ್ಥೀ 
ವಿಭಕ್ತಿಯ ಅರ್ಥದಲ್ಲಿ ಷಷ್ಟೀ ಎಭಕ್ತಿಯು ವಿಕಲ್ಪವಾಗಿ ಬರುತ್ತದೆ. ಷಷ್ಟೀ ವಿಭಕ್ತಿಯ 
ಅರ್ಥದಲ್ಲಿ ಚತುರ್ಥೀ ಎಭಕ್ತಿಯನ್ನು ಹೇಳಬೇಕು. 


ವರ್ಣ ಭೇದದಿಂದಲೂ ಸ್ವರಭೇದದಿಂದಲೂ ಅರ್ಥವ್ಯತ್ಯಾಸವಾಗುತ್ತದೆಂಬುದನ್ನು 
ವೇದಾಧ್ಯಯನ ಅಧ್ಯಾಪನದಲ್ಲಿ ತೊಡಗಿರುವವರು ವಿಶೇಷವಾಗಿ ಗಮನಿಸಿ ಜಾಗರೂಕ 
ರಾಗಿರಬೇಕಾಗಿದೆ. ಉದಾ : ಸಕಲಂ - ಸಂಪೂರ್ಣಂ, ಶಕಲಂ - ತುಂಡು, ಸ್ಥೂಲಪ್ಪ ಪೃಷತೀ - 
ಸ್ಥೂಲಾನಿ ಪೃಷಂತಿ ಯಸ್ಯಾ ಸಾ ಬಹುವ್ರೀಹಿಯಾಗಿ - ಆ ಪಶುವಿನ ದೇಹದಲ್ಲಿರುವ 
ಚುಕ್ಕೆಗಳು ಸ್ಥೂಲವಾಗಿವೆ ಎಂದಾಗುತ್ತದೆ. ಸ್ನೂಲ ಪೃ ಹತೀ - ಸ್ಥೂಲಾ ಚಸಾ ಪೃಷತೀ ಚಿ - 
ಕರ್ಮಧಾರಯ ಸಮಾಸವಾಗಿ ಆ ENS ANON ಚುಕ್ಕೆ ಉಳ್ಳದ್ದೂ ಆಗಿದೆ 
ಎಂದಾಗುತ್ತದೆ. ಅನ್ಹ್ರಶತ್ರುಃ - ಅನ್ನೋದಾತ್ರವಾದಾಗ ಇನ್ಚಸ್ಯ* ಶತ್ರುಃ ವೃತ್ರನು/ ಮೇಘವು 
ಇನ್ಹುನನ್ನು ಸೂರ್ಯನನ್ನು ಕತ್ತರಿಸುತ್ತದೆ ಎಂಬುದು ಅನುಭವಕ್ಕೆ ವಿರುದ್ಧವಾಗಿರುತ್ತದೆ. 
ಮೇಘವು ಸೂರ್ಯನನ್ನೆದುರಿಸಿ ತಾನೇ ತುಂಡಾಗಿ ಮಳೆಯನ್ನು ಸುರಿಸುತ್ತದೆಂಬುದೇ 
ಪ್ರಪಂಚದ ಅನುಭವವಾಗಿದೆ. ಈ ಅನುಭವಕ್ಕೆ ತಕ್ಕಂತೆ ಅರ್ಥವಾಗಲು “ಇನ್ಹ, ಶತ್ರು' 
ಪದವು ಆದ್ಯುದಾತ್ತವಾದರೆ ಇನ್ಚ;ಃ ಶತ್ರುಃ - ಯಸ್ಯ ಸಃ ಎಂದು ಬಹುವ್ರೀಹಿಯಾಗಿ ಇನ್ಹ - 
ಸೂರ್ಯನು ವೃತ್ರ - ಮೇಘವನ್ನು ಕರಗಿಸುವನೆಂಬ ವೃತ್ರ/ ಮೇಘ ಇನ್ಹ್ರಶತ್ರು ಪದದ 
ವಾಚ್ಯವಾಗಿ ಅರ್ಥ ಸರಿಹೊಂದುತ್ತದೆ. 


ಧಾತೂನಾಂ ಅನೇಕಾರ್ಥತ್ವಾತ್‌ - ಅನುಸಾರ. ವೇದ ಶಬ್ದಗಳು ಸರ್ವತೋಮುಖ 
ವಾದ ಅರ್ಥಗಳಿಂದ ಧ್ವನಿಸುತ್ತವೆ - ಕೃ ಧಾತುವಿಗೆ ಮೂರುನೂರು ಮೂವತಾರು ರೂಪ 
ನಿಷ್ಠತ್ತಿಗಳಿವೆ ಎಂಬುದನ್ನು ಗಮನಿಸಿದರೆ ಲೌಕಿಕಶಬ್ದಗಳಂತೆ ವೇದಶಬ್ದಗಳ ಅರ್ಥ 
ಪರಿಮಿತವಾಗಿರದೆ ವರ್ಣಗಳೂ ಶಬ್ದಗಳೂ ಸಾರ್ಥಕವಾಗಿದ್ದು ಯೌಗಿಕಾರ್ಥಗಳು 
ಧಾತ್ವರ್ಥಗಳನ್ನು ಹೊಂದಿಕೊಂಡಿವೆ. ಇನ್ಹ ಶಬ್ದಕ್ಕೆ ಪ್ರಕರಣಾನುಸಾರವಾಗಿ ಪರಮಾತ್ಮ 


೫೫ 

ಜೀವಾತ್ಮ ಯಜ್ಞ ಮನಸ್ಸು ಸೂರ್ಯ ವಿದ್ಯುತ್ತು ಇತ್ಯಾದಿ ಅರ್ಥಗಳಿವೆ. ನಿರು. 
೭.೪, ೧೫ರಲ್ಲಿ ಅಗ್ನಿಯ ನಿರ್ವಚನವನ್ನು ಅನೇಕ ಬಗೆಯಾಗಿ ಮಾಡಿದ್ದಾರೆ ಭಾಷ್ಕಕಾರರು. 
ಅಗ್ನಿಯ ಗುಣಗಳಿಗನುಸಾರವಾಗಿ ವ್ಯಾಕರಣ ಸೂತ್ರದಂತೆ ಅನೇಕ ರೂಪನಿಷ್ಠತ್ತಿಗಳನ್ನು 
ರೂಪಿಸಿ ಅವಯವಾರ್ಥಗಳನ್ನು ಮಾಡಿದ್ದಾರೆ. "ಚತ್ವಾರಿ ಶೃಂಗಾ.... ಆವಿವೇಶ' ಮನ್ತಕ್ಕೆ 
ಪತಂಜಲಿಗಳು ವ್ಯಾಕರಣ ಪರವಾಗಿಯೂ ಭಾಷ್ಕಕಾರರು ಅಗ್ನಿಪರವಾಗಿಯೂ 
ಅರ್ಥಮಾಡಿದ್ದಾರೆ. ಇಷ್ಟುದರೂ "ಅಗ್ನಿ' ಶಬ್ದಕ್ಕೆ ಇದೇ ವೇದಮನ್ತದ ಆಶಯವೆಂದೇನೂ 
ಹೇಳಿದಂತಾಗಲಿಲ್ಲ 


ಯಂ ಭಾವಂ ದರ್ಶಯೇದ್ಯಸ್ಯ ತಂ ಭಾವಂ ಸತು ಪಶ್ರತಿ | 
ತಂ ಚಾವತಿ ಸ ಭೂತ್ಪಾಸ್‌ ತದ್ದಹಃ ಸಮುಪೈತಿ ತಮ್‌ ॥ 


ಏತೈರೇಷೋತಪೃ ಥಗ್ಬಾವೈಃ ಪೃ ಥಗೇವೇತಿ ಲಕ್ಷಿತಃ । 
ಏವಂ ಯೋ ವೇದ ತತ್ವೇನ ಕಲ್ಪ. ಯೇತ್ತ್ನೊ ೇನವಿಶಂಕಿತಃ ॥ 


ವೇದ ಇತಿ ವೇದವಿದೋ ಯಜ್ಞಾ ಇತಿ ಚ ತದ್ದಿದಃ .... ವೇದಜ್ಞರು. ಯಗಾದಿ 
ನಾಲ್ಕು ವೇದಗಳೇ ಪರಮಾರ್ಥವೆಂದೂ ಯಾಜ್ಞಿಕರು ಯಜ್ಞವೇ ಪ್ರಪಂಚಕ್ಕೆ ಆದಿಕಾರಣ 
ವೆಂದೂ ಮೀಮಾಂಸಕರು, ಧರ್ಮಶಾಸ್ತ್ರವೇತ್ತರು, ತಮ್ಮ ತಮ್ಮ ಭಾವನೆಗೆ ತಕ್ಕಂತೆ ವೇದದ 
ತತ್ತ್ವವನ್ನು ಪ್ರತಿಪಾದಿಸುತ್ತಾರೆಂದು ಮೂವತ್ತೆದು ವಿವಿಧ ಸಿದ್ದಾಂತಗಳನ್ನು ಸಂಕ್ಷೇಪವಾಗಿ 
ಹೆಸರಿಸಿ ಇವು ಬುದ್ದಿ ವೈಭವದ ವಿಜೃಂಭಣೆ ಮಾತ್ರವಾಗಿದ್ದು ಸತ್ಯವನ್ನು ಅನುಭವದಿಂದ 
ಸಾಕ್ಷಾತ್ಕರಿಸಿಕೊಂಡಿರುವ ಅರ್ಹರು ಮಾತ್ರ ಅಧಿಕಾರಯುತವಾಗಿ ಸಂಶಯಕ್ಕೆಡೆಯಿಲ್ಲದಂತೆ 
ನಿರ್ಭಯವಾಗಿ ವೇದತತ್ವವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬಲ್ಲರೆಂದು ತ್ರೀ ಗೌಡಪಾದಾ 
ಚಾರ್ಯರು ಘೋಷಿಸಿದ್ದಾರೆ - ಮಾಂ.ಉ., ಕಾರಿಕಾ ವೈತಥ್ಯಪ್ರಕರಣ 9೦-೩೦. 


ವೇದಮೂಲವಾಗಿರುವ ಚತುರ್ವಿಧ ಪುರುಷಾರ್ಥಗಳೂ ಚತುರಾಶ್ರಮಗಳೂ 
ಚಾತುರ್ವರ್ಣ ವ್ಯವಸ್ಥೆಗಳೂ ಪರಸ್ಪರ ಪೂರಕವಾಗಿ ಪುರಾಣೇತಿಹಾಸಗಳಿಂದ ಪುಷ್ಟಿ ಪಡೆದು 
ಸಮನ್ವಯವಾದ ಸಾಧನಾಹಥದಲ್ಲಿ ಕ್ರಮಿಸುತ್ತಾ ಪೂರ್ಣತೆಯನ್ನು ಪಡೆಯುವೆಡೆಗೆ 
ಜನಜೀವನವನ್ನು ರೂಪಿಸುತ್ತಾ ಸಮಾಜವನ್ನು ಹಸನುಗೊಳಿಸುತ್ತಾ ಚಿರಂಜೀವಿ 
ಯಾಗಿರುವುದನ್ನು ತಿಳಿದೇ ವೇದದ ಅರ್ಥವನ್ನು ಮಾಡಬೇಕಾಗಿದೆ. ಶಾಸ್ತ್ರಗಳು ತಿಳಿಸುವ 


ಉಪಕ್ರಮ. ಉಪಸಂಹಾರ ಅಭ್ಯಾಸ ಅಪೂರ್ವ ಅರ್ಥವಾದ ಉಪಪತ್ತಿ ಮುಂತಾದವು 


೫೬ 
ಗಳಿಂದಲೂ "ನ ಹಿ ನಿಂದಾನ್ಯಾಯ' ಮತ್ತು "ಸಮನ್ವಯ ದೃಷ್ಟಿ' ಯಿಂದಲೂ ವೇದ 
ಮನ್ತಗಳಿಗೆ ಅರ್ಥ ಮಾಡುವುದು ಶ್ರೇಯಸ್ವರವಾದುದು. ಕೆಲವೆಡೆ ಶಬ್ದಕ್ಕೆ ನೇರವಾದ 
ಅರ್ಥವೇ ಸಾಧುವಾಗಿದ್ದರೆ ಕೆಲವೆಡೆ ಅಂತರಾರ್ಥವೇ ಪ್ರಾಧಾನ್ಯವಾಗಿರುತ್ತದೆ. ಕೆಲವು 
ಸಂದರ್ಭದಲ್ಲಿ ವಾಕೃವೃಂದಕ್ಕೇ ತಾತ್ಪರ್ಯವು ವಿಹಿತವಾಗಿರುತ್ತದೆ. ವೇದದಲ್ಲಿ ವಿವಿಧ ಜ್ಞಾನ 
ಮತ್ತು ಕ್ರಿಯೆಗಳ ದೀರ್ಪುಚಿಂತನೆಯಿಂದ ಫಲದೊರಕುವವರೆಗಿನ ಅನೇಕ ಎದೈಗಳ 
ವಿಚಾರ ಮಾಡಲಾಗಿದೆ. 


ವೇದವು ನಾಲ್ಕು ಬಗೆಯ ವಾಕ್ಯಗಳಿಂದ ಕರ್ಮ ಮತ್ತು ಧರ್ಮಗಳನ್ನು 
ಬೋಧಿಸುತ್ತದೆ. "ರಾಜಾಜ್ಞೆ'ಯಂತೆ ಧರ್ಮವೇ ಯೋಗ್ಯವಾದುದು. ಇದನ್ನೇ ಆಚರಿಸ 
ತಕ್ಕದ್ದು ಎಂದು ವಿಧಿಸುವುದೇ "ವಿಧಿವಾದ' ವಂದಿಗಳಂತೆ - ವಿಧ್ವರ್ಥಗಳನ್ನು ಕೊಂಡಾಂಡು 
ವುದೇ "ಅರ್ಥವಾದ'. ಆಚಾರ್ಯನಂತೆ - ಮಾಡಬೇಕಾದುದನ್ನೆಲ್ಲಾ ಮಾಡಿ ತೋರಿಸುವು 
ದೇ 'ಮನ್ರವಾದ'. ತಂದೆತಾಯಿಗಳಂತೆ - ಯಾಗಾದಿಕರ್ಮಗಳ ಹೆಸರನ್ನು ಹೇಳುವುದೇ 
"ನಾಮ ಧೇಯ' - ಎಂದು ನಿಜಗುಣ ಶಿವಯೋಗಿಗಳು ತಿಳಿಸುತ್ತಾರೆ. ಸರ್ವಾಭಿರ್ನಾಮ 
ವಿಭಕ್ತಿಭಿ ರ್ಯುಜ್ಯಂತೇ ಪ್ರಥಮ ಪುರುಷೈಶ್ಚಾಖ್ಯಾತಶ್ಚ ಎಂದು ನಿರು. ೭.೧. ತಿಳಿಸುತ್ತದೆ. 
ವೇದ ಮನ್ತಗಳು ಪರೋಕ್ಷಕೃತಾಃ, ಪ್ರತ್ಯಕ್ಷಕೃತಾಃ, ಆಧ್ಯಾತ್ಮಿಕತ್ಚ ಎಂದು ಅರ್ಥಾನುಸಾರವಾಗಿ 
ಮೂರು ಬಗೆಯಾಗಿ ಪ್ರಯೋಗವಾಗಿದ್ದು ಆಶೀರ್ವಾದ ಶಪಥ ಅಭಿಶಾಪ ಕಸೃಚಿದ್ಬಾವ 
ಪರಿದೇವನಾ ನಿಂದಾ ಇತ್ಯಾದಿ ವಿಷಯಗಳ ನಾನಾ ಪ್ರಭೇದಗಳಿಂದ ವಿಜೃಂಭಿಸುತ್ತಿವೆ. 
ಪರೋಕ್ಷಕೃತಾ - ದೇವತೆಯು ತಮಗೆ ಕಾಣಿಸದಂತೆ ಪರೋಕ್ಷದಲ್ಲಿರುವುದೆಂದು ಭಾವಿಸಿ 
ಸ್ತುತಿಸುವ ಮನ್ತಗಳಲ್ಲಿ ಕ್ರಿಯಾಪದವು ಮಾತ್ರ ಪ್ರಥಮಪುರುಷದಲ್ಲಿದ್ದು ಯಾವುದೇ 
ವಿಭಕ್ತಿಯಲ್ಲಿಯೂ ಉಪಯೋಗಿಸಲ್ಪಟ್ಟಿರುತ್ತದೆ. ಸಃ ಅಸ್ಲಿ ಕರೋತಿ ಭವತಿ ಇತ್ಯಾದಿ. 
ಪ್ರತ್ಛಕ್ಷಕೃತಾ - ಅಥ ಪ್ರತ್ಯಕ್ಷಕೃತಾ ಮಧ್ಯಮಪುರುಷ ಯೋಗಸ್ವಾಮಿತಿಚ್ಛೆತೇನ ಸರ್ವನಾಮ್ನಾ- 
ನಿರು. ೭.೨. ಸುತಿಸುತಿರುವ ದೇವತೆ ಸಾಕ್ಷಾತಾಗಿ ಎದುರಿಗೇ ಇರುವುದೆಂದು ಭಾವಿಸಿ 
ಸುತಿಸುವುದು, ಇದರಲ್ಲಿ ಈ ರೀತಿ ಮಧ್ಯಮ ಪುರುಷದ ಕ್ರಿಯಾಪದಗಳಿರುತ್ತವೆ - ತ್ವಮ್‌ 
ಅಸಿ, ಕರೋತಿ, ಭವಸಿ ಇತ್ಯಾದಿ ಆಧ್ಯಾತ್ಮಿಕಾ - ಅಥಾಧ್ಯಾತ್ಲಿಕ್ಯ ಉತ್ತಮಪುರುಷಯೋಗಾ 
ಅಹಮಿತಿಚ್ಛೆತೇನ ಸರ್ವ ನಾಮ್ನಾ - ನಿರು. ೭.೨. ಸುತಿಸಲ್ಲಡುವ ದೇವತೆಗಳೇ ತಾವೇ 
ಮಾತನಾಡಿದಂತೆ ಸರ್ವನಾಮಪ್ರದವಾಗಿ ಉತ್ತಮಪುರುಷ ಪ್ರಯೋಗದಿಂದ ಹೇಳುವ 


ಮನ್ತಗಳು - ಅಹಮ್‌ ಅಸ್ಥಿ ಕರೋಮಿ ಇತ್ಯಾದಿಯಾಗಿರುತ್ತವೆ. 


L 


'ಮನ್ರಾ ಅಧಿಯಜ್ಞಕ್ಕಾ ತಏವ ದೇವತಾಪದತ್ತೇನಾಧಿದೈವಿಕಾಃ ತ ಏವಾತ್ಮಾನ 
ಮಧಿಕೃತಾ ಆಧ್ಯಾಶ್ಮಿಕಾ? ಎಂದು ಶತಪಥ ಬ್ರಾಹ್ಮಣ ತಿಳಿಸಿರುವಂತೆ ವೇದಮನ್ರಗಳಿಗೆ 


೫೭ 
ಅಧ್ಯಾತ್ಮ ಅಧಿದೈವ ಮತ್ತು ಅಧಿಯಜ್ಞ ಪರವಾಗಿಯೂ ಅರ್ಥಗಳಿವೆ. ಜೀವಾತ್ಮ ಪರಮಾತ್ಚ 
ಇವೆರಡರ ಸಂಬಂಧ ಗುಣಧರ್ಮ ಸ್ವಭಾವ ಜೀವಗಳ ವಿವಿಧಗತಿ, ಉಪಾಸನಾ 
ಪರವಾಗಿರುವ ಬ್ರಹ್ನವಿದ್ದೆಗೆ ಸಂಬಂಧಿಸಿದ ಅರ್ಥಗಳು "ಅಧ್ದಾತ್ಲಿಕ' ಪ್ರಕ್ರಿಯೆಗಳೆನಿಸುತವೆ. 
೬ ಬೆ ಲಿ ಜನ ೨೦ 

ಪೃಥ್ವಿ ಜಲ, ಅಗ್ನಿ, ವಾಯು, ಆಕಾಶ, ಅನರಿಕ್ಷ ಸೂರ್ಯ, ಚಂದ, ದ್ವಾದಶಾದಿತ್ಯರೆನಿಸುವ 
ಹನ್ನೆರಡು ಮಾಸಗಳು ಅಂದರೆ ಕಾಲ ರುದ್ರರೆನಿಸುವ ಪಂಚಪ್ರಾಣಗಳು, ಪಂಚ ಉಪ 
ಪ್ರಾಣಗಳು ಹಾಗೂ ಜೀವ ಇಂದ್ರ/ ವಿದ್ಯುತ್‌, ಆದಿ ಬ್ರಹ್ಮಾಂಡದಲ್ಲಿ ಸಮಷ್ಟಿಯಾಗಿರು 
ವಂತೆ ಪಿಂಡಾಂಡದಲ್ಲೂ ಪುರುಷಶರೀರದಲ್ಲೂ ವ್ಯಷ್ಟಿರೂಪವಾಗಿರುವುದೆಂಬ ಅರ್ಥಗಳು 
"ಅಧಿದೈಎಕ' ಪ್ರಕ್ರಿಯೆ ಎನಿಸುತ್ತವೆ. ಪ್ರಕೃತಿಯ ಸೃಷ್ಟಿಯಲ್ಲಿ ಸಮಸ್ತ ಪದಾರ್ಥಗಳ ಹೆಸರು, 
ಗುಣ, ಧರ್ಮಗಳ ವರ್ಣನೆಗಳನ್ನೂ ಉತ್ಪತ್ತಿ ಪ್ರಲಯಾದಿಗಳ ವಿವರಣೆಗಳನ್ನೂ, 
ಚತುರ್ವಿಧ ಪುರುಷಾರ್ಥಗಳು ಸಿದ್ದಿಯಾಗುವಂತೆ ಉಪಯೋಗಿಸುವ ವಿಧಿವಿಧಾನಗಳನ್ನೂ 
ರೂಪಿಸುವ ಅರ್ಥಗಳು "ಅಧಿಯಜ' ಪ್ರಕ್ರಿಯೆ ಎನಿಸುತವೆ. ಆತ್ಚವಿಷಯದಲ್ಲೇ ಬ್ರಹ್ನ್ಮವಿದ್ದೆ 

4 “ಇ (ಹೌ ಜೆ ಎಂ ಬ್ರ, Re [3 ವೆ 
ಯಲ್ಲೇ ಸರ್ವವೇದಗಳಿಗೂ ವಿನಿಯೋಗ ಎಂದು - ಬ್ರ. ಉ. ೪. ೪.೨೨. ತಿಳಿಸುತ್ತದೆ. ಸಾಯ 
ಣರು ವೇದಾಃ ಯಜ್ಞಾರ್ಥ ಪ್ರವೃತ್ತಾಃ - ಎಂಬ ಭಾವನೆಯಿಂದ ಅಧಿಯಜ್ಞಪರವಾಗಿ ವೇದ 
ಭಾಷ್ಕ ಮಾಡಿ ದ್ದರೂ ಅಧಿದ್ದೆವ ಆಧ್ಯಾತ್ಮಿಕ ಪ್ರಕ್ರಿಯೆಗಳೂ ಅಲ್ಲಲ್ಲಿ ಕಂಡುಬರುತ್ತವೆ. ಸರ್ವ 

ಎ ಲೆ ಜ್ರ ಕ್‌, ಣಾ “ 

ದರ್ಶನೇಷು ಚ ಸರ್ವಮನ್ರಾ ಯೋಜನೀಯಾಃ ಲೋಕದಲ್ಲಿ ಪ್ರಸಿದ್ದವಾಗಿರುವ ಎಲ್ಲಾ 
ಪ್ರಕ್ರಿಯೆಗಳಲ್ಲೂ ವೇದಮನ್ರಗಳ ಅರ್ಥ ಯೋಜಿಸಬೇಕೆಂಬುದು ಸ್ಕಂದ ಸ್ವಾಮಿಗಳ 
ಅಭಿಪ್ರಾಯ. 


ಸಾಮವೇದವು ಉಪಾಸನಾ ಪ್ರಧಾನವಾದದ್ದು : ನಾವು ನಮ್ಮ ಬದುಕನ್ನು 
ಮೌಲಿಕವಾಗಿ ರೂಪಿಸಿಕೊಳ್ಳಲು ಅನುಕೂಲವಾಗುವಂತೆ ಕೈ ಎತ್ತಿ ತೋರಿಸುತ್ತಿರುವ ಶ್ರುತಿ 
ಸತಿ ಪುರಾಣೇತಿಹಾಸಗಳು ವರ್ಣಾಶ್ರಮ ಧರ್ಮಗಳು ಷೋಡಶ ಸಂಸ್ಕಾರಗಳು, ನಾವು 
ನಮಗಾಗಿ ಕಟ್ಟಿಕೊಂಡಿರುವ ಕಟ್ಟಳೆಗಳು, ಉಚ್ಛೃಂಖಲ ವೃತ್ತಿಯ ವನ್ಯಪಶುವಿನಂತಾಗಬಾರ 
ದೆಂದು ಆತ್ಮನಿಯಂತ್ರಣಕ್ಕಾಗಿ ತೊಟ್ಟುಕೊಂಡಿರುವ ಸುವರ್ಣ ಸಂಕೋಲೆಗಳು, ಬಾಳಿನ 
ಅಂದಕ್ಕಾಗಿ ಬಿಗಿದುಕೊಂಡಿರುವ ಬಂಧನಗಳು. "ಉಪಾಸನಾನುಷ್ಠಾನಗಳು' ನದಿಗೆ 
ದಡವಿದ್ದಂತೆ. ದಡಗಳು ಪ್ರವಾಹದ ಹುಚ್ಚು ನಡೆಯನ್ನು ನಿಯಂತ್ರಿಸಿ ನಿಶ್ಚಿತ ದಿಕ್ಕಿನಲ್ಲ 
ಮುನ್ನಡೆಸುತ್ತವೆ. ಗುರಿ ಸೇರಲು ಅನುವಾಗುತ್ತವೆ. ದಡವು ದುರ್ಬಲವಾದೆಡೆಯಲ್ಲಿ 
ಪ್ರವಾಹವು ಉಕ್ಕಿ, ಸೊಕ್ಕಿ, ನುಗ್ಗಿ ಪಕ್ಕದ ಬದುಕನ್ನು ಬುಡಮೇಲು ಮಾಡುತ್ತದೆ. ಹೀಗೆ 
ಬದುಕು ಕೊಚ್ಚಿ ಹೋಗದಂತೆ ನಾವು ಕಟ್ಟಿಕೊಂಡ ಮೌಲ್ಯದ ಉಪಾಸನೆಯು ಅನುಷ್ಠಾನದ 


೫ಲೆ 
ಆವರಣದಲ್ಲಿ ನಡೆದರೆ ಮಾತ್ರ, ಆತ್ಯಂತಿಕವಾದ ಬೌದ್ದಿಕ ಮಾನಸಿಕ ಶಾಂತಿ, ನೆಮ್ಮದಿ, 
ಸಂತೋಷ ಸಮಾಧಾನಗಳು ನಮೃದಾಗುತ್ತವೆ. 


ವೇದದ ದೃಷ್ಟಿಯು ಯಾವ ಬಗೆಯಲ್ಲೂ ಸಾಮಾನ್ಯ ದೃಷ್ಟಿಯಂತಲ್ಲ. ಅದು 
ಉಚಿತವಾದ ವರ್ಣನೆಗಳ ಮೂಲಕ ವಿವಿಧ ಮನೋಭಾವಗಳನ್ನು ನಿರೂಪಿಸುವುದರಲ್ಲಿ 
ಸದಾ ನಿರತವಾಗಿರುತ್ತದೆ. ಸಹಾನುಭೂತಿಯುಳ್ಳ ಹೃದಯವಂತನಾದ ರಸಾಸ್ವಾದಕನಾದ 
ಸಾಮಗಾಯಕನ ಚಿತ್ತವೃತ್ತಿಯನ್ನು ರೂಪಿಸುವಲ್ಲಿ ಸಫಲವಾಗುವ ವಾಕ್ಯ ರಚನೆಯಲ್ಲಿ 
ಅಂದರೆ, ಸಾಮಗಾನಕ್ಕೇ ವಿಶಿಷ್ಠವಾದ ನಿಧನಭಕ್ತಿಯಲ್ಲಿ - ಕೊನೆಗೊಳ್ಳುವಾಗ ಸಾಮ 
ಗಾಯಕನ, ಹೃದಯದಲ್ಲಿ ಈ ದರ್ಶನವು ಮಿಂಚುತ್ತದೆ. ಪ್ರತಿಭೆಯ ಕ್ರಿಯೆಯು, 
ರಸಾವೇಶದ ಸ್ಥಿತಿಯಲ್ಲಿ ಪ್ರಾರಂಭವಾಗಿ ಸಾಮಗಾಯಕನ ಹೃದಯವನ್ನು ರಸಾವೇಶದಿಂದ 
ತುಂಬುವುದರಲ್ಲಿ ಪೂರ್ಣವಾಗುತ್ತದೆ. ಸಾಮಗಾನದಲ್ಲಿ ಸೃಷ್ಟಿಯಾಗಿ ಕೆಲಸ ಮಾಡುವ 
ಪ್ರತಿಭೆಯು ಸಾಮಗಾಯಕನಲ್ಲಿ ಆಸ್ವಾದಕ ಅಭಿರುಚಿಯಾಗಿ ಕೆಲಸ ಮಾಡುತ್ತದೆ. ಈ 
ಎರಡೂ ತುದಿಗಳು ಅಖಂಡವಾದ ಪೂರ್ಣವಸ್ತುವನ್ನು ರಚಿಸಲು ಒಂದುಗೂಡುವ 
ಪ್ರಜ್ಞಾನವೆಂಬ ನವನವೋನ್ಮ್ಹೇಷ ಶಾಲಿನೀ ಪ್ರತಿಭಾ ನಿಷ್ಠತ್ತಿಯು ಆಧ್ಯಾತ್ಮಿಕವಾದುದೇ 
ಆದಿ ಪರಾವಾಕ್‌ ಸಾಮಗಾನದ ಮೂಲಕ ತನ್ನನ್ನು ಅಭಿವ್ಯಕ್ತಿಗೊಳಿಸಿ 
ಕೊಳ್ಳುತ್ತಿರುವುದೆಂಬ ಅರಿವಿರುವ ಸಾಮಗಾಯಕನು ಆತ್ಮದ ಮೇಲೆ ಮನಸ್ಸನ್ನು ಏಕಾಗ್ರ 
ಗೊಳಿಸಲು ಶಕ್ತನಾದಲ್ಲಿ ಪ್ರಾಣಾಪಾನವು ನಿಷ್ಕ್ರಿಯವಾಗಿ ಉದಾನವು ತಾನಾಗಿಯೇ 
ಸುಷುಮ್ನೆಯನ್ನು ಪ್ರವೇಶಿಸಿ ಬ್ರಹ್ಮರಂಧ್ರಕ್ಕೇರುವ ಪರಿಣಾಮವಾಗಿ ಉಪಾಧಿಗಳಿಂದ 
ಮುಕ್ತವಾದ ಆತ್ಮಾನುಭವವು ಉದಯಿಸುತ್ತದೆ. 


ಸಾಮನ್‌*- ವೇದ, ಸಾಮನ್‌ ಪದಕ್ಕೆ ಇರುವ ತೃಪ್ತಿಗೊಳಿಸುವಕೆ, ಸಂತೈಸುವಿಕೆ, 
ಸಮಾಧಾನ ಪಡಿಸುವಿಕೆ, ಶಾಂತಿಗೊಳಿಸುವಿಕೆ, ಇತ್ಯಾದಿ ಅರ್ಥಗಳು ಸಾರ್ಥಕವಾಗುವುದು. 
"ಉಪಾಸನೆ' ಯಿಂದ ಫಲ ಸಿದ್ದಿಸಿದಾಗ ಮಾತ್ರ ಎಂಬುದನ್ನು ಗಮನಿಸಬೇಕು. 
ಸಾಮವೇದ ಆದಿತ್ಯಾತ್‌ - ಐತರೇಯ !.... ಸಾಮಾನ್ಯಾದಿತ್ಯಾತ್‌ - ಛಾಂ. ॥ಸೂರ್ಯಾತ್‌ 
- ಸಾಮವೇದಃ .... ಶತಪಥ | ಹೀಗೆ ಆದಿತ್ಯನಿಂದ ಸಾಮವೇದ ಎಂಬಲ್ಲಿ ಆದತ್ತೇ ರಸಾನ್‌, 
ಆದತ್ತೇ ಭಾಸಂ, ಆದೀಪ್ತೋ ಭಾಸಂ ಭವತಿ, ಅಂದರೆ ಸಾಮವೇದವು ಆದಿತ್ಯ! 
ಸೂರ್ಯನಂತೆ ಬೆಳಗುತ್ತಿದೆ, ಅದರಿಂದ ಪ್ರಕಾಶವನ್ನು ಪಡೆದು ಪ್ರಕಾಶಮಯವಾಗಿ 
ಆನಂದರಸವನ್ನು ಗ್ರಹಿಸು ಎಂದು ತಿಳಿಯುವುದೇ ಸೂಕ್ತವಾಗಿರುತ್ತದೆ. "ಸಾ' ಪರಮಾತ್ಮ 
ಪರಲೋಕ "ಆಮ ಜೀವಾತ್ಮ ಇಹಲೋಕ. "ಆವು' ಧಾತುವಿಗೆ ಗತಿ, ಚಲನೆ ಎಂಬ 


ರ್ಜ 

ಕ್ರಿಯಾರ್ಥ ಗ್ರಹಿಸಿದರೆ ಈಶ್ವರನ ಸಮೀಪಕ್ಕೆ ಜೀವಾತ್ಮನ ಸರಿಯುವಿಕೆಯೇ ಪರಮಾತ್ಮ 
ನೊಡನೆ ಜೀವಾತ್ಮನ ಕನಿಷ್ಠ ಸಂಪರ್ಕವೇ ಉಪ - ಸಮೀಪದಲ್ಲಿ ಆಸನ ಸ್ಥಾನ 
ಪಡೆಯುವುದೇ "ಉಪಾನನೆ'. ಕರ್ಮ ಜ್ಞಾನ ಉಪಾಸನೆಗಳು, ಹಿತಮಿತವಾಗಿ ಸಾಮ 
ಗಾನದಲ್ಲಿ ಬೆರೆತಿರುವುದರಿಂದ ಈ ಲೋಕ ಆ ಲೋಕಗಳ ಸಕಲ ಭೋಗಭಾಗ್ಯಗಳನ್ನು 
ಜನಧನಬಲವಿಲ್ಲದ ಅಕಿಂಚನನೂ ಸಹ ಉಪಾಸನಾಪ್ರಧಾನವಾದ ಸಾಮಗಾನದಿಂದ 
ಪಡೆಯಬಹುದು. ಸಾಮಗಾನದ ಭಕ್ತಿಗಳ ಮತ್ತು ಸಾಮಗಾನಗಳ ವಿವಿಧ ಉಪಾಸನಾ 
ಕ್ರಮವನ್ನೂ ಅದರ ಫಲಗಳನ್ನು ಛಾಂ.ಉ. ಮೊದಲನೆಯ ಅಧ್ಯಾಯದ ಮೊದಲನೆಯ 
ಹನ್ನೆರಡು ಖಂಡಗಳಲ್ಲಿ ವರಿಸಿದ್ದಾರೆ. ಉದ್ಗೀಥಪುರುಷನನ್ನರಿತು ಸಾಮಗಾನ ಮಾಡುವವ 
ನು ಆದಿತ್ಯನಾಗಿ ದೇವಕಾಮನೆಗಳನ್ನೂ ಮೇಲಿನ ಲೋಕಗಳನ್ನೂ ಪಡದು ಕೊಳ್ಳುತ್ತಾನೆ. 
ಚಾಕ್ಷುಷ ಪುರುಷನಾಗಿ ಕೆಳಗಿನ ಲೋಕಗಳನ್ನೂ ಮನುಷ್ಯಲೋಕಗಳನ್ನೂ ಪಡೆದುಕೊಳ್ಳು 
ತಾನೆ. ಅಜ್ಞನು ಭೂತಸೂಕ್ಷ್ಮಗಳನ್ನಾಶ್ರಯಿಸಿ ಜನ್ಮಾಂತರವನ್ನು ಹೊಂದುತ್ತಾನೆ. ಉಪಾಸಕ 
ನು ಜ್ಞಾನಪ್ರಕಾಶಕ ನಾಡೀದ್ದಾರಾ ಬ್ರಹ್ಮನನ್ನು ಸೇರುತ್ತಾನೆ - ಛಾಂ.ಉ. ೧.೭.೬-೯. ಸ 
ಪಾಷ್ಠನಾ ವಿನಿರ್ಮುಕ್ತಃ ಸ ಸಾಮ ಭಿರುನ್ನೀಯತೇ ಬ್ರಹ್ಮಲೋಕಂ - ಪ್ರ.ಉ.೫.೫., 
ಬ್ರ.ಸೂ.೧.೩.(೩ ॥ 


ಶಾಸ್ತ್ರದಲ್ಲಿ "ವಿದ್‌' ಮತ್ತು "ಉಪಾಸ್‌' ಧಾತುಗಳನ್ನೂ ಪರ್ಯಾಯವಾಗಿ 
ಉಪಯೋಗಿಸಿದೆ. ಉಪಾಸನೆಯು "ಆವೃತ್ತಿ' ಯೆಂಬ ಗುಣವನ್ನು ಅಡಗಿಸಿಕೊಂಡಿರುವ 
ಕ್ರಿಯೆ - ಬ್ರ.ಸೂ. ೪.೧.೧. ಶಾಸ್ತ್ರವು ತಿಳಿಸಿಕೊಡುವ ಮನೋನುಕೂಲವಾದ ಒಂದು 
ಆಲಂಬನವನ್ನು ಶ್ರದ್ಧೆಯಿಂದ ಗ್ರಹಿಸಿ ಅದರಲ್ಲಿ ಸಮಾನ ಚಿತ್ತವೃತ್ತಿಯನ್ನು - ಅದಕ್ಕಿಂತ 
ಭಿನ್ನಪ್ರತ್ಯಯಕ್ಕೆಡೆಕೊಡದಂತೆ - ಬೆಳಸಿಕೊಳ್ಳುವುದೇ ಉಪಾಸನೆ. "ತ್ವಂ ಹಿ ನಃ ಪಿತಾ ವಸೋ 
ತ್ವಂ ಮಾತಾ....' - ಸಾ.ಸಂ. ೧೧೭೦ ॥ ತ್ವಂ ದಾತಾ... ಪುತ್ರಸ್ಯ .... ॥ ಸಾ.ಸಂ. ೧೪೯೩ 
॥ ತ್ವಜ್‌ಹತ್ಯ .... ರಣಂ ಧಾಃ - ಸಾ.ಸಂ. ೩೨೬ । ಇತ್ಯಾದಿ ಯಕ್‌ಗಳಿಂದ ಉದಯವಾದ 
| ಮನಸಿಗೆ ನೆಮ್ಮದಿ ಸಂತೋಷ ಶಾಂತಿಯನ್ನುಂಟುಮಾಡುವ ಶಾಸ್ತ್ರ ಸಮರ್ಪಿತವಾದ ಸಾಮ 
ಗಾನಾದಿಗಳನ್ನು ಶಾಸ್ತ್ರೋಕ್ತ ಕ್ರಮದಲ್ಲಿ ಸಾಕ್ಷಾತ್ಕಾರವಾಗುವವರೆಗೂ ಭಾವಿಸುತ್ತಿರುವುದೇ 
ಉಪಾಸನೆ. ಪರತತ್ವದಲ್ಲಿ ತನ್ನನ್ನು ಎಲೀನಗೊಳಿಸಿಕೊಳ್ಳುವುದರಿಂದ ಸಮಸ್ತ ಬೇದಗಳೂ 
ಲಯವಾಗಿ ಲಭಿಸುವ ಐಕ್ಯಾನುಭವವೇ ಆಧ್ಯಾತ್ಮಿಕ .ಸಾಧನೆಯ ಅಂತಿಮ ಫಲ. ಸಾಮಃ 
ಪ್ರಾಣೋ ವೈ ಸಾಮ, ಪ್ರಾಣೇ ಹೀಮಾನಿ ಸರ್ವಾಣಿ, ಭೂತಾನಿ ಸಮ್ಯಜ್ಜಸಮ್ಯಜ್ಜ ಹಾಸ್ಕೈ 
ಸರ್ವಾಣಿ ಭೂತಾನಿ ಶೈಷ್ಟ್ಯಾಯ ಕಲ್ಪನ್ನೇ ಸಾಮ್ನಃ ಸಾಯುಜ್ಯಗ್‌ಂ ಸಲೋಕತಾಂ ಜಯತಿ 


೬೦ 
ಯ ಏವಂ ವೇದ - ಬ್ಬ.ಉ. ೫.೧೩.೩. ॥ ಸಮಸ್ತ ಭೂತಗಳೂ ಸಮನಾಗಿ ಸೇರುವ 
ಪ್ರಾಣವೇ "ಸಾಮ' ವೆಂದರಿತ ಮಹಾನುಭಾವನು ಶ್ರೇಷ್ಠತೆಯನ್ನೂ ಸಾಲೋಕ್ಕವನ್ನೂ 
ಸಾಯುಜವನೂ ತನದನಾಗಿ ಮಾಡಿಕೊಳುತಾನೆ. 
ಲೆ ಲ್ಕ ವ್ಸ ಹ ೪" 


ಉಪಾಸನೆಯು ಪುರುಷತಂತ್ರವಾದ ಮಾನಸಕ್ರಿಯೆಯಾಗಿದೆ. ಬ್ರಹ್ಮಪ್ರಾಪ್ತಿಯೇ 
ಫಲವಾಗುಳ್ಳ. ವಿಧಾಯಕ ಕರ್ಮವಿಶೇಷವೇ ಉಪಾಸನೆ. ಉಪಾಸನೆಯು ಉಪಾಸಕನಿಗೆ 
ಸತ್ವಶುದ್ಧಿಯನ್ನುಂಟುಮಾಡಿ ವಸ್ತು ತತ್ವವನ್ನು ಪ್ರಕಾಶಿಸುವುದರಿಂದ ಅದ್ವೈತ ಜ್ಞಾನಕ್ಕೆ 
ಉಪಕಾರಿಯಾಗಿರುತ್ತದೆ. ಆಂತರಿಕ ಆಲಂಬನವಿರುವುದರಿಂದ ಜ್ಞಾನಕ್ಕಿಂತಲೂ ಸುಗಮ 
ವಾಗಿರುತ್ತದೆ. ಯಕ್ಸಾಮೇ ವೈ ದೇವೇಭ್ಯಃ । ಅಯಜ್ಞೋ ವಾ ಏಷ ಯೋ ಸಾಮ ॥ ಇತ್ಯಾದಿ 
ಗಳು ಸೂಚಿಸುವಂತೆ ಕರ್ಮಗಳಲ್ಲೇ ಆಸಕ್ತನಾದ ವ್ಯಕ್ತಿ ಕರ್ಮವನ್ನು ತ್ಯಾಗಮಾಡಿ ಮನಸ್ಸನ್ನು 
ಉಪಾಸನೆಯಲ್ಲಿ ತೊಡಗಿಸುವುದು, ಕಷ್ಟಸಾಧ್ಯವೆಂಬುದನ್ನು ಅರಿತ ಶ್ರುತಿ ಸಾಧಕನ 
ಅನುಗ್ರಹಾರ್ಥವಾಗಿ ಪರಿಚಿತವಾಗಿರುವ ಕರ್ಮಾಂಗವಾದ ಉದ್ದೀಥಾದಿ ಭಕ್ತಿಗಳ "ಹಾಉ' 
ಕಾರಾದಿ ಸ್ತೋಭಗಳ : ಪಂಚವಿಧ ಸಪ್ತವಿಧ ಸಾಮಗಳ, ಗಾಯತ್ರ ರಥಂತರ ವಾಮದೇವ್ಯ 
ಬೃಹತ್‌, ವೈರೂಪ ವೈರಾಜ ಶಕ್ವರೀ ರೇವತೀ ಯಜ್ಞಾಯಜ್ಞೀಯ ರಾಜನ - ಛಾಂ.ಉ. ೧,೨. 
ಇತ್ಯಾದಿ ಸಾಮಗಳ ಎಶಿಷ್ಟ ಉಪಾಸನೆಗಳನ್ನು ಸೋಪಾನಕ್ರಮದಲ್ಲಿ ವಿಧಿಸಿದೆ. ಅರ್ಥ 
ಸಹಿತವಾದ ಜಪಾನುಭವವನ್ನುಂಟುಮಾಡುವುದೇ ಸಾಮಗಾನದ ವಿಶೇಷತೆ. ದೇವಾಃ 
ಸೋಮಂ ದಿವಃ ಸಾಮ್ನಾ ಸಮಾನಮ್‌ ತತ್ನಾಮ್ನಃ ಸಾಮತ್ವಂ - ತ್ರೆ.ಸಂ. ST 
ಮುಮುಕ್ಷು ಸಾಧಕನು ಸಾಮಗಾನದ ಉಪಾಸನೆಯಿಂದ ಮೋಕ್ಷಭಾಗಿ ಯಾಗುತ್ತಾನೆ. 
ಸಾಮಂ ಮೇನೇ ಸಾಮ - ನಿರು. ೭.೧೨ ॥ ಸಮ - ಸಮಾನ ಅಂದರೆ ಭಗವಂತನ 
ಗುಣಕರ್ಮಗಳಿಗೆ ಸಮಾನವಾಗಿ ತನ್ನ ಗುಣಕರ್ಮವನ್ನು ಅನುಭವಿಸುವುದು. ಕಬ್ಬಿಣದ 
ಗುಂಡು ಅಗ್ನಿಯಲ್ಲಿ ತಾಪಗೊಂಡು ಅಗ್ನಿಯ ಗುಣಧರ್ಮಗಳನ್ನೇ ಪಡೆಯುವಂತೆ 
ಉಪಾಸ್ಕದ ಗುಣಕರ್ಮಗಳು ಉಪಾಸಕನಲ್ಲೇ ಮೈದಳಯುವುದು. 


ಇಂತಹ ನಿರಹಂಕಾರಿಯಾದ ಸಾಧಕನು ಸಾಮಗಾನದ ಉಪಾಸನೆ ಮಾಡುತ್ತಾ 
ಸ್ವಜಾತೀಯ ಸಜಾತೀಯ ವಿಜಾತೀಯ ಭೇದಗಳಿಗೆ ಅತೀತನಾಗಿ ತದೇವ ಬ್ರಹ್ಮ ತ್ವಂ ವಿದ್ಧಿ 
ನೇದಂ ಯದಿದಮುಪಾಸತೇ - ಕೇನ ೧.೧.೮ । ಶ್ರುತಿಯ ಉಪದೇಶವನ್ನು ಸಾರ್ಥಕ 
ಗೊಳಿಸುತ್ತಾನೆ. ಜ್ಞಾನಾಸಿನೋಪಾಸನಯಾ ಶಿತೇನಚ್ಛಿತ್ಹಾ ಮುನಿರ್ಗಾಂ ಎಚರತ್ಯ ತೃಷ್ಣಃ - 
ಭಾಗ. ೧೧.೨೮.೧೭ ॥ ಮನನಶೀಲ ಪುರುಷನು ತಾನು ಪಡೆದ ಜ್ಞಾನದ ಕತ್ತಿಯನ್ನು 
ಉಪಾಸನೆ ಎಂಬ ಸಾಣೆಯ ಕಲ್ಲಿನ ಮೇಲೆ ಸಾಣೆ ಹಿಡಿದು ಚೂಪುಮಾಡಿ ದೇಹಾಭಿಮಾನಕ್ಕೆ 


೬೧ 
ಕಾರಣವಾದ ಅಹಂಕಾರವೆಂಬ ಬಹುಗಟ್ಟಿಯಾದ ಬಲವಾದ ಬೇರನ್ನು ಕತ್ತರಿಸಿಕೊಂಡು 
ನಿರ್ದ್ವನ್ಹನಾಗಿ ಆಶಾತೃಪ್ಪೆ ಇಲ್ಲದೆ ಆನಂದವಾಗಿ ಈ ಪೃಥ್ವಿಯ ಮೇಲೆ ಸಂಚರಿಸುತ್ತಾನೆ. 
ನ ೪ಣ ೧೨ ಲ "ವ ೨೨೦ 


ವೇದಾಧ್ಯಯನ : ಪಂಚೇಂದ್ರಿಯಗಳಿಂದಾಗಲೀ ಊಹೆ ತರ್ಕ ಅನುಮಾನಾದಿ 
ಸಾಧನಾದಿಗಳಿಂದಾಗಲೀ ತಿಳಿಯಲು ಸಾಧ್ಯವಾಗದಿರುವ ಪುರುಷಾರ್ಥವಾದ ಶ್ರೇಯ - 
ಪ್ರೇಯಗಳ ಸಾಧನೋಪಾಯಗಳನ್ನು ವೇದವು ತಿಳಿಸಿಕೊಡುವುದರಿಂದ ವೇದತ್ವವು ಸಿದ್ಧ 
ವಾಗಿದೆ. ಆಧೀತಮ್‌ ಉಚ್ಚಾರ್ಯಮಾಣಮ್‌ ವೇದಾಧ್ಯಯನೇನ ಸರ್ವವಿದ್ಯಾ ಪ್ರಾಪ್ತೇ 
ರ್ಮನುಷ್ಯಃ ಆಹ್ಲಾದೀ ಭವತಿ ಸರ್ವಾರ್ಥಜ್ಞಾತಾ ಜಾತಶ್ಸಂದೋ ವೇದಃ ॥ ವೇದಾಧ್ವಯನ 
ದಿಂದ- ಆತ್ಮೋತ್ಕರ್ಷ ಬಾಧಿತವಾದ ಅಜ್ಞಾನಗಳಿಂದಾಗುವ ಮನೋಬುದ್ದಿ ಮಾಲಿನ್ಯ 
ದೂರನಾಗಿ ವಿದ್ವಾಂಸನಾಗಿ ಮಹಾನಂದಕ್ಕೆ ಭಾಗಿಯಾಗುತಾನೆ. ಈ ಉದ್ದೇಶವನ್ನು ಈಡೇ 
ರಿಸಿಕೊಳ್ಳುವ ಕ್ರಮವಾಗಿ ಸಾಂಗೋಪಾಂಗವಾದ ಅರ್ಥಸಹಿತವಾದ ವೇದಾದಧ್ಯಯನವು 
ಕರ್ತವ್ಯವೆಂದು ವಿಧಿಸಲ್ಪಟ್ಟಿದೆ - ನಿರು. ೧.೧೯, ಬ್ರಾಹ್ಮಣೇನ ನಿಷ್ಕಾರಣೋ ಧರ್ಮಃ 
ಷಡಂಗೋ ವೇದೋತಧ್ಯೇಯೋಜ್ಞೇಯಶ್ನೇತಿ - ಮಹಾಭಾಷ್ಠ ॥ ಬ್ರಾಹ್ಮಣನು ಯಾವ 
ಫಲಾಪೇಕ್ಷೆಯೂ ಇಲ್ಲದೆ ಧರ್ಮಬೋದಧಕವಾದ ವೇದವನ್ನು ಷಡಂಗ ಸಹಿತ ಅರ್ಥಜ್ಞಾನ 
ಪೂರ್ವಕವಾಗಿ ಗುರುಮುಖೇನ ಅಧ್ಯಯನ ಮಾಡುವುದರಿಂದ ಮಾತ್ರ ವೇದಮನ್ರಗಳ 
ರಹಸ್ಯದ ಅನುಭವವಾಗಿ ಧರ್ಮ ಮತ್ತು ಬ್ರಹ್ಮದ ಅರಿವು ಮೂಡುತ್ತದೆ. ವೇದವೇ ವಿಧಿಸಿ 
ರುವ ಈ ಪ್ರಕಾರದ ವೇದಾಧ್ವಯನವನ್ನು ಇಷ್ಟಬಂದರೆ ಮಾಡಬಹುದು. ಇಲ್ಲದಿದ್ದರೆ ಇಲ್ಲ, 
ಎನ್ನಲು ಅವಕಾಶವಿಲ್ಲ. ವೇದಾಧ್ಯಯನ ನಿತ್ಯವಾಗಿದ್ದು ಸಂಧ್ಯಾದಿ ನಿತ್ಯಾಹ್ನಿಕಗಳಂತೆ 
ಸ್ವಧರ್ಮ ಸ್ವಕರ್ತವ್ಯ ಪಾಲನಾರೂಪವಾದುದಾಗಿದೆ. 


ಯೋತನಧೀತ್ಯ ದ್ವಿಜೋ ವೇದಾನನೃತ್ರ ಕುರುತೇ ಶ್ರಮಂ | 
ಸ ಜೀವನ್ನೇವ ಶೂದ್ರತ್ವಮಾಶುಗಚ್ಛತಿ ಸಾನ್ವಯಃ ॥ ಮನು. ೨.೧೬೮ / 


ಅಕ್ಷರ ಗ್ರಹಣಪೂರ್ವಕವಾದ ಕಂಠಪಾಠ ಮಾತ್ರದಿಂದ ವೇದಾದಧ್ವಯನ 
ಮಾಡಬೇಕೆಂಬ ವಿಧಿಯು ಪೂರ್ಣವಾಗುವುದಿಲ್ಲ ವೇದವನ್ನು ಕಂಠಪಾಠ ಮಾಡಿದ್ದರೂ 
ವೇದಾರ್ಥವನ್ನು ತಿಳಿಯದಿದ್ದರೆ ಭಾರವನ್ನು ಹೊತ್ತ ಕಂಬದಂತೆ ಆಯಾಸ ಮಾತ್ರವೂ 
ಬೂದಿಯ ಮೇಲೆ ಹಾಕಿದ ಕಟ್ಟಿಗೆಯಂತೆ ವ್ಯರ್ಥವೂ ಆಗುತ್ತದೆ - ನಿರು. ೧.೧೮.೧೯ ॥ 
ಅರ್ಥಚಿಂತನ ಪೂರ್ವಕ ಅಧ್ಯಯನ ಮಾಡಿದ ಬ್ರಾಹ್ಮಣನಲ್ಲಿ ಸಕಲ ದೇವತೆಗಳೂ 
ಆಶ್ರಯವನ್ನು ಪಡೆಯುವುದರಿಂದ ಅಂತಹವನು ಸರ್ವರಿಗೂ ನಮಸ್ಕಾರ ಯೋಗ್ಯನೂ 


೬೨ 

ಪೂಜ್ಯನೂ ಆಗಿರುತ್ತಾನೆ. ಅಂತಹ ವೇದವಿದನು ಬಹಳ ದ್ರವ್ಯದಿಂದಲೂ ಬಹುಪ್ರಯಾಸ 
ದಿಂದಲೂ ನಿರ್ವಹಿಸಲು ಸಾಧ್ಯವಾದ ಯಜ್ಞಗಳ ಫಲವನ್ನು ವೇದಾಧ್ಯಯನ ಮಾತ್ರ 
ದಿಂದಲೇ ಅನುಭವಿಸಿ ಸಾಯುಜ್ಯವನ್ನು ಪಡೆಯುತ್ತಾನೆ - ತೈ. ಆ. ೨.೧೪,೧೫. ಯದೃಚೋ 
ಅಧೀತೇ ಪಯ ಆಹುತಿಭಿರೇವ ತದ್ದೇವಾಂ ಸರ್ಪಯತಿ । ಯದೃಜುಷಿ ಫುತಾಹುತಿಭಿ 
ರ್ಯತ್ನಾಮಾನಿ ಸೋಮಾಹುತಿಭಿಃ ತದ್ದೇವಾಂಸ್ಪರ್ಷಯತಿ ॥ ಸಾಮವೇದಾ ಅಧ್ಯಯನ 
ಮಾಡುವುದರಿಂದ ಸೋಮಾಹುತಿಯನ್ನು ಕೊಟ್ಟಂತಾಗುತ್ತದೆ || ತೆ. ಆ.೨.೧೦ ॥ ಸ್ವಾಧ್ಯಾ 
ಯಾದ್ಯೋಗಮಾಸೀತ ಯೋಗಾತ್ತ್ವಾಧ್ಯಾಯಮಾಮನೇತ್‌ | ಸ್ವಾಧ್ಯಾಯ ಯೋಗ ಸಮೃತ್ಯಾ 
ಪರಮಾತ್ಮಾ ಪ್ರಕಾಶತೇ ॥ ಯೋಗ. ೧.೨೮ ವ್ಯಾಸ 


ಉಪನಯನದಿಂದ ಸಂಸ್ಕಾರಗೊಂಡ ದ್ವಿಜನು ತನ್ನ ಬುದ್ದಿಶಕ್ತಿಯನ್ನನುಸರಿಸಿ 
ವೇದಗಳನ್ನಾಗಲಿ ಅಥವಾ ಪಿತೃಪಿತಾಮಹರ ಪರಂಪರೆಯಿಂದ ಬಂದಿರುವ ಸ್ವಶಾಖೆ ಎಂಬ 
ಒಂದು ವೇದವನ್ನಾಗಲೀ ಅರ್ಥಸಹಿತ ಅಧ್ಯಯನ ಮಾಡಬೇಕು. ಸ್ವಾಧ್ಯಾಯವೆಂದರೆ ಸ್ವಶಾ 
ಖಾಧ್ಯಯನವೆಂದೇ ಅರ್ಥ - ್ರೆ. ಆ.೧.೩. 


ಯಸ್ತಿತ್ಯಾಜಜ್‌ ಸಖಿವಿದಜ್‌ ಸಖಾಯಮ್‌ । ನ ತಸ್ಯ ವಾಚ್ಯಪಿ ಭಾಗೋ ಅಸ್ತಿ । 
ಯದೀಜ್‌ ಶ್ರಣೋತ್ಕಲಕಜ್‌ ಶ್ರುಣೋತಿ । ನ ಹಿ ಪ್ರವೇದಜ್‌ ಸುಕೃತಸ್ಯ ಪನ್ನಾಂ ॥ 


ತನ್ನ ಆಪಮಿತ್ರನಂತಿರುವ ವೇದವನ್ನು ಅಧ್ಯಯನ ಮಾಡದೆ ಬಿಟ್ಟವನು ವಾಗ್ಬಾಗ್ಯವಿಲ್ಲ 
ದವನೂ ಅಲ್ಲೂ ಇಲ್ಲೂ ಸಲ್ಲದವನಾಗುತ್ತಾನೆ. ಪುರುಷಾರ್ಥಾನುಶಾಸನವು ವೇದ 
ಸ್ಕಾಧ್ಯಯನಂ ನಿತ್ಯಮನಧ್ಯಯನೇ ಪಾತಾದಿತಿ ಎಂದು ಅಪ್ಪಣೆ ಮಾಡುತ್ತಿದೆ. ನಿತ್ಯವಾದ 
ಕರ್ತವ್ಯರೂಪವಾದ ಸ್ವಶಾಖಾಧ್ಯಯನ ಮಾಡದವನು ಸ್ವಧರ್ಮಬ್ರಷ್ಟನಾಗಿ ಪತಿತ 
ನಾಗುತ್ತಾನೆ. ಅಧ್ಯಯನ ಮಾಡಿದವನು ತನ್ನ ಪಾಪಗಳನ್ನು ಕಳೆದುಕೊಂಡು ದೇವತೆಗಳನ್ನೂ 
ಪವಿತ್ರಗೊಳಿಸುವನು - ಬೃ.ಉ.೪.೪.೨೨ ಮತ್ತು ತೈ. ಉ.ಶಿಕ್ಷಾವಲ್ಲಿ. ವೇದಾಧ್ಯಯನದ, 
ಐದು ಹಂತಗಳನ್ನು ಹೀಗೆ ಗುರುತಿಸಲಾಗಿದೆ. 


ವೇದಸ್ಪಿ (ಕರಣಂ ಪೂರ್ವಂ ವಿಚಾರೋತಭ್ಯಸನಂ ಜಪಃ। 
ತದ್ದ್ಯಾನಂ ಚೈವ ಶಿಷ್ಯೇಬ್ಛಃ ವೇದಾಭ್ಯಾಸೋ ಹಿ ಪಂಚಧಾ ॥ ದಕ್ಷಸ್ತ್ರತಿ ೨.೩.೪ // 


ಮೊದಲು ವೇದವನ್ನು ಅಕ್ಷರಗ್ರಹಣ ಮೂಲಕ ಕಂಠಪಾಠ ಮಾಡುವುದು. ನಂತರ 
ಅರ್ಥ ತಿಳಿದುಕೊಂಡು ಅದರ ಬಗೆಗೆ ವಿಚಾರ ಮಾಡುವುದು, ಪುನಃ ಪುನಃ ಪಾರಾಯಣ 


೬೩ 
ಮಾಡುವುದು, ನಂತರ ಅದರ ಜಪ ಧ್ಯಾನಮಾಡುತ್ತಾ ಅದರ ಇಂಗಿತವನ್ನು ಮನದಟ್ಟು 
ಮಾಡಿಕೊಂಡು ಕಡೆಯದಾಗಿ ಶಿಷ್ಟರಿಗೆ ಪಾಠವನ್ನು ಹೇಳಿ ಕೊಡುವುದು. ಇದೇ ಆರ್ಷೇಯ 
ವಾದ ಅಧ್ಯಯನಕ್ರಮ ಯುಕ್ತಿಹೀನ ವಿಚಾರೇತು ಧರ್ಮಹಾನಿಃ ಪ್ರಜಾಯತೇ ಎಂಬ ಸ್ಪೃತಿ 
ವಾಕೃವನ್ನು ಕಲಿಯುವವರೂ ಕಲಿಸುವವರೂ ಅರಿತಿರಬೇಕು. 
ಮಾಧುರ್ಯ'ಮಕ್ಷರವ್ಯಕ್ತಿಃ ಪದಚ್ಛೀದಸು ಸುಸರಃ । 


ಲ) ಇನಿ ದವ 


ಧೈರ್ಯಂ ಲಯಸಮರ್ಥಂ ಚ ಷಡೇತೇ ಹಾಠಕಾಗುಣಾಃ ॥ 


ಅಕ್ಷರಗಳನ್ನು ಸ್ಫುಟವಾಗಿಯೂ ಮಧುರವಾಗಿಯೂ ಪದಗಳನ್ನು ವಿಧಿಪೂರ್ವಕ 
ವಾಗಿ ಬಿಡಿಸಿ ಸ್ವರಲಯಗಳನ್ನು ತಪ್ಪದೆ ಧೈರ್ಯವಾಗಿ ಸಂಶಯಕ್ಕೆಡೆಯಿಲ್ಲದೆ ಸ್ಪಷ್ಟವಾಗಿ 
ಮಧುರವಾಗಿ ಪಠಿಸುವುದು ವೇದಾಧ್ವಯನದಲ್ಲಿ ತೊಡಗಿರುವವರ ಗುಣವಾಗಿರ 
ಬೇಕೆಂದು ಪಾಣಿನೀಯಾದಿ ಶಿಕ್ಷಾಗ್ರಂಥಗಳು ಬಹುವಿವರವಾಗಿ ತಿಳಿಸುತ್ತಿವೆ. 


ರಕ್ತಂ ಪೂರ್ಣಂ ಅಲಂಕೃತಂ ಪ್ರಸನ್ನಂ ವ್ಯಕ್ತಂ ವಿಕೃಷ್ಟಂ ಶ್ಲಕ್ಷಂ ಸಮಂ ಸುಕುಮಾರಂ 
ಮಧುರಮಿತಿ - ನಾ.ಶಿ. ೧.೩.೧. ॥ ಸಾಮಗಾನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಗುಣಗಳು 
ಹೀಗಿವೆ. "ರಕ್ತಂ' - ವೇಣು ವೀಣಾ ಮನುಷ್ಯ ಸ್ವರಗಳು ಮಿಳಿತವಾಗಿರುವಾಗ ಆಗುವ 
ರಂಜನೆ "ಪೂರ್ಣಂ' - ಸ್ವರಶ್ರುತಿ ಛನ್ಹ ಪಾದಾಕ್ಷರಗಳ ಸಂಯೋಗದಿಂದ ಉತ್ಪನ್ನವಾಗುವ 
ಗುಣಪ್ರಕಟಣೆ. "ಅಲಂಕೃತಂ' - ಕಂಠ ಅಂದರೆ ಪ್ರಥಮಸ್ಥಾನದಲ್ಲಿರುವ ಸ್ವರವನ್ನು ಕೆಳಗೆ 
ಹೃದಯದಲ್ಲಿ ಸ್ಥಾಪಿಸಿ ಎತ್ತರಿಸಿ ಶಿರಸ್ಥಾನಕ್ಕೆ ಒಯ್ಯುವ ಪರಿ. "ಪ್ರಸನ್ನಂ' - ಕಂಠದಲ್ಲಿ ಗದ್ಗದ 
ಭಾವಹೋಗಿ ಶಂಕಾರಹಿತವಾಗುವ ಪರಿ. "ವ್ಯಕ್ತಂ - ಪದ ಪದಾರ್ಥ ಪ್ರಕೃತಿ ವಿಕಾರ 
ಆಗಮ ಲೋಪ ಕೃದನ್ನ ತದ್ದಿತ ಸಮಾಸ ಧಾತು ನಿಪಾತ, ಉಪಸರ್ಗ ಸ್ವರ ಲಿಂಗ ವೃತ್ತಿ 
ವಾರ್ತಿಕ ವಿಭಕ್ತರ್ಥ ಏಕವಚನ ಬಹುವಚನ ಮುಂತಾದವುಗಳು. ಬಹುಸ್ನಷ್ಟವಾಗಿ 
ಪ್ರತಿಪಾದಿತ ವಾಗುವ ಪರಿ. 'ವಿಕೃಷ್ಟಂ' - ಪದ ಅಕ್ಷರಗಳನ್ನು ಸ್ಪಷ್ಟವಾಗಿ ಎತ್ತರಸ್ವರದಲ್ಲಿ 
ಉಚ್ಚರಿಸುವ ಪರಿ. ಶ್ಲಕ್ಷ್ಯಂ' ದೃತ ವಿಲಂಬಿತ ದೋಷಗಳಿಲ್ಲದ ಉಚ್ಚನೀಚ ಪ್ಲುತ 
ಸಮಾಹಾರ ಕಾಲ ಮತ್ತು ಉಪಪತ್ತಿಗಳಿಂದ ಕೂಡಿದ ದ್ವನಿ. "ಸಮ' - ಸ್ವರಗಳ ಆವಾಪ 
ನಿರ್ವಾಪ ಏರಿಳಿತಗಳು, ವ್ಯವಸ್ಥಿತವಾದಸ್ಥಾನಗಳಲ್ಲೇ ಸಮಾವೇಶವಾಗುವ ಕ್ರಮ. 'ಸುಕು 
ಮಾರಂ' - ಪದ ವರ್ಣ ಸ್ವರ. ಆವೃತ್ತ ಅಕ್ಷರಗಳನ್ನು ಕಂಠ ಒತ್ತಿ ಉಚ್ಚರಿಸುವುದರಿಂದ 
ಉಂಟಾಗುವ ಮೃದುವಾದ ಕೋಮಲವಾದ ಗಾನ. "ಮಧುರಂ' - ಸ್ವಾಭಾವಿಕವಾಗಿಯೇ 
ಹೊರಡುವ ಲಲಿತ ಪದಾಕ್ಷರಗಳು - ಇವುಗಳನ್ನೆಲ್ಲಾ ಸಾಧನೆಯಿಂದ 
ಸಂಪಾದಿಸಿಕೊಳ್ಳಬೇಕು. 


೬೪ 

ನಿವಾರಿಸಿಕೊಳ್ಳಬೇಕಾದ ದೋಷಗಳು ಹೀಗಿವೆ - ಶಂಕಿತ ಭೀಷಣ, ಭೀತ 
ಉದ್ದುಷ್ಟ ಅನುನಾಸಿಕ ಕಾಕಸ್ಟರ ಮೂರ್ಧಗತ - ಉಚ್ಚಸ್ವರದಿಂದ ನೆತ್ತಿಯವರೆಗೇರಿ ಸುವ 
ಅಪೂರ್ಣಗಾನ; ಸ್ಥಾನವಿವರ್ಜಿತ ಎಸ್ವರ ವರತ ಎಶ್ಲಿಷ್ಟ ವಿಷಮಾಹತ ವ್ಯಾಕುಲ ತಾಲಹೀನ 
ಎಂಬ ಹದಿನಾಲ್ಕು ದೋಷಗಳನ್ನು ಸತತಪ್ರಯತ್ನದಿಂದ ದೂರಮಾಡಿ ಕೊಳ್ಳಬೇಕು - 
'ವಾ.ತಿ.೧.೩.೧೨., ಆಚಾರಹೀನರೂ ದುಷ್ಟರೂ ಕಣ್ಣು ಮೂಗು ಕಿವಿ ಹಲ್ಲು ತುಟಿ 
ವಕೃತವಾಗಿರುವವರೂ ಮೂಗಿನಲ್ಲೇ ಮಾತನಾಡುವವರೂ ಗದ್ಗದ ಕಂಠ ದವರೂ ನಿಲ್ಲಿಸಿ 
ನಿಲ್ಲಿಸಿ ಮಾತನಾಡುವವರೂ ವೇದಾಧ್ಯಯನ ಅಧ್ಯಾಪನಕ್ಕೆ ಅರ್ಹರಲ್ಲ. ಅತಿಕೋಪಿಷ್ಠರೂ 
ಆಲಸಿಗಳೂ ರೋಗಿಗಳೂ ಚಂಚಲ ಚಿತ್ತರೂ ಸಹಸ್ರಸಂದೇಹಗ್ರಸ್ತರೂ ಕೇವಲ ಪುಸ್ತಕದ 
ಮೇಲೇ ಭರವಸೆ ಇಟ್ಟಿರುವವರೂ ಗುರುವಿನಿಂದ ಅಧ್ಯಯನ ಪರಂಪರೆ ಸಂಪ್ರದಾಯ 
ಪ್ರಕಾರ ಅಧ್ಯಯನ ಮಾಡದವರೂ ಶಿಷ್ಪರ ಒಲವನ್ನು .ಗಳಿಸಲಾರರು, ಸಭಾ 
ಸಮ್ಮಾನಿತರಾಗಲಾರರು, ಶಠರೂ ಹೇಡಿಗಳೂ ಅಹಂಕಾರಿಗಳೂ ನಾಳೆ ಎಂದು ಮುಂದೂ 
ಡುವ ಆಲಸಿಗಳೂ ವೇದ ವಿದ್ವೆಯನ್ನಾರ್ಜಿಸಲಾರರು. 


ಬಾಹ್ಯಾಭ್ಯಂತರ ಶೌಚದಿಂದ ಶುದ್ದರಾದವರೂ, ಹಲ್ಲು ತುಟಿ ಆದಿ ಉಚ್ಚಾರಣಾ 
ಸ್ಥಾನಗಳು ಶುದ್ಧವೂ ಸುಂದರವೂ ಆಗಿರುವವರೂ ಗೆದ್ದಲು, ಹುಳು, ಸತತವಾಗಿ ಉದ್ಯೋಗ 
ಶೀಲವಾಗಿದ್ದು ಮಣ್ಣಿನ ಕಣಗಳಿಂದ ಹುತ್ತವನ್ನು ಕಟ್ಟುವಂತಹ ಪರಿಶ್ರಮಿಗಳೂ ಅಭ್ಯಾಸ 
ಶೀಲರೂ ಆಗಿರುವವರು ವೇದಾಧ್ಯಯನ ಸಂಪನ್ನರಾಗಲು ಸಾಧ್ಯ. 


ಅನಧ್ಯಯನ ಸ್ನ ವೇದಾಧ್ಯಯನದಿಂದ ವಿರಿಮಿಸಲು ಕೆಲವು ವಿಶೇಷ ದಿನಗಳನ್ನು 
ಅನಧ್ಯಯನವೆಂದು ಪರಂಪರೆಯಿಂದ ಹೀಗೆ ಗೊತ್ತು ಮಾಡಲಾಗಿದೆ. 


ಅಮಾವಾಸ್ಯಾ ಗುರುಂ ಹನ್ತಿ ಶಿಷ್ಯಂ ಹನಿ ಚತುರ್ದಶೀ । 
ಉಭಾವಾವಷ್ಟಮೀ ಹನಿ ಪ್ರತಿಪತ್‌ ಪಾಠನಾಶಿನೀಂ ॥ 


ತಸ್ಯ ವಾ ಏತಸ್ಯ ಯಜ್ಞಸ್ಯ ದ್ವಾವನಧ್ಯಾಯಾ ಯದಾತ್ಥಾ ಅಶುಚಿರ್ಯದ್ದೇಶಃ । ಇತಿ ॥ ಗ್ರಹಣ 
ಸ್ವಾಧ್ಯಾಯೇ .... ದ್ವಾವನಧ್ಯಾಯ್‌ ಎದ್ಯೇತೇ । ಆತ್ಮಾ ಬ್ರಹ್ಮಯಜ್ಞಸ್ಯ ಕರ್ತಾಸ್ಪ್ವಯಮ 
ಶುಚಿರ್ಯದಾ ಭವತಿ ತದಾನೀಮೇಕೋ ಅನಧ್ಯಾಯಃ । ದೇಶೋ ವಾ ಮೂತ್ರಪುರೀಷಾದ 
ಭಿರಶುಚಿರ್ಭವತಿ ಸ ದ್ವಿತೀಯೋತನಧ್ಯಾಯಃ 1 ನ ತು ಶಶ್ಚಿತ್‌ ತೃತೀಯೋ ಅನಧ್ಯಾಯ 
ಹೇತುರಸ್ತಿ ॥ ತೈ. ಆ.೨.೧೫ ॥ .... ಪ್ರತಿಪತ್ಪಾಠಶೀಲಸ್ಯ ವಿದ್ಯೇವ ತನುತಾಂ ಗತಾ ॥ 
ಸುಂದರಕಾಂಡ ೫೯.೩೧ ॥ 


೬೫ 
ದಾವೇವ ವರ್ಜಯೇನಿತ್ತಂ ಅನಧಾ ಯ್‌ ಪಯತತಃ। 
ವ ಆ್ಮ ಬೆ ಲೆ ಖಿ ಲ 
ಸ್ವಾಧ್ಯಾಯ ಭೂಮಿಂ ಚಾತಶುದ್ದಮಾತ್ಕಾನಂ ಚಾಶುಚಿಂ ದ್ವಿಜಃ 1 ಮನು. ೪.೧೨೭ ॥ 


ಪಾಡ್ಯ ಅಷ್ಟಮಿ ಪ್ರದೋಷ ಚತುರ್ದಶಿ ಹುಣ್ಣಿಮೆ, ಅಮಾವಾಸ್ಯೆ, ಸಂಕ್ರಾಂತಿ 
ಮನ್ಹಾದಿ ಯುಗಾದಿ ಆಶೌಚಗಳು ಇತ್ಯಾದಿ ಬಗೆಬಗೆಯ ಅನಧ್ಯಯನಕಾಲಗಳು ನಿಗದಿತ 
ವಾಗಿವೆಯಾದರೂ ಬಹಳ ಅನಧ್ಯಯನ ದಿನಗಳಿಂದ ಪಾಠಕ್ಕೆ ಸಮಯಾಭಾವ 
ವಾಗುವುದರಿಂದ ತಾನು ಮತ್ತು ಪಾಠಭೂಮಿ ಅಶುದ್ದವಾದರೆ ಮಾತ್ರ "ಅನಧ್ಯಾಯ' 
ಮಾಡಬೇಕು. ಅನ್ಯಥಾ ಪೂರ್ವನಿಮಿತ್ತಗಳಿದ್ದರೂ ಅಧ್ಯಯನ ಮಾಡಬಹುದು. ನಿತ್ಯಜಪ, 
ಕಾಮ್ಯಕರ್ಮ, ಪಾರಾಯಣಗಳಿಗೆ ಅನಧ್ಯಯನ ನಿಯಮ ಅನ್ವಯಿಸುವುದಿಲ್ಲವೆಂದು 
ಧರ್ಮಸಿಂಧು ತಿಳಿಸುತ್ತಿದೆ. 


ಅಧ್ಯಯನ ಕ್ರಮ :- ಅಕ್ಷರಜ್ಞೋ ವರಾಮಜಬ್ಞಃ ಪ್ರತ್ನಾರಂಭೀ ತಥ್ಸೆವ ಚ । 
೧ ಇ ಲಿ ಲ 
ಸ್ವರಮಾತ್ರಾ ವಿಭಾಗಜ್ಞಸವಿಪ್ರೋ ಗಾನಮರ್ಹತಿ ॥ 


ನಾಭ್ಯಾಹನ್ಯಾತ್‌ ನನಿರ್ಹಸ್ಥಾನ್ನಸ್ಯಾನ್ನಸ್ಯ ಪ್ರಗಾಯೇನ್ನ ಕಂಪಯೇತ್‌ । 
ಸಮಂ ಸಾಮಾನಿ ಗಾಯೇತ ವ್ಯೋಠಮ್ನೀ ಶ್ಯೇನ ಗತಿರ್ಯಥಾ ॥ 


ಸ್ವರಾಕ್ಷರಗಳನ್ನು ನುಂಗದೆ ಬಿಡದೆ ಅರಚದೆ ಕಂಪಿಸದೆ ಆಕಾಶದಲ್ಲಿ ಗಿಡುಗ 
ಹಾರುವಂತೆ ಗಡಿಬಿಡಿಯಿಲ್ಲದೆ ಶಾಂತವಾಗಿ ಒಂದೇ ಗತಿಯಲ್ಲಿ ಗಾನ ಮಾಡಬೇಕು. ಅಕ್ಷರ, 
ಸ್ವರ, ವಿರಾಮ, ಮಾತ್ರಾದಿಗಳ ತಿಳುವಳಿಕೆ ಇಲ್ಲದವರೂ ಶ್ರುತಿಜ್ಞಾನವಿಲ್ಲದವರೂ ಅಲ್ಪ 
ಕಂಠದವರೂ ಸಾಮಗಾನ ಮಾಡಲರ್ಹರಲ್ಲ 'ಸುಸ್ವರೇಣ ಸುವಕ್ತೇಣ ಪ್ರಯುಕ್ತಂ ಬ್ರಹ್ಮ 
ರಾಜತೇ' - ಎಂಬ ವಿಶೇಷ ಸ್ವರಸಂಪತ್ತಿಯನ್ನು ಸಾಮಗಾಯರರಿಗೆ ಶಿಕ್ಷಾಗ್ರಂಥಗಳು ತಿಳಿ 
ಸುತ್ತಿವೆ. "ಯಥಾವಧಾನೇನ ಪಠನ್‌ ಸಾಮಗಾಯತ,್ಯವಿಸ್ತ್ರ: ರಮ್‌ ಸಾವಧಾನ ಸ್ಥತಾಭ್ಯಾಸಾತ್‌ 
ಪರಂಬ್ರಹ್ಮಾಧಿ ಗಚ್ಛತಿ' ಎಂಬ ಯಾಜ್ಞವಲ್ವರ ಉಕ್ತಿ ಸಾಮಗಾಯಕರಿಗೆ ಬಹುಪಥ್ಯ 
ವಾದುದು. ಯೋಜಾಗರತಮೃಚಃ ಕಾಮಯಂತೇ ಯೋಜಾಗಾವತಮುಪ ಸಾಮಾನಿಯನ್ತಿ 
- ಚ.ಸಂ. ೫.೪೪.೧೪, ಛಾಂ.ಉ. ೨.೨೨.೨-೫ ॥ ಅತಿನಿದ್ರೆ ಇಲ್ಲದ ಜಾಗರೂಕನಾದ 
ವೇದ ಪಂಡಿತನಿಗೆ ಮಾತ್ರ ಸಾಮವೇದ ವಶವಾಗುವುದು. 


ಗಾನಕ್ಕಾಗಿ ಕಾಷ್ಟವೀಣೆ ಮತ್ತು ಗಾತ್ರವೀಣೆ ಎಂಬೆರಡು ಸಲಕರಣೆಗಳುಂಟು. 
ಕಾಷ್ಠವೀಣೆಯು ಸಂಗೀತ ಶಾಸ್ತದಲ್ಲಿ ಪ್ರಸಿದ್ದಿಯಾಗಿರುವುದು. ಸಾಮಗಾನಕ್ಕೆ ದೈವದತ್ತವಾದ 
ಶೆ. ೧೧. ಥಾ ಕೆ ಲೆ ೨೦ 


(ಯ ಜೂ ಗ ಯೂ  . 


೬೬ 
ಸ್ವಶರೀರವೆಂಬ ಗಾತ್ರವೀಣೆಯೇ ಬಹು ಅನುಕೂಲವಾದ ವಾದ್ಯ. ವೀಣ ಎನಿಸಿಕೊಳ್ಳುವ 
ಶರೀರದ ಯಾವ ಭಾಗವೂ ಸ್ವಲ್ಪವೂ ಅಲುಗದಂತೆ ಕಂಪಿಸದಂತೆ ಶರೀರ ಬೆನ್ನೆಲುಬು, 
ಕತ್ತು ಶಿರಸ್ಸು ನೇರವಾಗಿರುವಂತೆ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳುವುದು - ಶ್ವೇ.ಉ. 
೨.೮., ಭ.ಗೀ. ೬.೧೧,೧೩. ಎರಡೂ ಕೈಗಳ ಅಂಗೈಗಳನ್ನು ಮೇಲ್ಮುಖವಾಗಿರುವಂತೆ ಎಡ 
ಬಲ ತೊಡೆಗಳ ಮೇಲೆ ಇಟ್ಟುಕೊಳ್ಳುವುದು. ಅಂಗೈಯನ್ನು ಗೋಕರ್ಣಾಕೃತಿಯಲ್ಲಿಟ್ಟು 
ಕೊಂಡು ಬೆರಳುಗಳನ್ನು ಅಗಲಿಸದೆ. ಪರಸ್ಪರ ಕೂಡಿರುವಂತೆ ನೋಡಿಕೊಂಡು ಬೆರಳುಗಳ 
ಮೇಲೆ ಸ್ವರಗಳನ್ನು ಆರೋಪಿಸಿಕೊಳ್ಳುತ್ತಾ ಬಲಗೈ ಅಂಗುಷ್ಠದ ತುದಿಯಿಂದ ಮಾತ್ರ 
ಉಳಿದ ಬೆರಳು ಗಳ ಮಧ್ಯಭಾಗವನ್ನು ಅಂದರೆ "ಪರ್ವ' ಗಳನ್ನು ಮುಟ್ಟುತ್ತಾ... ಎಡಗೈ 
ಬೆರಳುಗಳಿಂದ "ಮಾತ್ರಾ "ದ್ವಿಮಾತ್ರಾ' "ವೃದ್ಧಿ' ಗಳನ್ನೂ ತ್ರಿರೇಖಾಸ್ಥಾನಗಳಲ್ಲ ಸಂಧಿ 
ಗಳನ್ನೂ ಪ್ರದರ್ಶಿಸುತ್ತಿರಬೇಕು. ಸಾಮಗಾನ ಮಾಡುವಾಗ ಪ್ರಥಮ ದ್ವಿತೀಯ ಸ್ವರಗಳ 
ಮಧ್ಯೆ ಗೋಧಿಕಾಳಿನಷ್ಟೂ ಯಕ್‌ ಪಠನ ಮಾಡುವಾಗ ಎಳ್ಳುಕಾಳಿನಷ್ಟೂ ಅಂತರವಿರಬೇಕು. 
ಬೆರಳುಗಳ 'ಮಧ್ಯಪರ್ವ' ಗಳಲ್ಲಿ ನಿಗದಿತವಾಗಿರುವ ನಿರ್ದಿಷ್ಟ ಸ್ವರವನ್ನೇ ಭಾವಿಸುತ್ತಿರ 
ಬೇಕು. "ವಿವೃತ್ತಿ' ಗಳೆನಿಸಿಕೊಂಡಿರುವ ಪದ ವಿಭಾಗದ ಛೇದವೂ ಕೂಡುವಿಕೆಯೂ ಮೋಡ 
ದಲ್ಲಿರುವ ಮಿಂಚಿನ ಸೂತ್ರದಂತೆ ಸ್ಪಷ್ಟವಾಗಿ ಗೋಚರಿಸುತ್ತಿರಬೇಕು. ತಲೆಯ ಕೂದಲಿನಲ್ಲಿ 
ಕತ್ತರಿಯು ಚಲಿಸುತ್ತಾ ಕೂದಲನ್ನು ಬೇರೆ ಮಾಡುವ ಪರಿಯಲ್ಲಿ ಪದಗಳೂ ಸ್ವರಗಳೂ 
ಪ್ರತ್ಯೇಕವಾಗಿ ಬೋಧವಾಗುತ್ತಿರಬೇಕು. ಆಮೆಯು ತನ್ನೆಲ್ಲಾ ಅಂಗಗಳನ್ನೂ ಒಳಗೆ 
ಸೆಳೆದುಕೊಂಡಿರುವಂತೆ ಶರೀರದ ಅನ್ಯ ಚೇಷ್ಟೆಗಳೆಲ್ಲಾ ವಿಲೀನವಾಗಿ ಮನಸ್ಸನ್ನೂ 
ದೃಷ್ಟಿಯನ್ನೂ ಸ್ವರಗಳ ಮೇಲಿಟ್ಟು ಸ್ಪಸ್ಥವಾಗಿಯೂ ನಿರ್ಭಯವಾಗಿಯೂ 


ಹ 


ಶಾಂತವಾಗಿಯೂ ವರ್ಣಗಳನ್ನುಚ್ಚರಿಸುತ್ತಿರಬೇಕು. 


ಸಮ್ಯಗ್ವರ್ಣ ಪ್ರಯೋಗೇಣ ಬ್ರಹ್ಮಲೋಕೇ ಮಹೀಯತೇ - ವರ್ಣಗಳು ಹುಟ್ಟುವ 

ಸ್ಥಾನ ಮತ್ತು ಒಟ್ಟಾಗುವ ರೀತಿ, ವರ್ಣಗಳು ಉದಯವಾಗಲು ಮಾಡಬೇಕಾದ ಪ್ರಯತ್ನ 
ದೀರ್ಫಾಕ್ಷರ ಹ್ರಸ್ವಾಕ್ಷರ ಒತ್ತಕ್ಷರಗಳನ್ನು ಉದಾತ್ತಾನುದಾತ್ತ ಕೃಷ್ಟಾದಿ ಸಪ್ತಸ್ವರ ಸ್ಥಾನಗಳಲ್ಲಿ 
ಉಚರಿಸಬೇಕಾದ ಮಾತಾ ಕಾಲಗಳನು ಶಿಕಾಶಾಸ ತಿಳಿಸಿರುವಂತೆ ವೇದಮನ ಗಳನು 
ಚ — ಹ ಯ ಈ ಈ ದ 
ಉಚ್ಚರಿಸುವವನು ಬ್ರಹ್ಮಲೋಕದಲ್ಲೂ ಪೂಜ್ಯನೆನಿಸುತ್ತಾನೆ. ಸಾಮಗಾನೋಚ್ಚಾರಣೆ 
ಯಾಗುವಾಗ ಮೂಗಿನ ನೇರಕ್ಕೆ ಪೂರ್ವದಲ್ಲಿ ಗೋಕರ್ಣಾ ಕೃತಿಯಲ್ಲಿರುವ ಅಂಗೈನ 


೬೭ 
ಬೆರಳುಗಳ ತುದಿಯನ್ನು ದೃಷ್ಟಿಸುತ್ತಾ ಮನ್ರಾರ್ಥವನ್ನು ಚಿಂತಿ ಸುತ್ತಿರಬೇಕು. ಮನ್ತ ವಾಕ್ಯ 
ಗಳು ಕೈ ಮತ್ತು ಬಾಯಿ ಎರಡರಿಂದಲೂ ಜೊತೆಜೊತೆಯಾಗಿ ಸಂಚರಿಸುತ್ತಿರಬೇಕು. 
ವರ್ಣಗಳ ದ್ರುತಾದಿ ವೃತ್ತಿಗಳನ್ನು ಪ್ರಾರಂಭಿಸಿದ ರೀತಿಯಲ್ಲೇ ಸಮಾಪ್ತಿಗೊಳಿಸಬೇಕು. 
ಅಂದರೆ ಪ್ರಾರಂಭದಿಂದ ಅಂತ್ಯದವರೆಗೂ ದ್ರುತಾದಿ ವೃತ್ತಿಗಳು ವ್ಯತ್ಯಾಸಗೊಳ್ಳದೆ ಒಂದೇ 
ಬಗೆಯಾಗಿರಬೇಕು. ಒಂದೇ ಗಾನದಲ್ಲಿ ಬಗೆಬಗೆಯ ದ್ರುತಾದಿ ವೃತ್ತಿಯನ್ನು 
ಯೋಜಿಸಬಾರದು. 


ಅಭ್ಯಾಸಾರ್ಥೇ ದ್ರುತಾಂ ವೃತ್ತಿಂ ಪ್ರಯೋಗಾರ್ಥೇತು ಮಧ್ಯಮಾಮ್‌ 
ಶಿಷ್ಯೇಣೋಪದೇಶಾರ್ಥೇ ಕುರ್ಯಾದ್ವತ್ರಿಂ ಎಲಮ್ದಿತಮ್‌ ॥ 


ಪಂಚಕಲಾಮಾತ್ರದ ವಿಲಂಬಿತ ವೃತ್ತಿಯಲ್ಲಿ ನಿಧಾನವಾಗಿ ಉಪದೇಶ ಮಾಡುವುದರಿಂದ 
ಪಾಠಹೇಳುವುದರಿಂದ ಶಿಷ್ಠ ಸುಲಭವಾಗಿ ಗ್ರಹಿಸುತಾನೆ. ಪ್ರಯೋಗ ಕಾಲದಲ್ಲ ಕರ್ಮ 
ಮಾಡುವಾಗ ಚತುಷ್ಕಲಾಮಾತ್ರದ ಮಧ್ಯಮ ವೃತ್ತಿಯಲ್ಲಿ ಮನ್ರಗಳನ್ನು ಪಠಿಸಬೇಕು. 
ಪಾರಾಯಣ, ಅಧ್ಯಯನ ಕಾಲಗಳಲ್ಲಿ ತ್ರಿಕಾಲಾಮಾತ್ರ ವೃತ್ತಿಯಲ್ಲಿ ಬೇಗಬೇಗ 
ಮನ್ಮೋಚ್ಚಾರವಾಗಬೇಕು - ನಾ.ಶಿ. ೧.೬.೨೧, ೨೨ ॥ 


ಗೀತೀ ಶೀಘ್ರೀ ಶಿರಃಕಂಪೀ ತಥಾ ಲಿಖಿತಪಾಠಕಃ । 
ಅನರ್ಥಜ್ಞೋ ಅಲ್ಲ: ಕಂಠಶ್ಚ ಷಡೇತೇ ಪಾಠಕಾಧಮಾಃ ॥ 


ವೇದವನ್ನು ಹಾಡಿನಂತೆ ಹೇಳುವವನೂ ಅತಿವೇಗವಾಗಿ ಪಠಿಸುವವನೂ ಶಿರಸ್ಸನ್ನು 
ಕಂಪಿಸುತ್ತಾ ಚಲಿಸುತ್ತಾ ವೇದವನ್ನು ಹೇಳುವವನೂ ಪುಸ್ತಕಗಳನ್ನು ಓದುವಂತೆ ವೇದವನ್ನು 
ಓದುವವನೂ ಅರ್ಥವನ್ನರಿಯದವನೂ ಕೀರಲು ಸ್ವರದವನೂ ಉತ್ತಮ ವೇದಾಧ್ಯಯನ 
ಸಂಪನ್ನನೆನಿಸುವುದಿಲ್ಲ. 


"ಅಭ್ಯಾಘಾತ' ಅಬ್ಬರಿಸುವಂತೆ, "ನಿರ್ಫಾತ' ಸಿಡಿಲಿನಂತೆ, "ಪ್ರಗಾನ' ಹಾಡಿನಂತೆ, 
"ಕಂಪನ' ನಡುಗುವಂತೆ ಇತ್ಯಾದಿ ದೋಷಗಳಿಗೆಡೆಕೊಡದಂತೆ ಸಮಭಾವದಿಂದ ಸಾಮಗಾನ 
ವಾಗಬೇಕು. ಆಕಾಶದಲ್ಲಿ ಗಿಡುಗ ಪಕ್ಷಿಯು ಹಾರುತ್ತಿರುವಂತೆ ನೀರಿನಲ್ಲಿ ಮೀನುಗಳು 
ಚಲಿಸುತ್ತಿರುವಂತೆ ಆಕಾಶದಲ್ಲಿ ಪಕ್ಷಿಗಳು ಹಾರಾಡುವ ಮಾರ್ಗವನ್ನು ಗುರುತಿಸಲಾಗದಂತೆ - 
ಸ್ವರಗತ ಶ್ರುತಿಯ ವಿಶೇಷ ಸ್ವರೂಪದ ಅವಧಾರಣವು ಕಾಣದಂತೆ ಸಾಮಗಾನದ ಸವಿಗೆ 


೬೮ 
ಚ್ಯುತಿಬಾರದಂತೆ ಆನಂದಾನುಭವವಾಗುತಿರಬೇಕು. ಹಾಲಿನಲ್ಲರುವ ತುಪ್ಪದಂತೆ ಕಟ್ಟಿಗೆ 
ಯಲ್ಲಿನ ಬೆಂಕಿಯಂತೆ ಸ್ತರಗತ ಶ್ರುತಿಯು ಗೀತದಲ್ಲಿ ಅವಿತುಕೊಂಡಿರುವುದರಿಂದ ವಿಶೇಷ 
ಪ್ರಯತ್ನದಿಂದ ಅದನ್ನು ಸಂಪಾದಿಸಬೇಕು. 


ವೇದಾಧ್ವಯನ ಮಾಡುವವರು ಸಾತ್ವಿಕ ಆಹಾರವನ್ನು ಹಿತಮಿತವಾಗಿ ಸೇವಿಸುತ್ತಿದ್ದು 
ಉಷಃಕಾಲಕ್ಕೆ ನಿದ್ದೆಯಿಂದೆದ್ದು ಮೌನವಾಗಿ ಶೌಚಾದಿಗಳನ್ನು ಮುಗಿಸಿ ತೇಗ, ಮಾವು 
ಮುತ್ತುಗ ಬಿಲ್ವ ಉತ್ತರಣೆ ಬಾಗೆ ಕಗ್ಗಲಿ ಕರವೀರ ಹೊಂಗೆ ಇತ್ಯಾದಿ ಮುಳ್ಳಿನ ಅಥವಾ 
ಹಾಲಿರುವ ಮರದ ಕಡ್ಡಿಗಳಿಂದ ದಂತಧಾವನ ಮಾಡಿಕೊಳ್ಳುವುದರಿಂದ ಕಫವು ಕಡಿಮೆ 
ಯಾಗಿ ವಾಗಿನ್ಹ್ರಿಯದ ಪಟುತ್ವ ವೃದ್ಧಿಯಾಗಿ ಶಬ್ದೋಚ್ಚಾರಣೆ ಸರಳವೂ ಸ್ಪಷ್ಟವೂ ಆಗಿ ದ್ವನಿ 
ಮಧುರವಾಗುತ್ತದೆ ಎಂದೂ ಉಪ್ಪಿನೊಂದಿಗೆ ತ್ರಿಫಲಾಚೂರ್ಣವನ್ನು ಭಕ್ಷಿಸುವುದರಿಂದ 
ಜಠರಾಗ್ನಿ ಪ್ರಜ್ವಲಿತವಾಗಿ ಮೇಧಾಧಾರಣೆ ಶಕ್ತಿ ವೃದ್ಧಿಸಿ ಸ್ವರವರ್ಣಗಳ ಸ್ಪಷ್ಟ ಉಚ್ಚಾರಣೆಗೆ 
ನೆರವಾಗುತ್ತದೆಂದೂ "ಪ್ರಾಚೀನ ಔದವ್ರಜಿಗಳು' ಮಾನ್ಯ ಮಾಡಿರುತ್ತಾರೆ. 


ವೇದಪಾರಾಯಣ ಮಾಡುವವರು ಯಕ್‌ ಪದ ಗಾನ ಅನಂತರ ಉಪನಿಷತ್ತು 
ಗಳನ್ನು ಕ್ರಮವಾಗಿ ಯಥಾನುಕೂಲ ಪಾರಾಯಣ ಮಾಡುತ್ತಾ ಅರ್ಥಾನುಸಂಧಾನ 
ಮಾಡುತ್ತಿರಬೇಕು. ಇದರೊಂದಿಗೆ ಬ್ರಾಹ್ಮಣ ಗ್ರಂಥಗಳ ಅಧ್ಯಯನ ಪೂರಕವಾಗಿರುತ್ತದೆ. 
---- ಸ್ವಾಮಿ ದೇವತಾ ಪ್ರತಿಷ್ಠಾಂಗಭೂತಂ ಸಾಮವೇದ ಗ್ರಾಮ/ ಅರಣ್ಯ/ ಊಹ/ ರಹಸ್ಯ 
ಭಾಗ ಪಾರಾಯಣಂ ಕರಿಷ್ಠೆ ಎಂದು ನವರಾತ್ರಿ ಶಂಕರಜಯಂತಿ ಹೋಮಹವನಾದಿ ನಿಮಿತ್ತ 
ವಾಗಿ ಕಾಮನಾಪೂರ್ತಿಗಾಗಿ ಪಾರಾಯಣ ಮಾಡುವಾಗ ಒಂದು/ಮೂರು/ಹತ್ತು ದಿನ 
ಗಳಲ್ಲಿ ಪಾರಾಯಣ ಮಾಡಲಾಗುವಷ್ಟು ಗ್ರಾಮ - ಅರಣ್ಯ, ಊಹ, ರಹಸ್ಯಗಾನ ಭಾಗ 
ಗಳನ್ನು ನಿಶ್ಚಯಮಾಡಿಕೊಂಡು, ಅಷ್ಟು ಭಾಗವನ್ನು ಸಂಕಲ್ಪದಲ್ಲಿ ಅಳವಡಿಸಿಕೊಂಡು 
ಪಾರಾಯಣ ಮಾಡಬೇಕು. ನಿತ್ಯನಿಯಮಾಧ್ಯಯನ ಮಾಡುವವರು ನಾ ಭುಕ್ತ್ವಾ ನಕ್ತಂ 
ನಾಧೀತಾ ॥ ಭೋಜನಾನರ ಮತ್ತು ರಾತ್ರಿ ಅಧ್ಯಯನ ಮಾಡಬಾರದು. 

ಗುರುವು ಸ್ವಮುಖದಿಂದ ಖಚಿತವಾದ ಸ್ಪಷ್ಟವಾದ ಉಚ್ಚಾರಣೆಯ ಮೂಲಕ 
ಶಿಷ್ಯನಿಗೆ ವೇದಮನ್ತಗಳನ್ನು ಉಪದೇಶಿಸುತ್ತಾ ಬಾಯಿಪಾಠ ಮಾಡಿಸುವುದೇ ಪ್ರಾಚೀನ 
ಪರಂಪರೆಯಾಗಿದೆ. ಸಕಾಲದಲ್ಲಿ ಉಪನಯನ ಸಂಸ್ಕಾರದ ಮೂಲಕ ಸಾವಿತ್ರೀ ಉಪದೇಶ 
ಪಡೆದು, ಗಾಯತ್ರೀ ಜಪವನ್ನೂ ಅಗ್ನಿಕಾರ್ಯದ ಮೂಲಕ ಅಗ್ನ್ಲಿಪರಿಚರ್ಯೆಯನ್ನೂ 
ಮಾಡುತ್ತಿರುವ ಬಾಲಕನು ಪ್ರಥಮ ಉಪಾಕರ್ಮವಾದ ನಂತರ ಶುಭದಿನದಂದು 


೬೯ 

ಪ್ರಾತರಾಹ್ನಿಕಗಳನ್ನು ಮುಗಿಸಿಕೊಂಡು ಗುರುಸೇವಾ ಸಂಕೇತವಾಗಿ ಒಂದು ಹಿಡಿ ಸಮಿತ್ತಿ 
ನೊಂದಿಗೆ ಅಭೀಷ್ಟ ಗುರುವಿನ ಬಳಿಗೆ ಬಂದು ಪ್ರವರಪೂರ್ವಕ ಪಾದಾಭಿವಂದನೆ ಮಾಡಿ 
ತಂದಿರುವ ಸಮಿತ್ತನ್ನು ಅವರ ಮುಂದಿಟ್ಟು ವೇದಾಧ್ಯಯನ ಮಾಡಿಸಬೇಕೆಂದು ಬಿನ್ನವಿಸಿ 
ಕೊಳ್ಳುವುದು. ಅಧೀ ಹಿ ಭಗವಃ.. ತೈ. ಉ.೩.೧.೧., ಛಾಂ. ಉ.೭.೧.೧. ! ಶಿಷ್ಯನು ಪ್ರವರ 
ಹೇಳಿಕೊಂಡು "ಅಹಂ ಭೋಃ ಅಭಿವಾದಯೇ' ಎಂದು ನಮಸ್ಕಾರ ಮಾಡಿದಾಗ ಗುರುವು 
"ಆಯುಷ್ಠಾನ್‌ ದೇವದತ್ತಾ ೩ಏಧಿ' ಎಂದು " ತಾ' ಎಂಬಕ್ಷರವನ್ನು ೩ ಮಾತ್ರಾ ಕಾಲವಾದ 
ಪ್ಲುತದಲ್ಲುಚ್ಚರಿಸುವುದು. 


ಬ್ರಹ್ಮಚಾರೀ ಧನದಾಯೀ ಮೇಧಾವೀ ಶ್ರೋತ್ರಿಯಃ ಪ್ರಿಯೋ ವಿದ್ಯಯಾ ವಾ.... 
ಸಂ. ಉ. ಬ್ರಾ.೩.೧೧ ॥ ಇದರ ಆದೇಶದ ಹಿನ್ನೆಲೆಯಲ್ಲಿ ಶಿಷ್ಯನ ನಡೆನುಡಿಗಳಿಂದ ಸಂತುಷ್ಟ 
ನಾದ ಗುರುವು - ತೈ. ಉಪ. ಶೀಕ್ಷಾವಲ್ಲಿಯಲ್ಲಿ ಹೇಳಿರುವಂತೆ ತಾನು ಪೂರ್ವಾಭಿಮುಖ 
ನಾಗಿ ಸ್ಥಿರಸುಖಾಸನದಲ್ಲಿ ಕುಳಿತುಕೊಂಡು ಶಿಷ್ಯನನ್ನು ಉತ್ತರಾಭಿಮುಖವಾಗಿ ಸ್ಥಿರಸುಖಾ 
ಸನದಲ್ಲಿ ಕೂರಿಸಿಕೊಳ್ಳುವುದು. ಓಂಕಾರ ಪೂರ್ವಕವಾಗಿ ಗುರುವಿಗೂ ಭಗವಂತನಿಗೂ 
ವಂದಿಸುವುದು - ಗೌ.ಧ.ಸೂ. ೧.೨.೫೮, ವಾ.ಶಿ.೧.೬.೪ ಮತ್ತು ನಾರದಪುರಾಣ ಪೂರ್ವ 
ಭಾಗ ೨ನೆಯ ಪಾದದಲ್ಲಿ ನಿರ್ದೇಶಿಸಿರುವಂತೆ ಮೊದಲು ಓಂಕಾರವನ್ನೂ ವ್ಯಾಹೃತಿಸಹಿತ 
ಗಾಯತ್ರೀ ಮನ್ತವನ್ನೂ ಪಠಿಸಿ "ಗಾಯತ್ರಾಖ್ಯಂ ಪ್ರಥಮಂ ಗಾನಂ' ಪ್ರಾರಂಭಿಸುವುದು. 


ಮನ್ತದ ಪ್ರಥಮಪಾದವನ್ನು ಸ್ವರಪೂರ್ವಕವಾಗಿಯೂ ಸಷವಾಗಿಯೂ ಶಿಷ್ಠನಿಗೆ 
ಸರಿಯಾಗಿ ಕೇಳಿಸುವಂತೆ ಉಚ್ಚರಿಸುವುದು, ಶಿಷ್ಯನು ಶ್ರದ್ಧಾಭಕ್ತಿಯಿಂದ ಏಕಾಗ್ರ ಚಿತ್ತನಾಗಿ 
ತನ್ಮಯತೆಯಿಂದ ಗುರು ಉಪದೇಶಿಸಿದ್ದನ್ನು ಸ್ಪಷ್ಟವಾಗಿ ಅಕ್ಷರ ಗ್ರಹಣಪೂರ್ವಕವಾಗಿ 
ಕೇಳಿಸಿಕೊಂಡು ಗುರುವಿಗೆ ಕೇಳಿಸುವಂತೆ ಮನಸ್ಸಿಟ್ಟು ಎರಡು ಅಥವಾ ಮೂರುಬಾರಿ 
ಯಥಾವತ್ತಾಗಿ ಸ್ಪಷ್ಟವಾಗಿ ಉಚ್ಚರಿಸುವುದು. ಗುರುವು ಶಿಷ್ಯನ ಸ್ವರಾಕ್ಷರ ಉಚ್ಚಾರ 
ಲೋಪದೋಷಗಳನ್ನೂ ಶಿರಸ್ಸು ಕೈ ಆದಿ ಅಂಗಗಳ ಚಲನೆಯ ವಿಕಾರಗಳನ್ನೂ ತಿಳಿಸಿ ತಿದ್ದಿ 
ಹೇಳಿಕೊಡುವುದು. ದುರೂಹವಾದ ಪರಿಚಿತವಲ್ಲದ ಪದಗಳನ್ನೂ ಪದಸಮೂಹ ಗಳನ್ನೂ 
ಉಚ್ಚರಿಸಲು ಶಿಷ್ಕನಿಗೆ ಕಷ್ಟವಾದಾಗ ಸೂಕ್ತವಾಗಿ ಪದಚ್ಛೇದ ಮಾಡಿ ಬಿಡಿಬಿಡಿಯಾಗಿ ಭಾಗ 
ಗಳಾಗಿ ಹೇಳಿಕೊಡುವುದು. 


ಗುರುವು ವೇದವಾಕ್ಕಗಳ ಪದಗಳನ್ನೂ ಸ್ಪರವರ್ಣಗಳನ್ನೂ ಎರಾಮವನ್ನೂ ಶಿಕ್ಷಾ 
ಮತ್ತು ವ್ಯಾಕರಣ ನಿಯಮಾನುಸಾರ ಗುರುತಿಸಬಲ್ಲವನಾಗಿರಬೇಕು. ಅಂದರೆ ವಾಕ್ಕದ 
ಸ್ವಲ್ಪಭಾಗವನ್ನು ಹೇಳುವಾಗ ಉಂಟಾಗಬಹುದಾದ ಸ್ವರವೃತ್ಯಾಸ ವರ್ಣ ವ್ಯತ್ಯಾಸ 


೭೦ 

ಸಂಧಿನಿಯಮಗಳನ್ನು ಗಮನಿಸಿ ಉಚ್ಚಾರವನ್ನು ಮಾಡಲೂ ಹೇಳಿಕೊಡಲೂ ಶಕ್ತನಾಗಿರ 
ಬೇಕು. ಈ ಸಂದರ್ಭದಲ್ಲಿ - ಮುಖ ನ್ಯಾಸ ಕರಣ ಪ್ರತಿಜ್ಞಾ ಹಾಗೂ ಉಚ್ಚಾರಣ ಎಂಬ 
ಐದೂ ಆಚಾರ್ಯನ ಕರ್ಮಗಳೆಂದು ಶಾಸ್ತ್ರ ಹೇಳುತ್ತಿರುವುದನ್ನು ಗಮನದಲ್ಲಿಟ್ಟುಕೊಳ್ಳ 
ಬೇಕು. ಯಾವುದಾದರೂ ವರ್ಣದ ಕರಣದ ಬಗೆಗೆ ಶಿಕ್ಷಾಶಾಸ್ತ್ರಗಳು ಮೌನವಾಗಿದ್ದರೆ 
ಗುರುಪರಂಪರಾಗತ ನಿಶ್ಚಯವೆಂಬ ಕರಣವೇ ಪ್ರತಿಜ್ಞಾರೂಪವೆಂದು ನಿರ್ವಹಿಸಬೇಕು. 
ಸಪ್ರತಿಜ್ಞಾ ಉಚ್ಚಾರಣೆಯೇ ಶ್ರೇಷ್ಠ. ಶಿಷ್ಯನ ಶಕ್ತಿಯನ್ನನುಸರಿಸಿ ಅರ್ಧ ಅಥವಾ ಒಂದು 
ಪ್ರಪಾಠಕವನ್ನು ಒಂದು ಅಥವಾ ಎರಡು ಪಕ್ಷಗಳ ಕಾಲ ಅಧ್ವಯನ ಮಾಡಿಸುವುದು. 
ಅನಧ್ಯಯನ ದಿನಗಳನ್ನು ಬಿಟ್ಟು ದಿನದಿನವೂ ಪ್ರಾತರಾಹ್ನಿಕಗಳ ನಂತರ ಶಿಷ್ಯನ ಶಕ್ತಿ ಸಾಧನೆ 
ಆಸಕ್ತಿ ಗಳನ್ನನುಸರಿಸಿ ಅಧ್ಯಾಪನವನ್ನು ಮುಂದುವರೆಸುತ್ತಿರಬೇಕು. 


ಶಿಷ್ಯನು ಗುರುವಿನಿಂದ ಶ್ರವಣ ಮಾಡಿದ್ದನ್ನು ಅಂದಂದೇ ಹತ್ತು ಅಥವಾ ಹೆಚ್ಚುಬಾರಿ 
ಆವರ್ತನೆ ಮಾಡಿಕೊಳ್ಳುತ್ತಾ ಗುರುವಿಗೊಪ್ಪಿಸುತ್ತಾ ವಾಚೋವಿಧೇಯ ಮಾಡಿ 
ಕೊಳ್ಳುವುದು. ಸ್ವಶಾಖೆಯ ಯಕ್‌, ಪದ, ಗಾನ, ಸಂಹಿತಾಪಾಠಗಳನ್ನೂ ಬ್ರಾಹ್ಮಣ 
ಉಪನಿಷತ್ತುಗಳನ್ನೂ ಅರ್ಥಸಹಿತ ಅಧ್ವಯನ ಮಾಡುತ್ತಿರುವಾಗಲೇ ಬಿಡುವಾದಾಗ ಶಿಕ್ಷಾ 
ಆದಿ ಷಡಂಗ ಗಳನ್ನೂ ಕಲ್ಪಸೂತ್ರ ಧರ್ಮಶಾಸ್ತ್ರ ಪುರಾಣೇತಿಹಾಸಗಳನ್ನೂ ವ್ಯಾಸಂಗ 
ಮಾಡುವುದು. ಈ ರೀತಿ ಒಂದು ವೇದದ ಸಾಂಗವಾದ ಅಧ್ವಯನ ಮಾಡಲು ಹನ್ನೆರಡು 
ವರ್ಷಗಳ ಸಮಯ ವನ್ನು ನಿಗದಿಮಾಡಲಾಗಿದೆ. ನಂತರ ಯಥಾಶಕ್ತಿ ಅನ್ಯಶಾಖೆಗಳ 
ಅಧ್ಯಯನವನ್ನೂ ಮಾಡಿ ಗುರುವಿಗೆ ದಕ್ಷಿಣೆ ಸಲ್ಲಿಸಿ ಸ್ನಾತಕನಾಗಿ ಗೃಹಸ್ಥಾಶ್ರಮ 
ಸ್ವೀಕರಿಸುವುದೇ ವೇದಾದಧ್ಯಯನದ ಸನಾತನ ಪರಂಪರೆಯಾಗಿದೆ. 


ಸಂಹಿತೆ : ಸಂಹಿತೈೆಕಪದಂ ನಿತ್ಯಾನಿತ್ಯಾಧಾತೂಪಸರ್ಗಯೋಃ । ನಿತ್ಯಾ ಸಮಾಸೇ 
ವಾಕ್ಕೇ ತು ಸಾ ವಿವಿಕ್ಷಾಯಪೇಕ್ಷ್ಯತೇ ॥ ಪದಃ ಪ್ರಕೃತಿ ಸಂಹಿತಾ ॥ ಪರಃ ಸನ್ನಿಕರ್ಷಾ ಸಂಹಿತಾ ॥ 
ಪಾ.೧.೪.೧೦೯ ॥// ಭಗವಂತನ ನಿಃಶ್ವಾಸರೂಪವಾಗಿರುವ ವೇದಮನ್ರಗಳು ಯಷಿಗಳಿಂದ 
ದ್ರಷ್ಟವಾಗಿದ್ದು ಅಕ್ಷರಗಳೂ ಪದಗಳೂ ಪ್ರಕೃತಿಪ್ರತ್ಯಯಗಳೂ ಸ್ವರಗಳೂ ನಿಯಮಾನು 
ಸಾರವಾಗಿ ಪರಸ್ಪರ ಸೇರಿಕೊಂಡು ನಿರಂತರ ಪ್ರವಾಹಮಯವಾಗಿ ಆನುಪೂರ್ವಿಯು ನಿತ್ಯ 
ವಾಗಿರುವುದೇ - ಸಂಹಿತೆ ಎನಿಸುತ್ತದೆ. ಸಾಮ ಸಂತಾನಃ - ಸಾಮ ವರ್ಣಾನಾಂ ಮಧ್ಯಮ 
ವೃತ್ಯೋಚ್ಚಾರಣಂ ಸಮತಾ ಸನ್ಮಾನಃ ಸನ್ವತಿಃ ಸಂಹಿತೇತ್ಯರ್ಥಃ - ತೈ.ಉ. ೧.೨.೧. !! 
ಸಾಮವೇದಸ್ಯ ಗೀತಿಷು ಸಾಮಾಖ್ಯಾ 1 ಮೀ.ಸೂ.೨.೧.೩೬, ಅತಿ ನ್ಯಾಯೇನ ಕೇವಲ 
ಗಾನಾತ್ಮಕತ್ವಾತ್‌ ॥ ಪದಾಭಾವೇನ ಪ್ರಸಿದ್ಧಾ ಸಂಹಿತಾ ಯದ್ಭಷಿ ನ ಭವತಿ ತಥಾಪಿ'ತಸ್ಪಿನ್‌ 


೭೧ 

ಸಾಮ್ನೋ ಗಾನೇ ಸಪ್ತಸ್ವರಾಭವಂತಿ ಕೃಷ್ಣಪ್ರಥಮಾ .... ಮನ್ಹ್ವಾತಿ ಸ್ವಾರ್ಯಾ ಇತಿ । ಯಥಾ 
ಮನ್ನ, ಮಧ್ಯಮತಾರಾಣೇತಿ ತ್ರೀಣಿ ಈತ ಸ್ಥಾನಾನಿ ಭವನ್ತಿ । ಏತೇಷಾಂ ಯಃ ಸನ್ನಿಕರ್ಷಃ 
ಸಾ ಸಂಹಿತಾ ॥ ಸ.ಉ.ಬ್ರಾ.೧.೧. ॥ ಸಪ್ತಸ್ವರಗಳಿಂದ ವ್ಯಾಪ್ತವಾದ ಖಕ್ಕನ್ನು ಎಕಾರ 
ವಿಶ್ಲೇಷಣ ವಿಕರ್ಷಣ ಅಭ್ಯಾಸ ವಿರಾಮ ಹಾಗೂ ಸ್ತೋಭ ಸಹಿತ ನಿಯಮಾನುಸಾರ 
ಎಡಬಿಡದೆ ವ್ಯಕ್ತವಾಗುವ ಗಾನವೇ, ಸಂಹಿತೆ : ಸಂಹಿತಾತ್ವನ್ನು ಸತತ ಗಾನ ಏವ ಸಾರ್ಥಕಂ 
ಭವತಿ ॥ ಯಕ್‌ ಶರೀರ ಸಾಮ ಆತ್ಮ. ಯಕ್‌ ಆಧಾರ ಸಾಮ ಆಧೇಯ ವಾಕ್ಕೇ ಯಕ್‌ 
ಪ್ರಾಣವೇ ಸಾಮ - ಛಾಂ.ಉ. ೧.೧.೫, ೧.೬.೧, ೧.೭.೨ 1 ಯಕ್‌ನಲ್ಲಿ ವಾಗ್ದಷ್ಟಿಯನ್ನೂ 
ಸಾಮದಲ್ಲಿ ಪ್ರಾಣ ದೃಷ್ಟಿಯನ್ನೂ ಗ್ರಹಿಸಿದರೆ ಯಕ್‌ ಸಾಮಗಳಿಗೆ ವಾಕ್‌ಪ್ರಾಣಗಳು 
ಕಾರಣವಾಗಿರುವುದರಿಂದ ಬುಕ್‌ಸಾಮ ಸಾಧ್ಯವಾದ ಸಮಸ್ತ ಕರ್ಮಗಳನ್ನೂ ಒಳಗೊಂಡಂ 
ತಾಗುತ್ತದೆಯಾಗಿ ಸಾಮವೇದವು ಯಕ್‌ಸಂಹಿತೆ ಮತ್ತು ಸಾಮಗಾನ ಸಂಹಿತೆ ಎಂಬೆರಡರ 
ಸಮೂಹವಾಗಿರುತ್ತದೆ. 


ಯಕ್‌ ಸಾಮಕ್ಕೆ ಆಧಾರ. “ಯಾ ಯಕ್‌ ತತ್‌ ಸಾಮ' - ಛಾಂ.ಉ.೧.೩೪ / 
ಯಾವುದು ಯಕ್ಕೋ ಅದೇ ಸಾಮ. ಯಕ್‌ ಮೇಲೆ ಆಧಾರಿತವಾದದ್ದು ಸಾಮ. 
ಯಚೀಷಮ್‌ - ಯ.೧.೬೧.೧, ೬.೬೪.೪, ೮.೩೨.೨೬,, ೬೨.೬, ೬೮.೬, ೮.೯೦.೧, 
೯೨.೯, ೧೦.೨೨.೧೦, ಹೀಗೆ ಎಂಟು ಮನ್ತಗಳಲ್ಲಿ ಬಂದಿದ್ದು ಯಕ್‌ ಮೇಲೆ 
ಸಾಮಗಾನವಾಗುತ್ತದೆ ಎಂಬ ಅರ್ಥವನ್ನೇ ತಿಳಿಸುತ್ತಿದೆ. "ಯಕ್‌ ಸ ಸಾಮಾಭ್ಯಾಮಭಿಹಿತ್‌ 
ಗಾವ್‌ ತೇ ಸಾಮನಾ ವೈತಾಮ್‌' - ಹಕ್‌ ಮತ್ತು ಸಾಮದ ಮನೋಹರ ಸ ಸಾಮಂಜಸ್ಯವು. 
'ಸೂರ್ಯಾ' ವಿವಾಹದ ರಥಕ್ಕೆ ಹೂಡಿರುವ ಎತ್ತುಗಳ ಭವ್ಯ ನಡಿಗೆಯ ಸೌಮನಸ್ಯದಂತಿದೆ 
- ಅ.ವೇ.೧೪.೧.೧೧. ಅಮೋಹಮಸ್ಥಿ ಸಾ ತ್ವಂ ಸ ಸಾಮಾಹಮಸ್ಥಿ ಯಕ್ಕಂ ದೌರಹಂ 
ಪೃಥಿವೀ ತ್ವಮ್‌ । ತಾವಿಹ ಸಂಭವಾವ ಪ್ರಜಾಮಾ ಜನಯಾವಹ್ಯ ॥ ಅ. ವೇ. ೧೪.೨.೭೧ 
ದಲ್ಲಿ ವಧುವನ್ನು ವರನು ಆಹ್ವಾನ ಮಾಡುತ್ತಾ ನಾನು "ಅಮ' ನಗಿದ್ದೇನೆ. ನೀನು " 
ಆಗಿದ್ದೀಯೆ. ನಾನು "ಆಕಾಶ' ನೀನು "ಪೃಥಿವೀ', ನಾನು "ಸಾಮ' ನೀನು "ಯಗ್‌' ರೂಪಾ, 
ಹೀಗೆ ನಮ್ಮಿಬ್ಬರಿಗೂ ಅಭಿನ್ನವಾದ ಪತಿಪತ್ನಿರೂಪ ಮೈದಳದಿದೆ. ಇದೇ ಅಭಿಪ್ರಾಯವನ್ನು 
ಐ.ಬ್ರಾ.೩.೨೩, ಬೃ.ಉ.೧.೪.೨೦, ಆಶ್ವ ಗೃ.ಸೂ.೧.೫೮ರಲ್ಲೂ ಕಾಣಬಹುದು. 'ಸಾ' 
ಯಕ್‌, "ಅಮ' ಗಾನ ಈ ಎರಡರ ಸಂಬಂಧದಿಂದ ಸಾಮದ ನಿಷ್ಠತ್ತಿಯಾಗಿದೆ. "ಸಾ' ರೂಪೀ 
ಯಕ್‌ನೊಂದಿಗೆ "ಅಮ' ರೂಪೀ ಸ್ಪರದ ಮೇಳದಿಂದಲೇ ಸಾಮತ್ವ ಸಿದ್ಧಿಯಾಗುತ್ತದೆಂದು 
ಬ್ರ. ಉ.೧.೩.೨೨ ತಿಳಿಸುತ್ತಿದೆ. 


೬೨ 

ವಾಗೇವರ್ಕ್‌ ಪ್ರಾಣಃ ಸಾ ಸಾಮೋಮಿತೈ €ದಕ್ಷರ ಮುದ್ದೀಥಃ | ತದ್ವಾ ಏತನ್‌ ಮಿಥುನಂ 
ಯದ್ದಾಕ್‌ ಚ ಪ್ರಾಣಶ್ಚರ್ಕ್‌ ಚ ಸ ಸಾಮ ಚ - ಛಾಂ.ಉ.೧.೧.೫ ॥ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ 
ವಾಕ್‌ ಮತು ಪ್ರಾಣಗಳ ಘನಿಷ್ಠ ಸಂಬಂಧದಂತೆಯೇ ಯಕ್‌ ಮತು ಸಾಮದ ಸಂಬಂಧ 
ಮಿಥುನ ರೂಪದಲ್ಲಿ ಘನಿಷ್ಠವಾಗಿರುವುದನ್ನು ಚರ್ಚಿಸಿದ್ದಾರೆ. ಚಕ್ಷುರೇವರ್ಗಾತ್ಮಾ ಸಾಮ 
ತದೇತದಸ್ಯಾಮೃಚ್ಛದ್ಯೂಢಂ ಸಾಮ ತಸ್ಮಾದೃಚ್ಛದ್ಯೂಢಂ ಸಾಮಗೀಯತೇ | ಚಕ್ಷುರೇವ 
ಸಾತ್ಮಾಮಸ್ಪ್ತತಾಮ - ಛಾಂ.ಉ. ೧.೭.೨ನಲ್ಲಿ ಚಕ್ಷು ರೂಪ ಯಕ್‌ ಮೇಲೆ ಸಾಮರೂಪ 
ಆತ್ಮಾ ಅಧಿಷ್ಠಿತವಾಗಿದೆ ಎಂದು ಕಣ್ಣುಗಳಲ್ಲಿ "ಸಾ' ಆತ್ಮನಲ್ಲಿ "ಅಮ' ದ ಭಾವನೆ 
ಮಾಡಲಾಗಿದೆ. ಶ್ರೋತ್ರಮೇವರ್ಜ್ವನಃ ಸಾಮ । ತದೇತ್‌ ಸ್ವಾಮೃಚ್ಛದ್ಯೂಢಂ ಸಾಮ, 
ತಾಸ್ಮಾದ್ಯಚ್ಕದ್ಯೂಢಂ ಸಾಮ ಗೀಯತೇ । ಶ್ರೋತ್ರಮೇವ ಸಾ ಮನೋತಮಸತ್ಲಾಮ 
ಛಾಂ.ಉ. ೧.೭.೩. ಶ್ರೋತ್ರವೆಂಬ ಯಕ್‌ನಲ್ಲಿ ಮನಸ್ಸೆಂಬ ಸಾಮ ಅಧಿಷ್ಠಿತವಾಗಿದ್ದು 
ಯಕ್‌ನಲ್ಲಿ ಅಧಿಷ್ಠಿತವಾಗಿಯೇ ಸಾಮಗಾನವಾಗುತ್ತದೆ ಎಂದು ತಿಳಿಸಿದೆ. 


ಅಥಯದೇತದಕ್ಷ್ಯಃ ಶುಕ್ಷಂ ಭಾಃ ಸೈವರ್ಗಥಯನ್ನೀಲಂ ಪರಃ ಕೃಷ್ಣಂ ತತ್ಸಾಮ | 
ತದೇತದಸ್ಯಾಮೃಚ್ಛದ್ಯೂಢಂ ಸಾಮ ತಸ್ಮಾದ್ಯಚ್ಚದ್ಯೂಢಂ ಸಾಮ ಗೀಯತೇ । ಅಥ ಯದೇನೈ 
ತದಕ್ಷ್ಯಃ ಶುಕ್ಲಂ ಭಾಃ ಸೈವ ಸಾನಥ ಯನ್ನೀಲಂ ಪರಃ ಕೃಷ್ಣಂ ತದಮಸ್ತತ್ಸಾಮ ಛಾಂ.ಉ.೧.೭.೪ 
ರಲ್ಲಿ ಕಣ್ಣಿನ ಪ್ರಕಾಶಮಾನವಾದ ಬಿಳಿಯ ಭಾಗವಾರ ಶುಕ್ಲವರ್ಣವೆಂಬ ಯಕ್‌ನಲ್ಲಿ ಕಣ್ಣಿನ 
ಶ್ಯಾಮಲವರ್ಣರೂಪವಾದ ಸಾಮ ಅಧಿಷ್ಠಿತವಾಗಿದೆ. ಅಂದರೆ ಕಣ್ಣಿನ ಶುಕ್ಲಪ್ರಕಾಶದಲ್ಲಿ 
'ಸಾ' ವನ್ನೂ ಶ್ಯಾಮಲವರ್ಣದಲ್ಲಿ "ಅಮ' ವನ್ನೂ ಭಾವಿಸಲಾಗಿದೆ. ಛಾಂ.ಉ. ಪ್ರಥಮ 
ಅಧ್ಯಾಯ ೬ನೆಯ ಖಂಡದಲ್ಲಿ ಆಧಿದೈವಕ ದೃಷ್ಟಿಯಲ್ಲಿ ಯಕ್‌ ಮತ್ತು ಸಾಮದ ಅವಿನಾ 
ಸಂಬಂಧವನ್ನು ತಿಳಿಸುತ್ತಿರುವುದನ್ನೇ "ಸಾಮ ಸಮ್ಮಿತ ಯಕ್‌' ಎಂದು ನಿ.೭.೧೨ ತಿಳಿಸುತ್ತಿದೆ. 
ಯಗಕ್ಷರಗಳ ಮೇಲೆ ಕ್ರುಷ್ಟುದಿ ಸಪಸ್ಪರಗಳಿಂದ ಮೆದಳೆದಿರುವುದೇ ಸಾ ಸಾಮಗಾನ. 


ಛನ್ಹಾರ್ಚಿಕ : ಖುಚ್‌ ಸುತೌ ಧಾತುವಿನಿಂದ "ಯಕ್‌' ಪದವಾಗಿದೆ. ಪಾದೇನ 
ಅರ್ಧರ್ಚಿನ ಚ ಉಪೇತಾಃ ವೃತ್ತಬದ್ಧಾಃ ಮನ್ಮ್ರಾಃ ಯಚಃ ॥ ನಿಯತಾಕ್ಷರಾವಸಾನಾ ಛನ್ಹೋ 
ನಿಬದ್ಧಾ ಖಕ್‌ । ತೇಷಾಂ ಯತ್ರಾರ್ಥವಶೇನ ಪಾದ ವ್ಯವಸ್ಥಾ ಸಾ ಚುಕ್‌ ॥ ಗಾಯತ್ಯ್ಯಾದಿ 
ಛಂದಸ್ಸುಗಳ ನಿಯಮಿತಾಕ್ಷರಗಳಿಂದ ಕೂಡಿದ ಅರ್ಥವಶದಿಂದ ಪಾದ ವ್ಯವಸ್ಥೆ ಇರುವ 
ಮನ್ತವು ಯಕ್‌ ಎನಿಸುತ್ತವೆ. ಪ್ರಾಣದ ಸಂಕಲ್ಪದಿಂದ ಮನ್ತಗಳ ಮೂಲಕ ಪ್ರಕಾಶಿಸುವ 
ಕರ್ಮಗಳು ಫಲವನ್ನು ಕೊಡಲು ಸಮರ್ಥವಾಗುತವೆ. ನಾಮ್ನಿ ಮನ್ರಾ ಏಕಂ ಭವನಿ, 
ಮನ್ರೇಷು ಕರ್ಮಾಣಿ - ಛಾಂ.ಉ. ೭.೨೧, ೭.೩.೫, ೭.೫.೧, ಮುಂ. ಉ. ೧.೨.೧ ॥ ಮನ್ರ 


೭೩ 

ವಿಲ್ಲದೆ ಕರ್ಮವಿಲ್ಲ ಮನ್ತಮಯವಾದ ಈ ಯಕ್‌ಗಳನ್ನು ಆಶ್ರಯಿಸಿಯೇ ಸಾಮಗಾನಗಳು 
ಉದಯವಾಗಿರುವುದರಿಂದ ಇವಕ್ಕೆ ಯೋನಿ ಯಕ್‌ ಅಥವಾ ಆಧಾರ ಖುಕ್‌ ಎನ್ನುತ್ತಾರೆ, 
ಒಂದು ಯಕ್ಕಿನಿಂದಾದ ಸೂಕ್ತಕ್ಕೆ "ಏಕರ್ಚ' ವೆಂದೂ ಎರಡು ಯಕ್‌ಗಳಿಂದಾದ ಸೂಕ್ತಕ್ಕೆ 
'ಪ್ರಗಾಥ' ವೆಂದೂ ಮೂರು ಖುಕ್‌ಗಳಿಂದಾದ ಸೂಕಕ್ಕೆ "ತೃಚ' ವೆಂದೂ ನಾಲ್ಕು ಯಕ್‌ 
ಗಳಿರುವ ಸೂಕ್ತಕ್ಕೆ ಚತುರ್ಚ. ಹೀಗೆ ಪಂಚರ್ಚ ಷಡೃಚ ಸಪ್ರರ್ಚವೆಂದು ಪೂರ್ವಾಚಾರ್ಯ 
ರು ಗುರುತಿಸಿದ್ದಾರೆ. ಸಾಮವೇದದಲ್ಲಿರುವ ೧೮೭೫ ಯಕ್‌ಗಳ ಸಮೂಹಕ್ಕೆ 'ಛನ್ನಾರ್ಚಿಕ' 
ವೆಂಬ ಅಭಿಧಾನವಿದೆ. ಇದನ್ನೇ ಸಾಮವೇದ ಸಂಹಿತೆ ಎಂದೂ ಕೆಲವರು ಲೋಕಾರೂಢಿ 
ಯಾಗಿ ಕರೆಯುತ್ತಾರೆ. ಗ್ರಾಮಗೇಯ ಅರಣ್ಯಗೇಯಗಳಿಗೆ ಆಧಾರವಾದ ೧-೬೪೦ ಯಕ್‌ 
ಗಳು "ಪೂರ್ವಾರ್ಚಿಕ' ವೆಂದೂ ೬೪೧-೬೫೦ ಖಕ್‌ಗಳು "ಮಹಾನಾಮೃರ್ಚಿಕ' ವೆಂದೂ, 
ಊಹ ಮತ್ತು ರಹಸ್ಯ ಗಾನಗಳಿಗೆ ಆಧಾರವಾದ ೬೫೧-೧೮೭೫ ಯಕ್‌ಗಳು "ಉತ್ತರಾರ್ಚಿಕ' 
ವೆಂದೂ ಪ್ರಸಿದ್ಧವಾಗಿವೆ. ಈ ೧೮೭೫ ಯಕ್‌ಗಳಲ್ಲಿ ೧೮೧೫ ಹಗೇದದ ಆಶ್ವಲಾಯನ 
ಶಾಖೆಯಲ್ಲೂ ೬೦ ಯಗ್ವೇದದ ಶಾಂಖ್ಯಾಯನ ಶಾಖೆಯಲ್ಲೂ ಪಠಿತವಾಗಿವೆ. 


ಪದಪಾಠ : ಛನ್ನಸಾಂ ಪರಿಜ್ಞಾನಾಯ ಪಾದವಿಜ್ಞಾನಮಾವಶ್ಯಕಂ - ಸಾಮವೇದಃ 
ಪದಾನ್ನಸ್ಯಾತ್‌ - ಇತಿ ಪದಪಾಠೋಪಿ ಅಧ್ವೇತವ್ಯಃ ॥॥ ಮನ್ತಗಳ ಆನುಪೂರ್ವಿಯ ನಿಯತ 
ವಾದ ಶುದ್ದರೂಪದ ರಕ್ಷಣೆಗಾಗಿ ಶಾಕಲ್ಯರೂ ಗಾರ್ಗರೂ ರೂಪಿಸಿರುವ ಪದಪಾಠವನ್ನು 
ಪ್ರಾಚೀನರು ಕಾಪಾಡಿಕೊಂಡುಬಂದಿದ್ದಾರೆ. ಇದರಿಂದ ಸಂಸ್ಕೃತ ಬಲ್ಲವರು ತಮಗೆ 
ತೋರಿದ ಅಭಿಪ್ರಾಯಕ್ಕನುಕೂಲವಾಗುವಂತೆ ಪದಗಳನ್ನು ಬಿಡಿಸಿ ವಿಚಿತ್ರಾರ್ಥ ಗಳನ್ನು 
ಕಲ್ಪಿಸಿ ಮೂಲ ಅಭಿಪ್ರಾಯವೇ ಲೋಪವಾಗುವಂತೆ ಮಾಡುವ ಅವಕಾಶ ಕಡಿಮೆಯಾಗಿದೆ. 
ವೇದ ಮನ್ರಗಳು ಕ್ಲಿಷ್ಟವೂ '- ಅರ್ಥಗಳು ಗಹನವೂ ಆಗಿರುವ ಸಂಹಿತಾ ರೂಪದ ವಾಕ್ಕ 
ಗಳನ್ನು ಪ್ರಾತಿಪದಿಕ ಪ್ರತ್ಯಯ ಸಂಧಿ ಸಮಾಸಗಳ ರೂಪದಲ್ಲಿ ಬಿಡಿಸಿ ತೋರಿಸಿಕೊಡುವ ಈ 
ಪದಪಾಠ ಕ್ರಮವು ಅಧ್ಯಯನ ಅಧ್ಯಾಪನಗಳಲ್ಲಿ ನಿಖರತೆಯೂ ಸ್ಪಷ್ಟತೆಯೂ ಮೂಡಲು 
ಸಹಾಯಕವಾಗಿದ್ದು ಮನ್ತಗಳ ಅರ್ಥಗಳನ್ನು ತಿಳಿಯಲು ಅನುಕೂಲವಾಗಿದೆ. ಒಂದೇ 
ಪದಕ್ಕೆ ಬೇರೆಬೇರೆ ಅರ್ಥಗಳಿರುವ ಸಂದರ್ಭದಲ್ಲಿ ಬೇರೆ ಬೇರೆ ಪದವಿಚ್ಛೇದವಿದ್ದು ಅರ್ಥ 
ವ್ಯತ್ಯಾಸವಾದಾಗ ಸ್ವರವ್ಯತ್ಕ್ಯಾಸವಾಗಿರುವ ಅಂಶಗಳೂ ಶಾಖಾಂತರ ಪಾಠಗಳೂ 
ಪದಪಾಠದಿಂದ ಗೊತ್ತಾಗುತ್ತವೆ. ಪದವಿಭಾಗದ ಕ್ರಮದಲ್ಲಿಯೂ ಸ್ವರಜೋಡಣೆ 
ಯಲ್ಲಿಯೂ ಒಂದು ನಿರ್ದಿಷ್ಟವಾದ ಕ್ರಮವಿದೆ. 


೭೪ 
ಮನಾ; ಸರ್ವೈಃ ಪದೈರ್ವ್ಯಾಪ್ತಾ ವಾಕ್ಯಭಾವಾತ್ತದಾನಿ ಚ | 
ವರ್ಣೈಃ ವರ್ಣಸಮೂಹಂ ಹಿ ಪದಮಾಹುರ್ವಿಶಶ್ಚಿತಃ || 
ಶಿ. ಪು. ವಾಯವೀಯ ಸಂಹಿತೆ ೨೯.೧೩ !! 


ಪದವಿಚ್ಛೇದೋತಸಂಹಿತಃ - ಪ್ರಾತಿಶಾಖ್ಯ - ಕಾತ್ಮಾಯನ. ಮನ್ರ ಗಳೆಲ್ಲವೂ ಪದ ಗಳಿಂದ 
ಸಮೃದ್ಧವಾಗಿವೆ. ವಾಕ್ಕರೂಪದಿಂದಿರುವ ಅಕ್ಷರಸಮೂಹಗಳು ಯಾವುದಾದರೂ 
ಅರ್ಥವನ್ನು ಸೂಚಿಸಿದರೆ ಅದನ್ನು ಪದವೆನ್ನುತ್ತಾರೆ. 


ಪದಮೇವ ಹಿತಂ ನಿತ್ಯಮನಿತ್ಯಾಃ ಪದಿನಃ ಸ್ಮೃತಾಃ | 
ಪದಾನಾಂ ಪರಿವೃತ್ತಿ ಸ್ಯಾನ್ಸು ಚ್ಯಂತೇ ಪದಿನೋ ಯತಃ ॥॥ 
ಶಿ.ಪು. ೯.೪, ಕೃಲಾಸ ಸಂಹಿತೆ. 


ಪದವು ಯಾವಾಗಲೂ ನಿತ್ಯವಾದದ್ದು ಪದಗಳ ಅರ್ಥ ಅನಿತ್ತ. ಪದವ್ವಂ ಜನದ ಶಕ್ತಿ 
ಶಬ್ದಾರ್ಥಗಳ ತಾದಾತ್ವ್ಯವನ್ನವಲಂಬಿಸಿದ್ದು ಪದಗಳ ಬದಲಾವಣೆಯಿಂದ ಪದಗಳ ಅರ್ಥ 
ಬದಲಾಗುತ್ತದೆ. ಇಲ್ಲಿ ಗಮನಿಸಬೇಕಾದುದು ಪದವೊಂದೇ ಅಲ್ಲ ಪದವಿಯನ್ನೂ ಸಹ, 
ಇದರಿಂದ ವಸ್ತು ರೀತಿ ಸಾರ ಸ್ವರೂಪ ಅಕ್ಷರಗಳಿಗಿರುವ ನಂಟು ಅರ್ಥಗಳನ್ನು ಸಮಗ್ರವಾಗಿ 
ಚಿಂತಿಸಲು ಅನುಕೂಲವಾಗುತ್ತದೆಯಾದುದರಿಂದ ಪದಪಾಠದ, ಅಧ್ಯಯನ ವನ್ನು 
ಮಾಡಿಯೇ ತೀರಬೇಕೆಂಬ ಪರಂಪರೆ ಇದೆ. 


ಸಾಮಗಾನ ಸಂಹಿತೆ : ಗೀತಿಷು ಸಾಮಾಖ್ಯಾ- ಜೈ.ಸೂ. ೨.೧೩೬ //ವೇದಮನ್ತಗಳ 
ಗಾನ ಸಂಜ್ಞೆಯೇ ಸಾಮ. ಕೇವಲ ಮನ್ತ ಪಠನವಾಗಲೀ ಕೇವಲ ಗಾನವಾಗಲೀ ಸಾಮವಲ್ಲ 
"ಖುಚ್‌ ಸ್ತುತೌ' ಗಾನರೂಪವಾದ ಮನ್ತಗಳೇ ಸಾಮ. ಗಾನಾರ್ಥಂ ಗೃಹೀತಾ ಚುಕ್‌ ಸಾಮ | 
ಗೀತರೂಪಾಃ ಮನ್ರಾ; ಸಾಮಾನಿ । ಚಿತಿ; ಸ್ರುಕ್‌ .... ಸಾಮಾದಧ್ವರ್ಯುಃ ॥ ತೈೆ.ಆ. ೩.೧. ॥ 
ಸಾಮ ಶಬ್ದೇನ ಅಧ್ವೇತುರ್ವರ್ಣೋಚ್ಚಾರಣ ಶಕ್ತಿರುಚ್ಛತೇ ॥॥ ಯಜ್ಞವು ಸಾಂಗವಾಗಿ 
ನೆರವೇರಲು ಅದಧ್ವರ್ಯುಎನ ಅವಶ್ಯಕತೆ ಇರುವಂತೆಯೇ ಸೃಷ್ಟಿರೂಪಿ ಅದ್ವರಕ್ಕೆ ಯಜ್ಞಕ್ಕೆ 
ತಪೋರೂಪವಾದ "ಸಾಮದ' ಅವಶ್ಯಕತೆ ಇದೆ. ಯಕ್‌ ಗಾನಯುಕ್ತವಾದಾಗ ಅರ್ಥವನ್ನು 
ಗಾನದಲ್ಲಿ ಕಾಣಬೇಕೇ ಅಥವಾ ಯಕ್ಕಿನಲ್ಲಿ ಕಾಣಬೇಕೇ ಎಂಬ ಜಿಜ್ಞಾಸೆ - ತಾಂ.ಮ. ಬ್ರಾ. 
೧೫.೧೦.೧ರಲ್ಲಿ ನಡೆದಿದೆ - ಉದಾಹರಣೆಗಾಗಿ ರಥನ್ನರ ಗಾನವನ್ನು ಅರ. ೩೬, 
ಮಾಡೋಣವಾಗಲಿ ಎಂದಾಗ ಸ್ವರಸ್ತೋಭ ಭಕ್ತಿ ಆದಿ ಪರಿಕರಗಳಿಂದಲಂಕೃತವಾದ 


೭೫ 
ಆಭಿತ್ವಾಶೂರನೋ - ಯ. ೨೩೩ನ್ನು ಗಾನಮಾಡುತಾರೆಯೇ ವಿನಹ ಕೇವಲ ಸ್ಪರ ಸೂೋಭ 
ಭಕ್ತಿಗಳನ್ನಾಗಲೀ ಕೇವಲ ಯಕೃನ್ನಾಗಲೀ ಗಾನ ಮಾಡುವುದಿಲ್ಲ. ಹೀಗಾಗಿ ರಥನ್ನರ 
ಶಬ್ದಾರ್ಥವು ಗಾನ ಎಶಿಷ್ಟವಾದ ಯಕ್‌ ಎನ್ನಬೇಕಾದರೆ ಯಗಾಕ್ಷರಗಳಿಂದ ಬೇರೆಯಾದ 
ಸ್ವರಸ್ತೋಭಾದಿ ಅಪೂರ್ವ ಪರಿಕರಗಳಿಂದ ಅಲಂಕೃತವಾಗಿ ಮನವನ್ನು ಮುಟ್ಟಿ ತಟ್ಟಿ 
ವಿಲಕ್ಷಣ ಪರಿಣಾಮವನ್ನು ಬೀರುವ ಸ್ವಾಂತಃ ಸುಖಕ್ಕೂ ಶಾನ್ನಿಗೂ ಕಾರಣವಾಗುವ 
ಆನುಪೂರ್ವೀಸ್ವರೂಪದ ಗಾನವೇ ರಥನರ ಸಾಮದ ಶಬ್ದಾರ್ಥ ಎಂಬುದೇ ಸರಳ 
ಎವರಣೆಯಾಗಿರುತ್ತದೆ - ಜೈ.ನ್ಯಾ.ಎ. ೭.೨.೧. ॥ 


ಸರ್ವೇಷಾಂ ವಾ ಏಷ ವೇದಾನಾಂ ರಸೋಯತ್ತಾಮ - ಶತಪಥ ೧೨.೮.೩ ೨೩, 
ಸಾಮವೇದ ಏವ ಪುಷ್ಪಂ - ಛಾಂ. ೩.೩.೧. ಇತ್ಯಾದಿ ಶ್ರುತಿಸ್ಥೃತಿ, ಇತಿಹಾಸ, ಪುರಾಣಗಳ 
ಹೊಗಳಿಕೆಗೆ ಪಾತ್ರವಾಗಿರುವ ಸಾಮಗಾನ ವೇದರಾಶಿಗೇ ಅಪೂರ್ವವಾದ ದೈವಿಕ ಧ್ವನಿ 
ಯನ್ನು ನೀಡಿದೆ. ವೇದ ಸಮುದ್ರದ ಅಂತರಂಗ ವೈಭವವನ್ನು ಪ್ರಕಟಿಸುವ ಉತುಂಗ ತರಂಗ 
ಗಳೇ ಈ ಸಾಮಗಾನಗಳು. ಸಾಮಗಾನದ ಅಪೂರ್ವ ಸ್ವರವಿನ್ಯಾಸಗಳಿಂದ ಉದಯವಾಗುವ 
ಧ್ವನಿಶಕ್ಷಿಯು ಶಬ್ದಾತೀತವಾದ ಆನಂದವನ್ನು ಅನುಭವ ಮಾಡಿಕೊಡುತ್ತದೆ - ಅನಾಹತಸ್ಯ 
ಶಬ್ದಸ್ಯ ತಸ್ಯ ಶಬ್ದಸ್ಯ ಯೋ ಧ್ವನಿಃ | ಧ್ವನಿರಂತರ್ಗತಂ ಜ್ಯೋತಿಃ ಜ್ಯೋತಿರನ್ನ ರ್ಗತಂ ಮನಃ ॥ 
ಉನ್ಮನೋ ಎಲಯಂ ಯಾನ್ತಿ ತದ್ದಿಷ್ಲೋಃ ಪರಮಂ ಪದಂ ॥ ಸಾಮಗಾನವು ಆ 
ಪರಮಪದವನ್ನು ನಮ್ಮದನ್ನಾಗಿಸುತ್ತದೆ. ದೃವೀವಾಕ್‌ ನ ಪ್ರಬಲಶಕ್ತಿಯೂ ಸಂಗೀತದ 
ಲಯಬದ್ಧವಾದ ಇಂಪೂ ಸಾಮಗಾನದಲ್ಲಿ ಹಿತಮಿತವಾಗಿ ಮಿಳಿತವಾಗಿದ್ದು ನಾದಾನು 
ಸಂಧಾನಕ್ಕೆ ಸಹಾಯಕವಾಗಿ ಸಾಧಕನನ್ನೂ ಶ್ರೋತ್ಸವನ್ನೂ ಮನ್ತಪೂತರನ್ನಾಗಿ ಮಾಡಿ 
ಧನ್ಯರನ್ನಾಗಿಸುತ್ತದೆ. "ಯುದ್ದ ವೈ ಶಿವಂ ತಾನ್ತಂ ವಾಚಸ್ಪತ್ಲಾಮ' ಕಲ್ಯಾಣಕರವೂ, ಶಾಂತವೂ, 
ಆದ ವಾಣಿಯ ರೂಪವೇ ಸಾಮ, ಇದರ ಕಡೆಗೆ ಪ್ರವೃತ್ತಿಯಾಗುವುದರಿಂದಲೇ "ಶಿವಮ್‌' 
'ಶಾನ್ತಿ' ನಮಗೆ ಹತ್ತಿರವಾಗುವುದು. ಸಾಮಗಾನದ ನಿಜಸ್ವರೂಪವನ್ನು ತಿಳಿ ದವನು 
ಅಮೃತತ್ತ್ವವನ್ನು ಪಡೆಯುತ್ತಾನೆ. 


ಪಶುಗಳಿಗೆ ಹಿತವೂ ಗಂಭೀರವೂ ಆದ ಯಜಮಾನನಾಗಲಿ ಉದ್ಗಾತೃವಾಗಲಿ ಗಾನ 
ಮಾಡುವ ಉದ್ಗಾನವು ಅಗ್ನಿದೇವತಾ ಸಂಬಂಧವಾದುದು. ಇಂತಹುದಕ್ಕೆ ಸಮವಾದು ಭಂಭ 


೭೬ 

ಎಶೇಷವಲ್ಲದ ಅನಿರುಕ್ಕ ಗಾನವು ಪ್ರಜಾಪತಿ ದೇವತಾ ಸಂಬಂಧವಾದುದು. ಸ್ಪಷ್ಟವಾದ 
ನಿರುಕಗಾನವು ಸೋಮದೇವತಾ ಸಂಬಂಧವಾದುದು. ಮೃದುವೂ ಕೋಮಲ ವೂ ಆದುದು 
ವಾಯುವಿನದು ಕೋಮಲವೂ ಪ್ರಯತ್ನ ಸಾಧ್ಯವಾದುದು ಇಂದ್ರನದು. ಕಂಚ ಪಕ್ಷಿಯ 
ಧ್ವನಿಗೆ ಸಮಾನವಾದ ಗಾನವು ಬೃಹಸ್ಪತಿಯದು. ಒಡೆದ ಕಂಚಿನಂತಿರುವ ವರುಣ 
ಸಂಬಂಧವಾದ ದ್ವನಿಯನ್ನು ಬಿಟ್ಟು ಉಳಿದೆಲ್ಲವನ್ನೂ ಉಪಯೋಗಿಸಬೇಕು. ದೇವತೆಗಳಿಗೆ 
ಅಮೃತವನ್ನೂ, ಪಿತೃಗಳಿಗೆ ಸ್ವದೆಯನ್ನೂ ಮನುಷ್ಯನಿಗೆ ಅವನ ಇಷ್ಟಾರ್ಥ ಗಳನ್ನೂ 
ಪಶುಗಳಿಗೆ ಹುಲ್ಲು ನೀರನ್ನೂ, ಯಜಮಾನನಿಗೆ ಸ್ವರ್ಗಲೋಕವನ್ನೂ ನನಗೆ ಅನ್ನ ವನ್ನೂ 
ಸಾಮಗಾನದ ಮೂಲಕ ಸಾಧಿಸುವೆನೆಂದು ಸ್ವರ, ಊಷ್ಟ, ವ್ಯಂಜನಗಳ ಉಚ್ಚಾರದಲ್ಲಿ ಜಾಗ 
ರೂಕನಾಗಿ ಸುತಿಸಬೇಕು. ಸಾಧಕನ ಐಹಿಕ ಆಮುಷ್ಟಿಕ ಆಸೆ ಆಕಾಂಕ್ಷೆಗಳನ್ನು ಪೂರ್ಣ ಗೊಳಿಸಿ 
ಪರಬ್ರಹ್ಮ ವನ್ನು ಪಡೆಯುವ ಉತ್ಕೃಷ್ಟ ಸಾಧನವೇ ಸಾಮಗಾನ' ವೆಂದು ಛಾಂದೋಗ್ಯಾದಿ 
ಉಪನಿಷತ್ತುಗಳು ಘೋಷಿಸುತ್ತಿವೆ - ಛಾಂ.ಉ. ೨.೨೨.೧,೨. 


ಸಾಮಗಾನಾಧ್ಯಯನದ ಧ್ವೇಯ ಉದ್ದೇಶ ಫಲಪ್ರಾಪ್ತಿಗಳಿಗನುಗುಣವಾದ ಕೆಲವು 
ವಿಶಿಷ್ಟ ಗಾನ ಪ್ರಕಾರಗಳನ್ನು ಸಂ.ಉ.ಬ್ರಾ. ಪ್ರಥಮ ಖಂಡದಲ್ಲಿ ಹೆಸರಿಸಿ ವಿವರಿಸಿದ್ದಾರೆ. 
ಯಾರಿಗೂ ಕೇಳಿಸದಂತೆ ಸಮಸ್ತ ಜನರಿಂದ ಮರೆಯಾಗಿ ಸಮಸ್ತರ ಹಿತಕ್ಕಾಗಿ ಬ್ರಹ್ಮಲೋಕ 
ಪ್ರಾಪ್ತಿಗಾಗಿ ಉಪಾಂಶುವಾಗಿ ಸಾಮಗಾನಾಧ್ಯಯನ ಮಾಡುವುದು. ಪರೋಕ್ಷಪ್ರಿಯರಾದ 
ದೇವತೆಗಳಿಗೆ ಮುದವನ್ನುಂಟು ಮಾಡುವಂತಹದಾಗಿದ್ದ "ಸರ್ವಪರೋಕ್ಷಾ ದೇವ 
ಸಂಹಿತಾ' ಎನಿಸುತ್ತದೆ. ಪರಮಾರ್ಥಪ್ರಾಪಿಗಾಗಿ ಪರೋಕ್ಷದಲ್ಲಿ ಏಕಾಂತದಲ್ಲಿ ಸ್ವಧರ್ಮ 
ಪ್ರಾಪ್ತ ಅಧ್ಯಯನದಲ್ಲಿ ನಿರತರಾಗಿದ್ದು ಅವಕಾಶವಾದಾಗ ಸ್ವಧರ್ಮನಿರತರೂ ಶಾಸ್ತ್ರ 
ಪಾರಂಗತರೂ ಯಷಿತುಲ್ಯರೂ ಆದವರ ಸಮಕ್ಷಮದಲ್ಲೂ ಶಾಸ್ತ್ರಪ್ರಾಪ್ತವಾದ ಗಂಗಾದಿ 
ತೀರ್ಥ ಕ್ಷೇತ್ರಗಳಲ್ಲೂ ವಿಧಿಪೂರ್ವಕವಾದ ಯಜ್ಞಸಿದ್ದಿ ಗಾಗಿಯೂ ಮಧ್ಯಮಸ್ವರದಲ್ಲ 
ನೆರವೇರಿಸುವ ಸಾಮಗಾನಾಧ್ಯಯನವು ಯಷಿಗಳನ್ನು ಸಂತೋಷಗೊಳಿಸಿ ಬ್ರಹ್ಮವರ್ಚಸ್ನಿಗೆ 
ಕಾರಣವಾಗಿದ್ದು ಪರೋಕ್ಷಪ್ರತ್ಯಕ್ಷರ್ಷಿ ಸಂಹಿತಾ ಎನಿ ಸುತ್ತದೆ. ದೀನತೆ ಇಲ್ಲದೆ ಹ್ರಸ್ವ 
ದೀರ್ಫ್ಥ ಪ್ಲುತಬೇದಗಳ ನ್ಯೂನಾತಿರಿಕ್ತ ದೋಷ ರಹಿತವಾಗಿರುವ ಅಂದರೆ ಸಂಪೂರ್ಣ 
ವೆನಿಸಿದ ಆ ಸ್ಥಾನದಲ್ಲಿ ಉಚ್ಚಾಸ ವಿಚ್ಛೇದ ರಹಿತ ಅಂದರೆ ಸಂಸ್ಕಷ್ಟವೆನಿಸಿದ, ತದೇಕ 
ಚಿತ್ತವಾದ ಅಂದರೆ ಸಂಯತವೆನಿಸಿದ ವಾಕ್‌ನಿಂದ ಮನ್ನರಾನರ್ಬೂತವಾದ ಮಧ್ಯಮ 
ಸ್ವರದಲ್ಲಿ ಪಠಿತವಾಗುವ ಸ್ತುತಿರೂಪವೆನಿಸಿದ ಗಾನಗಳು ಇನ್ಹಾದಿ ದೇವತೆಗಳನ್ನೂ 


೭೭ 
ಸಂತೋಷ ಪಡಿಸುವುದಾಗಿದ್ದು ಪುತ್ರಪೌತ್ರಹಿರಣ್ಯಾದಿ ಸಮೃದ್ಧಿಯನ್ನು ತರುವು 


ಆಹಾನಿಸಿ 
ವ 
ದೂ ಸ್ವರ್ಗಪ್ರದವೂ ಆಗಿದ್ದು ದೇವಹೂಃ ಸಂಹಿತೆ ಎನಿಸುತ್ತದೆ. 


ಅಶನ ವಸನ ಪಶು ಆದಿ ಪ್ರತ್ಯಕ್ಷವಾದ ಐಹಿಕ ಫಲಾಪೇಕ್ಷೆಯಿಂದ ಎಲ್ಲರೂ 
ಕೇಳುವಂತೆ ಸಮಸ್ತ ಸಮಾಜದ ಸಮಕ್ಷಮದಲ್ಲಿ ಉಚ್ಚಸ್ವರದಲ್ಲಿ ಸಾಮಗಾನ ಮಾಡುವುದು. 
ಸರ್ವಪ್ರತ್ಯಕ್ಷ ಪಶವ್ಯಾಸುರ ಸಂಹಿತಾ ಎನಿಸಿದ್ದು ರಾಕ್ಷಸತ್ವ ಹಾಗೂ ಪಶುತ್ವಪ್ರದವಾದುದು. 
ಆಕ್ರಂದ ಆಕ್ರೋಶ ಸಹಿತವಾಗಿ ಬಹು ದೀರ್ಫ್ಥಸ್ವರದಿಂದ ಮಾಡುವ ಸಾಮಗಾನಾಧ್ಯಯನ 
ವು ಅಮಿತ್ರಹೂ ಸಂಹಿತಾ ಎನಿಸಿದ್ದು ಪುಂಡರು ಪೋಕರು ಕಳ್ಳಕಾಕರಾದಿ ಹಿಂಸಾನಿರತರನ್ನು 
ಆಹ್ವಾನಿಸಿ ಮೃತ್ಯುಸಮಾನ ಫಲದಾತೃವಾಗಿದ್ದು ತ್ಯಾಜ್ಯವಾದದ್ದು. ಮಾತನಾಡುವ ಧಾಟಿ 
ಯಲ್ಲ ಪ್ರಲಾಪಿಸುತ್ತಾ ಅಸ್ಪಷ್ಟಾಕ್ಷರಗಳಿಂದ ಕ್ಷೀಣಸ್ಪರದಲ್ಲಿ ಪಠಿತವಾಗುವ ಸಾಮಗಾನಾಧ್ಯ 
ಯನಪ್ರ ವಾಕ್‌ಶಬಹೂಃ ಸಂಹಿತಾ ಎನಿಸಿದ್ದು ಬಹು ನಿಕೃಷ್ಟವಾದುದಾಗಿದ್ದು ತಿರಸ್ಕರಿಸ 
ತಕ್ಕುದಾಗಿದೆ. 


ಸಾಮಗಾನ ಸಂಹಿತೆಯು ಗ್ರಾಮಗಾನ, ಅರಣ್ಯಗಾನ, ಮಹಾನಾ ೨ಮ್ಮೀಗಾನ 
ಊಹಗಾನ ಮತ್ತು ರಹಸ್ಯಗಾನವೆಂಬ ಅಭಿಧಾನಗಳಿಂದ ವಿಭಕ್ತವಾಗಿ ಸಾಧಕನನ್ನು 
ಆಕರ್ಷಿಸುತ್ತಿದೆ. ಸಾಮಸಂಹಿತೆಯ ಸ್ವರೂಪವನ್ನು ಈ ಪಟ್ಟಿಕೆಯು ಸ್ಪಷ್ಟಪಡಿಸುತ್ತದೆ. 


ಅಕ್ಷರಗಳು ವರ್ಣಗಳು : ಭಗವಂತನು ಸ್ವಯಂ ಅಮೃತಮಯನಾಗಿದ್ದು 
ವೇದಮೂರ್ತಿಯಾಗಿದ್ದಾನೆ. ಪ್ರಾಣವು ಅವನ ಉಪಾಧಿಯಾಗಿದ್ದು ಅನಾಹತನಾದವಾಗಿ 
ಅಭಿವ್ಯಕ್ತಗೊಳ್ಳುತ್ತದೆ. ಜೇಡರಹುಳು ತನ್ನ ಬಾಯಿನ ಜೊಲ್ಲಿನಿಂದ ಬಲೆಯನ್ನು ಕಟ್ಟಿ 
ಕೊಂಡು ಪುನಃ ಅದೇ ಬಲೆಯನ್ನು ತಾನೇ ನುಂಗುವಂತೆ ಸ್ವರ ಸ್ಪರ್ಶಾ ದಿ ಅಕ್ಷರಗಳನ್ನು 
ಸಂಕಲ್ಪಿಸುವ ಮನರೂಪೀ ನಿಮಿತ್ತ ಕಾರಣದಿಂದ ಹೃದಯಾಕಾಶದಲ್ಲಿ ಅನನ್ತವಾದ 
ಅಪಾರವಾದ ಅನೇಕ ಮಾರ್ಗಗಳಲ್ಲಿ ವೇದವಾಣಿಯನ್ನು ವೈಖರೀ ರೂಪದಲ್ಲಿ ಸ್ವತಃ 
ಪ್ರಕಟಿಸುತ್ತಲೂ ತನ್ನಲ್ಲೇ ಲೀನ ಗೊಳಿಸುತ್ತಲೂ ಇರುತ್ತಾನೆ. ಈ ವೇದವಾಣಿಯು ಹೃದ್ಧತ 
ವಾದ ಸೂಕ್ಷ್ಮವಾದ ಓಮ್‌ ಕಾರದ ಮೂಲಕ ಅಭಿವ್ಯಕ್ತವಾಗುವ ಅ ಯಿಂದ ಔ ವರೆಗಿನ 
ಒಂಬತ್ತು ಸ್ವರ ಗಳಿಂದಲೂ ಕ್‌ ಯಿಂದ ಮ್‌ ವರೆಗಿನ ಇಪ್ಪತ್ತೈದು ಸ್ಪರ್ಶ ಗಳಿಂದಲೂ, 
ಯರಲವ ಎಂಬ ಅಂತಸ್ಥಗಳಿಂದಲೂ ಶ.ಷ.ಸ. ಎಂಬ ಊಷ್ಟ್ರ ಗಳಿಂದಲೂ ವಿಜೃಂಭಿಸುತ್ತಿದೆ 
ಎ ಸಲದ ಒಡಿ ..ಆ (9) 


೭೮ 


ಸಾಮವೇದ ಸಂಹಿತೆ 


ಅರ್ಚಿಕ / ಯಕ್‌ 


ಪೂರ್ವಾರ್ಚಿಕ ಮಹಾನಾಮ್ಲೀ ಉತರಾರ್ಚಿಕ 


ಗ್ರಾಮೇಗೇಯ ಅರಣ್ಯೇಗೇಯ ಊಹಗಾನ ಹಸ್ಯಗಾನ 
ಗಾಯತ್ರ ಅರ್ಕಪರ್ವ ಗ್ರಾಮೇಗೇಯಸ್ಕ ಅರಣ್ಯಸ್ಯ 


ಆಗ್ನೇಯಕಾಂಡ ದ್ವನ್ನಪರ್ವ ಊಹ ಊಹ್ಯ 
ಬನ್ಸ್ರಕಾಂಡ ವ್ರತಪರ್ವ 
ಪಾವಮಾನಕಾಂಡ ಶುಕ್ರಿಯಪರ್ವ 


ಒರು (ಪರ್ವ 


ಅರ್ಕದ್ದನ್ನ ವ್ರತಪರ್ವ 
ಶುಕ್ರಿಯ 
ಮಹಾನಾಮ್ನಿ ( 


೭೯ 


ಅಕ್ಷರಂ ಬ್ರಹ್ಮ ಪರಮಂ .... ॥ ಭಗೀ. ೮.೩ ॥ ಅಕ್ಷರಾಣಾಂ ಅಕಾರೋಜಸ್ಥಿ .... ॥ 
ಭಗೀ. ೧೦.೩೩ / ಕೂಟಸ್ಜೊ €sಕ್ಷರ ಉಚ್ಯತೇ 1 ಭಗೀ. ೧೫.೧೬ ॥ ಏಕಸ್ಯ ವಾ ಅಕ್ಷರಸ್ಯ 
ಪ್ರಶಾಸನೇ ಗಾರ್ಗಿ ॥ ಬ್ರ.ಉ. ॥ ಅಕಾರೋ ವೈ ಸರ್ವಾ ವಾಕ್‌ ಶ್ರುತಿ ॥ ಅಕ್ಷರಾಣಾಂ 
ವರ್ಣಾನಾಂ ಅಕಾರೋ ವರ್ಣೊ ಅಸ್ಥಿ । ಅಕ್ಷರಂ ನ ಕ್ಷರತೀತಿ ಪರಮಾತ್ಮಾ ॥ ಕ್ಷರಾತ್ಮಕವಾದ 
ನಾದವನ್ನು ಲಿಪಿಬದ್ದ ಮಾಡಿದಾಗ ಮೂಡುವ ಆಕೃತಿಗಳನ್ನೂ ಚಿಹ್ನೆಗಳನ್ನೂ ಅಕ್ಷರ 
ವೆನ್ನುತ್ತಾರೆ. ಈ 'ಅಕ್ಷರ' ಪದವನ್ನು ವರ್ಣ ಅಥವಾ ಧ್ವನಿಯಾಗಿ ವಿಂಗಡಿಸಿದಾಗ ಅಕ್‌ 
ಷ್‌*ಅ*ರ್‌*ಅ ಎಂಬ ಆರು ಧ್ವನಿಗಳ ಸಮಾಮ್ನಾಯವಾಗುತ್ತದೆ. ಈ ಆರು ಧ್ವನಿ 
ಗಳಿಂದಲೇ ಸಂಪೂರ್ಣವಾದ ಸ್ವರ ವ್ಯಂಜನ ಯೋಗವಾಹಗಳನ್ನೇ ಸಾಂಕೇತಿಕವಾಗಿ 
ನಿರೂಪಿಸಿದಂತಾಗುತ್ತದೆ. ಸ್ವರ ಅಥವಾ ಸ್ವರ ಸೇರಿರುವ ವ್ಯಂಜನವು ಒಂದು ಪೂರ್ಣಾಕ್ಷರ 
ವಾಗಿರುತ್ತದೆ ಎಂಬ ಅರ್ಥದಲ್ಲೇ "ಅಕ್ಷರ' ಶಬ್ದದ ಬಳಕೆ ಯಾಗಿರುವುದನ್ನು ಗಮನಿಸ 
ಬೇಕು. ಅರೆಯಕ್ಷರಗಳಾದ ಕ್‌, ಷ್‌ ಎಂಬ ಮೂಲ ರೂಪದಲ್ಲಿರುವ ವ್ಯಂಜನಗಳು. ಅಕ್ಷರ 
ವೆನಿಸದೆ "ವರ್ಣ' ಎಂದೇ ಗಣಿಸಲ್ಪಟ್ಟಿವೆ. ಅಕ್ಷೀಣಿ ರಮಂತೇ ಯಸ್ಮಿನ್‌ । ನೇತ್ರ ರಮಣೀಯ 
ತೆಯೇ - ಅಕ್ಷರದ ಮುಖ್ಯ ಲಕ್ಷಣ. 


ಸ ಏಕೋ ಅವರ್ಣೋ ಬಹುಧಾಶಕ್ತಿಯೋಗಾತ್‌ ವರ್ಣಾನನೇಕಾನಿಹಿತಾರ್ಥೋ 
ದಧಾತಿ ॥ ವರ್ಣ್ಯತೇ ದೀಪ್ಮತೇ ಅನೇನೇತಿ ವರ್ಣಃ - ಕಣ್ಣಿಗೆ ಹೊಳೆದು ಕಾಣುವುದು. 
ಅಂದರೆ ರೂಪ. ಮೂಲತಃ ರೂಪ ರಹಿತವಾಗಿ ಧ್ವನಿಯುಕ್ತವಾಗಿ ಕಿವಿಗೆ ಕೇಳಿಸಿ ಮನಸ್ಸಿಗೆ 
ಗೋಚರಿಸುವ ವಿಚಾರದ ಚಾಕ್ಷುಷ ರೂಪವು ವರ್ಣವೆನಿಸುತ್ತದೆ. ಇದು ಅಕ್ಷರೋಚ್ಚಾರ 
ಣೆಯ ಕೇವಲ ಏಕದ್ದನಿ. ಅಂದರೆ ಬೇರ್ಪಡಿಸಲು/ ಬಿಡಿಸಲು ಸಾಧ್ಯವಾಗದ ಕೇವಲ 
ಮೂಲ ಘಟಕವಾದ ಏಕದ್ದನಿಯ ಲಿಖಿತ ರೂಪವನ್ನು ವರ್ಣವೆನ್ನುತ್ತಾರೆ. ಇದನ್ನು ಬಿಡಿಸಿ 
ನೋಡಿದಾಗ ವ್‌ಅ*ರ್‌- ಅಣ್‌. ಅ ಎಂಬ ಆರು ಮೂಲದ್ವನಿಗಳಿಂದ ವರ್ಣ ಎಂಬ 
ಎರಡು ಅಕ್ಷರದ ಒಂದು ಶಬ್ದವಾಗಿದೆ. ಪ್ರಪಂಚದ ಭಾಷೆಗಳಲ್ಲಲ್ಲಾ ಬಹುಸಮರ್ಪಕ 
ವಾದುದು. ವೃಜ್ಞಾನಿಕವಾದುದು ಎಂಬ ಹೆಗ್ಗಳಿಕೆಯನ್ನು ಪಡೆದಿರುವ ಕನ್ನಡ/ ಸಂಸ್ಕೃತ 
ಭಾಷೆಯನ್ನು ಉಚ್ಚರಿಸುವ ಧ್ವನಿಗೆ ಸ್ವಲ್ಪವೂ ವೃತ್ಯಯವಾಗದಂತೆ ಪ್ರತಿದ್ವನಿಗೂ ರೂಪಿತ 
ವಾಗಿರುವ ಲಿಪಿ ಪದ್ದತಿಯು ಅಕ್ಷರಾತ್ಮಕ ವಾಗಿರುವುದರಿಂದಲೇ "ಕ' ವನ್ನು ಕ್‌* ಅ ಎಂದು 
ಇಂಗ್ಲಿಷ್‌ ಭಾಷೆಯಂತೆ ಬಿಡಿಬಿಡಿಯಾಗಿ ಬರೆಯದೆ, ಒಂದಕ್ಷರವಾಗಿಯೇ ಬರೆಯುತ್ತೇವೆ, 
ಉಚ್ಚರಿಸುತ್ತೇವೆ. ಅಕ್ಷರ ಎಂಬುದು ಭಾರತೀಯ ಭಾಷೆಗಳ ಲಕ್ಷ್ಯ ಲಕ್ಷಣಗಳೆರಡೂ ಆಗಿದೆ, 
ಆದುದರಿಂದಲೇ ಭಾರತೀಯ ಭಾಷೆಯ ಲಿಪಿ ಚಿಹ್ನೆಗಳನ್ನು ಆಲ್ಫೋಬೆಟ್‌ - ವರ್ಣಮಾಲೆ 
ಎನ್ನದೆ, ಅಕ್ಷರಮಾಲೆ ಎಂದೇ ಕರೆಯುತ್ತೇವೆ. 


60 

ಪಾಣಿನೀಯ ಶಿಕ್ಷಾ ವರ್ಣಗಳು ೬೩ಎಂದೂ, ವ್ಯಾಸ ಶಿಕ್ಷಾ ೬೬ ವರ್ಣಗಳೆಂದೂ, 
ಪ್ರಾತಿಶಾಖ್ಯಾದಲ್ಲಿ ೫೯ ವರ್ಣಗಳೆಂದೂ ತಿಳಿಸಿದ್ದಾರೆ. ಗೌತಮೀ ಶಿಕ್ಷಾ ಪ್ರಕಾರ ಎಲ್ಲಾ 
ವ್ಯಂಜನಗಳಿಗೂ 'ದ್ವಿರ್ಭಾವ' ಬರುತ್ತದೆಯಾದರೂ ಖ, ಛ, ಠಥ,ಫ,ಘ,ರು, ಢ,ಧ 
ಭ, ರ, ಹ - ಈ ೧೨ ವರ್ಣಗಳಿಗೆ ದ್ವಿತ್ವವಿರುವುದಿಲ್ಲ. ಅಂದರೆ ಪ್ರತಿ ವರ್ಗದಲ್ಲೂ 
ದ್ವಿತೀಯ, ಚತುರ್ಥಾಕ್ಷರಗಳು, ರೇಫ ಮತ್ತು ಹಕಾರಗಳಿಗೆ ದ್ವಿತ್ವವಿಲ್ಲ. ಸಂಯುಕ್ತಾಕ್ಷರ 
ವಾದಾಗ, ಮೊದಲನೆಯ ಅಕ್ಷರ ದ್ವಿತ್ವ ಪಡೆಯುತ್ತದೆ. ಉದಾ : ಅಗ್ನ ಆಯಾಹಿ ಎಂಬಲ್ಲಿ 
ಗಕಾರಕ್ಕೆ ದ್ವಿತ್ವ ಬರುತ್ತದೆ. 


ಸಿಂಯುಕ್ತಾಕ್ಷರಗಳಲ್ಲಿ "ಅಶರೀರಂ ಯಮಂ ವಿದ್ಯಾತ್‌' ಎಂಬಂತೆ. ಅನನ್ಹಾನನ್ನ 
ಸಂಯೋಗಗಳ ಮದ್ವೆ "ಯಮ' ಎಂಬ ವರ್ಣವಿಶೇಷವಿದೆ. ಉದಾ : ಅಗ್ನ ಆಯಾಹಿ 
ಎಂಬಲ್ಲಿ ಗ್ನ ಎಂಬಲ್ಲಿ ೪ ಅಕ್ಷರಗಳಿವೆ. ಗ್‌- ಗ್‌ ಯಮ- ನ; ಸಂಯುಕಾಕ್ಷರಗಳು "ಯಮ' 
ಯುಕವಾಗಿದ್ದರೆ "ಅಯಸ್ಸಿಂಡ' ವೆಂದೂ, ಅಂತಸ್ಥಯುಕ್ತವಾಗಿದ್ದರೆ ದಾರುಪಿಂಡವೆಂದೂ 
ಕರೆಯುತ್ತಾರೆ. ಇದಕ್ಕೆ ಯಾವ ಚಿಹ್ನೆಯೂ ಇಲ್ಲ. ಖಕ್‌ಪ್ರಾ ತಿಶಾಖ್ಯೆ ೩.ಅ೪ರಲ್ಲೂ 
ತೈತ್ತರೀಯ ಪ್ರಾ.ಶಾ.೨೩.೧೨ರಲ್ಲೂ ಸಪ್ತಸ್ವರಾ ಯೇ ಯಮಾಸ್ತೇ - ಛಾಂ.ಉ.೧.೮.೫ರ 
ಟಿಪ್ಪಣಿಯಲ್ಲೂ ಕ್ರುಷ್ಟಾದಿ ಸಪ್ತಸ್ತರಗಳೇ "ಯಮ' ಎಂದು ತಿಳಿಸಲಾಗಿದೆ. ಉವ್ವಟರು 
ತಮ್ಮ ಖುಕ್‌ ಪ್ರಾತಿಶಾಖ್ಯೆ ಭಾಷ್ಯದಲ್ಲಿ ಸಾಮಗಾನದ ಪ್ರಥಮಾದಿ ಕ್ರುಷ್ಠಸ್ವರಗಳೇ 
ಗಾಂಧರ್ವಗಾನದ ಷಡ್ಜಾದಿ ನಿಷಾದ ಸ್ವರಗಳೆಂದೂ ತಿಳಿಸಿ ಇವಕ್ಕೆ "“"ಯಮ' ಎಂಬ ಸಂಜ್ಞೆ 
ನೀಡಿದ್ದಾರೆ. 


ಮೂಲಾಧಾರಾತ್‌ ಪ್ರಥಮಮುದಿತೋ ಯಶ್ಚ ಭಾವಃ ಪರಾಖ್ಯಃ ಪಶ್ಚಾತ್‌ 
ಪಶ್ಯಂತ್ಯಥಹೃದಯಗೋ ಬುದ್ದಿಯುಜ್ಜಧ್ಯಮಾಖ್ಯಃ ವ್ಯಕ್ತೀ ವೈಖರ್ಯಥ... ತಸ್ಥಾದ್ಭವತಿ 
ಹವನೇ ಪ್ರೇರಿತಾ ವರ್ಣ ಸಂಜ್ಞಾ ॥ ಮೂಲಾಧಾರದಲ್ಲಿರುವ ಕುಂಡಲಿನಿಯಿಂದ ಶಬ್ದ 
ಬ್ರಹ್ಮವು ಉದಯವಾಗಿ ಪರಾಪಶ್ಯಂತಿ ಮಧ್ಯಮಾ ವೈಖರೀ ಎಂಬ ವಾಕ್ಕಿನ ನಾಲ್ಕು ರೂಪ 
ಗಳಲ್ಲ ವ್ಯಕ್ತವಾಗುತ್ತದೆ .... ಮನುಷ್ಯಾಃ ಸ್ಥೂಲದ್ಧಶೋ ವೈಖರೀಮೇವ ವಾಚಂ ಮನ್ನತೇ ॥ 
.. ಗುಹಾ ತ್ರೀಣಿ ನಿಹಿತಾ RRS ತುರೀಯಂ ವಾಚೋ ಮನುಷ್ಯಾ ವದಂತಿ ॥ ಹೀಗೆ 
ಅಕಾರಾದಿಗಳು ವಾಯುವಿನಿಂದಾಗುತ್ತವೆ. ವೈಖರೀ ರೂಪಾ-೩೭೧, ಲ.ಸ. 


ಶ್ರೋತ್ರಾದಿ ಐದು ಜ್ಞಾನೇ ೀಂದ್ರಿಯಗಳು ಪಂಚತನ್ನೂ ತ್ರೆಗಳು ವ್ಯಕ್ತವಾಗುವ ಸ ಸಾನ 


ಸಿ 


ಗಳಾಗಿವೆ. ಜೀವಾತ್ಮನು ನಿಶ್ಚಯಾ ತ್ಛಕವಾದ ಬುದ್ದಿಯೊಡನೆ ಸೇರಿ ಬಾಹ್ಯ ವಿಷಯಗಳ 


೮೧ 
ಸಂಪರ್ಕದಿಂದ ಸಂಕಲ್ಪ ವಿಕಲ್ಬಾತ್ಮಕವಾದ ಮನಸ್ಸನ್ನು ಪ್ರೇರಿಸುವನು. ಮನಸ್ಸು ಶರೀರದ 
ಜಠರಾಗ್ನಿಯನ್ನು ತಟ್ಟುವುದು. ಅಗ್ನಿಯಿಂದ ಪ್ರೇರಿತವಾದ ಪ್ರಾಣವಾಯುವು ಹೃದಯಾಕಾಶ 
ದಲ್ಲಿ ಸಂಚರಿಸುತ್ತಾ ಬಾಹ್ಯಾಭ್ಯಂತರ ಪ್ರಯತ್ನಗಳಿಂದ - ಉರಃ ಕಂಠ ಶಿರಶ್ರೈವ ಸ್ಥಾನಾನಿ 
ತ್ರೀಣಿ ವಾಜ್ಮಯೇ - ನಾ.ಶಿ. ೧.೧.೭ ॥ ಎದೆ, ಕಂಠ, ಶಿರಸ್ಸು ಎಂಬ ವಾಗಿಂದ್ರಿಯ 
ಸ್ಥಾನಗಳನ್ನು ಸ್ಪರ್ಶಿಸಿ, ಸಂವೃತ ವಿವೃತ ಕ್ರಿಯೆಯಿಂದ ಅಕಾರಾದಿ ದ್ವನಿ ನಾದ ಶಬ್ದ 
ಗಳನ್ನುಂಟು ಮಾಡುವುದು. ಆಕಾಶದ ತನ್ಮಾತ್ರೆಯಾದ ಶಬ್ದವನ್ನು ಗ್ರಹಿಸುವ 
ಶ್ರೋತ್ರೇಂದ್ರಿಯದಿಂದ ಗ್ರಾಹ್ಯವಾದ ಗುಣವೇ ಶಬ್ದವೆನಿಸುತ್ತದೆ. ವೇದದ ಶಬ್ದಗಳು ಬ್ರಹ್ಮ 
ಸ್ವರೂಪವಾಗಿದ್ದು ಈ “ಶಬ್ದಬ್ರಹ್ಠ' ವು ಪತಂಜಲಿ ಮಹಾಭಾಷ್ಯ ತಿಳಿಸುವ ಜಾತಿ, ಕ್ರಿಯಾ, 


ಗುಣ, ದ್ರವ್ಯ ಎಂಬ ಚತುರ್ಮುಖದಿಂದ ಈ ಜಗತ್ತಿನ ವ್ಯವಹಾರವನ್ನು ನಡೆಸುತ್ತಿದೆ. 


ಅಕ್ಷರಾತ್ಮಕವೆಂದೂ ಅನಕ್ಷರಾತ್ಮಕವೆಂದೂ ಎರಡು ಬಗೆಯಾಗಿರುವ ಈ ಶಬ್ದಗಳು 
ಜಿಹ್ವಾತಾಲುಮೂಲ ಉತ್ತರೋಷ್ಠ ಅಧರೋಷ್ಠ ದನ್ನ ನಾಸಿಕಾ ಕಂಠ ಹೃದಯ ಮೂರ್ಥ್ನಿ 
ಎಂಬ ಅಷ್ಟಸ್ಥಾನಗಳನ್ನಾಶ್ರಯಿಸಿಕೊಂಡಿವೆ. ಈ ಸ್ಥಾನಗಳಿಂದುದಯವಾಗುವ ಅಕ್ಷರಾತ್ಮಕ 
ಶಬ್ದಗಳು ತಿಜುನ್ರ ಸುಬನ್ನ ಅವ್ಯಯ ಹಾಗೂ ಕೇವಲ ಧ್ವನಿಗಳೆಂದು ನಾಲ್ಕು ತೆರನಾಗಿವೆ. ಈ 
ಅಕ್ಷರಾತ್ಮಕ ಶಬ್ದಗಳ ಧ್ವನಿ ಹಾಗೂ ಚಾಕ್ಷುಷರೂಪಗಳೇ ಸಂಸ್ಕೃತ ಆದಿ ಸಮಸ್ತ ಭಾಷೆಗಳೂ 
ಲಿಪಿಗಳೂ ಆಗಿರುತ್ತವೆ. ಸಂಯೋಗ ವಿಭಾಗಜವಾಗಿ ಭೇರಿ ವೇಣು ವೀಣಾದಿ ಶರೀರದ 
ಬಾಹ್ಯಪ್ರದೇಶಗಳಿಂದುದಯವಾಗುವ ಶಬ್ದಗಪಿ ಧ್ವನಿಗಳು ಅನಕ್ಷರಾತ್ಮಕವೆನಿಸಿಕೊಂಡು 
ಅನಂತವಾಗಿವೆ. ಈ ಸಮಸ್ತ ಶಬ್ದಗಳನ್ನೂ ಧ್ವನಿಗಳನ್ನೂ ಶ್ರೋತ್ರೇಂದ್ರಿಯವು ತನ್ನ 
ಅಧಿಷ್ಕಾತೃ ದೇವತೆ ಯಾದ ದಶದಿಕ್ಕುಗಳ ಪ್ರೇರಣೆಯಿಂದ ಸ್ವೀಕರಿಸುವುದು ಗ್ರಹಿಸುವುದು. 
ಪಂಚನ್ಮಾತ್ರಾ - ವಿವೇಕ, ವಿದ್ಯಾರಣ್ಯ ಪಂಚದಶಿ ॥ 


ಸ್ವಯಂ ರಾಜಂತ ಇತಿ ಸ್ವರಾಃ ॥ ಪಾ.ಪ.ಭಾ.೧.೨.೩೧, ॥ ಅಕಾರಾದಿ ಸ್ವರಾಕ್ಷರಗಳು 
ಅನ್ಯ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲು ಅನುಕೂಲವಾಗುವಂತೆ ಸ್ವತಃ 
ತಾವೇ ಪ್ರಕಾಶಿಸುತ್ತಿರುವುದರಿಂದಲೇ ಸ್ವರಗಳೆನಿಸಿ ವ್ವಂಜನಗಳೊಂದಿಗೆ ಸೇರಿ ಅವಕ್ಕೆ 
ಪ್ರಾಣವನ್ನುಂಟು ಮಾಡುವುದರಿಂದ ಸಮೂಹತ್ವೇನ ಬ್ರಹ್ಮವರ್ಗವೆನಿಸಿಕೊಂಡಿವೆ. ನಮ್ಮ 
ಅಕ್ಷರಮಾಲೆಯ ಪ್ರಥಮಾಕ್ಷರವಾದ ಅ ಉಚ್ಚಾರಣೆಯು ಸಹಜವಾಗಿದ್ದು ಅಕ್ಷರೋತ್ಪತ್ತಿ 
ಸ್ಥಾನಗಳಲ್ಲೇ ಮೊದಲನೆಯದಾದ ಕಂಠದಿಂದಲೇ ಹುಟುತ್ತದೆ. ಅಕ್ಷರಾಣಾಂ "ಆ' ಕಾರೋಸ್ಥಿ 
- ಭಗೀ. ೧೦.೩೩, ಎಂದಿರುವುದು ಅ ಕಾರವೇ ಅಕ್ಷರಗಳಿಗೆಲ್ಲಾ ಮೊದಲನೆಯದು ಎಂದು 


೮೨: 
ಮಾತ್ರವೇ ಅರ್ಥವಲ್ಲ ಬೀಜದಿಂದ ವೃಕ್ಷವಾಗಿರುವಂತೆ ಅಕಾರ ದಿಂದಲೇ ಇತರ ಅಕ್ಷರಗಳೂ 
ಉದಯವಾಗಿವೆ ಎಂಬುದೂ ಗಮನಾರ್ಹ. ಓಂಕಾರದ ಪ್ರಥಮ ಅಕ್ಷರವೇ ಅಕಾರವಾಗಿದ್ದು 
ಬ್ರಹ್ಮದ ಪಾದವಾಗಿದೆ. ಇದರ ವ್ಯಾಪಕತೆಯನ್ನೂ ಮಹತ್ವವನ್ನೂ ಮಾಂಡೂಕ್ಕೋಪನಿಷತ್ತು 
ಬಹುವಿಸ್ತಾರವಾಗಿ ತಿಳಿಸುತ್ತಿದೆ. ಸಾಮವೇದದ ಪ್ರಥಮ ಮನ್ರ್ರ ಅಗ್ಗ ಆಯಾಹಿ ಮತ್ತು 
ಯಗ್ಗೆ €ದದ ಪ್ರಥಮ ಮನ್ತ ಅಗ್ನಿಮೀಳೇ ಅಕಾರ ದಿಂದಲೇ ಪ್ರಾರಂಭವಾಗಿರುವುದು "ಅ' 
ಅಕ್ಷರವೇ ಜ್ಞಾನರಾಶಿಯ ಮೂಲ ಎಂಬುದರ ದ್ಯೋತಕವಾಗಿದೆ. 


ಅಕ್ಷರಾಭ್ಯಾಸ ಸಂಸ್ಕಾರದಲ್ಲಿ ಅಕ್ಷರಮಾಲೆಯ ಪ್ರತಿ ಅಕ್ಷರಕ್ಕೂ ಉಕ್ತವಾಗಿರುವ ಪ್ರತಿ 
ದೇವತೆಯನೂ  ಪ್ರತ್ಯೇಕಪ್ರತ್ಯೇಕವಾಗಿ ಹೆಸರಿಸಿ ಆವಾಹನಾದಿ ಷೋಡಶೋಪಚಾರ ಪೂಜೆ 
ಯನ್ನು ಸಲ್ಲಿಸಿ ಶಿಶುವಿಗೆ ಎಧ್ಯುಕ್ತವಾಗಿ ಅಕ್ಷರಾಭ್ಯಾಸವನ್ನು ಪ್ರಾರಂಭಿಸುವುದು - ನದಿಯು 
ಸಮುದ್ರಕ್ಕೆ ದಾರಿ ತೋರಿಸುವಂತೆ ಜ್ಞಾನಭಂಡಾರದ ಸಹಾಯದಿಂದ ಕ್ಷರವಲ್ಲದ ನಾಶ 
ರಹಿತವಾದ ಅಕ್ಷರವನ್ನು ಬ್ರಹ್ಮನನ್ನು ಪಡೆಯಲು ಮಾರ್ಗದರ್ಶನ ಮಾಡುವ ಪರಂಪರೆ 


ಅನೂಚಾನವಾಗಿ ನಡೆದು ಬರುತ್ತಿರುವುದು - ಈ ಅಕ್ಷರ ತತ್ತ್ವವನ್ನೂ ಮಹತ್ವವನ್ನೂ 
ಪರಿಣಾಮಕಾರಿಯಾಗಿ ತಿಳಿಸುವುದಕ್ಕಾಗಿಯೇ ಎಂಬುದನ್ನರಿಯಬೇಕು. 


ಸ್ವರಗಳು ಕ 


ಪ್ರಹೀಣಃ ಸ್ವರವರ್ಣಾಭ್ಯಾಂ ಯೋ ವೈ ಮನಃ ಪ್ರಯುಜ್ಯತೇ ! 
ಯಜ್ಞೇಷು ಯಜಮಾನಸ್ಯ ರುಶತ್ಕಾಯುಃ ಪ್ರಜಾಂ ಪಶೂನ್‌ ॥ ನಾ.ಶಿ. ೧.೧.೬ ॥ 


ವೇದಮನ್ತಗಳ ಸನಾತನವಾದ ಕ್ರಮಬದ್ಧವಾದ ಸ್ಪರಾಕ್ಷರಗಳ ಯಥಾವತ್‌ ಉಚ್ಚಾರಣೆ 
ಯಿಂದಲೇ ಇಷ್ಟಸಿದ್ದಿಯಾಗುವುದು. ಸರಿಯಾದ ಉಚ್ಚಾರಣೆ ಮಾಡದೆ ದೋಷವುಂಟಾದರೆ 
ಹಿಂಸೆ ನಾಶಗಳಿಗೆ ಒಳಗಾಗಬೇಕಾಗುವುದು. ವೇದದ ಅರ್ಥವು ಸ್ವರಾನುಗತವಾಗಿರುವುದ 
ರಿಂದ ಅಥವಾ ವೇದದ ಅರ್ಥವೇ ಸ್ವರಾನುಗತ ವಾಗಿರುವುದರಿಂದ ಸ್ವರಮರ್ಯಾದೆ 
ಯನ್ನು ಸರಿಯಾಗಿ ತಿಳಿದೇ ಲೋಪದೋಷಗಳಿಗೆಡೆಯಾಗದಂತೆ ಮನ್ರೋಚ್ಚಾರಣ 
ಯಾಗತಕ್ಕದ್ದು ಯಗ ಮಾತಾ ಸಾಮಪಿತಾ ಪ್ರಜಾಪತಿಸ್ವರಃ ॥ ಯಕ್‌ ಪ್ರಸಿದ್ದಾ । ಸಾಮ 
ಗೀತ್ಯಾತ್ಸಕಮ್‌ | ಸ್ವರಃ ಕ್ರು ಷ್ಟಾದಿಃ ॥॥ ದೇ. ಬ್ರಾ. ೧.೨೩ ॥ ವರ್ಣಃ ಸ್ವರಃ ॥ ಆ ಆಹ್‌ 
ದಿ ಸ್ವರ ಉದಾತಾದಿಃ ॥ ಶಂ.ಭಾ., ್ರೆ. ಉ. ka ॥ ಅಕಾರಾದಿ ಎಲ್ಲಾ ಸ್ವರಗಳನ್ನೂ 
ಬಲವಾಗಿ ಶಕ್ತಿಯುತವಾದ ಧ್ವನಿಯಿಂದ ಉಚ್ಚರಿಸಬೇಕು. ಸ್ಪರ್ಶಗಳಾದ ಕ ಕಾರಾದಿ 
ವ್ಯಂಜನಗಳನ್ನು ಪರಸ್ಪರ ಕೂಡಿಸದೆ ಮೆಲ್ಲಗೆ ಸ್ಪಷ್ಟವಾಗಿ ಉಚ್ಚರಿಸತಕ್ಕದ್ದು. ಊಷ್ಟವರ್ಣ 


Ca 
ಗಳೆಂದೆನಿಸಿಕೊಂಡಿರುವ ಶಷಸ ಹ ಗಳನ್ನು ಒಳಗೆ ನುಂಗದೆ ಹೊರಗೆ ಹಾಕದೆ ಮೃದುವಾಗಿ 
ಸುಸ್ಪಷ್ಟವಾಗಿ ಉಚ್ಚರಿಸತಕ್ಕದ್ದು - ಛಾಂ.ಉ. ೨.೨.೩-೫ ॥ 


ಸ್ವರೋ ನಾಸಾ ಸಮೀರಣೇ । ಉದಾತ್ತಾದಾವಕಾರಾದ್‌ೌ ಷಡ್ಡಾದೌ ಚ ಧ್ವನೀ 
ಪುಮಾನ್‌ । ಮೇದಿನೀ ಕೋಶ ॥ ಸ್ಕುರ್ಷಡ್ಬರ್ಷಭ ಗಾನ್ದಾರ ಮಧ್ಯಮಾಃ ಪಂಚಮಸ್ತಥಾ | 
ಧೈವತಂ ಚ ನಿಷಾದಶ್ಚ ತನ್ರ್ರೀ ಕಂಠೋದ್ಭವಾಃ ಸ್ಪರಾಃ | ತೇ ಕೇಕಿ ಚಾತಕಾಜಕುಜ್‌ ಪಿಕ ಬೇಕ 
ಗಜಸ್ಪರಾಃ | ವೈಜ || ಸ್ವರನ್ತಿ ಶಬ್ದಾಯನ್ನೇ ಸ್ಮ ಶಬ್ದೋಪತಾಪಯೋಃ | ನಿಘಂ ॥ "ಅಚ್‌' 
ಅಕಾರಾದಿ ಸ್ವರಗಳು । ೩.೧.೧೩೪ // ತದ್ದರ್ಮತ್ನಾತ್‌ ಉದಾತ್ತಾ ದಯೋಜಪಪಿ ಸ್ವರ್ಯತೇ 
ಶಬ ್ಯತೇsನೇನ ವೃಂಜನಮ್‌ ॥। ಅನುದಾತ್ರೋ ಹೃ ದಿಜ್ಜೇಯಃ ಮೂದ್ಧು ರ್ಟ ದಾತ್ರ ಉದಾಹೃತಃ 
ಸ್ವರಿತಃ ಕರ್ಣಮೂಲೀಯಃ ಸರ್ವಾಸ್ಯೇ ಪ್ರಚಯಃ ಸ್ಮೃತಃ | ಪಾ.ಶಿ 11 ತಥಾ ಸ್ಪರತಿ ಗಚ್ಛತೀತಿ 
ಸ್ವರ ಇತೀಮಂ ಪ್ರಾಣಮಾಚಕ್ಷತೇ ಕಥಯನ್ನಿ ಸ್ವರ ಇತಿ । ಛಾಂ.ಉ.೧.೩.೨. ಮಿತಾಕ್ಷರ ॥/ಕಾ 
ಸಾಮ್ಲೋ ಗತಿರಿತಿ ಸ್ವರ ಇತಿ ಹೋವಾಚ .... 1 ಛಾಂ.ಉ. ೧.೮.೪. ॥ ಸಾಮಕ್ಕ ಗತಿ 
ಯಾವುದು ಎಂಬ ಪ್ರಶ್ನೆಗೆ ಉತ್ತರ - ಸ್ಪರ, ಆಲಾಪನೆಯೇ ಸ್ವರದ ಗತಿ, ಸಾಮವು ಸ್ವರಾತ್ಮಕ 
ವಾಗಿರುವುದರಿಂದ ಅಂದರೆ ಸ್ವರವೇ ಆಶ್ರಯವಾಗಿದೆ. ಆಲಾಪನೆ ಇಲ್ಲದ್ದು 
ಸಾಮವಾಗಲಾರದು. ಸ್ವರವೇ ಸಾವುದ ಸಂಪತ್ತು ಕಂಠದ ಮಾಧುರ್ಯವೇ ಇಂಪೇ 
ಸಾಮದ ಭೂಷಣ, ಸಾಮ ವೆಂಬ ಹೆಸರಿನ ಪ್ರಾಣದ ಸಂಪತ್ತೇ ಒಡವೆಯೇ ಸ್ಪರ. ಸಾಮದ 
ಸ್ವತ್ತನ್ನು ಅರಿತವನಿಗೆ ಸ್ವರವೇ ಸ್ವತ್ತು ಆದುದರಿಂದಲೇ ಮಧುರಸ್ವರಯುಕ್ತವಾದ ಸ್ವರ 
ಸೌಷ್ಠವದಿಂದಕೂಡಿದ ವಾಕಿ ನಿಂದ ಆರ್ತ್ವಿಜ್ಯವನ್ನು ಮಾಡಬೇಕು. ಇಂತಹ ಸ್ತರ 
ಸಂಪತ್ತುಳ್ಳವನನ್ನೇ ಜನರು ನೋಡಿಚ್ಛಿ ಸುತ್ತಾರೆ, ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ. ... 
ಸ್ಪರ ಏವ ಸುವರ್ಣಂ ಭವತಿ ಹಾಸ್ಯ ಸುವರ್ಣಂ ಯ ಏವಮೇತತ್ನಾಮ್ನಃ ಸುವರ್ಣಂ ವೇದ ॥ 
ಸ್ವರವೇ ಸುವರ್ಣ - ಹೀಗೆ ಸಾಮವೆಂಬ ಸುವರ್ಣವನ್ನರಿತವನಿಗೇ ಸುವರ್ಣ ಅಂದರೆ 
ಸಂಪತು ಲಭಿಸುತ್ತದೆ - ಸಾ.ವಿ.ಬ್ರಾ. ೧.೧.೧೧., ಬೃ. ಉ. ೧.೩. ೨೨-೨೬. 


ಬಿ 


ಪ್ರತಿ ಭಾಷೆಯಲ್ಲೂ ಉಚ್ಚಾರಣೆಯು ಅರ್ಥಬೋಧ ಮತ್ತು ವಿಶಿಷ್ಟ ಲಯಗಳಿಗೆ 
ಸಂಬಂಧವಿರುತ್ತದೆ. ಇದನ್ನೇ ಅರ್ಥತತ್ವ ಹಾಗೂ ಅಭಿವ್ಯಕ್ತಿತತ್ವವೆನ್ನುತ್ತಾರೆ. ಭಾವಗತ 
ವಸ್ತುವಿನ ಅಭಿವ್ಯಕ್ತಿಗಾಗಿಯೇ ಇರುವ ಭಾಷೆಯ ಪ್ರಯೋಗಕ್ಕೆ ಶಬ್ದವು ಪ್ರತೀಕವಾಗಿದ್ದು 
ಈ ಶಬ್ದದೊಂದಿಗೆ ಭಾವದ ಸಂಬಂಧವನ್ನು ಸ್ಥಾಪಿಸುವ ಪ್ರಯತ್ನವು ನಿರಂತರವಾಗಿ 
ಸಾಗುತ್ತಿರುತ್ತದೆ. ಶಬ್ದವು ಅರ್ಥದ ಪ್ರತೀಕವಾದರೂ ಅದರ ಅಭಿವ್ಯಕ್ತಿಯು ಉಚ್ಚಾರ ಣೆಯ 
ಎಶಿಷ್ಟ ಪ್ರಕಾರವನ್ನೇ ಅವಲಂಬಿಸಿರುತ್ತದೆ. ಆದುದರಿಂದಲೇ ಒಂದೇ ಶಬ್ದವನ್ನು ಭಿನ್ನಭಿನ್ನ 


೮೪ 

ಸ್ವರದಲ್ಲಿ ಉಚ್ಚರಿಸಿದಾಗ ಭಿನ್ನಭಿನ್ನ ಅರ್ಥದ ಬೋಧವಾಗುತದೆ. ಈ ಭಿನ್ನಭಿನ್ನ 
ಉಚ್ಚಾರಣೆಗಳ ವೈವಿಧ್ಯತೆಯಿಂದ ವಕ್ಷ ಮತ್ತು ಶ್ರೋತ್ಸಗಳಿಬ್ಬರಿಗೂ ಪ್ರಯೋಗ ಮಾಡಲೂ 
ತಿಳಿದುಕೊಳ್ಳಲೂ, ಅನಾನುಕೂಲವಾಗಬಾರದೆಂದು ಉಚ್ಚಾರಣಯ ಪ್ರಕಾರಗಳನ್ನು ನಿಯ 
ಮಿಸುವ ಪ್ರಯತ್ನ ಸಾಗಿದೆ. ವೈದಿಕ ಭಾಷೆಯ ಉಚ್ಚಾರಣೆಯು ಉದಾತಾ ನುದಾತ್ತ 
ಸರಿತಾದಿ ರೂಪಗಳಲ್ಲಿ ನಿಯತವಾಗಿದ್ದು ಶಬ್ದದ ಅರ್ಥ ನಿರ್ಧರಿಸಲು ಅನುಕೂಲ 
ವಾಗಿರುವುದರೊಂದಿಗೆ ವಿಶೇಷ ಪ್ರಕಾರವಾದ ಗೇಯತೆಯನ್ನು ಅಳವಡಿಸಿಕೊಂಡಿದೆ. 

ವೈದಿಕ ಭಾಷೆಯಲ್ಲಿ ಪ್ರಯೋಗವಾಗಿರುವ ಸ್ವರಗಳು ಬಲಾಘಾತ ಮತ್ತು 
ಸ್ವರಾಘಾತಳರಡಕ್ಕೂ ಸಂಬಂಧಿಸಿವೆ. ಸ್ವರಾಘಾತ ಸಂಬಂಧವು ಮನ್ತಗಳ ಮನ್ರೋ 
ಚ್ಹಾರಣಯೊಂದಿಗಿದ್ದು ಅರ್ಥದೊಂದಿಗೆ ಇಲ್ಲ ಎಂಬುದನ್ನು ಗಮನಿಸಬೇಕು. ಆದುದ 
ರಿಂದಲೇ ಯಚೆಗಳಲ್ಲಿ ಸ್ವರಗಳ ಏರಿಳಿತಗಳ ನಿಯಮವನ್ನು ಪಾಲಿಸಲಾಗುತ್ತಿದೆ. ಸಂಹಿತೆಯ 
ಸ್ವರ ನಿಯಮದಂತೆ ಉದಾತ್ತಾನಂತರ ಬರುವ ಅನುದಾತವು ಸ್ವರಿತವಾಗುವುದು. ಅದರ 
ಮುಂದೆ ಉದಾತ್ತ ಅಥವಾ ಸ್ವರಿತಗಳಿಲ್ಲದಿದ್ದರೆ ಸ್ವರಾಘಾತದ ವಿಶೇಷತೆ ವ್ರಕವಾಗುತದೆ. 
ಅನುದಾತ್ತಾನಂತರ ಉದಾತ್ತ ಉದಾತ್ತಾ ನಂತರ ಸ್ಥರಿತ ಸ್ವರಾಘಾತಕ್ಕೆ ಕಾರಣ ವಾಗಿರುತ್ತದೆ. 
ಅರ್ಧರ್ಚದಲ್ಲಿ. ಅವಸಾನ ಬರದಿರುವವರೆಗೆ ಈ ಸ್ವರಾಘಾತನಿಯಮದ 
ಪಾಲನೆಯಾಗುತ್ತದೆ. ಅಂದರೆ ಸಂಹಿತೆಯ ಸ್ವರವೇ ಸ್ವರಾಘಾತವಾಗಿದ್ದು ಸಂಹಿತೆಯ ಸ್ವರ 
ನಿಯಮವೇ ಸ್ವರಾಘಾತದ ನಿಯಮವಾಗಿರುತ್ತದೆ. 


ಬಲಾಘಾತದ ಸಂಬಂಧವು ಮನ್ತಗಳ ಪದಗಳ ಅರ್ಥದೊಂದಿಗಿದ್ದು ಉದಾತಾನು 
ದಾತ್ತ ಜಾತ್ಕ ಸ್ವರಿತಗಳು ಅರ್ಥದ ನಿಯಮಾಕಗಳಾಗಿರುತ್ತವೆ. ಹೀಗಾಗಿ ಪದ ಸ್ವರವಿಚಾರ 
ಮಾಡುವುದೆಂದರೆ ಈ ಬಲಾಘಾತ ಸಂಬಂಧದ ಬಗೆಯೇ ಆಗಿರುತ್ತದೆ. ಅಂದರೆ ಬಲಾ 
ಘಾತದ ಸಂಬಂಧ ಮನ್ತದ ಪದಗಳ ಅರ್ಥದೊಂದಿಗಿದ್ದರೆ, ಸ್ವರಾಘಾತದ ಸಂಬಂಧ 
ಮನ್ರೋಚ್ಛಾರಣೆಯೊಂದಿಗಿರುತ್ತದೆ. ಬಲಾಘಾತ ಸ್ವರಾಘಾತ ಸಂಬಂಧವಾದ ಸ್ವರ 
ಪ್ರಯೋಗಗಳಲ್ಲಿ ಚಾತುಃಸ್ವರ್ಯ ತ್ರೈಸ್ವರ್ಯ ದ್ವಿಸ್ವರ ಏಕಸ್ವರ ಎಂಬ ನಾಲ್ಕು ಪದ್ಧತಿಗಳನ್ನು 
ಗುರುತಿಸಲಾಗಿದೆ. 


ಚಾತುಃ ಸ್ವರ್ಯಪದ್ಧತಿ :- ಇದರಲ್ಲಿ ಮನ್ತದ ಉಚ್ಚಾರಣೆಯು ಉದಾತಾನುದಾತ್ತ 
ಸ್ವರಿತ ಪ್ರಚಯಗಳಂಬ ನಾಲ್ಕು ಸ್ವರಗಳಲ್ಲಿ ನಡಯುತ್ತದೆ. ಖಾಂಡಿಕೇಯ ಹಾಗೂ 
ಔಂಖೇಯ ಕೃಷ್ಣಯಜುರ್ವೇದ ಶಾಖೆಯ ಬ್ರಾಹ್ಮಣಗಳಲ್ಲಿ ಈ ಪದ್ದತಿ ಇದೆ - ತೇಷಾಂ 
ಖಾಂಡಿಕೇಯಾ್‌ಂಖೇಯಾನಾಂ ಚಾತುಃಸ್ವರ್ಯಮಪಿ ಕ್ವಚಿತ್‌ ॥ ಭಾ.ಸೂ.೩.೨೭ ॥ 
ಸ್ವತಂತ್ರಸ್ವರಿತ ಮತ್ತು ಸ್ವಭಾವತಃ ಅನುದಾತ್ತವಾಗಿರುವ ಆತ್ರಿತಸ್ವರಿತ ಎಂದು ಸ್ವರಿತ ಎರಡು 


೮೫ 

ಬಗೆ. ಉದಾತ್ತ ಹಾಗೂ ಸ್ವತಂತ್ರ ಸ್ವರಿತ ಮೂಲಸ್ವರವೆಂದು ಗ್ರಹಿಸಲ್ಪಟ್ಟಿದ್ದು ಅನುದಾತ್ಮಾ 
ಪಿತ ಸ್ಪರಿತ ಹಾಗೂ ಪ್ರಚಯಗಳು ಸಾಂಹಿತಿಕ ಧರ್ಮದಿಂದಾಗಿ ಪರಿವರ್ತನಗೊಳ್ಳುವುದ 
ರಿಂದ ಸಾಂಹಿತಿಕ ಸ್ವರವೆಂದು ಪರಿಗಣಿಸಲ್ಪಟ್ಟಿವೆ. ಸಾಧಾರಣವಾಗಿ ಪ್ರತ್ಯೇಕಪದದಲ್ಲಿ 
ಒಂದು ವರ್ಣವನ್ನು ಬಿಟ್ಟು ಉಳಿದವು ಅನುದಾತವಾಗಿರುತವೆ. ಅನುದಾತ್ರಂ ಪದಮೇಕ 
ವರ್ಜಮ್‌ - ಪಾ.೬.೧.೧೫೮. ಕೆಲವು ಪದಗಳು ಸರ್ವದಾ ಅನುದಾತ್ತವಾಗಿಯೇ ಇರುತ್ತ 
ವೆ - ಪಾ.೮.೧.೧೮. ಕೆಲವು ವರ್ಣಗಳು ಅವಸ್ಥಾ ವಿಶೇಷದಿಂದ ಉದಾತ್ತಯುಕವಾಗಿದ್ದು 
ಅನ್ಯತ್ರ ಸರ್ವಾನುದಾತವಾಗಿರುತ್ತವೆ - ಇದಮೋತನ್ವಾದೇಶೇತಶನುದಾತ್ತಸೃತೀ ಯಾದ್‌ - 
ಪಾ.೨.೪.೩೨ ।। ಕೆಲವು ಪದಗಳಲ್ಲಿ ಒಂದಕ್ಕಿಂತ ಹೆಚ್ಚು ಉದಾತ್ತಗಳಿರುತ್ತವೆ. ಪದಗಳಲ್ಲಿ 
ಸ್ವರಗಳನ್ನು ಕೆಲವು ನಿಶ್ಚಿತ ಕ್ರಮದಲ್ಲಿ ಕಾಣುತ್ತೇವೆ - ಒಂದು ಪದದಲ್ಲಿ ನಾಲ್ಕು ಸ್ವರಗಳಿದ್ದರೆ 
ಅವು ಅನುದಾತ್ತ ಉದಾತ್ತ ಸ್ವರಿತ ಮತ್ತು ಪ್ರಚಯ. ಹೀಗೆ ನಿಶ್ಚಿತ್ತ ಕ್ರಮದಲ್ಲಿರುತ್ತವೆ. 
ಉದಾ : ಸುಪೇಶಸಃ ॥। ಉದಾತ್ತ ಅನುದಾತ್ತ ಸ್ವರಿತ - ಹೀಗೆ ಮೂರೇ ಸ್ವರಗಳಿದ್ದರೆ, 
ಉದಾತ್ತ ಅನುದಾತ್ತ ಸ್ವರಿತ ಈ ಕ್ರಮದಲ್ಲೇ ಇರುತ್ತವೆ. ಗಣಾನಾಮ್‌ ಒಂದು ಪದದಲ್ಲಿ 
ಅನುದಾತ್ತ ಉದಾತ್ತ ಎರಡೇ ಇದ್ದರೆ ಅನುದಾತ್ತ ಮುಂಚೆ ಇದ್ದು ಉದಾತ್ತ ನಂತರ 
ವಿರುತ್ತದೆ. ಅಗ್ನಿಮ್‌ - ಒಂದು ಪದದಲ್ಲಿ ಉದಾತ್ತ ಮತ್ತು ಆಶ್ರಿತ ಸ್ವರಿತ ಎರಡೇ ಇದ್ದರೆ 
ಉದಾತ್ತ ಮುಂಚೆ ಇದ್ದು ಸ್ವರಿತ ನಂತರವಿರುತ್ತದೆ - ಇನ್ಹ. ಸ್ವರದ ದೃಷ್ಟಿಯಲ್ಲಿ ಸಂಹಿತಾಗತ 
ಮನ್ತದ ಅರ್ಧರ್ಚ ಅಥವಾ ಇಡೀ ಪಾದ - ಒಂದು ಅಳತೆಯ ಕನಿಷ್ಠ ಮೂಲಪ್ರಮಾಣ 
ವಾಗಿರುತ್ತದೆ. ಅನುದಾತ್ತ ಸ್ಪರಿತ ಹಾಗೂ ಪ್ರಚಯ ಸಂಹಿತಾ ಸ್ವರವೆನಿಸುತ್ತದೆ. ಆದುದ 
ರಿಂದ ಪೂರ್ವವರ್ತಿೀ ಮತ್ತು ಪರವರ್ತಿೀ ಉದಾತ್ತಗಳ ಕಾರಣ, ಇವುಗಳಲ್ಲಿ ಪರಿವರ್ತನೆ 
ಯಾಗುತ್ತಿರುತ್ತದೆ. ಉದಾತ್ತ ಮೂಲಸ್ವರವಾಗಿರುವುದರಿಂದ ಬದಲಾವಣೆಯಾಗುವುದಿಲ್ಲ. 
ಪದಗತ ಸ್ವರಗಳಲ್ಲಿ ಅನುದಾತ್ತಾನಂತರ ಆತ್ರಿತ ಸ್ವರಿತ ಅಥವಾ ಪ್ರಚಯ ಬರುವುದಿಲ್ಲ 
ಇದೇ ರೀತಿ ಸ್ವರಿತ/ ಪ್ರಚಯದ ನಂತರ ಉದಾತ್ತ ಬರುವುದಿಲ್ಲ. ಒಂದು ಪಕ್ಷ ಸ್ವರಿತ/ 
ಪ್ರಚಯಗಳ ನಂತರ ಉದಾತ್ತಸ್ವರ ಬಂದರೆ ಸ್ಪರಿತ ಅಥವಾ ಪ್ರಚಯ ಎರಡೂ. ಅನುದಾತ್ತ 
ವಾಗಿ ಪರಿವರ್ತಿತವಾಗುತ್ತವೆ. 


ತ್ಸೆಸ್ವರ್ಯ ಪದ್ಧತಿ :- ಇದು ಚತುಃಸ್ಹರ್ಯ ಪದ್ಧತಿಯಂತೆ ಇದ್ದರೂ ಇದರಲ್ಲಿ 
ಅನುದಾತ್ತ ಉದಾತ್ತ ಮತ್ತು ಸ್ವರಿತ ಹೀಗೆ ಮೂರೇ ಸ್ವರಗಳ ಉಚ್ಚಾರಣೆಯಿರುತ್ತದೆ. 
ಪ್ರಚಯದ ಸ್ವತಂತ್ರವಾದ ಉಚ್ಚಾರಣೆ ಇರುವುದಿಲ್ಲ ಖುಗ್ಗೇದ ಮಾಧ್ಯಂದಿನ ಸಂಹಿತಾ 
ಕಾಣ್ವಸಂಹಿತಾ "ಸಾಮವೇದಾರ್ಚಿಕ' ಸಂಹಿತೆ ಹಾಗೂ ಅಥರ್ವವೇದದಲ್ಲಿ ಉದಾತಾನು 


ಸಿ 


೮೬ 

ದಾತ್ತ ಸ್ವರಿತ ಈ ಮೂರು ಸ್ವರಗಳು ಮಾತ್ರ ಉಚ್ಚರಿಸಲ್ಪಡುತ್ತವೆ. ಪ್ರಚಯದ ಸ್ವತಂತ್ರ 
ಉಚ್ಚಾರಣೆ ಇರುವುದಿಲ್ಲ. ಈ ಸಂಹಿತೆಗಳಲ್ಲಿ ಪ್ರಚಯ ಸ್ವರವಿದ್ದರೂ ಅದು ಉದಾತ್ತ 
ಶ್ರುತಿಯಲ್ಲಿ ಉಚ್ಚಾರವಾಗುವುದರಿಂದ ಇದರ ಸ್ವತಂತ್ರ ಅಸ್ಥಿತ್ವ ಸ್ವೀಕೃತವಾಗಿಲ್ಲ. ಹೀಗಾಗಿ 
ಈ ಸಂಹಿತೆಗಳಲ್ಲಿ ತ್ರೈಸ್ವರ್ಯ ಪದ್ಧತಿಯೇ ಇದ್ದು ಚತುಃಸ್ವರಪದ್ದತಿಯಂತೆಯೇ ಸ್ವರಗಳ 
ಸಂಹಿತೋಚ್ಚಾರಣೆಯಿರುತ್ತದೆ. 

ದ್ವಿಸ್ತರ ಪದ್ದತಿ : ಯಲ್ಲಿ ಉದಾತಾನುದಾತ್ತ ಸ್ವರೋಚ್ಚಾರಣ ಮಾತ್ರವಿರುತ್ತದೆ. 
ಪ್ರಚಯ ಸ್ವರಿತಗಳ ಉಚ್ಚಾರಣೆ ಇರುವುದಿಲ್ಲ. ಈ ಪದ್ದತಿ ಶತಪಥ ಬ್ರಾಹ್ಮಣ, “ತಾಂಡ್ಯ 
ಬ್ರಾಹ್ಮಣ' ಭಾಲ್ಲವಿ ಬ್ರಾಹ್ಮಣದಲ್ಲಿ ಪ್ರಚಲಿತವಾಗಿದೆ. ಇದಕ್ಕೆ "ಭಾಷಿಕ ಸ್ವರ' ವೆಂಬ 
ಅಭಿಧಾನವಿದೆ. ಶತಪಥವತ್ತಾಣ್ಣಿ ಭಾಲ್ಲವಿನಾಂ ಬ್ರಾಹ್ಮಣ ಸ್ವರಃ 1 ಭಾ.ಸೂ. ೩.೧೫, 
ನಾ.ಶಿ.೧.೧.೧೩ // ಉದಾತ್ತಾನುದಾತ್‌್‌ೌ ಭಾಷಿಕಾಸ್ತ್ಪತಂಧಿಃ । ಭಾ.ಸೂ.೧.೫ । ಛನ್ಹೋಗಾ 
ಬಹೃಚಾಶ್ಲೆವ ತಥಾವಾಜಿಸನೇಯಿನಃ । ಉಚ್ಚನೀಚಂ ಸ್ವರಂ ಪ್ರಾಹುಃ ಸ ವೈ ಭಾಷಿಕ ಉಚ್ಛತೇ 

ಚ ದ ಲ ರೆ 

- ಜೈ.ಮೀ.ಸೂ.೧೨೩. ೩೦, ಶಾಬರ ಭಾಷ್ಠ ॥1ಈ ಪದ್ಧತಿಗೆ "ಗಾಥಾಸ್ವರ' ವೆಂದೂ ಹೆಸರಿದೆ - 
ನಾ,ಪಿ.ಶೋಭಾಕರ ಭಾಷ್ಠ ೧.೧.೧೩. 1॥ ಛನ್ಹೋಗಾನಾಂ ವಾಜಸೇನೇಯಾನಾಂ ಚ 
ಬ್ರಾಹ್ಮಣೇ ಗಾಥಾಸ್ಟರೌ ಪ್ರಥಮದ್ವಿತೀಯ್‌ ಭವತಃ । ನಾ.ಶಿ. ೧.೧.೧೩ ಶೋಭಾಕರ 
ಭಾಷ್ಟ ॥ ಈ ಗಾಥಾಸ್ವರ ಬ್ರಾಹ್ಮಣಸ್ವರ ಸಂಹಿತಾಸ್ವರಕ್ಕಿಂತ ಭಿನ್ನವಾಗಿದೆ. ಸಂಹಿತೆಯ 
ಉದಾತ್ತಸ್ವರ ಬ್ರಾಹ್ಮಣದಲ್ಲಿ ಅನುದಾತವಾಗಿರುತ್ತದೆ. ಸಂಹಿತೆಯ ಸ್ವರಿತ ಮತ್ತು ಅನುದಾತ್ತ 
ಗಳು ಬ್ರಾಹ್ಮಣದಲ್ಲಿ ಉದಾತ್ತವಾಗಿರುತ್ತವೆ. ಈ ಸಿದ್ದಾನವನ್ನು ಕಾತ್ಯಾಯನರು ಭಾಷಿಕಾ 
ಸೂತ್ರದಲ್ಲಿ ವಿವೇಚಿಸಿದ್ದಾರೆ. 


ಏಕಸ್ಪರ ಪದ್ದತಿ : ಕೇವಲ ಒಂದೇ ಸ್ವರದಿಂದ ಮಂತ್ರೋಚ್ಚಾರಣೆಯಾಗುವ ಬಗೆಗೆ 
ಈ ಹೆಸರಿದೆ. ಇದಕ್ಕೆ “ತಾನ' ಎಂಬ ಸಂಜ್ಞೆ ಇದೆ, ತಾನೋ ಅನ್ಯೇಷಾಂ ಬ್ರಾಹ್ಮಣ ಸರಃ - 
ಭಾ.ಸೂ. ೩.೨೮ ! ವೈದಿಕ ಗ್ರಂಥಗಳಲ್ಲಿ ದೂರದಲ್ಲಿರುವವರನ್ನು ಕರೆಯಲೂ ಯಜ್ಞದಲ್ಲಿ 
"ವೌಷಟ್‌' ಶಬ್ದೋಚ್ಚಾರಣೆಯಲ್ಲೂ ಈ ಏಕಶ್ರುತಿ ವಿಧಾನವಿದೆ. ಏಕಶ್ರುತಿರ್ದೂರಾತ್‌ 
ಸಂಬುದ್ದೌ ಯಜ್ಞಕರ್ಮಣ್ಯ ಜಪನ್ಯೂಜ್‌ಖಸಾಮಸು ಉಚ್ಛೆಸ್ತ. ರಾಂವಾ ವಷಟ್ಕಾರಃ 
ಪಾಣಿನೀ ೧.೨.೩೩.೩೫% ॥ ಯಜ್ಞದಲ್ಲಿ ಏಕಸ್ವರ ಪದ್ದತಿ ಇದೆ. ಅನೇಕ ಬ್ರಾಹ್ಮಣಗಳಿಗೆ 
ಸ್ಪರವಿಲ್ಲ. ಕಾವ್ಯದಲ್ಲಿ ಸ್ವರಪ್ರಕ್ರಿಯೆಗಳಿಗೆ ಅವಕಾಶವೇ ಇಲ್ಲ 


ಸಾಮವೇದದ ಆರ್ಚಿಕ ಸಂಹಿತೆಯಲ್ಲಿ ತ್ರೆಸ್ವರ್ಯ ಪದ್ದತಿ ಕಂಡುಬರುತ್ತದೆ. 
ಯಗ್ವೇದ ಮನ್ರಗಳಲ್ಲಿರುವ ಅದೇ ಸ್ವರಗಳೇ ಸಾಮವೇದ ಆರ್ಚಿಕದ ಆಯಾ 


೮೭ 
ಮನ್ತಗಳಲ್ಲಿದ್ದರೂ ಅಲ್ಲಲ್ಲೇ ಕೆಲವು ವ್ಯತ್ಯಾಸಗಳು ಕಂಡುಬರುತ್ತವೆ - 


ಉದಾತ್ತಸ್ವರವು ಅರ್ಧರ್ಚ ಅಥವಾ ಯಕ್‌ನ ಅಂತ್ಯದ ಡಾಗಿ & 


೨ .೩ ೨ ೩೨ 
..ಜೋಷಾವಸ' ರ್ಧಿಯಾ ವಯಮ್‌ | ಸಾ.ಯ.೧೪ ॥ ....ದೋಷಾವಸ್ತರ್ಧಿಯಾ 


ವಯಮ್‌ | ಯ.೧.೧.೭ ॥ ವಯಮ್‌ - ನಲ್ಲಿನ "ಯ' ಯಗ್ಗೇದದಲ್ಲಿ ಉದಾತ್ತವಾಗಿದೆ. 
ಸಾಮವೇದದಲ್ಲಿ ಸ್ವರಿತ ಚಿಹ್ನೆ ೨ ಎಂದು ಅಂಕಿತವಾಗಿದೆ. 


ಉದಾತಾನಂತರ ಸನ್ನತರ ಅನುದಾತ್ತ ಬಂದು ತಕ್ಷಣವೇ ಉದಾತ್ತ ಅಥವಾ 
ಸ್ವತಂತ್ರಸ್ವರಿತ ಬಂದಿದ್ದರೆ : 


೨೩೧೨ ೩ ೧೨ | 
ಅಗ ಆಯಾಹಿವೀತಯೇ....ಸಾ. ಯ.೧. /ಅಗ್ನಆಯಾಹಿವೀತಯೇ.... ಯ. ೬.೧೬.೧೦ 


"ಅಗ್ನ' ದಲ್ಲಿನ ಪ್ರಥಮವರ್ಣ . "ಅ'. ಮೂಲತಃ ಉದಾತ್ರವಾಗಿದ್ದು ಮುಂದೆ 
ಅನುದಾತ್ತವಾದುದರಿಂದ ಸ್ವರಿತವಾಗಿ ಪರಿವರ್ತನೆಯಾಗಿದೆ. 


ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉದಾತ್ತ ಸನ್ನತರ ಅನುದಾತಕ್ಕಿಂತ ಮುಂಚೆ 
ಇರುವಾಗ ಈ ಉದಾತ್ತಗಳ ಪ್ರಥಮ ಉದಾತವು ಸ್ವರಿತವಾಗಿರುತ್ತದೆ. ಇದಕ್ಕೆ ಕಾರಣ 
ವಾಕ್ಯಾನದಲ್ಲಿ ಸ್ವರಘಾತವು ನೀಚವಾಗಿರುವುದೇ ಆಗಿದೆ. 


೨ಉ ೩೧೨ 
ಶಂಯೋರಭಿಸ್ರವನ್ಮು ನಃ । ಸಾ. ಯ.೩೩ ॥ ಶಂಯೋರಭಿಸ್ತ ವನ್ನು ನಃ । ಯ.೧೦.೯.೪ ॥1 


ಸಾಮವೇದದ ಆರ್ಚಿಕ ಸಂಹಿತೆಯ ಸ್ವರಾಂಕನದಲ್ಲಿ ತ್ರೈಸ್ವರ್ಯಪದ್ಧತಿ ಅನುಸರಿಸಿದರೂ 
ಕೆಲವು ವ್ಯತ್ಯಾಸಗಳನ್ನು ಕಾಣಬಹುದು. ಯಕ್‌ ಯಜು ಅಥರ್ವಣ ವೇದಗಳಲ್ಲಿ ಉದಾತ್ತ 
ಸ್ವರಕ್ಕೆ ಚಿಹ್ನೆ ಇರುವುದಿಲ್ಲ. ಅನುದಾತ್ತವನ್ನು ವರ್ಣದ ಕೆಳಗೆ ಅಡ್ಡಗೀಟಿನಿಂದಲೂ - 
ಸ್ವರಿತವನ್ನು ವರ್ಣದ ಮೇಲೆ ಲಂಬ ರೇಖೆಯಿಂದಲೂ ಅಂಕಿತ ಮಾಡಿರುತ್ತದೆ. ಸಾಮ 
ವೇದದಲ್ಲಿ ವರ್ಣಗಳ ಮೇಲೆ ೧/೨/೩ ಅಂಕೆಗಳಿಂದ ಸ್ವರಾಂಕನ ಮಾಡಿರುತ್ತದೆ. 


"ಉದಾತ್ತ' - ಅಕ್ಷರವು ಹುಟ್ಟುವ ಕಂಠದ ಮೇಲ್ಬಾಗದ ಸ್ಥಾನಗಳನ್ನು ಜಠರಾಗ್ನಿಯು 
ತಳ್ಳಿದ ವಾಯುವು, ಸ್ಪರ್ಶಿಸಿದಾಗ ಆಗುವ ಆಘಾತದಿಂದ ಉದಾತ್ತವು ಜನಿಸಿ ಎತ್ತರ 
ದ್ವನಿಯಲ್ಲಿ ಉಚ್ಚಾರವಾಗುವ ಸ್ವರವಾಗಿದೆ -  ಉಚ್ಚಿಃ ಕರಾಣಿ ಶಬ್ದಸ್ಯ ॥ ಪ.ಪಾ.ಭಾ. 


6೮ 
೧.೨.೨೯ 11 ಕಂಠದ ಹರಹು ಸಂಯಮ ನಿಯಮಗಳು ಸ್ವರದ ಕಠಿನತೆ ಒರಟುತನ ಇತ್ಯಾದಿ 
ಸ್ಥಿತಿಗಳಲ್ಲಿ ಉಚ್ಚರಿಸುವಾಗ ಕಂಠವನ್ನು ಕುಗ್ಗಿಸಿ ಸಣ್ಣದು ಮಾಡಿಕೊಳ್ಳುವುದು. ಉದಾತ್ತ 
ಸ್ವರೋಚ್ಚಾರಣೆಯ ಉಚ್ಚಸ್ಥಿತಿಗಳಾಗಿರುತ್ತವೆ. ಉಚ್ಛಿರಾದೀಯತೇ ಉಚ್ಚಾರ್ಯತೇ ಇತಿ 
ಉದಾತ್ರಃ ॥ ಉಚ್ಚೆರುದಾತ್ರಃ ಇದನ್ನು ಸಾಮವೇದ ಖುಕ್‌ಸಂಹಿತೆಯಲ್ಲಿ ಅಂದರೆ 
ಛನ್ಹಾರ್ಚಿಕದಲ್ಲಿ ಅಕ್ಷರದ ಮೇಲೆ ೧ ಸಂಖ್ಯೆಯಿಂದ ನಿರ್ದೇಶಿಸಿ ಬಲಗೈ ಹೆಬ್ಬೆರಳಿನಿಂದ 
ಪ್ರದರ್ಶಿಸಲಾಗುತ್ತದೆ - 
೧ ೨ ೩ ೧ 

ಉದಾ : ತ್ವಂ ನೋ ಅಗ್ನೇ ತ್ವಂ ಸ್ವರಿತಕ್ಕೆ ಪೂರ್ವವಾದದ್ದು ಉದಾತ್ತ ಸಾಧಾರಣವಾಗಿ 
ಅನುದಾತ್ರಕ್ಕೆ ಪರವಾದ ಪ್ರಾರಂಭದಲ್ಲಿರುವ ದ್ವಿತೀಯ ಸ್ವರ ಉದಾತ್ತ - ಉದಾತ್ತಾನುದಾತ್ತ 
ಗಳ ಮಧ್ಯೆ ಉದಾತ್ತ ಸ್ವರಗಳ ಎರಡು ವರ್ಣಗಳಿದ್ದಾಗ ಪ್ರಥಮ ವರ್ಣಕ್ಕೆ ೨೬ ಎಂಬ 


೨ ೩೨೩ 
ಶಿವಕೋದಾತ್ರದ ಚಿಹ್ನೆ ಇರುತ್ತದೆ. ಉದಾ ನ ಆದಿತೃತ್ತಸ್ಯ Il 


ಉದಾತ್ತಾನಂತರ ಅನುದಾತ್ತ ಬಂದರೆ ಆ ಉದಾತ್ತವನ್ನು ಆ ವರ್ಣದ ಮೇಲೆ "೨' 
೨ ೩ ೧ ೨ ೨ 
ರಿಂದ ಅಂಕಿತ ಮಾಡಲಾಗುತ್ತದೆ. ಅಗ್ಗ ಆಯಾಹಿ - ಅ ಒಂದಕ್ಕಿಂತ ಹೆಚ್ಚು ಉದಾತ್ತ 


ವರ್ಣಗಳು ಪಾದದ ಅಂತ್ಯದಲ್ಲಿ ನೀಡಿ ಅದರಲ್ಲಿ ಪ್ರಥಮ ಉದಾತ್ರವನ್ನು. ೨ ರಿಂದ 


೩೨ 
ಅಂಕಿತ ಮಾಡಿ ಉಳಿದವನ್ನು ಅಂಕಿತ ಮಾಡದೆ ಬಿಡುತ್ತಾರೆ. ಉದಾ : ಮಹಾಜ್‌ಹಿಷಃ - 
೨ 


ಹಾಜ್‌ 1 ಅನೇಕ ಉದಾತ್ರಗಳು ಎಡೆಬಿಡದೆ ಬಂದು ನಂತರ ಅನುದಾತ್ತ ಬಂದರೆ, 

ಪ್ರಥಮ ಉದಾತಕ್ಕೆ "೨ಉ' ಚಿಹ್ನೆಯನ್ನು ನೀಡಿ ಉಳಿದವನ್ನು ಅಂಕಿತ 
೨೫ ೨ ೧೨ ೨ಉ 

ಮಾಡದೆ ಬಿಡಲಾಗುತ್ತದೆ. ಉದಾ: ತ್ವಮಿತಪ ಸ್ರಥಾ - ತ್ವ ಅನೇಕ ಉದಾತ್ತಗಳು ಎಡೆಬಿಡದೆ 


ಬಂದನಂತರ ಸ್ವರಿತ ಬಂದರೆ ಪ ಪ ಸ ಥಮ ಉದಾತ್ರವನ್ನು ಆ ವರ್ಣದ ಮೇಲೆ "೧ರ' ಎಂದು 


೧೦ 
ಅಂಕಿತ ಮಾಡಿ ಉಳಿದವನ್ನು ಹಾಗೆಯೇ ಬಿಡುತ್ತಾರೆ. ಉದಾ :-ಮಿತ್ರಂ ನ ಶಂಶಿಷಮ್‌ ॥ 


"ಅನುದಾತ್ರ' - ತಾಲು ಆದಿ ಸ್ಥಾನಗಳ ಕೆಳಭಾಗದಲ್ಲಿ ವಾಯುವಿನ ಆಘಾತವು 
ಆದಾಗ ಹುಟ್ಟುವ ಕುಗ್ಗಿದ ಸ್ವರ- ನೀಚೈರನುದಾತ್ರಃ | ಅನ್ವವಸರ್ಗೊೋ ಮಾರ್ದವ ಮರುತಾ 
ಖಸ್ಯೇತಿ ನೀಚೈಃ ಕರಾಣಿ ಶಬ್ದಸ್ಯ ॥ ಅಂಗಗಳ ಶಿಥಿಲತೆ ಸ್ವರದ ಕೋಮಲತೆ ಸ್ಲಿಗ್ನತೆ ಕಂಠವನ್ನು 
ಅಗಲಿಸಿಕೊಳ್ಳುವಿಕೆಗಳು ಅನುದಾತ್ತ ಸ್ವರೋಚ್ಚಾರಣೆಯ ನೀಚಸ್ಸಿತಿಯಾಗಿರುತ್ತದೆ. ಸಾಮ 


೮೯ 


ವೇದದ ಖುಕ್‌ಸಂಹಿತೆಯಲ್ಲಿ ಅನುದಾತ್ತವನ್ನು ೩ ಸಂಖ್ಯೆಯಿಂದ ನಿರ್ದೇಶಿಸಿ ಮಧ್ಯದ 


೨೩ ೧೨ ೩೧೨ 
ಬೆರಳಿನ ಮಧ್ಯದರೇಖೆಯಿಂದ ಪ್ರದರ್ಶಿಸಲಾಗುತ್ತದೆ. ಉದಾ: ಅಗ್ಗ ಆಯಾಹಿ ವೀತಯೇ 


ಸ್ವತಂತ್ರ ಸ್ವರಿತದಿಂದ ಪೂರ್ವವರ್ತಿೀ ಅನುದಾತ್ರವನ್ನು ೩ಕ ಚಿಹ್ನೆಯಿಂದ ಅಂಕಿತ 


ಓಕ ೧೦೧೦  ೩ಕ 
ಮಾಡಲಾಗುತ್ತದೆ. ಅಭ್ಯೇತಿ ರೇಭನ್‌ - ಅ। ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅನುದಾತ್ತ 


ಗಳು ಎಡಬಿಡದೆ ಬಂದರೆ ಪ್ರಥಮ ಅನುದಾತ್ತದ ವರ್ಣದ ಮೇಲೆ "೩' ಸಂಖ್ಯೆ ಯಿಂದ 


a 0೧0 ಕ್ಷ 
ಅಂಕಿತಮಾಡಿ ಉಳಿದವನ್ನು ಹಾಗೆಯೇ ಬಿಡಲಾಗುತ್ತದೆ- ಉದಾ: ಜನಿತಾಗ್ನೇ ಜನಿ। 


ಸ್ವರಿತ - ಯ ಇದಾನೀಮುಭಯ ಗುಣಃ ಸ ತೃತೀಯಮಾಖ್ಯಾಂ ಲಭತೇ ॥ 
ಪಾ.ಪ ಭಾ. ೧.೨.೩೧ ॥ ಬೇರೆ ಬೇರೆ ಗುಣಗಳುಳ್ಳ ಉದಾತಾನುದಾತ್ತಗಳು ಸೇರುವುದ 
ರಿಂದ ಉಂಟಾಗುವ ಮೂರನೆಯ ಸ್ವರವು ಸ್ವರಿತವೆನಿಸಿಕೊಳ್ಳುತ್ತದೆ ಇದೇ ಸಮಾಹಾರಃ 
ಸ್ವರಿತಃ ॥ ಸ್ವರಿತವು ಸಾಮವೇದ ಖುಕ್‌ಸಂಹಿತೆಯಲ್ಲಿ ೨ ಸಂಖ್ಯೆಯಿಂದ ನಿರ್ದೇಶಿಸಲ್ಪಟ್ಟು 


೨೩೧೨ ೨ 
ತರ್ಜನಿಯ ಮಧ್ಯದಿಂದ ಪ್ರದರ್ಶಿತವಾಗುತ್ತದೆ- ಅಗ್ನ ಆಯಾಹಿ- ಯಾ ಎರಡು ಅಥವಾ 


ಅದಕ್ಕಿಂತ ಹೆಚ್ಚು ಉದಾತ್ತಾನಂತರ ಸ್ಪರಿತವಿದ್ದರೆ ವರ್ಣದ ಮೇಲೆ "೨ರ' ಅಂಕಿತ 
೩ ೨ ೧ ೨ರ ೨ರ 

ವಾಗುತ್ತದೆ. ಬ್ರಹ್ಮಾ ಕಸ್ತಂ ಸಪರ್ಯತಿ ಸ ಸ್ವತನ್ತ ಸ್ವರಿತಕ್ಕೆ ಪೂರ್ವ ಉದಾತ್ತವರ್ಣ 

ವಿಲ್ಲದೆ ಅದರ ನಂತರ ಅನುದಾತ್ತ ಅಥವಾ ಏಕಶ್ರುತಿ ಅಥವಾ ಅವಸಾನವಿದ್ದರೆ ಅಲ್ಲಿ ಸ್ವತಂತ್ರ 


೩ಕ ೨ರ ೩ ೨ರ 
ಸ್ವರಿತದ ವರ್ಣದ ಮೇಲೆ "೨ರ' ಅಂಕಿತವಾಗುತ್ತದೆ. ಅಭ್ಯೇತಿರೇಭನ್‌' - ಭ್ರೇಕಂಪಸ್ವರ - 


ಕಂಪಸ್ಟರ: ಸ್ವತನ್ತ ಸ್ವರಿತಾನಂತರ ಉದಾತ್ತ ಅಥವಾ ಸ್ಪತನ್ರಸ್ಪರಿತ ಬಂದಾಗ ಪೂರ್ವ ಸ್ವರಿತದ 

ಅನುದಾತ್ತಾಂಶದ ಉಚ್ಚಾರಣೆಯಲ್ಲಿ ಕಂಪವಿರುತ್ತದೆ. ಅದನ್ನು ಹ್ರಸ್ತವಾಗಲಿ ದೀರ್ಫ ವಾಗಲಿ 

"೩ ಚಿಹ್ನೆಯಿಂದ ತೋರಿಸಲಾಗುತ್ತದೆ. ಇದರಲ್ಲಿ ಸ್ವತಂತ್ರಸ್ವರಿತವಿರುವ ವರ್ಣವು ನಿಶ್ಚಿತ 

ರೂಪವಾಗಿ ದೀರ್ಥವಾಗುತ್ತದೆ. ಸ್ಪತನ್ತ ಸ್ವರಿತಕ್ಕೆ ಪೂರ್ವ ಅನುದಾತ್ತವಿದ್ದರೆ, ಸ್ವತನ್ತ 
ಬಜ ಶಿ 

ಸ್ವರಿತದ ಮೇಲೆ "೨' ಅಂಕಿತವಾಗುತ್ತದೆ. ಪಾಹ್ಯುಷಿತ | ಸ್ವತನ್ತ್ವ ಸ್ಪರಿತ ಉದಾತ್ರಪೂರ್ವವಿದ್ದರೆ 

ಕಂಪಸ್ವರವು ಹ್ರಸ್ತವಾಗಿರದೆ ದೀರ್ಫ್ಥವಾಗಿಯೇ ಇರುವುದರಿಂದ ಅದರ ಮೇಲೆ "೨' ಅಂಕಿತ 


೨ ೧ 
ವಾಗುವುದಿಲ್ಲ. ತ್ವಂಹ್ಯಾಹಿಜ್‌'ಗ ॥ 


೯0 
ಸ್ವಾರ : ಉಚ್ಚ ನೀಚವಾದ ಉದಾತಾನುದಾತ್ತಗಳ ಮಧ್ಯದಲ್ಲಿರುವ ಸಾಧಾರಶ್ರುತಿಗೆ 


ಸ್ತಾರೆ ವೆನ್ನುತ್ತಾರೆ. ಇದು ವರ್ಣಸ್ಟಾರ ಅತೀತಸ್ವಾರ ಎಂದು ಎರಡುಬಗೆ. ಪ್ರಥಮಾದಿ 


೧ ೧೧೧ ೨ ೧೧೧ ೩. ೧೧೦ 
ಕಿನೇ5.೨೩೪೫ ॥ ದ್ವಿತೀಯಾದಿ ವಾ5೩೪೫ ॥ ತೃತೀಯಾದಿ ಹರ್ಜ್‌5೨೪೫ ॥ 


¢ 


ಪ್ರಚಯ : ಉದಾತಕ್ಕೆ ಸ್ಪರ, ಪರವಾದಾಗಲೂ ಸ್ವರಿತದ ಮುಂದೆ ಸ್ವರಿತವೇ 
ಬಂದಾಗಲೂ, ಅದು "ಪ್ರಚಯ' ವೆನಿಸುತ್ತದೆ. 


ಪ್ರಚಯಃ ಸಂಖ್ಯಾತಃ ಪರಿಮಾಣಾಚ್ಚ ಪ್ರಚಯಾದಪಿ ಜಾಯತೇ । 
ಪ್ರಚಯಃ ಶಿಥಿಲಾಖ್ಯೋ ಯಂ ಸಂಯೋಗಸ್ತೇನ ಜಾಯತೇ ॥ 


ಶಿಥಿಲವಾದ ಸಂಯೋಗ ಅಂದರೆ ಸಡಿಲವಾಗಿ ಅಂಟಿಕೊಂಡಿರುವುದು ಪ್ರಚಯ 
ಸ್ಪರಿತಾತ್ತರಂ ಎದ್ಯಮಾನಾ ಸರ್ವೇ ವರ್ಣಾಃ ಪ್ರಚಯಃ । ಪೃಥಕ್‌ ಸಂಕೇತೋ ನಾಸ್ತಿ ! 
ಪ್ರಚಯ ಪರವಾಗಿ ಸ್ವರಿತ ನಶಿಸಿದರೆ ಅದನ್ನು ನಿಪಾತವೆನ್ನುತಾರೆ. 


ಈ ಮೂರೂ ಸ್ವರಗಳ ಆಶ್ರಯ ಸ್ಥಾನಗಳು ಹೀಗಿವೆ. 


ಅನುದಾತ್ತೋ ಹೃದಿಜ್ಞೀಯಃ ಮೂರ್ಧ್ಯ್ಯುದಾತ್ತ ಉದಾಹೃತಃ 
ಸ್ಪರಿತಃ ಕರ್ಣಮೂಲೀಯಃ ಸರ್ವಾಸ್ಯೇ ಪ್ರಚಯಃ ಸ್ವತಃ ॥ ಪಾ.ಶಿ. !! 


ವ್ಯಂಜನವು ಉದಾತ್ತಾನುದಾತ್ತ ಸ್ವರಿತ ಸ್ವರಗಳನ್ನು ಅನುಸರಿಸುವುದರಿಂದ ಈ 
ಮೂರೂಪ್ರಧಾನ ಸ್ವರಗಳನ್ನು "ಸೂತ್ರ'ವೆಂದೂ ವ್ಯಂಜನಗಳನ್ನು ಸೂತ್ರದಲ್ಲಿನ 
ಮಣಿಗಳೆಂದೂ ಪರಿಗಣಿಸಲಾಗಿದೆ. ಶಕ್ತಿಯುತ ರಾಜನು ದುರ್ಬಲ ರಾಜರನ್ನು ತನ್ನ 
ಅಧಿಕಾರಕ್ಕೊಳಪಡಿಸಿಕೊಳ್ಳುವಂತೆ ಸಬಲ ವ್ಯಂಜನಗಳು ದುರ್ಬಲ ವ್ಯಂಜನಗಳನ್ನು 
ತಮ್ಮೊಳಗು ಮಾಡಿಕೊಳ್ಳುತ್ತವೆ. 


ಸಪ್ತ ಸ್ವರಗಳು : ತ ಏತೇ ತನ್ರೇ ತರ ನಿರ್ದೇಶೇ ಸಪ್ಪಸ್ಟರಾಃ ಭವನ್ನಿ | ಉದಾತ್ತಃ 
ಉದಾತ್ತತರಃ ಅನುದಾತ್ರಃ ಅನುದಾತ್ತ ತರಃ ಸ್ವರಿತಃ | ಸ್ವರಿತೇ ಯಃ ಉದಾತ್ತ: ಸೋತನ್ಯೇನ 
ವಿಶಿಷ್ಟ ಏಕಶ್ರುತಿಃ ಸಪ್ತಮಃ ॥ ಪಾ.ಪ.ಭಾ. ೧.೨.೩೩ ॥ ಉದಾತಾದಿಗಳ ತರ 
ವ್ಯವಸ್ಥೆಯಿಂದ ಏಳುಸ್ವರಗಳು ಉದಯವಾಗುತ್ತವೆ. ಉದಾತ್ತ ಉದಾತ್ತತರ ಅನುದಾತ್ತ 
ಅನುದಾತ್ರತರ ಸ್ವರಿತ. ಸ್ವರಿತದಲ್ಲಿ ಉದಾತವಾಗಿ ಬೇರೆಯದಕ್ಕಿಂತ ವಿಶಿಷ್ಟವಾದುದು 


ಸ್ವರಿತೋದಾತ್ರ, ಏಕಶ್ರುತಿಃ ॥॥ ಹೀಗೆ ಉದಾತ್ತಾದಿ ಏಳು ಸ್ವರಗಳು ಸ್ಪರಾಃ ಷಡ್ಡ ಯಷಭ 


೯೧ 
ಗಾಂಧಾರ ಮಧ್ಯಮ ಪಂಚಮ ಧೃವತ ನಿಷಾದಾಃ ॥ ಪಿಂಗಲ ೩.೬೪ ॥ ಏಷಾಂ ಲಕ್ಷಣ 
ವ್ಯವಸ್ಥಾ ಗಾಂಧರ್ವವೇದ ಪ್ರಸಿದ್ದ ಗ್ರಾಹ್ಯಾಃ ॥ ಹೀಗೆ ಷಡ್ಜಾದಿ ಏಳುಸ್ವರಗಳು 


ಉದಯವಾಗುತ್ತ ವೆ. 


ಶ್ರೋತ್ರ ಗೋಚರವಾಗುವ ಈ ಸ್ವರಗಳು ಚಕ್ಷುಗೋಚರವಾಗಿ ಉಪಾಸನೆ 
ಮಾಡಲು ಸುಲಭವಾಗಬಹುದೆಂದು ಸ್ವರಗಳ ವರ್ಣಗಳ ಬಣ್ಣಗಳನ್ನು ತಿಳಿಸುತ್ತಿದ್ದಾರೆ. 
ಶುಕ್ಷಗುಣಃ ಶುಕ್ಷಃ ಕೃಷ್ಣಗುಣಃ ಕೃಷ್ಣಃ ॥॥ ಬಿಳಿಯ ಗುಣವುಳ್ಳದ್ದು ಬಿಳಿಯದು ಕಪ್ಪುಗುಣ 
ವುಳ್ಳದ್ದು ಕಪ್ಪು. ಯ ಇದಾನೀಮುಭಯ ಗುಣಃ ಸತೃತೀಯಮಾಖ್ಯಾಂ ಲಭತೇ ॥ ಎರಡೂ 
ಗುಣವುಳ್ಳದ್ದನ್ನು ಮೂರನೆಯ ಗುಣವೆನ್ನುತ್ತಾರೆ. ಕಲ್ಮಾಷ ಇತಿ ವಾಸಾ ಸಾರಂಗ ಇತಿ ವಾ ॥ 
ಇದನ್ನು ಕಪ್ಪು ಬಿಳುಪು ಬೆರೆತ ವರ್ಣವೆಂದೂ 'ಚಿತ್ರವರ್ಣವೆಂದೂ ಹೇಳುತ್ತಾರೆ. 
ಏವಮಿಹಾಪಿ ಉದಾತ್ತ ಉದಾತ್ರಗುಣಃ ಅನುದಾತ್ಕೋ ಅನುದಾತ್ತೊ €sನುದಾತ್ತ ಗುಣಃ ಯ 
ಇದಾನೀಮುಭಯ ಗುಣಃ ಸ ತೃತೀಯಮಾಖ್ಯಾಂ ಲಭತೇ ॥ ಪಾ.ಪ.ಭಾ. ೧.೨.೩೧. ! 
ಷಡ್ಜಸ್ವರವು - ಕಮಲಪತ್ರದಂತಹ ಹಸಿರುಬಣ್ಣದ್ದು ಯಷಭ - ಗಿಣಿಯ ಹಸಿರು ಮತ್ತು 
ಹಳದಿ ಛಾಯೆಯದು, ಗಾಂಧಾರ - ಚಿನ್ನದ ಕಾಂತಿಯ ಬಣ್ಣದ್ದು. ಮಧ್ಯಮ - ಮೊಲ್ಲೆ 
ಹೂವಿನಂತಹ ಬಿಳಿಯ ಬಣ್ಣದ್ದು ಪಂಚಮಸ್ಟರ - ಶ್ಯಾಮಲ ವರ್ಣದ್ದು ಧೃವತ - ಹಳದಿ 
ಬಣ್ಣದ್ದು ನಿಷಾದ - ಸ್ಪರ ಎಲ್ಲಾ ಬಣ್ಣದ್ದೂ ಆಗಿವೆ. 

ಸ ಏಕೋವರ್ಣ: ಬಹುಧಾ ಶಕ್ತಿಯೋಗಾದ್ವರ್ಣಾನನೇಕಾನ್ನಿಹಿತಾರ್ಥೋ 
ದಧಾತಿ ॥ ಬಿಳಿ, ಕೆಂಪು, ಕಪ್ಪು ಹಳದಿ, ಧೂಮ್ರ, ಕಪಿಲ, ಪಾಂಡುರವೆಂಬ ಬಿಳುಪು ಮತ್ತು 
ಹಳದಿ ಬೆರೆತ ಏಳು ಬಣ್ಣಗಳು ಷಡ್ಡಾದಿಗಳೊಂದಿಗೆ ಮೇಳೈಸಿ ಇಷ್ಟ ಅನಿಷ್ಟ ಭಕ್ತಿ 
ಭಾವಗಳೊಂದಿಗೆ ಸೇರಿ ಹತ್ತು ಪ್ರಕಾರದ ಸ್ವರಗಳಿಗೂ ಶಬ್ದಗಳಿಗೂ ಜೀವವು ಆಶ್ರಯ 
ಸ್ಥಾನವಾಗಿದೆಯೆಂದು ಗರ್ಭೋಪನಿಷತ್ತು ತಿಳಿಸುತ್ತಿದೆ. ಮೂಲಾಧಾರಾದಿ ಚಕ್ರಗಳು ಈ 
ಬಣ್ಣಗಳಿಗೂ ಅಕಾರಾದಿ ಅಕ್ಷರಗಳಿಗೂ ಆಶ್ರಯಸ್ಥಾನವಾಗಿರುವುದಂದು ಗರುಡ 
ಪುರಾಣದಲ್ಲಿ ಪಠಿತವಾಗಿದೆ. ಇದನ್ನೇ ಮುಕಾವಿದ್ರುಮ ಹೇಮ .... ತತ್ವಾರ್ಥ 
ವರ್ಣಾತ್ಮಿಕಾಂ | ದೇ. ಭಾ. ೧೨.೩೧. ಎಂದು ಧ್ಯಾನಮಾಡುತ್ತಿರುತ್ತೆ ವೆ. ಈ ಅಂಶಗಳು 
ಮನ್ರ ಚೀತ್ರ ನಾದ ಚಿಕಿತ್ಸೆ ವರ್ಣ ಚಿಕಿತ್ಸೆಗಳಿಗೆ ಪೂಜೆ ಪುರಸ್ಕಾರಗಳ, ದೇವತೆಗಳ 
ಬಣ್ಣಗಳಿಗೂ ಅಲಂಕಾರಗಳಿಗೂ ಆಧಾರವಾಗಿರುವಂತಿವೆ. 


ಉಚ್ಚ ನಿಷಾದಗಾನ್ದಾರ್‌ ನೀಚಾ ವೃಷಭ ಧೈವತ 
ಶೇಷಸು, ಸ್ವರಿತಾ ಜ್ಞೇಯಃ ಷಡ್ಡ ಮಧ್ಯಮ ಪಂಚಮಾಃ ॥ 


೯೨ 
ನಿಷಾದ ಗಾನ್ಹಾರ್‌ ಉಚ್ಚ ಉದಾತ್ತಾನರ್ಭೂತಾ್‌ | ಯಹಭ - ದ್ಸವತ್‌ಾ ನೀಚ್‌ೌ 
ಅನುದಾತಾನರ್ಬೂತ್‌ | ಜ್ಞೇಯಾ ಇತಿ ಶೇಷಃ | ಶೇಹಾಃ ಷಡ್ಡ ಮಧ್ಯಮ ಪಂಚಮಾಃ 
ಸ್ವರಿತಾಃ ಸ್ವರಿತಾನ್ವರ್ಲೀನಾಃ ಜ್ಞೇಯಾಃ ಬೋದಧ್ಯಾಃ 1! ಯಾ.ಶಿ. ೧.೭. 1 


ಉದಾತ್ರೆ € ನಿಷಾದ ಗಾನ್ಜಾರಾವನುದಾತ್ರೆ. € ಯಷಬಭ ಧೈವತ 
ಸ್ಪರಿತ ಪ್ರಭವಾಹ್ಯೇತೇ ಷಡ್ಡ ಮಧ್ಯಮ ಪಂಚಮಾಃ ॥ ನಾ.ಶಿ.೧.೮.೮. ॥ 


ಕಂಠಾದುತ್ತಿ; ಷ್ಠತೇ ಷಡ್ಡಃ ಶಿರಸ್ಪೃಷಭಃ ಸ್ಟ ತಃ । 


ಗಾನ್ಜಾ ರಸ್ತ್ವನುನಾಸಿಕ್ಯಃ ಉರಸೋ ಮಧ್ಯಮಃ ಸ್ಪರಃ [| 


ಉರಸತ್ತಿ ರಸಃ ಕಂಠಾದುತ್ತಿ; ತಃ ಪಂಚಮಃ ಸ್ವರಃ I 
ಲಲಾಟಾದೆ ಕ್ವೈವತಂ ಎದ್ಯಾನ್ನಿಷಾದಂ ಸರ್ವಸನ್ನಿಜಮ್‌ 11 ನಾ.ಪಿ. ೧.೫.೬,೭ ॥ 


ನಿಷಾದ ಗಾಂಧಾರ ಸ್ವರಗಳು ಉದಾತ್ತದಲ್ಲೂ ಯಷಭ ದೈವತಗಳು ಅನುದಾತ್ತ 
ದಲ್ಲೂ ಷಡ್ಡ ಮಧ್ಯಮ ಪಂಚಮಗಳು ಸ್ವರಿತದಲ್ಲೂ ಇವೆ. ಪ್ರಾಣವಾಯು ನಾಸಿಕ ಕಂಠ ಎದೆ 
ಅಂಗಳು ಜಿಹ್ವೆ ಮತ್ತು ದನ್ನಗಳೆಂಬ ಆರು ಸ್ಥಾನಗಳ ಆಶ್ರಯ ಪಡೆದಾಗ ನವಿಲಿನ 
ಧ್ವನಿಯಂತಹ "ಷಡ್ಜಸ್ವರ' ಉದಯವಾಗುತ್ತದೆ. ನಾಭಿಯಿಂದ ಎದ್ದ ವಾಯು, ಕಂಠ ಮತ್ತು 
ಶಿರಸ್ಸನ್ನು ಘರ್ಷಿಸಿದಾಗ ಗೂಳಿಯ ಗುಟುರೆಯಂತಹ "ಯಷಭ' ಸ್ವರ-ಉದಯವಾಗುತ್ತದೆ. 
ನಾಭಿಯಿಂದ ಎದ್ದ ವಾಯು ಕಂಠ ಮತ್ತು ಶಿರಸಿನಲ್ಲಿ ಸಮಾಹತವಾದಾಗ ಆಡಿನ ಧ್ವನಿ 
ಯಂತಹ "ಗಾನ್ಹಾರ' ಸ್ವರ ಉದಯವಾಗುತ್ತದೆ. ನಾಭಿಯೆಂದೆದ್ದ ವಾಯು ಎದೆ ಮತ್ತು 
ಹೃದಯದಲ್ಲಿ ಸಮಾಹತವಾಗಿ ನಾಭಿಯನ್ನು ಸೇರಿದಾಗ ನೀರುಕೊಕ್ಕರೆ ಎನ್ನುವ ಕ್ರೌಂಚ 
ಪಕ್ಷಿಯ ಧ್ವನಿಯಂತಹ “ಮಧ್ಯಮ' ಸ್ವರ ಉದಯವಾಗುತ್ತದೆ. ನಾಭಿಯಿಂದೆದ್ದ ವಾಯು ಎದೆ 
ಹೃದಯ, ಕಂಠ ಮತ್ತು ಶಿರಸ್ಸನ್ನು ಘರ್ಷಿಸಿದಾಗ ಕೋಗಿಲೆಯ ಧ್ವನಿಯಂತಹ "ಹಂಚಮ' 
ಸ್ವರ ಉದಯವಾಗುತ್ತದೆ. ಈ ಪೂರ್ವೋತ್ನಿತ ಸ್ವರಗಳನ್ನೂ ಅತಿ ಸಂಧಾನ ಮಾಡುವಾಗ 
ಕೇಳಿಸುವ ಕುದುರೆಯು ಕೆನೆಯುವಂತಹ 'ಧೈವತ' ಸ್ವರ ಉದಯವಾಗುತ್ತದೆ. ಯಾವುದರ 
ಧ್ವನಿಯಿಂದ ಉಳಿದೆಲ್ಲಾ ಸ್ವರಗಳು ಅಡಗಿಹೋಗುವುವೋ ಆಗ ಆನೆ ಫೀಳಿಡುವಂತಹ 
"ನಿಷಾದ' ಸ್ವರ ಉದಯವಾಗುತ್ತದೆ. ಷಡ್ಜಾದಿಗಳ ಪ್ರಥಮ ಅಕ್ಷರಗಳನ್ನಾಧರಿಸಿದ "ಸರಿ ಗ 
ಮಪಧನಿ' ಅಕ್ಷರಗಳ ಸಂಕೇತಗಳಿಂದ ಲೌಕಿಕಗಾನ ರೂಪುಗೊಂಡಿದೆ. 


ಸಾಮಗಾನದಲ್ಲಿ ಸಪ್ತಸ್ವರಗಳು ಅವರೋಹಣ ಕ್ರಮದಲ್ಲಿರುವುದು ಇದರ ವೈಶಿಷ್ಟ್ಯ. 
ಸಾಮಗಾನವನ್ನು ಲಪಿ ಬದ್ಧ ಮಾಡುವಾಗ ಅಕ್ಷರಗಳ ಮೇಲೆ ಬರೆಯುವ ಸಂಖ್ಯೆಯನ್ನೂ 


ತ್‌ 
ಗಾನ ಮಾಡುವಾಗ ಉಪಯೋಗಿಸುವ ಬೆರಳುಗಳನ್ನೂ ಸಂವಾದಿಯಾದ ಸ್ವರಗಳ 
ಹೆಸರನ್ನೂ ಪದಕದಲ್ಲಿ ನಮೂದಿಸಲಾಗಿದೆ. ಆಯಾ ಸ್ವರಗಳನ್ನು ಆಯಾ ಬೆರಳುಗಳಲ್ಲಿನ 
ಸ್ಥಾನಗಳಲ್ಲಿ ಹೆಬ್ಬೆಟ್ಟಿನಿಂದ ಮುಟ್ಟಿತೋರಿಸಲಾಗುತ್ತದೆ. 


ಮಾತ್ರಾ : 


ಮಾತ್ರಾ ತ್ರುಟೀ ಲವ ಲೇಶ ಕಣಾದಯಃ ॥ ಅಮರ // ಕಣ್ಣು ಮಿಟಕಿಸುವಷ್ಟು ಕಾಲ, 
ಮಿಂಚು ಹೊಳೆದು ಕಣ್ಮರೆಯಾಗುವ ಕಾಲ. ಯ ಘ ಶ ಆದಿ ಅಕ್ಷರಗಳ ಉಚ್ಚಾರಣಾ ಕಾಲ. 
ವೇದಾಕ್ಷರಗಳ ಉಚ್ಚಾರಣಾ ಸಮಯದಲ್ಲಿ ಪರಿಚ್ಛೇದವಿರುವ ಕಾಲ. ಅರ್ಚಿಕೋತಕ್ಷರ ಕಾಲ 
"ಮಾತ್ರಾ ಎಂದು ವಿಧವಿಧವಾಗಿ ನಿರ್ವಚನ ಮಾಡಲಾಗಿದೆ. ಅಕ್ಷರದ ಅವಯವ 
ವಾಗಿದ್ದುಕೊಂಡು ಅಕ್ಷರವನ್ನು ಉಚ್ಚರಿಸುವ ಕಾಲ ವಿಶೇಷಕ್ಕೆ "ಮಾತ್ರಾ' ಎನ್ನುತ್ತಾರೆ. 


ಏಕಮಾತ್ರೋ ಭವೇದ್ಹಸ್ವಃ ದ್ವಿಮಾತ್ರೋ ದೀರ್ಥ ಉಚ್ಛತೇ ॥ 
ತ್ರಿಮಾತ್ರಾಸ್ತು ಪ್ಲುತೋ ಜ್ಞೇಯಃ ವ್ಯಂಜನಂ ತ್ವರ್ಧ ಮಾತ್ರಿಕಂ ॥ 


ಸೂರ್ಯರಶ್ಚಿಯಲ್ಲಿ ಕಾಣುವ ಕಣವೇ ಅಣು. ಹೃದಯದಲ್ಲಿನ ಈ ಒಂದು ಅಣುಕಂಠದಲ್ಲಿ 
ಪ್ರವೇಶಿಸಿದಾಗ ಎರಡು ಅಣುವೂ ನಾಸಿಕಾಗ್ರವನ್ನು ಸಂಧಿಸಿದಾಗ ಮೂರು ಅಣುವೂ 
ಜಿಹ್ವಾಗ್ರವನ್ನು ಮುಟ್ಟಿದಾಗ ನಾಲ್ಕು ಅಣುವೂ ಆಗಿ ಒಂದು ಮಾತ್ರಾಕಾಲವೆನಿಸಿಕೊಳ್ಳುತ್ತದೆ. 
ಚೌಷ/ ಹಂಗನ ಹಕ್ಕಿಯ ಕೂಗಿನಂತಿರುವ ಹ್ರಸ್ಟಾಕ್ಷರ ಒಂದು ಮಾತ್ರಾಕಾಲದ್ದು ಕಾಗೆಯ 
ಕೂಗಿನಂತಿರುವ ದೀರ್ಫಾಕ್ಷರ ಎರಡು ಮಾತ್ರಾಕಾಲದ್ದು ನವಿಲಿನ ಧ್ವನಿಯಂತಿರುವ 
ಪ್ಲುತಾಕ್ಷರ ಮೂರು ಮಾತ್ರಾಕಾಲದ್ದು ದೀರ್ಫಾಕ್ಷರ ಮಾತ್ರಾ ಸಂಯುಕ್ತವಾದದ್ದು "ವೃದ್ಧ' 
ಎನಿಸುತದೆ. 


ಇದರ ನಿರ್ವಚನವು ಈ ರೀತಿಯಾಗಿಯೂ ಇದೆ. ಚತುರ್ಥಾಂಶಾ ಮಾತ್ರಾ, ಪಾದ 
ಮಾತ್ರಾ ಅಣು । ಅರ್ಧಾಂಶ ಮಾತ್ರಾ - ಅರ್ಧಮಾತ್ರಾ । ಏಕಮಾತ್ರಿಕಂ ಪ್ರಸ್ಟಮಕ್ಷರಮ್‌ । 
ದ್ವಿಮಾತ್ರಿಕಂ ಸಂಯುಕಾಕ್ಷರಂ ದೀರ್ಥಮಕ್ಷರಮ್‌ । ದ್ವಿಮಾತ್ರಾ ಸಂಯುಕ್ತಂ ಹ್ರಸ್ವಂ ತ್ರಿಮಾ 
ತ್ರಿಕಂ - ಪ್ಲುತಮ್‌ ॥ ಮಾತ್ರಾ ಸಂಯೋಗಾತ್‌ ದೀರ್ಪುಮಕ್ಷರಂ ತ್ರಿಮಾತ್ರಿಕಂ ವೃದ್ಧಮ್‌ ॥ 
ವಿಸ್ಟರಂ ಅಕ್ಷರಂ ಸ್ಪರೇ ಸ್ವರೇ ತ್ರಿಮಾತ್ರಾ ಭವತಿ । ವೈಸ್ವಾರ್ಯ ಅತಿಕ್ರಮ ಕರ್ಷಣ ಸ್ವಾರೇಷು ॥ 
ಒಂದೇ ಸ್ವರ ಕ್ರುಷ್ಟದಲ್ಲಿದ್ದು ಸ್ವರಾಂತರವಾದುದು ವಿಸ್ತರ ಅತಿಕ್ರಮ ನಾಲ್ಕು ಬಗೆ. ಸ್ವಾರ 
ಮೂರು ವಿಧ. ಪ್ರತ್ಯುತ್ತ್ರಮ ಐದು ವಿಧ. ಅರ್ಧಮಾತ್ರೆ ಏಳು ಬಗೆ. ಎನತ ಪ್ರಣಿತ ಉತ್ತ 


ಸಾಮಗಾನದಲ್ಲಿ 
ಸಂಖೆ ಸಂಜ್ಞೆ ನಿರ್ದೇಶನ ಬೆರಳಿನಲ್ಲಿ 


೭ ಕ್ರುಷ್ಟ  ಅಂಗುಷ್ಠದತುದಿ 
೧ ಪ್ರಥಮ ಅಂಗುಷ್ಠದ ಮೂಲ 
೨ ದ್ವಿತೀಯ ತರ್ಜನೀ ಮಧ್ಯ 

೩ ತೃತೀಯ ಮಧ್ಯಮಮಧ್ಯ 

೪ ಚತುರ್ಥ ಅನಾಮಿಕಾ ಮಧ್ಯ 
೫ ಮನ್ಸ ಕನಿಷ್ಠಿಕಾಮಧ್ಯ 


೬ ಅತಿಸ್ವಾರ್ಯ ಕನಿಷ್ಠಿಕಾ ಮೂಲ 


೯೪ 


ಆಅರ್ಚಿಕ 


ಉದಾತ 
ಉಗಿ 


ಉದಾತ 
ಹಾಯಿ 


ಅನುದಾತ್ತ 


ಸಾಮಗಾನ 
ವೇಣು ಗಾನದಲ್ಲಿ ಪ್ರಾಣಿ 
ಸ್ಥಾ ನ ಸಂಕೇತ ಧ್ವನಿ 
ಪಂಚಮ ಪ ಕೋಗಿಲೆ 
ಮಧ್ಯಮ ಮ ಕ್ರೌಂಚ 
ನೀರು ಕೋಳಿ 
ಗಾನಾ ರ ಗೆ ಆಡು 
ಯಷಭ ರಿ ಗೂಳಿ 
ಷಡ ಸ ನವಿಲು 
ಜ 
ನಿಷಾದ ನಿ ಗಜ 
ಧೈವತ ಧ ಕುದುರೆ 


ಸಪ್ತಸ್ತರಾಃ ತ್ರಯೋ ಗ್ರಾಮಾ ಮೂರ್ಛನಸ್ವೇಕ ವಿಂಶತಿಃ । 
ತಾನ ಏಕೋನ ಪಂಚಾಶತ್‌ ಇತ್ಯೇತತ್‌ ಸ್ವರಮಂಡಲಮ್‌ ॥ ನಾ.ಶಿ. / 


ಸ್ವರಮಂಡಲ 


ಸ್ವರೋತ್ಪತ್ತಿ ಶರೀರದಲ್ಲಿ ಅಧಿಷ್ಠಾನ 
ವಾಯುಕ್ರಮಿಸುವ ಮಾರ್ಗ ಬೃಹದ್ದೇವತಾ 


ನಾಭಿ,ಎದೆ, ಹೃದಯ ಮಿತ್ರಾವರುಣ 


ಕಂಠ, ಶಿರಸ್ಸು, 
ನಾಭಿ, ಎದೆ, ಹೃದಯ, ಆದಿತ್ಯರು 
ನಾಭಿ 
ನಾಭಿ ಕಂಠ, ಶೀರ್ಷ, ಸಾಧ್ಯರು 
ನಾಸಿಕ 
ನಾಭಿ, ಕಂಠ, ಶೀರ್ಷ ಅಶ್ವಿನೀ 
ದೇವತೆಗಳು 
ನಾಸಿಕ ಕಂಠ್ಮಎದೆ, ವಾಯು, 


ಕಾಲು, ಜಿಹ್ವಾ ದಂತ ಅಗಿ 
c ಲ್‌ 


ಈ ಸ್ವರದಲ್ಲಿ ಎಲ್ಲವೂ ಸೋಮ 
ಅಡಗಿಹೋಗುವುದು, 


ಹಿಂದಿನ ಸ್ವರಗಳನ್ನು ಸೂರ್ಯ 
ಅತಿಸಂಧಾನಮಾಡುವುದು 


ಅಭ್ಯಾಸ ಕಾಲದಲ್ಲಿ 
ಪ್ರಯೋಗ ಕಾಲದಲ್ಲಿ 


ಉಪದೇಶ/ಪಾಠ ಕಾಲದಲ್ಲಿ 


ತು 


ದೇವತೆ ತೃಪ್ತಿ ರಸ ವರ್ಣ 
ಸಾ.ವಿ.ಬ್ರಾ. ಜೀವಿಗಳು ಸಂಗೀತ ಗರ್ಭೋಪನಿಷತ್ತು 
ವಿಜ್ಞಾನ ಮತ್ತು ಗರುಡ ಪುರಾಣ 
ಎಶ್ವೇದೇವತೆ ಅನ್ಯಜಗತ್ತು ಶೃಂಗಾರ ಶ್ಯಾಮಲ 
ಪ್ರಜಾಪತಿ/ಬ್ರಹ್ಮ 
ಆದಿತ್ಯರು ಮನುಷ್ಯರು ಹಾಸ್ಯ ಮೊಲ್ಲೆ 
ಹೂವಿನ ಬಿಳುಪು 
ಸಾಧ್ಯರು ಗಂಧರ್ವ ಕರುಣ, ಚಿನ್ನ ದ 
ಅಪ್ಸರೆ ಶಾಂತ ಕಾಂತಿಯ ಹಳದಿ 
ಅಗಿ ಪಶುಗಳು ವೀರ ಗಿಣಿಯ ಹಸಿರು 
ಹಳದಿಛಾಯೆ 
ವಾಯು ಪಿತ್ರ, ಅಂಡಜ ರೌದ್ರ ಕಮಲಪತ್ರದ 
ಹಸಿರು 
ಸೋಮ ಅಸುರ, ರಾಕ್ಷಸ, ಅದ್ಭುತ 
ನಿಷಾದರು ಎಲ್ಲಾ ಬಣ್ಣ ದ್ದು 
ಮಿತ್ರಾವರುಣ ಓಷಧಯೋ ಬೀಭತ್ತ ಹಳದಿ 
ವನಸ್ಪತಯಃ 
ದ್ರುತಗತಿ 
ಮಧ್ಯಮಗತಿ 
ವಿಲಂಬಿತಗತಿ 


೯೬ 
ರಿತ, ಅಭಿಗೀತ ಇತ್ಯಾದಿ ಸ್ವರಭೇದ ಪ್ರಭೇದಗಳನ್ನು ಮಾತ್ರಾಸಂಖ್ಯೆಯ ಆಧಾರದಲ್ಲಿ ಗುರು 
ತಿಸಲಾಗಿದೆ. 


ಅಕಾರಾದಿ ಪ್ರತಿ ಅಕ್ಷರಕ್ಕೂ ಹ್ರಸ್ವ ದೀರ್ಥಪ್ಲತ ಭೇದದಿಂದ ಮೂರು ಮೂರು 
ಮಾತ್ರೆಗಳಿರುತ್ತವೆ. ಅ ಇ ಉ ಯ ಸ್ವರಾಕ್ಷರಗಳೂ ಹ್ರಸ್ವ ದೀರ್ಫ್ಥ ಪ್ಲುತ ಭೇದದಿಂದ ಮೂರು 
ಮೂರು ವಿಧ. ಇವು ಅನುನಾಸಿಕ ಅನನುನಾಸಿಕ ಭೇದದಿಂದ ಪ್ರತ್ಯೇಕ ಆರುವಿಧ. ಈ ಆರು 
ಎಧವೂ ಉದಾತಾನುದಾತ್ತಸ್ಪರಭೇದದಿಂದ ಪ್ರತ್ಯೇಕ ಹದಿನೆಂಟು ಬಗೆ. ಹೀಗೆ ಅ ಇ ಉ ಯ 
ಗಳು ಪ್ರತ್ಯೇಕ ಪ್ರತ್ವೇಕವಾಗಿ ಹದಿನೆಂಟು ವಿಧಗಳಾಗುವುವು. ಲ್ಪ ವರ್ಣಕ್ಕೆ ದೀರ್ಫ್ಥವಿಲ್ಲವಾಗಿ 
ಹನ್ನೆರಡು ವಿಧ. ಏಓಐಔಗಳಿಗೆ ಹ್ರಸ್ಸವಿಲ್ಲವಾದುದರಿಂದ ಹನ್ನೆರಡು ವಿಧ. ಹೀಗೆ ಮಾತ್ರಾ 
ವ್ಯತ್ಯಾಸದಿಂದ ಆಗುವ ವಿವಿಧ ಸ್ವರಗಳನ್ನು ಸತತ ಸಾಧನೆಯಿಂದ ಮಾತ್ರ ಗುರುತಿಸಿ ಒಲಿಸಿ 
ಕೊಳ್ಳಬೇಕು. 


ಪರ್ವಗಳು : ಆರ್ಚಕಸಂಹಿತೆಯಲ್ಲಿ ಯಗ್ಗತಪಾದಕ್ಕಿರುವ ಸಂಕೇತವೂ ಅರ್ಥವೂ ಸಾಮ 
ಗಾನದ ಪರ್ವಗಳಿಗೂ ಅನ್ವಯಿಸುತ್ತದೆ. ಪ್ರತಿಯೊಂದು ಸಾಮಗಾನದಲ್ಲೂ ಸ್ವರಗಳು 
ಮೈದಳದಿರುವ ಸ್ವರ ವಿನ್ಯಾಸ ಪ್ರಕಾರಗಳ ವೈವಿಧ್ಯತೆಗಳನ್ನೂ ಕ್ರಮಗಳನ್ನೂ ಅರಿತು 
ಸ್ವರಲೋಪವಿಲ್ಲದಂತೆ ಗಾನವಾಗಲು ರೂಪಿತ ವಾಗಿರುವ ಅತ್ಯಂತ ಚಿಕ್ಕ ಸ್ವರಾಕ್ಷರಗಳ 
ಗುಂಪಿಗೆ! ವಿಭಾಗಕ್ಕೆ! ಗಾನ ಮಾಡುವಾಗಿನ ವಿರಾಮಕ್ಕೆ "ಪರ್ವ' ಎಂದು ಹೆಸರಿಸಿದ್ದಾರೆ. 
ಗಾನಗಳಲ್ಲ ಐದರಿಂದ ಇಪ್ಪತ್ತೈದು ಪರ್ವಗಳಿರು ವುದನ್ನು ಕಾಣಬಹುದು. ಕೆಲವು 
ಪರ್ವಗಳಲ್ಲಿ ಒಂದೇ ಅಕ್ಷರವಿರಬಹುದು. ಉದಾ : । ಪೂ । ಗ್ರಾ೧೨೨ । ವಾ । ಗ್ರಾ೧೧೯. 
ಕೆಲವು ಪರ್ವಗಳಲ್ಲಿ ಎರಡು/ಮೂರು/ನಾಲ್ಕು ಅಥವಾ ಹೆಚ್ಚು ಅಕ್ಷರಗಳಿರಬಹುದು. 
ಸ್ವರವಿನ್ಯಾಸಗಳಿಗನುಗುಣವಾಗಿ ಈ ಪ್ರಕಾರಸಳನ್ನು ಹೀಗೆ ಗುರುತಿಸಲಾಗಿದೆ. 


ಪರ್ವ 


ಏಕಸ್ವರಪರ್ವ 'ಅನೇಕಸ್ವರಪರ್ವ 


ಅನುಲೋಮ ಗೀತಪರ್ವ ಪ್ರತಿಲೋಮ ಗೀತಪರ್ವ ಉಭಯವಿಧಗೀತ ಪರ್ವ 


೩ 
ಏಕಸ್ವರಪರ್ವ : ಒಂದೇ ತೆರನ ಸ್ವರದಗಾನವಿರುವ ಅಕ್ಷರಗಳ ಗುಂಪು ಏಕಸ್ವರ 
ಪರ್ವವೆಂದೆನಿಸಿಕೊಳ್ಳುತ್ತದೆ. ಈ ತೆರನ ಸ್ವರಪರ್ವಗಳ ಐದುಪ್ರಕಾರಗಳಿದ್ದು : 


ಕ 
ಅವುಗಳ ಉದಾಹರಣೆಗಳು ಹೀಗಿವೆ. ಪ್ರಥಮಸ್ವರದಲ್ಲಿ ಗಾನಮಾಡುವ | ತದ್ವಿವಿಡ್ನಾಇ | 


ಶ್ರ 
ಪರ್ವ, ದ್ವಿತೀಯ ಸ್ವರದಲ್ಲಿ ಗಾನಮಾಡುವ | ಇನ್ಹ್ರಂವಿಶ್ತಾಃ | ಪರ್ವ, ತೃತೀಯ ಸ್ವರದಲ್ಲಿ 
ಕ್ಷಿ ೪ 
ಗಾನಮಾಡುವ ॥ಟ ಇ 1 ಪರ್ವ, ಚತುರ್ಥಸ್ವರದಲ್ಲಿ ಗಾನಮಾಡುವ 1 ಹಿತಾ 1 ಪರ್ವ. 


೫ 
ಪಂಚಮ/ ಮನ್ಹಸ್ವರದಲ್ಲಿ ಗಾನಮಾಡುವ 1 ಅಗ್ನಿಂ ದೂತಾಮ್‌ | ಪರ್ವ. 


ಅನುಲೋಮಗೀತಪರ್ವ : ಅವರೋಹಣ ಕ್ರಮದಲ್ಲಿನ ಸ್ವರಗಳಿಂದಾಗಿರುವ ಗಾನಭಾಗ 
ಅನುಲೋಮಗೀತಪರ್ವವೆನಿಸುತ್ತದೆ. ಇದರಲ್ಲಿ ಪ್ರಾರಂಭಿಕಸ್ವರವು ಎತ್ತರದಲ್ಲಿದ್ದು 
ನಂತರದ ಸ್ವರಗಳು ಇಳಿಕೆಯ ಕ್ರಮದಲ್ಲಿರುತ್ತವೆ. 


೧೨ ೪ ೫ ೧ | 
ಉದಾ : ಆನ್ಚಾಏಿ5೩ಜಾರೋ || ಓರ.೨೩೪೫ಇ. 1 ಇತ್ಯಾದಿ. 


ಪ್ರತಿಲೋಮಗೀತಪರ್ವ : ಆರೋಹಣಕ್ರಮದಲ್ಲಿನ ಸ್ವರಗಳಿಂದಾಗಿರುವ ಗಾನಭಾಗವು 
ಪ್ರತಿರೋಮಗೀತಪರ್ವವೆನಿಸುತ್ತದೆ. ಇದರಲ್ಲಿ ತಗ್ಗಿನಸ್ವರದಿಂದ ಪ್ರಾರಂಭವಾಗಿ 
ನಂತರದ ಸ್ವರಗಳು ಎತ್ತರ ಕ್ರಮದಲ್ಲಿರುತ್ತವೆ. 


೩0೦ ೨೧0 ೫೦ ೩ ೨೧ 
ಉದಾ : ನುಷೇಜನಾ | ಸಹೋವಾನನ್ಮಾ | ಇತ್ಯಾದಿ 

ಉಭಯವಿಧಗೀತಪರ್ವ : ಇದರಲ್ಲಿನ ಸ್ವರವಿನ್ಯಾಸವು ಆರೋಹಣ 
ಅವರೋಹಣವೆಂಬೆರಡೂ ಕ್ರಮಗಳಲ್ಲಿರುವುದರಿಂದ ಈ ಹೆಸರಿದೆ. ಇದರ ಒಂದು 
ಪ್ರಕಾರದಲ್ಲಿ ಪರ್ವದ ಪ್ರಾರಂಭವು. ಎತ್ತರಸ್ವರದಿಂದಾಗಿ ನಂತರ ಇಳಿತದ ಸ್ವರಗಳು 

೧ ೨ ೧ 

ಮೂಡಿಬಂದು ಪುನಃ ಎತ್ತರ ಸ್ವರದಲ್ಲೇ ಕಡೆಯಾಗುತ್ತದೆ - ಉದಾ : ವಾಇಶ್ರತಾಇ 1 
ಇದರ ಮತ್ತೊಂದು ಪ್ರಕಾರದಲ್ಲಿ ಪರ್ವವು ತಗ್ಗಿನ ಸ್ವರದಿಂದ ಪ್ರಾರಂಭವಾಗಿ, ನಂತರ 


ಎತ್ತರದ ಸ್ವರಗಳು ಮೂಡಿಬಂದು, ನಂತರ ತಗ್ಗಿನ ಸ್ವರದಿಂದಲೇ ಕಡೆಯಾಗುತ್ತಿವೆ. 
೩ ೨. 
ಉದಾ: ಪ್ರಗೋ5೩ I 


೯೮ 
ಕ್ರುಷ್ಟ ಮತ್ತು ಅತಿಸ್ವಾರ್ಯ ಸ್ವರದಿಂದ ಯಾವ ಸಾಮವೂ ಪ್ರಾರಂಭವಾಗುವುದಿಲ್ಲ 


ಜಗ 
ಎಲ್ಲಾ ಸಾಮಗಳೂ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಮನ್ಹಸ್ವರಗಳಲ್ಲಿ ಯಾವುದಾದ 
ರೊಂದು ಸ್ವರಪರ್ವಪ್ರಕಾರದಿಂದ ಪ್ರಾರಂಭವಾಗುತ್ತವೆ. ಪ್ರಥಮಸ್ವರದಿಂದ ೯೨, ದ್ವಿತೀಯ 
ಸ್ವರದಿಂದ ೧೨೦, ತೃತೀಯಸ್ವರದಿಂದ ಲ್ಲಿ, ಚತುರ್ಥಸ್ವರದಿಂದ ೨೩, ಮನ್ಹಸ್ವರದಿಂದ 
೨೦, ಬಗೆಯ ಪ್ರಕಾರಗಳು. ಸಾಮಗಾನಗಳಲ್ಲಿ ಕಂಡುಬರುತ್ತವೆ. “ಪರ್ವಶಯ್ಯಾ' ಎಂದೆನಿಸಿ 
ಕೊಂಡಿರುವ ಈ ತೆರನ ಪರ್ವಪ್ರಕಾರಗಳ ಸಂಖ್ಯೆ, ಸಾಮಗಾನದಲ್ಲಿ ಬಿಟ್ಟು ೩೦೧ ಇವೆ.. 
ಇವಿಷ್ಟನ್ನೂ ಜ್ಞಾಪಕವಿಟ್ಟುಕೊಂಡರೆ ಸಾಮಗಾನದ ಮೇಲಿನ ಪ್ರಭುತ್ವ ಪಡೆಯಬಹುದು. ಈ 
೩೦೧ ಪರ್ವಗಳನ್ನೂ ಕಚಟತಪ ವರ್ಗಗಳಾಗಿ ವಿಂಗಡಿಸಿರುವ "ಪರಿಭಾಷಾ' ಎಂಬ ತಲೆ 
ಬರಹದಲ್ಲಿ ದ್ರಾಹ್ಯಾಯಣ ಪ್ರತಿಷ್ಠಾನ ಪ್ರಕಟಿಸಿರುವ ಸಾಮವೇದ ಪರಿಚಯವೆಂಬ ಗ್ರಂಥದ 
2೦-೧೨೪ ಪುಟಗಳಲ್ಲಿ ವಿವರಿಸಲಾಗಿದೆ. ಆಧುನಿಕ ಸಂಗೀತದ ಸಪ್ತಸ್ವರಗಳ ಮೇಳಗಳಿಂದ 


ಆಗಿರುವ ೪೮೪ ರಾಗಗಳಿಗೆ ಈ ಪರ್ವಶಯೈೆಯ ತತ್ವವೇ ಆಧಾರವಾಗಿದೆಯೆಂಬುದು ಬಲ್ಲ 
ವರ ಅಭಿಪ್ರಾಯ. 


ಸಾಮವೇದದ ಅಧ್ಯಯನ ಪರಂಪರೆಯಲ್ಲಿ ಈ ಪರ್ವಗಳಿಗಿಟ್ಟಿರುವ ನಾಮಥೇಯ 
ಗಳನ್ನು ಸಾಮತನ್ತ ಗ್ರಂಥದಲ್ಲಿ ಉಲ್ಲೇಖಿಸಲಾಗಿದೆ. ಪರ್ವಗಳ ಈ ನಾಮಧೇಯಗಳಿಗೆ 
ಪರ್ವಗಳ ಶಬ್ದಗಳೇ ಆಧಾರವಾಗಿವೆ. ಈ ಪರ್ವ ನಾಮಗಳು ಸ್ತೀಲಿಂಗದಲ್ಲಿ ವ್ಯಾಹೃತ 
ವಾಗಿರುವುದು ಇದರ ವೈಶಿಷ್ಟ್ಯವಾಗಿದ್ದು, ಯಕ್‌ನೊಡನಿರುವ ಸಂಬಂಧದ ದ್ಯೋತಕ 
ವಾಗಿದೆ. ಈ ಹೆಸರುಗಳ ಮೂಲಕ ಸಾಮಸ್ವರ ವಿನ್ಯಾಸಗಳು ಜ್ಞಾಪಕದಲ್ಲಿದ್ದು ಸಾಮಗಾನ 
ಸುಗಮವಾಗುವುದೆಂದು ಅವುಗಳನ್ನು ಅಕ್ಷರಾನುಕ್ರಮಣಿಕೆಯಲ್ಲಿ ಕೊಟ್ಟಿದೆ. 


ಪರ್ವದ 


3 
ಉನ 


೯೯ 
ಪರ್ವಗಳ ನಾಮಧೇಯಗಳು ಅಕಾರಾದಿಯಾಗಿ 


ಪರ್ವ ಗ್ರಾಮಗಾನ 
ಸ್ವರೂಪ ಸಂಖ್ಯೆ 
೫ 0೦ 


ಅಗಿಂ ದೂತಾ ಅಗಿನೂತಾಮ್‌ ೫ 
Rl ಎ೩. ರು 


೨ 

ಅಚಿಕ್ರದಾತ೩ತ್‌ ೯೧೮ 

೧ 

ಅತಿಥಾಇಮ್‌ ೧೧ 

೨೧೦ 

ಅದ್ಯಾಹೋಇ ೬೮ 

೧೨ 

ಆನ್ಹಾಃ ೫೨೮ 
೧೧೩೯ 

೨೧೦ | 

ಭಿಗಾಯಾಃ೨೩ತಾ 

೨ ಈ 


ಅಮೃತಇಣ್ಣಾ ನತ ೫೭ 


೩ ೫ 
ಆ5೨೩೪ಇನ್ನಾಾ ೮೫ 


೧: ಪ್ರೀ ಚೆ 
ಆಳಿಷಾs೩ತಾಆ ೬೦೪ 
9೧೩ 
೪೦೫೦ ೪ ೫೪೦ ೫೪ 
ಆತ್ವಾ ಸಹಸ್ರಮಾಶತಮಾ 
೩೪ 


೪೦ ೦೪ 
ಜಾ ಜಾನ 
ಆದಿತ್ವತ್ನಾ5೫ಸ್ಕರೇತಸಾಃ 


ಪರ್ವದ ಪರ್ವ ಗ್ರಾಮಗಾನ 
ಹೆಸ ಸ್ವರೂಪ ಸಂಖ್ಯೆ 
ಆನೀಕಯಾ ೧೪೦ 
೦೨ ೨ 
ಆನೀಕಯಾಂ೩೦ಉವಾಯೀೇ5೩ 
__ 0 
ಆಯಾ ಆಂತಯಾಮ್‌ ೫೪೨ 
೪೫ 
ಆತ್ರೇ ಆತ್ರಾ ೨೪೯ 
೧೮ ೨ 
ಆಹಾ ಆಹರ್ಯತಾ ೧೦೮೪ 
೫೦ ೪ ೫ 
ಲ ಎ ಣ್‌ o 
ಇಷ್ಟಾ ಇಷ್ಟಾಹೋತ್ರಾಃ: ೨೫೭ 
೩೦ ೨ ೩ ೪೫ 
ಈಯಾ ಈಯಾನಃ ಕೃಷ್ಣಾ ೫೪೭ 
೨೦೧೦ ದ್ರ ತಿಹಾನ 
ಈಶೇ ಈಶೀಯವಸ್ವಬಿ5೨ ೧೯೮ 


೨೧ ೨೧ 
ಉಗ್ರಜ್‌ಶರ್ಮಾ ಉಗ್ರಜ್‌ಶರ್ಮಾ ೮೨೬ 


೧ ೨ 
ಉತಾ ಉತಾದ್ವಾಂ೧ಇಷಾ5೨: ೧೨ 


೨ ೩೪೫ 


ಊತವಏಕಾಮ್‌ ೧೦೭ 


ಊಂ 
oo © ೪ ೫ 
ಏನಾ ಏನಾವೋಅಗ್ನಿನ್ನಾಮಸಾ ೭೮ 


೨ ೩೫% 


ಓಇತ್ರಿಕ ಓಇತ್ರಿಕ ೭೯೮ 


೨ ೫ 


ಓವಾನ್‌ ಓಂ೨೩೪ವಾ. ೩೮ 
ನ ೨ 
ಓಹಾ ಓಂ ಹಾಂ೩ ೫೫೦ 
ಕಣತ್‌ ೬೭೦ 
೧ ಕೆ ೫೦೦ 
ಕಾಈ೨ದಾಂ೨೩೪ಔಹೋವಾ 


೨ 


೧ 
ಕಯಾಶಚಾ _ಕಯಾಃ೨೩ಶಚಾಇ ೩೦೬ 


ಕಯಾಸ್ಥಿರಾ ೨೨ 
೩೨ ೪ ೫ 
ಕಯಾತಶಿಸ್ಥಾನ೫ಇರಾ5೬೫೬ನ್‌ 

೧ ಲ 

ಕಾರ್ದೀ ಕಾ5೨೩ರ್ಥೀ5೩ ೧೬೫ 
೨೦೧ ೨೦ 

ಕ್ರೇ ಕ್ರೀಯದೃತ್ವೆಃ ೧೧೧೨ 
ಲ 

ಗೃಣೀ ಗೃಣೀನ೫ಮಸಿ ೬೫೯ 

ಗೋಷಾ ೫೪ 
೧ ೨೦೦೧ 
ಗೋಷಹಾತಾಯಾs೨೩ 
೨೧ ೨ 

ಚತಾ: ಚತಾಸೃಭಾ ೬೧ 

ಚತಾ ೫೪ 

೨ ೩ ೫ 


ಚತಾs೩೧ಉಊವಾs೨೩ಸೂತ೨೩೪ತಾಮ್‌ 


ಚಾ 
೧ 


& 


೩೨೨ 
೫೦೦ 


ಚಾಂ೨ರ್ಮಾಣ5೨೩ಳ೪ಓಔಹೋವಾ. 


್ರ ೯೧೮ 
೧ ೨ ೪ ಜಿ 
ಆಚಿಕ್ರದಾನ೩ತ್‌ಅಚಿಕ್ರದಾಜಿದೇ 
ಚಿತ್ರಾ ೧೦೫ 
೧ 3 


ಓಇಚಿತ್ರಇಚ್ಛಾಅತೋನ೧ಸ್ತರುಣಾ5೨8 


ಚ್ಯಾವ ೫೧೧ 
೫ ೦ ೧ ೨ 
ಚ್ಯಾವಯಾಸದತಹಿಸಾಸ್ಟಾ. ಠೌ 

೧ ೨ ೨ 

ಜಾಜ್‌ಘಾ ಜಾಜಾಾ5೩ನಾತ್‌ ೭ 

೪ ೫ 
ಜಾರಾ ಜಾರಾ ೨೫ 
೧೦ ೨ 
ಜ್ಯೋತಿಷಾ ಜ್ಯೋತಿಷಾ5೩ ೧೦೭ 
೧೦ 
ಜ್ಯೋತಿಃ ಜ್ಯೋತಿಃ ಅರ - ೨೫೮ 
೩ ೨೦೩೦ 

ಣಂಕ್ಳಣು ಣಜ್ಯಣಾವತಾ ಅರ - ೬೮ 

ಣಸಾ ೫೫ 
೨ ೦ ಲ ೩೦೩೫ 
ಕಸ್ಕನೂನಾ5೩೦ಪಾ5೩ರೀಣಸಿ 

೧ 
ತದ್ದಿವಿಡ್ಡಾ ತದ್ದಿವಿಢ್‌ ಢಾಇ ೨೫ 
೧ ೨ 
ತರುತಾ ತರುತಾ5೩ ೪೭೩ 
೨ ೩೨ 


ತಿಪೌ ತಿಪ್‌ೌಜ್‌ಸಿಯಾಮ್‌ ೧೦೮೬ 


ತಿಸ್ರಾ ೮೫೩ 
oo ೫ 
ತಿಸ್ರೋವಾಚೋತ೨೩೪ಿಹಾಇ 

ತಂಗೂ ೧೭೨ 

೫೪ 8 ೪ ೫ ೪ ೫ 


ತಜ್ಲೂಿರ್ಧಾತ೩ಿಯಾಸುವರ್ಣಾರೋವಾ 


೩೨೩೫ 
ತುವಿ ತುವೀಶುಷ್ಠಃ ೭೯೮ 
೨೧ ೨ 
ತೃಮ್ಚಾ ತೃಮ್ಚಾ ವಾಂ೧ಯಾಂ೨ ೨೮೨ 
೩೨ ೦ 
ತೃಷ್ಟು ತ್ವಷ್ಟಾನ೩೪ನೋ ೫೧೨ 
೦೫ ೪ ೫ 
ದೃವಿಯಮ್ವಚಾಃ 
೧ ೨ ೧ 
ತ್ಲಿಬಾ ತ್ಸಾನ೨೩ಇಬಾರ೩ಹಾನ೨೩೪ 
Ne ೫ 
ಅಷೋs೬ಹಾಣ 2 
೧೨ 
ದಧಾ ದಧಾs೩೧೨೩೪ ೬೩೪ 
೧ 
ದಧಾs೨೩ತ್‌ ೪೯ 
೪ ೫೦ ೧ 
ದಧಿಷೇರದಾ ದಧಿಷೇರದಾ ೫೨೪ 
ದಿವಾನಕಮ್‌ ೪೯೬ 
೧೦ ೨೧ 
ದಿವಾನಕ್ರಂದಿಶಸ್ಯತಾಮ್‌ 
೧ ೨೦ ೧ _೫ 
ದುಷೇಭಾ ದೂಹಷೇಭಾರಾ5೨ ೬೦೫ 


೧ ೨ 
ದೇದಿ ದಾಇದಿಶ ಎ 
ದೋಷಾ ಹೆ 
೧ ಮಾಯ್‌ ಯಯ 
ದೋಷಾs೨ವಾಸಾ ೨: 
೩೨೩ 
ದೃವೇ ದೃವಿದ್ಯಾ5೨೩೪ವೀ ೨೮೦ 
೨೧ ೨ 
ದೃುತಾ ದ್ಳುತಾತೂವಾತ5೩ಮ್‌ ೧೩೨ 
ದ್ರಗೋಮತಾ ೪೦೨ 
೧ ತಾ ೧೦ 
- ಅನಾ ಶಿ S೨ಗೋಮತಾ೨ಹ: 
೨೦೧ 
ದ್ರರಾ ದ್ರರಾಧಸಾಃ ೩೭೩ 
೩೪ ೪ 
ದುಸದನಾ ದ್ರಸದನಾಜ.._ ೫೩೦ 
ದ್ರಸೇ ೫೫% 
೨ ೨ 


೧ 
ದ್ರುಕಃ ದ್ರುಕಾಇ ೭೯೮ 
೩ ೨೦ ೧ 
೦ ವಿ ಕಃ ಗ 
ದ್ರುಹಃ ದ್ರುಹೋದ್ರುಹಃ ೧೭೮ 
ಈ; 3 ೨ 
ದ್ವಿತಾ ದ್ವಿತಾಯಾತ೩ಿಯಾ ೬೧ 
ದನಾ ಅ೨ೀ" 
ಪಲ 200 
ಸತ್ರಾಜಿತೋಧನಾs೨ಸಾಅ 


ಧಸೇ ೮೧೮ 
೧ ೧೦ನ ೨ 
ಧಾಸಾ೨೩:ಓಮೋತ೨ವಾ 

ನಣನ್ಹಾ ೩೨೦ 
೨೧೨ ೧ ೫ 
ನಇನ್ಹವೃತ್ರಾ5೨೩೪ಹಾನ್‌ 

೨೦೧ 

ನಇಷು ನಾಅಷಾಯಾs೨೩: ೧೦೯೫ 

ಈ೨ರಿತೆ 

ನಜಾಗೃವಿ ನಜಾಗೃವಿಃ ೯೭೬ 

೪ 

ನನ್ಹಾ ನನ್ಹಾಇ ೧೧೦ 

ತ್ರೆ 

ನವಾ ನಧಾಂ೨ಇನವಾಃ ೧೧೧೮ 

೨ 
ನಶೇ ನಶೌs8೨ಹೌs೨ ೧೮೨ 
೫ ೨ ೪೫೪ ೫ 


ನಹಿ ನಹಿವಾ5೩ಶ್ಹಾರಮಂಚನಾ ೪೦೫ 


ನಾಕೇ ೫೮ ೨ 
೧೦ ೦ ೩೨೧ 
ನಾಕೇಸುಪರ್ಣಮುಪಯಾತ್ಛತನಾ ಮ್‌ 


೧ ೨ 
ನಾವಾ ನಾವಾ5೨೩ಹಾ5.೨೪೩ಇ ೯ 


೩೦ ೨೧ 
ನುಷೇ ನುಷೇಜನಾ ೪ 
೨ ೪ ೫ 
ನೇಮಿಃ ನಾಇಮೀತನ್ತಾ ಷ್ಟೇ ೩೯೬ 


೧ ಶ್ರ 
ನಾಇಮಿಶ್ಸಕ್ರೌವಾ ೧೪೬ 
ಚ 


೧ 
ನ್‌ ಬೇ ನ್ಹಾ5೨೩೪ ಭಾಇ ೧೩೭ 
ಪತನ 9 ೫೪೨ 
೧೦೦ ೩೨೧ 
ನಾಕೇಸುಪರ್ಣಮುಪಯಾತ್ಛತನ್ಮಾಮ್‌ 
೨೧ ೨ 
ಪತಿಃಕಾವ್ಯಾ ಹಪತಾಇಕಾನಲಿವೀ52೨ಃ ೪೯ 
೨ ೨ 
ಪಾತಾ ಹಾಂಕಿತಾಇ ೬೨ 
೪ ೨೩೫ 
ಪಾರೀ ಹಾ5೩ರೀಣಸಿ ಸ] 
೧ ೫ 
ಪಾಸಾ ಹಾಂ.೨೩ಳಸಾಮ್‌ ೨೦೬ 


೧೦ ೨ ೨ 
ಪಾಹಿವಿಶ್ವಾ ಪಾಹೋಇವೀ38ಶ್ವಾ ೧೨ 


೪ ೫ 
ಹಿಬಾಸೋಮಾ ಹಾಉಪಿಬಾ ೬೯೪ 
೨೦೧ ತಾ 
ಪಿಬಾ ಪಿಬಾಸೋಮಾರ೨ಮ್‌ ೩೭೩ 
ಪೂಷ್ಣಾ ೭೪೫ 
೩೦ ೨ ೫೦ ೦ 
ಪೂಷ್ಲಾs೩೪ಿಟಹೋವಾ 
ಪೋಷು ೦೩ 
೧ ೦ 9 ಕ ತ 
ಊಪಹಪೋಷುಜಾ5೩ಹಾ5&೩ಹಾಇ 
೪೦ ೦೪ 
pe ಕಾಸ್‌ ©) 
ಪ್ರತ್ನಾ ಆದಿತ್ರತ್ನಾsಜ೫ಸ್ಯರೇತಸಾಃ ಕ್ಷ 
೫ ೪ 
ಪ್ರವಾ ಪ್ರವಾಃ ಜತೆ 


ಪ್ರಹೂಯಸಾ ವಿ೬ 
೧೨ ೩ ೫ 
ಪ್ರಾಹೂಯಾs೨೩೪ಿಸಾಇ 
ಬರ್ಹಾ ೨ 
೧ ೩ ೫೦ ೧ 


ಬರ್ಹಾ5೨ಇಹಾ5€೨೩ಳಓಔಹೋವಾ 


೧೨ ೨ 
ಬೃಹಾ ಬೃಹಾ5೩ಉವಾ5೩ ೧೪೨ 
ಬದ್ದೆ ¢ ೮೦೦ 
೨೦೨೧ ೨ ೧೨ 
ಬ್ರಧ್ನಾಸಮಾಇಚೀರುಷಸಃ 
CN 
೧ ೨ ನ ೨ 
ಸಿಮಾಇರಾs೧ಯಾs೨೩ತ್‌ಓಲ೩ವಾ 
ಧ್ರವ ೨ 
ಬೃಣಃ ಬ್ರ ಹಾಂಕೀಉವಾ5೩ ೧೪೨ 
ಭದ್ರಮ್‌ ಅರ - ೧೩೨ 
೧೦ ೦೨೧೦ ೦ 
ಹೋಇಹಾಇಹೋಇಹಾ 
೧ ೩೨ 


ಮದೇಷುಸಾ ಮದಾಂ೨ಇಹುಸಾ ೮೭೯ 


ಮಧೋರ್ನಪಾ ೭೬ 


೩೨ ೩೨ 
ಮಧೋ5೩೪ರ್ನಪಾ 


ooo 
ಪೃಥಿವೀಸುಭೋಜಸಾವೈಹೀ ಅರ.೨೨೭ 


ಛ 9 
ಮಯೋವಾ ಮಯೋವಾ ೧೬ 


ಶು ಆ... 0 
ಮರಾ ಮರಾಂ೨ರಣಾ ೯೮೪ 
೨೧ ೨ 
ಮರುತ್ತತಾ ಮರೂತ್ವಾತಾ ೮೪೨ 
೧೨ ಲ 
ಮರ್ತಾ ಮತ್ತಾ ೯ೀ೦ಹಹೋ ೧೩೪ 
೨ ೪೦ ೫ 
ಮಹಾಂಹಿ ಮಾತಿ ಹಾರ್ಜ್‌ಹಿ ೬೫೩ 
ಮಹಿ 2.೨.೩ 
೩೨ ೩ ೫ 
ಮಹಾಇತ್ರಾ5೨೩೪ಇಣಾಮ್‌ 
೧ ೦೨ 
ಮಾಗಾ ಮಾಗಾಯತ ೬೭೧ 
೧ ೫ 
ಮಾನಾ ಮಾನೋ೨೩೪ಹಾಆ ೪೪೮ 
೨ ೫೦ 
ಮಾನೀ ಮಾಂ೩೪ನೀ 
೪೦ ೫ 
ಮಾನೇ ಮಾನೋಹಾಉ ೧೭೬ 
೧ 
ಯಜ ಯಜ್ಞಾ$೨೩ ೨೫ 
೧೨೦೩೫ 
ಯವಾಶಿರಾ ಯವಾತಿರಮ್‌ 
೧ ೨೩೨ 
ಯೋನಿ ಯೋನಿಷ್ಟಆಇ ೫೩೦ 
೫೦ ೨ ೪೦೫೦ ೪ ೫ 
ಅಗ್ನೇರಾತಿಕ್ಷಾಣೋಅಜ್‌ಹಸಾಃ 


ರುಹೂ ರುಹೂ5೩ ೫೩೦ 
ವಯಮಾಣನ್ಚ್ಹಾ ೨೧೭ 
೨ ೧ ೪೫ 
ವಯಮಾಂ೨೩ಇನಾ ಲ 
ವಿ . 
ವರುಣಃ ವರುಣಾಂ೩& ೩೬೩ 
ಕ್ರ ಸ್ರ ೫ 
ರಾ ರಾಸ ವಾಟಓಂ೨೩೪ವಾ ೫೦೫ 
೨೦೦ RE 
ವಾಘ ವಾಘಾದ್ಬೀತ೨ಃ ೯೬ 
೨ ೩ ೫ 
ವಾದೇವಾ ವಾನ೩ದೇ5೨೩೪ವಾ ೫೯೮ 
ವಾಯೋರನೀ ೨೨ 
೨೦ ೧೦ ೨ 
ವಾಯೋರಾsನಿ೩ನೀ 
೨ ಸಕ ೪ 


ವಾರಾ ವಾರಾವಾ$5೨೪ನಾಮ್‌ ೩೦ 


ಇರಿ 


೨೦೧೦ ೦ 
ವಾರ್ದೇ ಆಪಿರ್ನೋಬೋಧಿಸಧ 


೦ ೨೧೦ ೩೦ 
ಮಾದಿಯೇವಾತ೨ರ್ದೇ ೪೦೧ 


೨೦ ೧೦ ೨ 
ವಾರ್ಷೇ ವಾರ್ಹಾಹರಾಯೇಃ೩:ಃ ೧೧೧೬ 


೩೦೨ 

ವಾಹಾ ವಾಹಾ5೩೪೩ಇ ೩೦೮ 
ಅ ೨ 

ವಿವಾಹ್ವಃ ವಿವಾಆ೨೩ಹಾತA ೬೫೬ 


೨೧೦ 
ವೃಣೀಮಹಾ ವೃಣೀಮಹಾಇ ೫ 


೨.೧ 
ವೃಧನಾ ವೃಧನ್ತಾಮ್‌ ನ 
೪ ೫ 
ವೃಷಾ ವೃಷಾ ೮೪೩ 
೩೪೦ ೫ 
ತ 
ಶಗೂ ಕ್ಷೆ ಶಗೂ ಶಷೂ ೪೩೫೪ 
೩೨ 
ಶತಾ ಶತಾಮ್‌ ೪೪ 
ಅ ೨ 
ಷುವೃಣ್ವತಾ ವೃ ಣ್ವಾನ೨೩ತಾಇ ೪೬೬ 
೧ ಲ 
ಷ್ಠ ಷ್ಠಾ5೨೩ಯಾ5೩ ೩೦೪ 
೫೦ ೦ ೦೪ ೫ 
ಸಖಾಯಸ್ವಾಔಹೋಹೋಹಾಇ 
೧ NS ೧ 
ಸಂವಾ ಸಂವಾ5೨ತ್ರ ೯ಯಾ ೭೯೧ 
೩ ೨ 
ಸಂಸ್ಥಾ ಸಜ್‌ಸ್ಥಾ ಇ ೬೦೨ 
೨೦೦ ೧ 
ಸಹಾ ಸಹಮೈಹೈ5೩ಹೋ೨ ೨೪೫ 
೨೧ ೫ 
ಸಹೋವಾ ಸಹೋ£5೨೩೪ವಾ ೩೫ 
೨ ೪ 
ಸಾತೀ ಸಾ5೩ತೀ ae 
೧ — | 
ಸಾರ್ವಾ ಸಾರ್ವಾನ೨ಮ್‌ ೨೦೭ 
೧ ೨ 3 
ಸುನೀ ಸುನಾಇತಾಇಸೂಂಕಿಹಾಇ - 


೧೦೫ 


೪೦0 ೦ ೦ ೫ ೩ ೨90೩೨ 
ಸೂರಾ ಸೂರೋನಹೀಹಾಉ ೧೩೨ | ಹರಿರಾ ಹರಿರಾಸೃಜ್ಯ ೧೦೩೨ 
೪ ೫ ೪೫ ೫೦ 
ಇ್‌ ದ ಜ್ಞಾ) ಶ್‌ ೦ ೦ 
ಸೂಷ್ಟಾ ಸೂಷ್ಹಾಣಾಸಾಃ ೫೩೩ ಹಾಉತ್ತಮಿನ್ಹ ಹಾಉತ್ಪಮಿನ್ಹಾ ಫು ಉಿ೦೨ 
ಸು ವಜ್ರಿಣಾ ೨೮೬ | ಹಾಉವಾ ಎ 
೩೨ ನ ೨ ೨ 
ಸ್ಫುವಜ್ರಾ5೩೨೩೨೩ಇಣಾಇ ಹಾಉವಾನಹ೩ಿಹೋಉವಾ 
೨೦೩ ೧೧೧ ೧ 
ಸ್ನೇನಾ ಸ್ನೇನಾನ೩೪೫ಮ್‌ ೧೬೫ | ಹಿನಃ ಹಾಇನಾ52೨ಃ - 
೧ ೨ ಸ § 
ವಿ 4 
ಸ್ತೋತ್ರಾ ಸ್ಕೋತ್ರಾ5೩ಮ್‌ ೩೭೧ ಬೀ ಹೀ5೨೩೪ಪೀ ೧ 
ಸಾದಿಪರ್ವ ೮೨೯ 
ವ 
೨೦ ೧ ಮವ ೧ 
ಸ್ವಾದಿಷ್ಠ ಯೌಹೋs೨ ಹೋಇ ಹೋ, ೩೪ 
೨ ೩೨ ೧೦ ೦ ೨ 
ಹಜ್‌ಸಿಯಾ ಹಜ್‌್‌ಸಿಯಾ ೪೧೯ | ಹೋತಾ ಹೋತಾರಾ5೨೩ಂವೀ ೫ 


ವಿಕಾರಗಳು : 


ಯಚ್ಛದ್ಯೂಢಂ ಸಾಮ ಎಂಬ ಶ್ರುತಿ ವಾಕ್ಯದಂತೆ ಯಕ್‌ಗಳಿಂದ ಸಾಮಗಾನವು 
ಉದಯವಾಗುವಾಗ ಯಗ್ಗತ ಪದಗಳ ಸ್ವರೂಪವು ವಿವಿಧ ಭಾವಗಳ ಕಾರಣ ಬಗೆಬಗೆ 
ಯಾಗಿ ಪರಿವರ್ತನೆಗೊಳ್ಳುತ್ತದೆ. ಈ ಪರಿವರ್ತನೆಯಿಂದಾಗಿ ಯಗ್ಗತಪದಗಳ ಮೂಲ 
ರೂಪವು ಗುರುತಿಸಲಾಗದಷ್ಟು ವಿಕೃತಗೊಳ್ಳುವುದು ಅಪರೂಪವೇನಲ್ಲ. ಈ ಪರಿಯ 
ಪರಿವರ್ತನೆಗಳನ್ನು "ಸಾಮವಿಕಾರ' ಎಂದು ಹೆಸರಿಸಿ ಹೀಗೆ ವಿಂಗಡಿಸಲಾಗಿದೆ. "ವಿಕಾರ' - 
ಯಗ್ಗತವಾದ "ಅಗ್ನೇ' ಪದವು ಸಾಮಗಾನದಲ್ಲಿ "ಓಗ್ನಾಇ' ಎಂದಾಗುತ್ತದೆ. "ವಿಶ್ಲೇಷಣೆ' - 
'ವೀತಯೇ' ಪದವು "ಪೋಇಃತೋಯಾಂ2೨ಇ' ಎಂದಾಗುತ್ತದೆ. "ವಿಕರ್ಷಣ' - foe 
ಎಂಬುದು "ಯಾs೨ಇ' ಎಂದಾಗುತ್ತದೆ. "ಎರಾಮ' - "ಗೃಣಾನೋಹವ್ಯದಾತಯೇ' ಎಂಬು 
ದು “ಗೃಣಾನೋಹ । ವ್ಯದಾತೋಯಾತ೨ಇ' ಎಂದು ಗಾನಸೌಕರ್ಯಕ್ಕಾಗಿ ಎರಡು ಪದ 
ವಾಗುತ್ತದೆ. ಅಭ್ಯಾಸ - ಗಾನ ಭಾಗಗಳಾದ ತೋಯಾತ೨ಇ । ತೋಯಾ5೨%ಇ ॥ ಉದಾ: 
ಗ್ರಾ.೧.ಪದಗಳು, ಸಾಮಗಾನದಲ್ಲಿ ಪುನರಾವೃತ್ತಿಯಾಗಿರುವುದು ಅಭ್ಯಾಸ ವೆನಿಸುತ್ತದೆ. 


೧೦೬ 
ಅರ್ಥೈಕತ್ವಾದ್ದಿಕಲ್ಪಃ ಸ್ಯಾತ್‌ - ಜೈ.ಮೀ.ಸೂ.೯.೨.೨6ನ್ನು ವಿವರಿಸುವಾಗ ಶಬರ 
ಸ್ವಾಮಿಗಳು ವೇದದಲ್ಲಿ ಗಾನಮಾಡಲು ಸಹಸ್ರ ಉಪಾಯಗಳಿವೆ ಎಂದಿದ್ದಾರೆ. "ಗೀತಿಷು 
ಸಾಮಾಖ್ಯಾ' ಉಕ್ತಿಯಲ್ಲಿ ಗೀತಿ ಶಬ್ದದ ಅಭಿಪ್ರಾಯವೇ ಸಾಮಗಾನವಾಗಿದೆ. 
ಸಾಮಗಾನಗಳು ಮೈದಳೆಯುವಾಗ ಭಾವಗಳ ಮೂಲಕವೇ ಪದಗಳ ಸ್ವರೂಪದಲ್ಲಿ ವಿಕಾರ 


ಉಂಟಾಗುತ್ತದೆ. 


ಅಥ ಭಾವಾನ್‌ ಪ್ರವಕ್ಷಾಮಃ ಪ್ರಗಾಣಾಂ ಯೈರ್ವಿಧೀಯತೇ । 

ಆರ್ಚಿಕಂ ಸೌ ಭಿಕಂಚ್ಛವ ಪದಂ ವಿಕ್ರೀಯತೇ ತು ಯೈಃ 1 ಪು.ಸೂ.೯.೨.೧ ॥ 
ಸಾಮಗಾನಾವಸರದಲ್ಲಿ ಯಗ್ಗತ ಪದಗಳಲ್ಲಾಗುವ ಪರಿವರ್ತನೆಗಳನ್ನು ಆಬಭ್ಯನ್ನರ ವಿಕಾರ 
ವೆಂದೂ ಯಗ್ವತಿರಿಕವಾದ ಅನ್ಯಶಬ್ದ ಅಥವಾ ವರ್ಣಗಳ ಆಗಮನದಿಂದಾಗುವ ಪರಿವರ್ತ 
ನೆಗಳನ್ನು ಸ್ತೋಭ ಅಥವಾ ಬಾಹ್ಯವಿಕಾರವೆಂದೂ ವ್ಯವಹರಿಸಲಾಗಿದೆ. ಸ್ತೋಭಾದಿ ವಿಕೃಷ್ಟಾ 
೦ತ್ಯವಾಗಿ ವಿಕಾರಗಳು ೧೮ ಎಂದು ಸಂ.ಉ. ಬ್ರಾ.೨.೨-೧೩ ಹೆಸರಿಸಿದೆ. ಪ್ರಕೃತಿಭಾವ ಆದಿ 
ವಿಕಲ್ಬಾಂತವಾದ ೨೦ ಭಾವಗಳೆಂದು ಹೆಸರಿಸಿ ಪು.ಸೂ.೯.೨.೨-೫ ತಿಳಿಸುತ್ತದೆ. ಸನ್ಹ್ಯಗೀತ 
ಆದಿ ಯ ಭಾವ ಪರ್ಯಂತ ೩೪ ವಿಕಾರಗಳನ್ನು ಹೆಸರಿಸಿ ಸಾಮತನ್ತ ೭೭೮ ಸೂತ್ರದಲ್ಲಿ 
ಉದಾಹರಣೆಯೊಂದಿಗೆ ವಿವರಿಸುತ್ತ ವಿಕಾರ ಅಥವಾ ಭಾವವೆಂಬ ಹೆಸರಿನ ವೈವಿಧ್ಯ ತೆಯು 
ಪ್ರಕರಣವಶಾತ್‌ ಕಂಡುಬಂದರೂ ಸ್ವರೂಪತಃ ವ್ಯತ್ಯಾಸಗಳೇನೂ ಇರುವುದಿಲ್ಲ. ಈ 
ವಕಾರಗಳ ಪರಿಚಯವು ಸಂಕ್ಷೇಪವಾಗಿ ಹೀಗಿದೆ. 


ಆಭ್ಯನ; ರ ವಿಕಾರಗಳು : 


ಯಗನರ್ಗತವಾದ ಪದಗಳಿಗೆ ಸಾಮಗಾನಾವಸರದಲ್ಲಿ ಸಂಭವಿಸುವ ಮುಖ್ಯವಾದ 
ವಿಕಾರಗಳು ಹೀಗಿವೆ. 


ಅಂಭಾವ ಎ ಯಗ್ಗತ "ಆ ಟಾ "ಯು ಮತ್ತು ಉ' ಕಾರಗಳು, ಗಾನದಲ್ಲಿ "ಆ 
ಕಾರ, ವಾಗುವುದು "ಅಂ' ಭಾವವೆನಿಸುತ್ತದೆ. ಸಾ.ಯ.೫೨೪ರಲ್ಲಿನ "ಪಾವಕಃ ಶಬ್ದವ 


೧ ಫಿ 
ಸಾಮಗಾನಗ್ರಾಮ - ೧೦೧೬ರಲ್ಲಿ ಹವಾ5೨೩ಕಾಃ ॥ ಆಗಿ "ಪ' ಮೇಲಿನ "ಅ' ಕಾರವು 


ಹ್ರಸ್ವವಾಗಿ ಉಚ್ಚಾರವಾಗುತ್ತದೆ. ಸಾ.ತ.೧೧೦೮-೧೧೧೫, ಪ್ರ.ಸೂ.ದಲ್ಲಿ ಇದಕ್ಕೆ ಅತ್ವಭಾವ 
ಎನ್ನಲಾಗಿದೆ. 


ಅಗತಭಾವ - "ಹಾಣ' ಹಾಗೂ "ಹಾಉ' ಗಳನ್ನು ಗಾನದ ಗತ ಅಥವಾ "ಗತಿ' ಎನ್ನಲಾಗಿದೆ. 


೧೦೭ 


೧೦ ೦೦ ೦ __ 
ಈ "ಗತಿ' ಯ ಲೋಪವಾದಾಗ "ಅಗತಭಾವ' ಉಂಟಾಗುತ್ತದೆ. ರಾಜಾದೇವೌಹೋತ೨ 


೧ 
ಬುತಮ್ಚಹಾತ್‌ | ಊಹ ೧೫೧, ಗಾನದಲ್ಲಿ "ಹೋಣ' ಕಾರದ ಗತಿಲೋಪವಾಗಿದೆ. 


'ಅತಿಕ್ರಮ' - ಗಾನಕಾಲದಲ್ಲಿ ಒಂದು ಸ್ವರವು ತನ್ನ ನಿಕಟವರ್ತಿ ಸ್ವರವನ್ನು ಬಿಟ್ಟುಮುಂದಿನ 
೧೦೦ ೩೨೧ 
ಸ್ವರ ಪಡೆಯುವುದು. ಗ್ರಾ.೫೪೨ರಲ್ಲಿ ನಾಕೇಸುಪರ್ಣಮುಪಾಯಾತ್ಪತನ್ಮಾಮ್‌ 1 


ಪ್ರಥಮಸ್ವರವು ದ್ವಿತೀಯ ಸ್ವರವನ್ನು ಅತಿಕ್ರಮಣಮಾಡಿ ತೃತೀಯಸ್ವರವನ್ನು ಪಡೆದಿದೆ. 
ಅತಿಕ್ರಮದ ನಾಲ್ಕು ಬಗೆಗಳನ್ನು ಮಾಲ ೧.೨೬-೩೫ರಲ್ಲಿ ವಿವರಿಸಲಾಗಿದೆ. 


ಅತಿಹಾರ - ಅನುಸ್ವಾರ ಸ್ಪರ್ಶ ರೇಫ ಹಾಗೂ ವರ್ಣಸ್ಕೋಭವು ಪರವಾದಾಗ 
ಅದನ್ನು ಅತಿಕ್ರಮಿಸಿ ಯಗಕ್ಷರದೊಂದಿಗೆ ಸನ್ನಿಭಾವವನ್ನು ಪಡೆಯುವುದು ಸಾ.ಯ.೧೦೯ 
"ತಂಗೂರ್ಧಯಾಸ್ಪರ್ಣರಂ' ನಲ್ಲಿ ತಂಗೂರ್ಧಯಾ ನಂತರ "ಔಹೋ' ಸ್ತೋಭವಿ 
ದ್ಹಾಗ್ಯೂ "ನರಮ್‌' ನಲ್ಲಿನ "ನ' "ಣ' ಆಗಿರುವುದು - ಗ್ರಾಮ.೧೭೪. ಅತಿಹಾರವನಿಸು 
ತ್ತದೆ. ಸಾ.ತ.೧೦೩೮-೧೦೪೩. ಪು.ಸೂ.ದಲ್ಲಿ ಈ ಭಾವಕ್ಕೆ "ಅತಿಹೃತಿ' ಎನ್ನಲಾಗಿದೆ. 


ಅನೀಚತ್ವ - ಸ್ವರಿತ ಅಥವಾ ಅನುದಾತವು ಗಾನದಲ್ಲಿ ಉದಾತ್ತವಾದಾಗ 
'ಅನೀಚತ್ವ ವೆನಿಸುತ್ತದೆ. 

ಅಭ್ಯಾಸ - ಯಾವುದಾದರೂ ಭಾಗದ ಪುನರಾವೃತ್ತಿಯು "ಅಭ್ಯಾಸ' ವೆನಿಸುತ್ತದೆ. 
ಯತ್ತೋಮೇತ೩ ಸೋಮ ಆ ಯತ್ತೋಮೇತ೨ಸೋ ಇದರಲ್ಲಿ "ಯತ್ಸೋಮ' ಪದದ 
ಅಭ್ಯಾಸವಾಗಿದೆ. 


ಅವೃದ್ಧ - ನಿಯಮಾನುಸಾರ ಪ್ರಾಪ್ತವಾಗಿರಬೇಕಾದ "ವೃದ್ಧಿ'ಯು ಗಾನದಲ್ಲಿ ಹ್ರಸ್ವ 

೧ ೨೩ 
ಅಥವಾ ದೀರ್ಷುವಾದಾಗ "ಅವೃದ್ಧ' ವೆನಿಸಿಕೊಳ್ಳುತ್ತದೆ - ಜಾಗನ್ನಾ5೨೩೪ಯಾ: I 
ಸಾ.ತ೪೨೬ರಂತೆ "ಗ' ವೃದ್ಧಿಯಾಗಬೇಕಾಗಿತ್ತು ಆದರೆ ವೃದ್ದಿಯಾಗಿಲ್ಲ. ಪು.ಸೂ.೯.೬ 
ಆಇಭಾವ - ಗಾನದಲ್ಲಿ "ಇ. ಕಾರಕ್ಕೆ ಸಾ.ತ.೭೭೭ ರಂತೆ "ಆಇ' ಭಾವ ಬರುತ್ತದೆ. 


೧೨ ಛಿ ಇದ್ರಿ. 
'ದಿವಿ' - ದಿವಾಈ ॥ ಯೋಜಾನ್ವಿನ್ಹ - ಯೋಜಾನೂಠ5ವಾ5೩೩ಇ ॥ ದಿವಿಯಲ್ಲ ಎ 


ವೀಲಿನ ಇ ಮತ್ತು ಯೋಜಾನ್ವಿನ್ಹದಲ್ಲಿನ ಎ ಆಇ ಭಾವಹೊಂದಿದೆ ಇದನ್ನು 
ಆಇತ್ವಭಾವವೆಂದು ಪು.ಸೂ.೯.೬ ಗುರುತಿಸಿದೆ. ಆಜುಹೋತಾಪತ್ತಿಯಲ್ಲಿನ 


೧೦೮ 
೪೦ ೫೦ ೪ 
ಆಜುಹೋತಾ ಈ ಪ್ರಕಾರದ ಸ್ವರಗಳು ಗಾನದಲ್ಲಿನ ಅನ್ಯಪದಗಳಲ್ಲಿ ಕಂಡುಬರುವುದು 


ಆಜುಹೋತಾಪತ್ತಿ ಎಕಾರವೆನಿಸುತ್ತ ದೆ. ಸಾ.ತ.೭೭೭ ॥ 


ಉತ್ಪತ್ತಿ - ಯಗ್ಗತ ಅನುದಾತ್ತ ಉದಾತ್ತ ಮತ್ತು ಸ್ವರಿತಾಕ್ಷರಗಳ ಸಮುದಾಯಕ್ಕೆ 
೧ ೨ 
"ಉತ್ಪತ್ತಿ'`ವಿಕಾರವೆನ್ನುತ್ತಾರೆ - ಉದಾ. "ಉತ್ತೋದೇವಾ5೩೧:ಃ ದಲ್ಲಿ ಸರಿತ ಅನುದಾತ್ತ 


ಉದಾತ್ತ ಗಳು ಉದಾತ್ತ ದಲ್ಲಿ € ಗಾನವಾ ಗುತ್ತ ದೆ. 


ಉದ್ಭಾತ - “ಯಕ್‌ನ ನೀಚಸ್ವರವು ಗಾನದಲ್ಲಿ ಉಚ್ಚಸ್ವರವಾಗುವುದು ಉದ್ಭಾತ 
ಅಥವಾ ಉಚ್ಚಗೀತಭಾವವೆನಿಸುತ್ತದೆ. ಗ್ರಾಮ ೯೯ರಲ್ಲಿನ "ಸು - ಅಪತ್ಯಸ್ಯ' ದಲ್ಲಿ "ಸು 


ಶ್ರಿ 
ಅಪ' ದ ನೀಚಸ್ವರದ ಗಾನವು 'ಸ್ಪಪತ್ಯ' ಎಂದು ಉಚ್ಚಸ್ವರವಾಗುತ್ತದೆ. ಇದನ್ನು "ಉಚ್ಚ 


ಭಾವ' ಎಂದು ಪು.ಸೂ.೯.೬ ತಿಳಿಸುತ್ತದೆ. 


"ಏಭಾವ' "ಇ' ಆದಿ ವರ್ಣಗಳು ಗಾನದಲ್ಲಿ "ಏ' ಕಾರರೂಪದಲ್ಲಿ ಉಚ್ಚಾರ 
ವಾಗುವುದು. 


೩ ೫ 
"ಏಭಾವ' ವೆನಿಸುತ್ತದೆ. ದಿವಾವಸೋ - ದೇ5೨೩೪ವಾ ।ಟ ಇಲ್ಲಿ ದಿ ಮೇಲಿನ 


"ಇ' ಕಾರವು ಗಾನದಲ್ಲಿ "ಏ' ಕಾರವಾಗಿದೆ. ಸಾ.ತ.೧೧೫೩-೧೧೭೬ ॥ 


ಐ ಭಾವ - "ಏ' ಕಾರಾದಿ ವರ್ಣಗಳು ಗಾನದಲ್ಲಿ "ಐ' ಕಾರ ವಾಗುವುದನ್ನು "ಐ' 
ಭಾವವನ್ನುತ್ತಾರೆ - 0ಹೀ ಯ ಉಚ್ಚಾರಣೆ ಗಾನದಲ್ಲಿ "ಐಹೀ' ಎಂದಾಗುತ್ತದೆ. 
ಸಾ.ತ.೧೧೩೭-೧೧೫೨ ॥ 


ಓ ಭಾವ - ಪ್ರಕೃತಿಭಾವದಿಂದ ಪ್ರಾಪ್ತವಾದ 'ಓ' ಗಾನದಲ್ಲಿಯೂ "ಓ' ಎಂದು 
ಅದೇ ಪ್ರಕಾರವಾಗಿಯೇ ಗಾನವಾಗುವುದು. "ಓಭಾವ' ವೆನಿಸುತ್ತದೆ - ಶೂರಃ* ಅಗ್ರೇ 
ಸಂಧಿಯಿಂದ ಯಕ್‌ಗತ ಶೂರೋ ಅಗ್ರೇ ಪದದಗಾನ ಸನ್ನಿಜವಾಗಿದ್ದು ಇದರ ಗಾನವು : 
೧೦ ೨ ೩೨ ೩ ೨೩ ೨0 3 
ಶೂರೋ ಆ5೩ ಆಗುತ್ತದೆ. ಉಕ್ಲೇಭಿರ್ಮನ್ನಿಷ್ಠೋ - ಭಿರ್ಮಾನ್ಹಾ ಇಷ್ಠೋ5೩ । 
ಗ್ರಾಮ.೩೬೯ ॥ ಅ ಆ ಆದಿಗಳು ಸನ್ನಿಜವಾಗದೆ ಗಾನಕ್ಕೆ ಕಾರಣವಾಗಿದ್ದು, ಗಾನದಲ್ಲಿ 
"ಓ' ಎಂದು ಎಕಾರವಾಗುವುದನ್ನೂ 'ಒ ಭಾವ' ವೆಂದೇ ಗಣಿಸಲಾಗಿದೆ. ಅಶ್ವಾಯ 


೧೦೯ 


೧ರ 
ಪದವು ಆಶ್ಟೋದದಾ ಆಗಿದೆ. ಸಾ.ತ.೧೧೧೬-೧೧೩೬ ॥ 


ಓಔ ಭಾವ - ಅಕಾರಾದಿ ವರ್ಣಗಳು ಗಾನದಲ್ಲಿ - ಔ ಆಗಿ ಪರಿಣತವಾಗುವುದು, 
೨೧ 

ಔ ಭಾವ ವೆನಿಸುತ್ತದೆ. ವರುಣಸ್ಯ - ವರೌಹೋತ೨ | ಆಗುತ್ತದೆ ಪು.ಸೂ.೯.೪ ॥ 

ಕರ್ಷಣ : ಒಂದು ಸ್ವರ ಒಂದೇ ಅಕ್ಷರದಲ್ಲಿ ಮತ್ತೊಂದು ಅನ್ಯ ಸ್ವರವನ್ನು ಪಡೆ 

೧ 

ದಾಗ ಕರ್ಷಣವೆನಿಸುತ್ತದೆ ಓಂ೨೩೪೫ ॥ ಇಲ್ಲಿ "ಓ' ನ ಪ್ರಥಮಸ್ವರವು. ದ್ವಿತೀಯ ನಂತರ 
ತೃತೀಯ ನಂತರ ಚತುರ್ಥ ನಂತರ ಮನ್ಹ ಸ್ತರವನ್ನು ಪಡೆದಿರುವುದೇ ಕರ್ಷಣ - 
ಸಾ.ತ.೭೭, ಇದನ್ನು ನತಿ - ಭಾವವೆಂದಿದೆ. ಮಾತ್ರಾಲಕ್ಷಣದಲ್ಲಿ ಕರ್ಷಣವನ್ನು ವಿಸ್ತರದ 
ಅನ್ವರ್ಗತವೆಂದು ಗಣಿಸಿದೆ. ಗಾನದಲ್ಲಿ ಯಾವುದಾದರೂ ಸ್ವರವು ಸ್ವರಾನ್ನರವನ್ನು 
ಹೊಂದಿದರೆ ಆ ಸ್ವರವು ವಿಸ್ತರ ವೆನಿಸುತ್ತ ದೆ. ಎಸ್ವರವು ಪ್ರತ್ಯುತ್ತ್ರಮ ಅತಿಕ್ರಮ ಕರ್ಷಣ 
ಅತಿಸ್ವಾರ ಎಂಬ ನಾಲ್ಕು ಅವಸ್ಥೆಗಳಲ್ಲಿ ಮತೊಂದು ಅನ್ಯಸ್ಪರವನ್ನು ಹೊಂದುತ್ತದೆ. 
ವಿಸ್ವರದ ಗಾನವು ತ್ರಿಮಾತ್ರಾ ಕಾಲದ್ದಾಗಿರುತ್ತದೆ. ವಿಸ್ತರಮಕ್ಷರಂ ಸ್ವರೇ ತ್ರಿಮಾತ್ರಂ ಭವತಿ 
| ಮಾ.ಲ.೧.೧೬ ॥ ಆ ದ್ವಿತೀಯ ಕರ್ಷಣಮಾತೃತೀಯ ಕರ್ಷಣಮಾ ಚತುರ್ಥಕರ್ಷಣ 
ಮಾಮನ್ಹಕರ್ಷಣಮ್‌ ಮನ್ಹಶ್ಚಾತಿಸ್ವಾರ್ಯಾತ್‌ ಕೃಷ್ಠತೇ | ಮಾ.ಲ.೧.೩೨ ॥ ಈ ಐದು 
ಬಗೆಯ ಕರ್ಷಣಗಳ ಉದಾಹರಣೆಗಳನ್ನು "ಸ್ವರಸಂಕೇತ' ತಲೆಬರಹದಲ್ಲಿ ಕೊಟ್ಟಿದೆ. 


'ಗತ' - "ಹಾಇ' ಹಾಗೂ "“ಹಾಉ' ಇವು ಗಾನಕ್ಕೆ ಗತಿಯನ್ನು ನೀಡುವುದರಿಂದ 
"ಗತ' ಅಥವಾ "ಗತಿ' ಎನಿಸಿಕೊಂಡಿವೆ. 


ದೀರ್ಥಭಾವ - ಯಗ್ಗತ ದೀರ್ಫಾಕ್ಷರಗಳು ಹೇಗಿವೆಯೋ ಹಾಗೆಯೇ ಗಾನದಲ್ಲಿ 
ಬಳಕೆಯಾದಾಗ ಅದರ ಮೇಲೆ "ರ' ಎಂದು ಗುರುತಿಸಿರುತ್ತದೆ. ಇದು ಆ ವರ್ಣದ 
ದೀರ್ಪ ಭಾವವನ್ನು ಸೂಚಿಸುತ್ತದೆ. 'ವೃದ್ಧಿ' ಇದ್ದಾಗ"ರ' ಸೂಚಿಸಿರುವುದಿಲ್ಲ- ಪು.ಸೂ.೯.೩ 


ಧಾರ್ಯ - ಪಂಚಸ್ವರೈರ್ಯುಕ್ತಂ ಧಾರ್ಯಮ್‌ - ಮಾ.ಲ.೨.೧೩ ॥ ಸಾಮಗಾನ 
ದಲ್ಲಿ ಗಾನಾನುಕೂಲವಾಗುವಂತೆ ಅಕ್ಷರಗಳ ಮೇಲೆ ಪ್ರಥಮಾದಿ ಸ್ವರಸಂಖ್ಯಗಳನ್ನು 
ಅಂಕಿತಮಾಡಿರುತ್ತದೆ. ಈ ಸ್ವರಸಂಖ್ಯೆಯನ್ನು ಅಂಕಿತಮಾಡದಿರುವ ಅಕ್ಷರಗಳು ಪೂರ್ವಾಕ್ಷ 
ರಗಳ ಸ್ವರವನ್ನೇ ಅನುಸರಿಸುತ್ತವೆ. ಈ ರೀತಿ ಪೂರ್ವಾಕ್ಷರಗಳ ಸ್ವರವನ್ನು ಗ್ರಹಣ 
ಮಾಡುವುದೇ "ಧಾರ್ಯ' ವೆನಿಸುತ್ತದೆ. ಈ ಧಾರ್ಯವು ಪಂಚಸ್ವರಯುಕ್ತವಾಗಿರುತ್ತದ 


೧೧೦ 


oo 
-ಗ್ರಾಮ ೩ರಲ್ಲಿನ ಗೃಣಾನೋಹ ದಲ್ಲಿ ಗೃ ಮೇಲಿನ ಧಾರ್ಯವಾದ ಪ್ರಥಮಸ್ವರವನ್ನು ಣ 
ಗ್ರಹಿಸುತ್ತದೆಯಾಗಿ ಣ ಪ್ರಥಮ ್ಛಸ್ವರಧಾರ್ಯವಾಗಿದೆ. ಗ್ರಾಮ ೬ರಲ್ಲಿನ 
೨ ೧ ೨೧ವಿ 


ದ್ರವಿಣಸ್ಕುರಿಪನ್ಯಯಾ೨ | ದ್ರ ಮೇಲಿನ ಧಾರ್ಯವಾದ ದ್ವಿಶೀಯಸ್ವರವನ್ನು ವಿ 
ಮತ್ತು ಣ ಗ್ರಹಿಸುತವೆಯಾಗಿ ವಿ ಮತ್ತು ಣ ದ್ವಿತೀಯಸ್ವರಧಾರ್ಯ ಗಳಾಗಿವೆ. ಗ್ರಾಮ 


ಜು ಸು. ಶ್ರಿ 
೧೫೫ ರಲ್ಲಿನ ವಿಪಾಂಜ್ಯೋತಾಇ, | ಪಾ ಮೇಲಿನ ಧಾರ್ಯವಾದ ತೃತೀಯಸ್ವರವನ್ನು 


ಜ್ಯೋ ಗ್ರಹಿಸುತ್ತದೆಯಾಗಿ ಜ್ಯೋ ತೃತೀಯ ಸ್ವರಧಾರ್ಯವಾಗಿದೆ. ಗ್ರಾಮ ೩೪ರಲ್ಲನ 


೪೦ ೦೪ 

ಆದಿತ್ಚತ್ನಾ5೫ ಸ್ಕರೇತಸಾಃ ॥ ಆ ಮೇಲಿನ ಧಾರ್ಯವಾದ ಚತುರ್ಥಸ್ವರವನ್ನು ದಿತ್ಪತ್ನಾ 
ಗ್ರಹಿಸುತ್ತವೆಯಾಗಿ ಆದಿತ್ಚತ್ನಾ ಚತುರ್ಥಸ್ಪರಧಾರ್ಯವಾಗಿವೆ. ಗ್ರಾಮ ೩೫ರಲ್ಲಿನ 
೫ 0 ೪ ೫ 

ಅಗ್ನಿಂ ವೋ ವೃಧಾನಾಮ್‌ | ಆ ಮೇಲಿನ ಧಾರ್ಯವಾದ ಪಂಚಮ ಸ್ವರವನ್ನು ಗ್ನಿಂ 


ವೋ ವೃ ಗ್ರಹಿಸುತ್ತವೆಯಾಗಿ ಇವು ಮನ್ಹಸ್ವರಯುಕ್ತವಾದ ಧಾರ್ಯವಾಗಿವೆ. 


ನಿಘಾತ - ಯಕ್‌ನಲ್ಲಿನ ಉದಾತ್ರವು ಗಾನದಲ್ಲಿ ಅನುದಾತ್ತವಾದಾಗ ಆಗುವ 


೨೦ ೧ ೨೦ 
ನೀಚತ್ವವು ನಿಘಾತಭಾವ ವೆನಿಸುತ್ತದೆ. ಗ್ರಾಮ ೧೧೧೨ರಲ್ಲಿನ ಕ್ರೇಯದೃತೈಃ 1 ಉದಾತ್ತ 


ವಾಗಿದ್ದತ್ಛೆಃ ಅನುದಾತವಾಗಿದೆ. ಸಾ.ತ.೭೭೭ ॥ 


"ನು'ಭಾವ - ಸಾಮಗಾನಾವಸರದಲ್ಲಿ ಯಾವುದೇ ಸ್ವರದ ನಿಕಟವರ್ತಿ ಉಚ್ಚಸ್ವರದ 
ಗಾನವಾಗಿ ಪುನಃ ಮೂಲಸ್ವರಕ್ಕೆ ಬರುವುದು "ನು'ಭಾವ ವೆನಿಸುತ್ತದೆ. ಗ್ರಾಮ. ೪೬೧. 
ಶ್ರಾಯನ, ಅವನೂತಳಿರಾಯಾಮ್‌ ॥ ನಲ್ಲಿ "ಶ್ರಾಯನಇವಸೂ' ಮನ್ಹಸ್ವರದಲ್ಲಿ ಗಾನ 
ವಾದ ನಂತರ ೪ ಚತುರ್ಥಸ್ವರದ ಗಾನ ಮಾಡಿ ಪುನಃ ಮನ್ಹ ಸ್ತರದಲ್ಲಿ ಗಾನಮಾಡಲಾಗು 
ತ್ತದೆ. ಹೀಗೆ ನೀಚಸ್ವರದಿಂದ ಉಚ್ಚಸ್ವರದಲ್ಲ ಗಾನವಾಗಿ ಪುನಃ ನೀಚಸ್ವರದಲ್ಲಿ 
ಗಾನವಾಗುವುದರಿಂದ ಇಲ್ಲಿ ಮನ್ಹಸ್ವರದ ಮೂಲಕ ಚತುರ್ಥಸ್ವರದ ಪ್ರತ್ಯುತ್ಕಮವಾಗಿದ್ದು 
"ನು' ಭಾವ ಬಂದಿದೆ. ಈ "ನು'ಭಾವ ವನ್ನು ಮಾ.ಲ.ದಲ್ಲಿ ಪ್ರತ್ಯುತ್ಕಮವಂದು ಹೆಸರಿಸಿದೆ. 
ಇದು ಎಂಟು ಬಗೆಯೆಂದು ಮಾ.ಲ.ದ ಗ್ರಂಥವೂ ಒಂಬತ್ತು ಬಗೆಯೆಂದು ಸಾ.ತ. ಗ್ರಂಥವೂ 
ತಿಳಿಸುತ್ತವೆ. ಇವುಗಳ ಉದಾಹರಣೆಗಳನ್ನು "ಸ್ವರ ಸಂಕೇತ' ಗಳಡಿಯಲ್ಲಿ ಕೊಟ್ಟಿದೆ. 


೧೧೧ 
ಪರಿಸ್ವಾರ ಭಾವ - ಮನ್ಹವು ಅತಿಸ್ವಾರ್ಯವನ್ನು ಪಡೆದಾಗ ಪರಿಸ್ಹಾರವೆನಿಸುತ್ತದೆ. 
೨ 
ಓ5೩೨೩೪೫ವಾ5೬೫೬ 1ಇಲ್ಲಿವಕಾರದ ಮನ್ಹ್ರವುಪರಿಸ್ವಾರವಾಗಿದೆ. ಸಾ.ತ. ೨೮೨-೨೮೭1 


ಪ್ರಕೃತಿ ಭಾವ - ಅಕ್ಷರಗಳು ವೃದ್ಧಿಯನ್ನು ಪಡೆದಾಗ ಅವುಗಳ ಆ ಇ ಭಾವವು ವಿಕಾರ 

ವಾಗದೆ ಪ್ರಕೃತಿವತ್‌ ಮೂರು ಮಾತ್ರೆಗಳಲ್ಲಿ ಗಾನವಾಗುವುದು "ಪ್ರಕೃತಿ ಭಾವ' ವೆನಿಸುತ್ತದೆ 
ಬು ೫ 

ಯೌಧಾಜಯ ಸಾಮಹ ದೇವ ಶಬ್ದ ದೇತ೩ಿವಾ | ಗಾನದಲ್ಲಿ ವಿಕಾರವಾಗದಿರುವುದು 


ಉದಾಹರಣೆಯಾಗಿದೆ - ಪು.ಸೂ. ೯.೬. 


ಪ್ರಣತ - ದ್ವಿತೀಯ ಸ್ವರವು ತೃತೀಯ ಸ್ವರವನ್ನು ಪಡೆದಾಗ ಈ ಎರಡೂ ಸ್ವರಗಳು 
Lo 
ಪ್ರಣತ ಭಾವವನ್ನು ಪಡೆಯುತ್ತದೆ. ಪ್ರಣೇತ5೩: 1 ದ್ವಿತೀಯಾದಿ ತೃತೀಯಾನ್ರಮ್‌ 


ಪ್ರಣತಮ್‌ । ಸಂ.ಉ.ಬ್ರಾ.೨.೧೦ ॥ 
ಪ್ರಶ್ಲೇಷ - ಯಕ್‌ನಲ್ಲಿರುವ ಪೂರ್ವರೂಪವೇ ಗಾನದಲ್ಲೂ ಅದೇ ರೂಪದಲ್ಲಿರು 


೩ ೧ ೨೩೧ ೨೩ ೨೦ ೧ 
ವುದು ಪ್ರಶ್ಲೇಷವೆನಿಸುತ್ತದೆ. ನೂನಂ ಪುನಾನೋದವಿಭಿಃ ೧೩೧೪ಯಕ್‌ನ ನೂನಂ 
೨೦ ೧೦ ೨ 
ಪುನಾನೋಜವಿಭಿಃ । ಊಹ ೧೮೩ರಲ್ಲಿ ನೂನಂಪುನಾನೋದಿಃ - ಒಂದೇ ರೂಪದಲ್ಲಿದೆ. 


ಪ್ರೇಜ್‌ಖ - ಉಯ್ಯಾಲೆ, ಪರಮ ಗನವ್ವ ಪದ. ಪ್ರ - ಚೆನ್ನಾಗಿ ಈಜ್‌ಖತೇ - 
ಸಂಚರಿಸುವವನು. ವಾಯು ಶಬ್ದ ವಾಚ್ಛವಾಗಿದೆ. ಯಜ್ಞದಲ್ಲಿ ಹೋತ್ಸವು ಅತ್ತಿಮರದ 
ಎರಡು ಹಲಗೆಗಳಿಂದ ಮಾಡಿರುವ ಉಯ್ಯಾಲೆಯಲ್ಲಿ ಕುಳಿತು ತೂಗಿಕೊಳ್ಳುತ್ತಾ ನಿಷ್ಕೇವಲ್ಯ 
ಶಸ್ತ್ರ ಮನ್ತವನ್ನು ಪಠಿಸುವನು. ಭೂಮಿ ಮತ್ತು ಸ್ವರ್ಗದ ಸಂಕೇತವಾದ ಈ ಔದುಂಬರದ 
ಎರಡು ಹಲಗೆಯ ಉಯ್ಯಾಲೆಗೆ ಪ್ರೇಜ್‌ಖವೆಂದು ಹೆಸರು ಔದುಂಬರದ ಮರದ - 
ಅತ್ತಿಯ ಹಣ್ಣೂ ರಸವೂ ಮಧುರವಾಗಿದ್ದು ಸೇವಿಸಲು ಯೋಗ್ಯವಾಗಿರುವುದು 
ಯಜ್ಞಮಾಡುವ ಯಜಮಾನನಿಗೆ ಭೋಗಭಾಗ್ಯವನ್ನು ಒದಗಿಸುವ ಸಂಕೇತವಾಗಿದೆ. ಈ 
ಉಯ್ಯಾಲೆಯ ಹಗ್ಗವು ಪವಿತ್ರ ದರ್ಭೆಯ ಮೂರು ಹುರಿಗಳಿಂದ ಮಾಡಿದುದಾಗಿರುತ್ತದೆ - 
ಐ.ಆರ.೧.೨.೩. ದಿವಿ "ಪ್ರೇಜ್‌ಖಂ' ಹಿರಣ್ಯಯಂ ಶುಬೇಕಂ ಯ.೭.೮೭.೫. 
ಉಯ್ಯಾಲೆಯಂತೆ ಎರಡೂ ದಿಕ್ಕುಗಳಿಗೂ ಆಂದೋಲನ ಮಾಡುವವನಾದ ಸೂರ್ಯನನ್ನು 


ಪ್ರೇಜ್‌ಖ ಸಂಕೇತಿಸುತ್ತಿದೆ. ಪ್ರಪ್ರೇಜ್‌ಖ ಈಂಖಯಾವಹೈ ಶುಭೇಕಮ್‌ ಯ.೭.೮೮.೩. 


೧೧೨ 
ಪ್ರೇಜ್‌ ಖೇ ಮೌಕಾರೂಪವಾದ ಉಯ್ಯಾಲೆಯಲ್ಲಿ ಈಂಖಯಾವಹೈೆ. ಕ್ರೀಡಾರ್ಥವಾದ 
ಆಂದೋಲನ ಮಾಡುತ್ತೇವೆ. ದೇವಸ್ಥಾನಗಳಲ್ಲಿ ಈಗಲೂ ನಡೆಯುತ್ತಿರುವ 
ಉಯ್ಯಾಲೋತ್ಸವ. ಆಂದೋಲನೋತ್ಸವ ಡೋಲೋತ್ಪವಗಳು. ಈ ಮೇಲಿನ ಅರ್ಥಗಳ 
ಚಾಕ್ಷುಷ ರೂಪವಾಗಿವೆ - ಗ್ರಾಂ.೧೦೫೬,೧೦೫೭ ಸಾಮಗಾನಗಳಿಗೆ ಪ್ರೇಜ್‌ಖ ಎಂದೇ 
ಹೆಸರಿದೆ. - ಇದು ಎರಡು ಬಗೆಯಾಗಿದ್ದು ಸ್ವರಸಂಖ್ಯೆಯ ಮೇಲೆ ಅಡ್ಡಗೆರೆಯಿಂದ ಸಂಕೇತಿ 


29 


೧ ಜಾವ 
ದೆ. ಪ್ರಥಮಸ್ವರದ ಆದಿಯಲ್ಲಿರುವುದು. ತೋಯಾಂ೨ಇ । ದ್ವಿತೀಯಸ್ವರದಲ್ಲಿರು 
೧ ಹ 
ವದು - ಮತಾ€೨ ॥ 


ಯಭಾವ - ಯಕ್‌ನಲ್ಲಿ ಪಠಿತವಾಗದ "ಯ' ಕಾರವು ಗಾನದಲ್ಲಿ ಪಠಿತವಾಗುವುದು 
೩ ನ ತ್ರ 
"ಯ' ಭಾವವೆನಿಸುತ್ತದೆ. ಇನೀಮಸೀ ಯಕ್‌ಪದದಲ್ಲಿಲ್ಲದ ಯಕಾರವು ಮಾಸೀಠ೩ಯಾ 
ಗಾನದಲ್ಲಿ ಪಠಿತವಾಗಿದೆ. 
ರೇಫತ್ವ - ಯಗ್ಗತ ರೇಫವು ಲುಪವಾಗದೆ ಗಾನದಲ್ಲಿಯೂ ಪಠಿತವಾಗಿರುವುದು. 
ಅ ಕ್ಷಿ 


೨೩೩ನೆಯ ಯಕ್‌ನ ಸ್ವರ್ದ್ಯಶಮ್‌ ರೇಫವು. ಗ್ರಾಮ ೩೭೮ರಲ್ಲಿ ಸುವಾತ೨ರ್ದ್ವ$೨೩೪ 
೫ 


ಶಾಮ್‌ ॥ ಲುಪ್ತವಾಗದೆ. ಅದೇ ರೀತಿ ಪಠಿತವಾಗಿದೆ. 


ರೇಫಲೋಪ - ಯಗ್ಗತ ರೇಫವು ಗಾನದಲ್ಲಿ ಲೋಪವಾಗುವುದು. ರೇಫಲೋಪ 
ಭಾವವೆನಿಸುತ್ತದೆ. ಯ ೧ರಲ್ಲಿನ ಸತ್ತಿಬರ್ಜಿಷಿ ಯಲ್ಲಿನ ರೇಫವು ಗ್ರಾಮ ೩ನೆಯ 


ಹ 
೧ ಶ್ರ ೧ ೫ ೫ 
ಗಾನದಲ್ಲಿ ತ್ಹಾ5೨೩ಇಬಾರ೩ 1 ಹಾತ೨೩೪ಇಷೋತ೬ಹಾಜ 1 ರೇಫವು 
ಲೋಪವಾಗಿದೆ. 


ಲೋಪಭಾವ - ಯಕ್‌ನಲ್ಲಿ ಪಠಿತವಾಗಿರುವ ವಿಸರ್ಗವು ಗಾನದಲ್ಲಿ ಲೋಪವಾಗಿ 
೫೦ 0 
ರುವುದು ಲೋಪಭಾವವೆನಿಸುತ್ತದೆ. ಸ್ವಃ ಶಬ್ದದಲ್ಲಿನ ವಿಸರ್ಗಕ್ಕೆ ತಂಗೂರ್ಥರಾ 
೦೪ ೫ 
ಸೌಹೋರ್ಣಾರಾ ದಲ್ಲಿ ಸ್ವಃ ದಲ್ಲಿನ ವಿಸರ್ಗಕ್ಕೆ ಔಹೋ ಪರವಾಗಿದ್ದು ವಿಸರ್ಗ ಲೋಪ 
ವಾಗಿದೆ. 


ವನ್ರವಿಧಿಭಾವ - ಯಗ್ಗತ 'ಹ' ಕಾರವು ಗಾನದಲ್ಲಿ "ಡ' ಕಾರವಾಗುವುದು 
ವನವಿಧಿಭಾವವಾಗಿದೆ. ಸಾ.ತ.೧೦೮೯-೧೧೦೭ ॥ 


೧೧೦೩ 


ವಿಕರ್ಷ- ಸಂಯುಕಾಕ್ಷರಗಳ ಗಾನದಲ್ಲಿ' ಅಚ್‌' ನ ಅನರ್ಬಾವವಾಗುವುದು ವಿಕರ್ಷ 
ಫಿ ಪ ಬಿ. ೨೧೦ ೨೨ ೧ 
ವೆನಿಸುತ್ತದೆ. ಯಕ್‌ ೪೭ರಲ್ಲಿನ ವ್ರತಾನ್ಯಾದಧುಃ ಗ್ರಾಮ ೮೩ರಲ್ಲಿನ ವ್ರತಾನಿಯಾದಧುಃ 


ಎಕರ್ಷಭಾವ - ಛನ್ನಸಿನಲ್ಲಿ ಒಂದೆರಡು ವರ್ಣಗಳ ಕೊರತೆಯಾದಾಗ ಅದನ್ನು ಪೂರ್ತಿ 


ಮಾಡಲು ಆ ಶಬ್ದವನ್ನು ವ್ಯೂಹಂ ಮಾಡುವುದೇ ವಿಕರ್ಷವೆನಿಸುತ್ತದೆ. ಯ ೫೨೪ರ 
೧ ೨೦೩ ೨ ೧೦ 
ಪ್ರಕಾವ್ಯಮ್‌ ಗ್ರಾಮ ೧೦೧೯ ಗಾನದಲ್ಲಿ ಪ್ರಕಾವಿಯಾಮ್‌ । ಪಠಿತವಾಗಿರುವುದು 


ವಿಕರ್ಷಭಾವವಾಗಿದೆ. 


ಎಕಲ್ಪ - ಒಂದೇ ಪರ್ವದಲ್ಲಿ ಎರಡು ಪ್ರಕಾರದ ಗಾನವಿರುವಾಗ ಇಚ್ಛಾನುಸಾರ 
ಯಾವುದೇ ಒಂದು ಪ್ರಕಾರದ ಗಾನ ಮಾಡುವುದು ವಿಕಲವೆನಿಸುತ್ತದೆ ದ ನೇಮಿನ್ನಷ್ಟೇ 
ವಸೂ5೧೩ಹಾಇ । ಹಾಗೂ ನೇಮಿನ; ಪ್ಲೇವಸಾ5೨೩ಉಹಾಇ | ವಿನತ - ಪ್ರಥಮಸ್ವರದ 
ಆದಿಯಿಂದ ದ್ವಿತೀಯಸ್ವರದ ಅನ್ನದವರೆಗಿನದಕ್ಕೆ ವಿನತ ಭಾವವೆನ್ನುತ್ತಾರೆ. ಸಾ.ತ.ದಲ್ಲಿ 


ಧ್ರ ಈ 
'ಮಿನ್‌' ಭಾವವೆಂದಿದೆ. ಈ ಭಾವದ ಸಂಕೇತ ಚಿಹ್ನೆ "ಎ' - ಇದನ್ನೇ ಅಗ್ನಿನೋತ೨ 


ದಲ್ಲಿ ರ್ನೋ ಅಕ್ಷರದ ಮೇಲೆ ಪ್ರಥಮ ಸ್ನರವಿದ್ದು ನಂತರ ದ್ವಿಶೀಯ ಸ್ವರವಿದೆ - 
ಆದುದರಿಂದ ಈ ಎರಡೂ ವಿನತವಾಗಿದ್ದು ನ್ನೋ ಮೇಲೆ ಎ ಚಿಹ್ನೆ ಇದೆ. ವೃದ್ಧ - 
ಮೂರುಮಾತ್ರಾಯುಕ್ತ ಅಕ್ಷರ ವೃದ್ಧವೆನಿಸುತ್ತದೆ. ಗಾನದಲ್ಲಿ ಹ್ರಸ್ವ ಅಥವಾ ದೀರ್ಫಾ 
ಕ್ಷರವನ್ನು ಮೂರುಮಾತ್ರೆಗಳಲ್ಲಿ ಗಾನಮಾಡುವುದೇ ವೃದ್ಧಭಾವವಾಗಿ ರುತ್ತದೆ. ಅತನ್ಹದ 


೧ ೨೦ 
ಅಕಾರವು ಆತನ್ಸಾ ಆಗುತ್ತದೆ. "ಇ'ಕಾರವು "ಆಇ' ಎಂದೂ, "ಉ' ಕಾರವು 'ಓ' 


ಎಂದೂ "ಔ' ಕಾರವು ವೃದ್ಧವಾಗಿ "ಆಇ' ರೂಪವಾಗಿ ಪರಿಣತವಾಗುತ್ತವೆ. "ಶತಕ್ರತೋ' 
ಪದ ವೃದ್ಧವಾದಾಗ ಶತಕ್ರತಾಇ ಆಗುತ್ತದೆ. ಸಾ.ತ.೧೬೭-೧೮೧ ॥ 


ಸನ್ನಗೀತ - ಯಗ್ಗತ ಸ್ಪರಸನ್ಲಿಯುಕಪದ ಅದೇ ರೀತಿ ಗಾನವಾಗುವುದು ಸನ್ಹ್ಯ 
ಯು ೧ ವ ಎ ೨೦ 
೧ ೨೩ ೩ ೪೫೦ 
ಗೀತ ಭಾವವೆನಿಸುತ್ತದೆ. ಯ ೯೫ರಲ್ಲಿನ ಪ್ರತ್ಯಗ್ನೇ ಗ್ರಾಮ ೧೪೭ರಲ್ಲಿ ಪ್ರತ್ಯಗ್ನೇ ಎಂದೇ. 
ಪ್ರತಿ* ಅಗ್ನೇ ಸ್ವರಸನ್ದಿಯುಕ್ತವಾಗಿಯೇ ಪಠಿತವಾಗಿದೆ. ಇದನ್ನು "ಸನ್ದಿವತ್‌' ಎಂದು 
ಪು.ಸೂ.ವೂ. ಸನ್ದಿಕರಣ ಎಂದು ಸಂ.ಉ. ಬ್ರಾ. ಗುರುತಿಸಿವೆ. "ಸ್ವರಿತಭಾವ' - ಯಕ್‌ 
ನ ಉ 


ನಲ್ಲಿ, ತೃಸ್ಪರವು ಗಾನದಲ್ಲಿ ತಗ್ಗಿನ ಸ್ವರವಾಗಿ ಪಠಿತವಾಗುವುದು ಸ್ವರಿತ ಭಾವವೆನಿಸು 
ತದೆ 


. ಮಾ.ಲ. ಇದನ್ನು ಉತ್ತರಿತವೆಂದೂ ಪು.ಸೂ. ನೀಚ ಭಾವವೆಂದೂ ಗುರುತಿಸಿವೆ. 


೧೧೪ 
ಕ್ಷ ೫ 
ಹೀಷೀಭಾವ - ಗ್ರಾರ.೧. ಕೀ5೨೩೪ಪೀ | ಈ ತೆರನಸ್ವರವು ಯಾವುದೇ ಪರ್ವದಲ್ಲಿ 
ಪಠಿತವಾಗಿದ್ದರೂ ಅದು ಹೀಷೀಭಾವವೆನಿಸುತ್ತದೆ. ಗ್ರಾ. ೧೫೯ ಯಕ್‌ನ ಪಿಬ ಗ್ರಾ.೨೭೫ 
ಕ್ಷ ಗ 
ರಲ್ಲಿ ಪೀ5೨೩೪ಬಾ ॥ ಎಂದು ಪಠಿತವಾಗಿರುವುದು ಹೀಷೀಭಾವವಾಗಿದೆ. 


ಹ್ರಸ್ತಭಾವ - ಯಗಾಕ್ಷರವು ದೀರ್ಥವಿದ್ದಾನ ಗಾನದಲ್ಲಿ ಹ್ರಸ್ವವಾಗಿ 
೩ಿಕ ೨ರ 
ಪಠಿತವಾಗುವುದು ಹ್ರಸ್ವಭಾವವೆನಿಸುತ್ತದೆ. ಯಕ್‌ ೫೬ರಲ್ಲಿ ದೇವ್ಯೇತು ದೇವೀ*ಏತು ವೀ 
೨೧ ಜ್ಯ 


ದೀರ್ಫಾಕ್ಷರವು ಗ್ರಾಮ. ೯೫ರಲ್ಲಿ. ಪ್ರದಾಇವಿಯೇ "ವಿ' ಎಂದು ಹ್ರಸ್ತವಾಗಿ 
ಪಠಿತವಾಗಿದೆ. 


ಬಾಹೃವಿಕಾರಃ ಸ್ತೋಭಃ :- 


ಸಾಮಗಾನಾವಸರದಲ್ಲಿ ಗಾನಸಾಧನವಾಗಿಯೂ ಸಾಮಘಟಕವಾಗಿಯೂ ಯುಗ್ವತಿ 
ರಿಕವಾಗಿಯೂ ಇರುವ ಅಧಿಕ ವರ್ಣ ಶಬ್ದ ವಾಕ್ಕಗಳ ಆಗಮನದಿಂದಾಗುವ ಪರಿವರ್ತನೆ 
ಗಳು ಬಾಹ್ಯವಿಕಾರ ಅಥವಾ ಸ್ತೋಭಗಳೆನಿಸುತ್ತವೆ. ಸ್ತೋಭ ಎಂಬ ಸುತ್ಯರ್ಥಕವಾದ 
ಧಾತುವಿನಿಂದಾಗಿರುವ ಸ್ತುಭಃ ಸ್ತುಭಾ ಪದಗಳು - ಸ ಸುಷ್ಟುಭಾ ಸ ಯಕ್ಷತಾ....! ಯ. ಸಂ. 
೪,೫೦.೫ /!ಸ ಸುಷ್ಟುಭಾ ಸಸ್ಮುಭಾ ಸಪ್ತವಿಪ್ಪೆಃ ಸ್ವರೇಣಾದ್ರಿಂ ಸ್ಪರ್ಯೋನವಗ್ಗೈಃ | ಖಯ.ಸಂ. 
೧.೬೨.೪ ॥ ಸ್ವರಕ್ಕೆ ವಿಶೇಷಣವಾಗಿದ್ದು ಸೋಭ ಶಬ್ದದ ಮೂಲರೂಪವಾಗಿರುತ್ತದೆ. "ಅನ್ನ 


೨೦ ಲ 
ಗಾಪ್ಯಕ್ಷರಮ್‌' ೧.೧.೧.ರಲ್ಲಿ ಅಕ್ಷರತನ್ತವು ಸೋಭ ಪದಕ್ಕೆ "ಅಕ್ಷರ' ಎಂದು ನಾಮಕರಣ 
ಮಾಡಿ ಏವರಗಳನ್ನು ತಿಳಿಸುತ್ತದೆ. "ಅಧಿಕತ್ವೇ ಸತಿ ಯಗ್ಗಿಲಕ್ಷಣಃ ವರ್ಣಃ ಸ್ತೋಭಃ' ॥ 
ಜೈೆ.ನ್ಯಾ.ಎ.೯.೨.೧೧ Il ಅಧಿಕಶ್ಚ ಎವರ್ಣಶ್ಚ ಜೈಮಿನಿಃ ಸೋಭ ಶಬ್ದತ್ಹಾತ್‌ ಇತಿ 
ಯಗಕ್ಷರೇಭ್ಯಃ | ಯಗರ್ಥಾಭಿಧಾನೋಪಯೋಗಿಭ್ವಃ ಅಧಿಕಂ ಯಗಾಕ್ಷರಂ ಎಲಕ್ಷಣಂ ಚ 
ತಾದೃಶ ವರ್ಣಂ ಸೋಭ ಶಬ್ದ ವಾಚಃ ಜೈಮಿನಿ ಮನ್ಯತೇ || ಅಭಿಯುಕರಾದ 
ಸಾಮಗಾಯಕರು ಯಾವುದನ್ನು ಸೋಭವೆಂದು ವ್ಯವಹರಿಸುವರೋ ಅದೇ 
ಸೋಭವೆಂಬುದು ನೂತನ ಮೀಮಾಂಸಕರ ಅಭಿಪ್ರಾಯ. ಸ್ಕೋಭಗಳು ಸಾರ್ಥಕ ಅಥವಾ 
ವ್ಯಕ್ಕಾರ್ಥವುಳ್ಳವು ಮತ್ತು ಅವ್ಯಕ್ತಾರ್ಥವುಳ್ಳವು ಎಂದು ಎರಡು ಬಗೆಯಾಗಿವೆ. ಅವ್ಯಕ್ತಾರ್ಥದ 
ಈ ಸ್ಕೋಭಗಳನ್ನು ನಿರರ್ಥಕಸ್ತೋಭಗಳಂದು ಕೆಲವೆಡೆಗಳಲ್ಲಿ ಪ್ರಸ್ತಾಪವಾಗಿರುವುದು 
ವಿಮರ್ಶಾರ್ಹವಾದುದಾಗಿದೆ. 


೧೧೫ 
ಸಾರ್ಥಕ ಸೋಭಗಳು : "ನೃಮ್ಲೇ' ನಿಧೀಮಹಿ, ಅಗ್ಗಿಷ್ಠಪತಿ, ಅಧಿಪತಾ ಇ 
ಇತ್ಯಾದಿ ಶಬ್ದಗಳು ಯಕ್‌ನಲ್ಲಿಲ್ಲವಾದರೂ ವ್ಯಕ್ಕಾರ್ಥಸಹಿತವಾದ ಸೋಭ ಪದಗಳಾಗಿದ್ದು 
ಇವುಗಳ ಆಧಾರದ ಮೇಲೆ ಅನೇಕ ಸಾಮಗಳಿವೆ. ಯಕ್‌ನಲ್ಲಿಲ್ಲದ ಭ್ರಾಜ ಪದವು 
ಅರ.೨೫೫ರಲ್ಲಿ ಅನೇಕಬಾರಿ ಆವೃತ್ತಿಯಾಗಿದ್ದು "ಭ್ರಾಜಮ್‌' ಸಾಮವೆಂದೇ ಹೆಸರು 
ಪಡೆದಿದೆ. 


ಅವೃಕ್ತಾರ್ಥಸ್ತೋಭಗಳು : ಬ್ರಹ್ಮಕ್ಕಿರುವುದು ಎರಡೇ ರೂಪವೆಂದು ಶ್ರುತಿ 
ಬೃ.ಉ.೨.೩ ತಿಳಿಸುತ್ತಿರುವುದಾಗಿ ಲಲಿತಾಂಬೆಯನ್ನು "ವ್ಯಕ್ತಾವ್ಯಕ್ತ ಸ್ವರೂಪಿಣಿ ಲ.ಸ. ೩೯೯, 
ಎಂದು ಅರ್ಚಿಸುತ್ತಿದ್ದೇವೆ. ವ್ಯಕ್ತಾರ್ಥಸ್ಕೋಭಗಳಿಂದಲೂ ಅಲಂಕೃತವಾದ ಅವೃಕಾರ್ಥ 
ಸ್ತೋಭಗಳಿಂದಲೂ ಶೋಭಾಯಮಾನವಾದಳು. ಸಾಮಗಾನಗಳನ್ನು ನಾಲಿಗೆಯಿಂದ 
ಉಚ್ಚರಿಸಿ ಕಿವಿಯಿಂದ ಕೇಳಿ ಮನ್ತ ದ್ವನಿಸಿ ಸಂಕೇತಿಸುವ ನಿರಾಕಾರವಾದ ಅಮೂರ್ತವಾದ 
ಪರಾರೂಪವನ್ನು ವೇದ್ಯವಲ್ಲದ್ದನ್ನು, ವಾಸನಾತ್ಮಕವಾಗಿ ಮನಸಿನ ಪರಿಧಿಗೆ ತರಬಹುದಾದ 
ಸಾಧ್ಯತೆಯ ಅಂತಿಮ ಹಂತವಾಗಿರುವುದು. ಈ ಹಂತವನ್ನು ತಲುಪುವುದು ಸಾಮಗಾನದಿಂದ 
ಸುಲಭಸಾಧ್ಯವಾಗಿರುವುದರಿಂದಲೇ ದೇವವ್ರತ ನಾಮಕ ಯಗ್‌ ರಹಿತವಾದ ಸ್ಲೋಭಮಯ 
ವಾದ ಮೂರು ಸಾಮಗಾನಗಳನ್ನೇ ಅರ.೨೧೨-೨೧೪ ॥ ತ್ರಿಸಾಮಾ ಸಾಮಗಃ ಸಾಮ - 
ವಿ.ಸ.೫೭೪-೫೭೬ 11 ಎಂದು ನಿರ್ದೇಶಿಸಲ್ಪಟ್ಟು ಸರ್ವ ವ್ಯಾಪಕನಾದ ಎಷ್ಟುವನ್ನು ಸುತಿ 
ಸುತ್ತಿರುವುದರಿಂದಲೇ ವೇದಾನಾಂ ಸಾಮವೇದೋಸ್ಟಿ - ಭ.ಗೀ.೧೦.೨೨ ಎಂದು ಭಗವಂತ 
ಅಪ್ಪಣೆ ಮಾಡಿರುವುದು ಸಾರ್ಥಕವೆನಿಸುತ್ತ ದ್ರ; 


ಸ್ರೋಭಾಕ್ಷರವಾದ ಹಿಂಕಾರವನ್ನೇ ಬ್ರಹ್ಮವೈ ಹಿಂಕಾರೋ ....ಯ ದೇವ 
ಹಿಂಕಾರೇಣ ಪ್ರತಿಪದ್ಯತಾ೩ಇ ವೃಷಾ ವೈ ಹಿಂಕಾರೋ ಯೋಷರ್ಕ್‌ ತನ್ನಿಥುನಂ, 
ಮಿಥುನಮೇವ ತದುಕ್ಕಮುಖೇ ಕರೋತಿ ಪ್ರಜಾತ್ಮೈ ಪ್ರಜಾಯತೇ ಪಶುಭಿರ್ಯ ಏವಂ 
ವೇದ ॥ ಐ. ಆರ.೧.೩.೧. ॥ ಬ್ರಹ್ಮದೊಂದಿಗೆ ಹಿಂಕಾರದ ತಾದಾತ್ವವನ್ನು ಹೇಳಿ, ಹಿಂಕಾರ 
ಗೂಳಿ ಯಕ್‌, ಯೋನಿಯಾಗಿದ್ದು ಈ ಮಿಥುನದ ಅರಿವಿನಮೂಲಕ ಮಾಡುವ ಉಪಾ 
ಸನೆಯಿಂದ ಸಂತಾನೋತ್ಪತ್ತಿಯೂ ಪಶುಸಮೃದ್ದಿಯೂ ಆಗುತ್ತದೆಂದು ದೃಷ್ಟಫಲವನ್ನು 
ತಿಳಿಸುತ್ತಿದೆ. ಛಾಂ.ಉ.೧.೧೩ ಸ್ಕ್ತೋಭಾಕ್ಷರಗಳು ಅಂದರೆ ಹಾಉ, ಹಾ, ಇತ್ಯಾದಿಗಳ 
ಉಪಾಸನಾದೃಷ್ಟಿಯನ್ನೂ ಮುಂದೆಕೊಟ್ಟಿರುವ ಕ್ರಮವನ್ನೂ ಪದಕದಲ್ಲಿರುವಂತೆ ತಿಳಿಸು 
ತ್ತಿದೆ. ಶ್ರುತಿ ಬೋಧಿಸುತ್ತಿರುವ ತತ್ವದ ಸಾಕ್ಷಾತ್ಕಾರಕ್ಕೆ ಆಲಂಬನವಾಗಿರುವ ಈ ಸ್ತೋಭಾ 
ಕ್ಷರಗಳು ಅಮೃತಸ್ವರೂಪವನ್ನು ಸಂಕೇತಿಸುವ ಅವೃಕ್ತಾರ್ಥವನ್ನು ಧ್ವನಿಸುವ ದಿವ್ಯಪ್ರತೀಕ 
ಗಳೇ ಆಗಿರುವುದರಿಂದ ಈ ಸ್ಕೋಭಾಕ್ಷರಗಳು ನಿರರ್ಥಕವಲ್ಲ. ವಾಕ್ಕು ವಿಕಾರವನ್ನು 
ತಿಳಿಸುವ ಕೇವಲ ಹೆಸರು ಮಾತ್ರವಾಗಿರುತ್ತದೆ. ಅದು ಸತ್ಯವಲ್ಲ. ವಾಚಾರಂಭಣಂ 


೧೧೬ 

ವಿಕಾರೋ ನಾಮಧೇಯಮ್‌ - ಛಾಂ.ಉ.೬.೧.೪., ಎಂದು ಶ್ರುತಿ ತಿಳಿಸುತ್ತಿದೆ. ಆತ್ಮನು: 
ಅಭಿಧಾನಾಭಿಧೇಯಗಳನ್ನು ಮೀರಿರುವುದರಿಂದ ಯಾವ ಶಬ್ದಕ್ಕೂ ವಿಷಯವಾಗಿಲ್ಲ - 
ಛಾಂ. ಉ.೭.೧.೩. ದಧ್ವನಿಮಾತ್ರ ವಾದ ಅವ್ಯಕ್ತಾರ್ಥ ಸೋಭಗಳು ಭಗವಂತನನ್ನು 
ಸಂಕೇತಿಸುವ ವಾಹಕಗಳಾಗಿ ಮೈದಳೆದು ದೈವೀಗಾನದ ಆನಂದಕ್ಕೆ ಕಾರಣವಾಗಿವೆ. ಗಾನ 
ವನ್ನು ಸಂಗೀತವನ್ನು ಕೇಳಿ ಆನಂದಾನು ಭವವನ್ನು ಹೊಂದಲು ಭಾಷೆಯ ನಿರ್ಬಂಧ 
ಎಲ್ಲವಂಬ ಲಕ್ಷಣೆಯಿಂದ ದ್ವನ್ಯಾತ್ಮಕ ನಾದರೂಪ ನಿತ್ಯವಾದುದೆಂಬುದನ್ನು ಸೂಚಿಸುತ್ತದೆ. 
ಅಂದರೆ ಅವ್ಯಕ್ಕಾರ್ಥ ಸ್ತೋಭಗಳು ನಿತ್ಯವಾದ ಧ್ವನ್ಯಾತ್ಮಕ ನಾದರೂಪಗಳು. 


ಆದರೆ ಸಾಮಗಾನಾವಸರದಲ್ಲಿ ಯಕ್‌ನಲ್ಲಿಲ್ಲದ ಗಾನದಲ್ಲಿರುವ ಏ ಇ ಉ ಹಾಉ 
ಇಯಾ ಹಾಇ ಔಹೋಯಿ ಔಹೋವಾ ಇತ್ಯಾದಿ ಅವ್ಯಕ್ತ ಭಾವನೆಗಳ ದ್ವನಿ ಸಂಕೇತವೇ 
ಸಂಗೀತದ ಮೂಲವೆಂದು ಕೆಲವರ ಅಭಿಪ್ರಾಯವಾಗಿದೆ. ಇದರ ಸಾಮಾನ್ಯವಾದ 
ವ್ಯಾವಹಾರಿಕವಾದ ವಿಶಿಷ್ಟವಾದ ಅರ್ಥಗಳು ಶಬ್ದರೂಪದಲ್ಲಿ ವ್ಯಕ್ತವಾಗಲಾದುದರಿಂದ 
ಅವ್ಯಕ್ತಾರ್ಥ ಸ್ತೋಭಗಳಿನಿಸಿವೆ. ಸಾಮಗಾನದ ಅಂತಃಸತ್ವವಾದ ಈ ಸ್ತೋಭಗಳ ಉದ್ದೇಶ 
ವಶಿಷ್ಟ ಧ್ವನಿಗಳಿಂದ ಅವ್ಯಕ್ತವನ್ನು ಸಂಕೇತಿಸಿ ಈ ದೈವೀ ಗಾನವು ಪ್ರಭಾವಶಾಲಿಯಾಗು 
ವಂತೆ ಮನಮುಟ್ಟುವಂತೆ ಮಾಡುವುದೇ ಆಗಿದೆ ಎಂಬುದನ್ನು ಮರೆಯಲಾಗದು. ಗ್ರಾಮ 
(೦೫೧ರಲ್ಲಿರುವ ಅಯೋಹಾಇ, ಇಹೋ ಇಯಾ, ಈಯಾ, ಔಹೋವಾ ಹಾಗೂ ಏ 
ಇದಕ್ಕೆ ಉದಾಹರಣೆಗಳಾಗಿವೆ. 


ಇನ್ನೊಂದು ದೃಷ್ಟಿಯಿಂದ ಸೂೋಭದ ಈ ಮೂರು ಪ್ರಕಾರಗಳನ್ನು ಗಮನಿಸ 
ಬಹುದು "ಛನ್ನ' - ಸಾಮಯೋನಿ ಯಗಾಶ್ರಯವಿಲ್ಲದೆ ಕೇವಲ ಸ್ಕೋಭಗಳಿಂದಾಗಿರುವ 
ಗಾನಗಳು "ಛನ್ನಗಾನ' ವೆನಿಸುತ್ತವೆ. ಇವುಗಳಲ್ಲಿ ಪ್ರಸಾವದಿಂದ ನಿಧನದವರೆಗಿನ ಎಲ್ಲಾ 
'ಭಕ್ತಿ' ಗಳೂ ಸ್ತೋಭಮಯವಾಗಿರುತ್ತವೆ. ಕೇಷುಚಿತ್‌ಸಾಮಸು ಯಕ್‌ಪದ ಧರ್ಮಾ ಅಪಿ 
ಪ್ರಸ್ತಾವಾದಾರಭ್ಯ ನಿಧನಾವಸಾನಂ ಯಾವತ್‌ ಸ್ತೋಭಪದ ವಿಶೇಷೈರೇವ ಭವನ್ಹಿ - ಸಂ.ಉ. 
ಬ್ರಾ.೨.೩ ಸಾಯಣ ಭಾಷ್ಟ್ಯ ಅರ.೩೯, ಅರ್ಕಗ್ರೀವ ಸಾಮಕ್ಕೆ ಸಾರ್ಥಕ ಸ್ಲೋಭಗಳೇ 
ಆಧಾರವಾಗಿವೆ. ಅರ.೨೦೭ ಅಗ್ನೇರಿಲಾಂದಂ ಸಾಮಕ್ಕೆ ಅವ್ಯಕ್ತಾರ್ಥ ಸ್ತೋಭಗಳೇ ಆಧಾರ 
ವಾಗಿದ್ದು ಇಡೀ ಸಾಮಗಾನ ಸಂಹಿತೆಯಲ್ಲಿ ಈ ತೆರನ ಸಾಮ ಇದೊಂದೇ ಆಗಿದೆ. 


ಲೇಶ - ಯಗಕ್ಷರಗಳ ಜೊತೆಯಲ್ಲೇ ಅರ್ಥಸಹಿತ ಹಾಗೂ ಅವ್ಯಕ್ತಾರ್ಥ ಸ್ತೋಭ 
ಗಳ ಗಾನವಾಗುವ ಬಗೆಯು ಲೇಶವೆನಿಸುತ್ತದೆ. ಕೆಲವು ಸಾಮಗಳಲ್ಲಿ ಒಂದು ಅಥವಾ 
ಅನೇಕ ಪದಗಳೊಂದಿಗೆ ಸ್ಲೋಭಗಳ ಗಾನವಾಗುತ್ತವೆ. ಕೆಲವು ಸಾಮಗಳಲ್ಲಿ ಪ್ರತ್ಯೇಕ 
ಪಾದಗಳಲ್ಲಿ ಸ್ತೋಭದ ಗಾನವಾಗುತ್ತದೆ - ಕುತ್ರಚಿತ್‌ ಸಾಮವಿಶೇಷೇಷು ಸರ್ವತ್ರ 
ಪ್ರವೃತ್ತಾ ಭವನಿ ॥ ಸಂ.ಉ.ಬ್ರಾ.೨.೩ ॥ ಹೀಗೆ ಲೇಶಗಾನದಲ್ಲಿ ಪದಸ್ಲೋಭವೆಂದೂ 


೧೧೭ 

ಪಾದಸ್ತೋಭವೆಂದೂ ಎರಡು ಬಗೆಗಳಿವೆ. ಪದಸ್ತೋಭ - ಗಾನವಾಗುವಾಗ ಯಕ್‌ನ 
ಒಂದು ಎರಡು ಅಥವಾ ಪ್ರತ್ಯೇಕಪದದ ಹಿಂದೆ ಅಥವಾ ಮುಂದೆ ಯಗ್ಯತಿರಿಕ್ಷ ಸಾರ್ಥಕ 
ಅಥವಾ ಅವ್ಯಕ್ಕಾರ್ಥ ಸೋಭ ಪಠಿತವಾಗಿರುವುದು ಪದಸ್ತೋಭವನಿಸುತ್ತದೆ. ಗ್ರಾಮ 
೪೪೬ರಲ್ಲಿ 'ಇನ್ಹ' ಪದದ ನಂತರ ಔಹೋ, ಕ್ರತುಂ ನಂತರ ಆ ಭರ ಪಿತಾ ನಂತರ 
ಔಹೋ, ಪತ್ರೇಭ್ಯೋ ಹಾಗೂ ಶಿಕ್ಷಾ ಪದಗಳ. ನಂತರ ಔಹೋ, 
ಣೋಅಸ್ಥಿನ್‌ಪುರುಹೂತ ಯಾಮಾನಿ ಜೀವಃ ನಂತರ ಔಹೋವಾ ಸ್ಕೋಭವಿರುವುದು 
ಪದಸ್ತೋಭದ ಉದಾಹರಣೆಯಾಗಿದೆ. "ಪಾದಸ್ತೋಭ' - ಸಾಮಗಾನದಲ್ಲಿ ಯಕ್‌ನಲ್ಲಿ 
ರುವ ಒಂದು ಪಾದಕ್ಕೆ ಮೊದಲು ಅಥವಾ ಅನಂತರ ಸಾರ್ಥಕ ಅಥವಾ ಅವ್ಯಕ್ತಾರ್ಥ 
ಸ್ತೋಭಗಳ ಗಾನವಾಗುವುದು ಪಾದಸ್ತೋಭವೆನಿಸುತ್ತದೆ - ಗ್ರಾಮ.೩೭೯ರಲ್ಲಿ ಪ್ರತ್ಯೇಕ 
ಪಾದಾನಂತರ ಆ | ಔಹೋವಾ ಹಾಉವಾ |! ಊಪಾ ॥ ಸ್ಕೋಭ ಪಠಿತವಾಗುತ್ತದೆ. 


ಈ ಪದ ಮತ್ತು ಪಾದಸ್ತೋಭಗಳಲ್ಲಿ ಪುನಃ ಪ್ರತ್ಯೇಕವಾಗಿ ಎರಡು ಭೇದಗಳಿವೆ. 
ಅನ್ವಯೀ ಚಾನುಷಂಗೀ ಚ ದೌಸ್ತೊ €ಭೌ ಅನುಕೀರ್ತಿತೌ ॥ ಸ್ತೋ.ಸಂ. ೩ / ಅನ್ವಯೀ 
- ಪದ ಅಥವಾ ಪಾದಕ್ಕೆ ಮುಂಚೆ ಗಾನವಾಗುವ ಸೂೋಭ "ಅನ್ವಯೀ' ಎನಿಸುತ್ತದೆ - 
ಅನ್ವಯೀ ತು ಪದಾದಾೌ | ಗ್ರಾ.ಸಾ. ೧೦೩೦ರಲ್ಲಿ ಹೋ । ಹೋಇ ಸ್ಲೋಭಗಳು ಪ್ರತಿ 
ಪಾದದ ಆದಿಯಲ್ಲೇ ಪಠಿತವಾಗಿರುವುದರಿಂದ ಅನ್ವಯೀ ಎನಿಸಿದೆ "ಅನುಷಂಗೀ' 
ಯಕ್‌ನ ಪಾದ, ಪದ ಅಥವಾ ವರ್ಣಾನಂತರ ಪಠಿತವಾಗಿರುವ ಸೂೋಭ "ಅನುಷಂಗೀ' 
ಎನಿಸುತ್ತದೆ. ಸ್ಯಾದನುಷಂಗೀ ಪದಾತ್ಪರಃ | ಸ್ಕೋಭಾನು ೩ ॥ ಗ್ರಾಮ ೬೨೧ರಲ್ಲಿ ಪ್ರತ್ಯೇಕ 
ಪದದನಂತರ "ಏ' ಸೋಭ ಪಡಠಿತವಾಗಿರುವುದು ಅನುಷಂಗೀ ಪದ ಸ್ತೋಭದ 
ಉದಾಹರಣೆಯಾಗಿದೆ. ಗ್ರಾಮ ೩೬೩ರಲ್ಲಿ ಪ್ರತ್ಯೇಕ ಪಾದಾನಂತರ ಔಹೋವಾ ಸೋಭದ 
ಪಠಿತವಾಗಿರುವುದು. ಅನುಷಂಗೀ ಪಾದಸ್ತೋಭಯುಕ್ತ ಸಾಮದ ಉದಾ 
ಹರಣೆಯಾಗಿರುತ್ತದೆ. 


ಸಾಮಗಾನಗಳಲ್ಲಿ ಕೆಲವು ಯಗಾಶ್ರಯವಾಗಿಯೂ ಕೆಲವು ಸ್ತೋಭಮಯ 
ವಾಗಿಯೂ ಕೆಲವು ಯಕ್‌ ಮತ್ತು ಸೋಭಗಳಿಂದ ಕೂಡಿದ ಉಭಯ ವಿಧವಾಗಿಯೂ 
ಇರುತ್ತವೆ. ಯಗಾಶ್ರಯವಾದ ಸಾಮಗಾನವು ಅರ್ಚಿಕಸಾಮವೆನಿಸುತ್ತದೆ. ಸೂ ೀಭರಹಿತ 
ವಾಗಿ ಕೇವಲ ಸಾಮಯೋನಿ ಯಕ್‌ನಿಂದಲೇ ಉದಯವಾಗಿರುವ ಈ ತೆರನ ಗಾನಗಳಿಗೆ 
ಆವಿಃ ಅಥವಾ ಆವಿರ್ಗಾನವೆಂದೂ ಹೆಸರಿದೆ. ಉದಾ : ಆವೋ ರಾಜಾ ಗ್ರಾಮ.೧೧೩ ॥ 
ಕೇವಲ ಸ್ತೋಭಮಯವಾಗಿದ್ದು ಸ್‌ೌಭಿಕವೆನಿಸಿರುವ ಸಾಮ ಗಳಿಗೆ ಉದಾ - ದೇವವ್ರತ 
ಸಾವುಗಳು ಅರ.೨೧೨-೨೧೪. ಯಕ್‌ ಮತ್ತು ಸೋಭಯುಕ್ತ ವಾಗಿ ಉಭಯ 
ವಧಸಾಮಗಳಿಗೆ ಉದಾ ಮಾರ್ಗೀಯವಮ್‌ ಮತು ರೌದ್ರಂ - ಗ್ರಾಮ.೧೮೧-೧೮೩ ॥ 


೧೧೮ 

ಈ ಸ್ಕೋಭಗಳನ್ನು ರೂಪಾನುಗುಣವಾಗಿಯೂ ವಿಂಗಡಿಸಲಾಗಿದೆ. ಸ ಚ 
ಸ್ಕೋಭಃ ತ್ರಿವಿಧಃ । ವರ್ಣಸೋಭಃ ಪದಸೋಭಃ ವಾಕ್ಕಸ್ತೋಭಶ್ಟೇತಿ | ಕಾ.ಶ್‌ೌ.ಸೂ. 
ವಿದ್ಯಾಧರ | ವರ್ಣಸ್ಕೋಭ - ತತ್ರ ವರ್ಣಸ್ಕೋಭ ಇಕಾರಾದಿ । ಗಾನದಲ್ಲಿರುವ ಅಣಣ 
ಉ ಓ ಮುಂತಾದವು ಗ್ರಾಮ ೬೨೧ರಲ್ಲಿ ಪ್ರತ್ಯೇಕಪಾದದಲ್ಲಿ ಪಠಿತವಾಗಿರುವ 'ಏ' 
ಅವ್ಯಕ್ಕಾರ್ಥ ವರ್ಣಸ್ತೋಭದ ಉದಾಹರಣೆಯಾಗಿದೆ. "ಪದಸೋಭ' ಸಾರ್ಥಕ ಅಥವಾ 
ಅವ್ಯಕ್ಕಾರ್ಥ ಸ್ತೋಭಗಳು ಪದರೂಪದಲ್ಲಿ ಪಠಿತವಾಗುವುದು ಪದಸೋಭವೆನಿ ಸುತ್ತದೆ. 
ಪದಸ್ಕೋಭ ಹಾಇ ಹಾಉ ಆದಿ ಕಾ.ಶ್ರೌ.ಸೂ. ॥ ಹಾಇ ಹಾಉ ಔಹೋಇ ಆದಿ ಅವ್ಯಕ್ತಾ 
ರ್ಥ ಪದಸ್ತೋಭಗಳು. ಚನ್ಹ, ಸೂರ್ಯ ಭ್ರಾಜ ಇತ್ಯಾದಿ ಸಾರ್ಥಕ ಪದಸ್ತೋಭಗಳು 
ಪರ್ಕ ಸಾಮ ಗ್ರಾಮ ೩ರಲ್ಲಿ ಔಹೋವಾ, ಓಇ ಅವ್ಯಕ್ತಾರ್ಥ ಪದಸೋಭಗಳು. "ವಾಕ್ಯ 
ಸೋಭ' - ಅಶಸ್ಲಿ ಸ್ತುತಿ ಸಂಖ್ಯಾನಮ್‌ ಪ್ರಲಯ ಪರಿದೇವನ ಪೈಷ ಅನ್ವೇಷಣಮ್‌ ಸೃಷ್ಟಿಃ 
ಆಖ್ಯಾನಮಿತಿ ವಾಕಸ್ತೋಭೋನವವಿಧಃ ಎಂದು ಸ್ಕೋ.ಸಂ. ಗ್ರಂಥವು ವಿವರಿಸುತ್ತದೆ. 
ಎಭಿನ್ನ ಅರ್ಥ ಮತ್ತು ಮಾನವೀಯ ಭಾವಗಳಿಂದೊಡಗೂಡಿದ ಈ ವಾಕ್ಯಸ್ಕೋಭಗಳು 
ಸಾರ್ಥಕವಾಗಿದ್ದು ವ್ಯಕ್ತಪಡಿಸುವ ವಿಷಯಗಳು ಹೀಗಿವೆ - ಅಶಸ್ತಿ - ನಿಂದಿತ ವ್ಯಕ್ತಿ ದುಷ್ಟ 
ಉಚ್ಚೃಂಕಲ ಸ್ತುತಿ - ಪ್ರಶಂಸೆ ಸ್ಕೋತ್ರ ಹೊಗಳಿಕೆ. ಸಂಖ್ಯಾನ - ಸಂಖ್ಯೆ ಪ್ರಕಾಶ, ಪ್ರಲಯ 
- ನಾಶ, ಅಳಿವು, ಮರಣ, ಜಗತ್ತಿನ ನಾಶದ ಕಾಲ, ಕಲ್ಪದ ಕೊನೆಯಕಾಲ "“ಪರಿದೇವನ' - 
ಪ್ರಲಾಪ ಗೋಳಾಟ, ಪ್ರಷ - ಕಳುಹಿಸುವುದು. "ಕ್ಷೇಶ' ಪೀಡೆ ಮರ್ದನ ಉನ್ಮಾದ. 
"ಅನ್ವೇಷಣ' - ಹುಡುಕು ಧ್ಯಾನ ಚಿಂತನೆ. "ಸೃಷ್ಠಿ' - ನಿರ್ಮಾಣ ಉತ್ಪತ್ತಿ ಸ್ವಭಾವ ಜಗತ್‌ 
ಸೃಷ್ಟಿಕ್ರಮ. ಆಖ್ಯಾನ - ಹೇಳುವುದು. ಪೂರ್ವಕಥೆ, ಕಲ್ಪಿತ ಕಥೆ ಹೇಳುವುದು. 

ಯಕ್‌ಗಳ ಆಧಾರವಿಲ್ಲದೆ ಕೇವಲ ಸೋಭಗಳಿಂದಲೇ ಮೈದಳದಿರುವ ಸಾಮಗಾನ 
ಗಳು: ಅನರ್ಚವೆಂದೂ ಸೌೌಭಿಕ ಸಾಮಗಾನಗಳೆಂದೂ ಗುರುತಿಸಲ್ಪಟ್ಟು - ಗ್ರಾಮಗೇಯ 
ದಲ್ಲಿ ಒಂದು ಅರಣ್ಯಗೇಯದಲ್ಲಿ ಇಪ್ಪತ್ತಾರು ಸಾಮಗಾನಗಳೂ, ಊಹ ಗಾನದಲ್ಲಿ 
ಇಪ್ಪತ್ತಾರು ಸಾಮಗಾನಗಳೂ ಸೇರಿ ಸಾಮಗಾನ ಸಂಹಿತೆಯಲ್ಲಿ - ಒಟ್ಟು ಮೂವತ್ತೆರಡು 
ಸಾಮಗಾನಗಳಿವೆ. 


ಸರ್ವತ್ರಗತಾಃ - ಸರ್ವಾಸು ದೇವತಾಸು ಗತಾ ವ್ಯಾಪ್ತಾಃ ಸ್ಕೋಭಾಃ । ಅರ್ಚಿಕ 
ಸಂಹಿತಾಯಾಂ ಸರ್ವತ್ರ ನಿವೃತ್ತಾಃ ಸನ್ತಃ ಅತ್ರ ಗಾನ ವಿಧ್‌ ಸರ್ವತ್ರ ಪ್ರವೃತ್ತಾ ಭವನಿ | 
ಅಥವಾ । ಸರ್ವತ್ರ ನಿವೃತ್ತಾ ಇತಿ ಘೋಷಣಾಧ್ಯಯನವಿಧ್‌ೌ ಸರ್ವೇಭ್ಯಃ ಪಾದೇಭ್ಯಃ 


ಭವನಿ ॥॥ ಸಂ.ಉ.ಬ್ರಾ. ೨.೩ ಸಾಯಣಭಾಷ್ಯ. ಸಮಸ್ತ ದೇವತೋದ್ದೇಶವಾದ ಸಮ 
ಸಾಮಗಾನಗಳಲ್ಲೂ ಸ್ತೋಭಗಳು ವ್ಯಾಪವಾಗಿರುವುದರಿಂದಲೇ ಸ್ಕೋಭಗಳಿಗೆ ಸ 


೧೧೯ 
ದೇವತಾ ವ್ಯಾಪ್ತಿಯ ಹಿರಿಮೆ ಗರಿಮೆ ಮಹಿಮೆಗಳಿರುವುದರಿಂದಲೇ ಇದನ್ನು ಉಪಾಸನೆ 
ಯ ಶ್ರೇಷ್ಠ ಆಲಂಬನೆಯಾಗಿ ಛಾಂ.ಉ. ಸ್ವೀಕರಿಸಿದೆ. ಆಲಾಪನೆಯೇ ಇಲ್ಲದ ಲೌಕಿಕ 
ವಾದ ಸಂಗೀತದ ಗೇಯವು ಬಸವ ಶಬ್ದದ ಆಕೃತಿಮಾತ್ರವಾಗಿರು ವಂತೆಯೇ 
ಸ್ತೋಭವಿಲ್ಲದ ಸಾಮಗಾನವೂ ಆಹಾ  ದಕರವಲ್ಲದ ನಭ ಶಬ್ದಮಾತ್ರ ವಾಗಿರುತ್ತದೆ. 
ಸ್ತೋಭಗಳ ಕಾರಣದಿಮದಲೇ ಸಾಮಗಾನಗಳು ದೇವತೆಗಳನ್ನೇ ಆಹ್ಲಾದ ಗೊಳಿಸಿ ಮಾಡಿ 


ಸಾಮಗಾಯಕನನ್ನು ದೇವತೆಗಳ ಪ್ರೀತಿಪಾತ್ರನನ್ನಾಗಿಸುತ್ತವೆ. 
ಸೋಚಭೋಪಾಸನೆ - ಛಾಂಉ.೧.೧೩.೩ 
ಸ್ತೋಭ ಉಪಾಸನೆ ಪ್ರಸಿದ್ಧಿ - ಸಾಮ ದೃಷ್ಟಿ 
ಹಾಉ ಈ ಲೋಕ ರಥನ್ತರಸಾಮ ಪೃಥಿವೀ 
ಹಾಇ ವಾಯು ವಾಮದೇವ್ಯಸಾಮ ವಾಯು,ನೀರು,ಸಂಬಂಧ 
ಅಥ ಚನ್ಹ ಹ ಚಂದ್ರ ಅನ್ನಾತ್ತಕ 
ಇಹ ಪ್ರತ್ಯಕ್ಷ ಆತ್ಮ ಘ ಆತ್ಮವೇ 
ಈ ಅಗ್ನಿ ಈಕಾರದಲ್ಲಿ ಅಂತ್ಯವಾಗುವ ಅಗ್ನಿ 
ಆಗ್ನೇಯಸಾಮಗಳು 
ಊ ಆದಿತ್ಯ ಆದಿತ್ಯದೇವಾತ್ಮಕ ಸಾಮ ಊರ್ಧ್ವ 
ಏಹಿ ಆಹ್ವಾನ | ನಿಹವ 
ಔಹೋಯಿ ಎಶ್ವೇದೇವತೆಗಳು ವೈಶ್ವದೇವ್ಯಸಾಮ ಎಶ್ವೇದೇವತೆಗಳು 
ಹಿಂ ಪ್ರಜಾಪತಿ ಹ ಅನಿರುಕ್ತ / ಅವ್ಯಕ್ತ 
ಸ್ಪರ ಪ್ರಾಣ ಆ ಪ್ರಾಣ 
ಯಾ ಅನ್ನ 1 ಯಾತಿ ಅನ್ನದಿಂದ 
ಸಾಗುವ ಜಗತ್ತು 
ವಿರಾಜ ಅನ್ನ ವೈರಾಜ ಸಾಮ ಅನ್ನ 
ಹುಂ ಕಾರಣದ್ಭಷ್ಟಿ | ಅನಿರುಕ್ತ, ಅವ್ಯಕ್ತ ವಿಭಿನ್ನ 
ಯಿಂದ ಬ್ರಹ್ಮ ಶ್ರ ಸ್ತೋಭಾಕಾರದಲ್ಲಿ 


ಪರಿಣತವಾಗಿದೆ. 


೧೨೦ ಶಿ 

ಸ್ತೋಭ ಗಾನೇನೈವಶ್ಸಕ್ಷಣತಾಶ್ರಾವ್ಯತಾ ಚ ತಸ್ಯ ಹವಾ ಏತಸ್ಯ ಸಾಮ್ನಃ ಖುಗೇವಾಸ್ಥೀನಿ 
ಸ್ವರೋಮಾಂಸಾನಿ ಸೋಭಾ ಲೋಮಾನಿ ॥ ಸ್ತೋಭಾನಿ ಕೇಶಸದೃಶಮುಕ್ತಮ್‌ ॥ ಸಾಮ 
ಗಾನದ ಅಂದ ಚೆಂದ ಸೌಂದರ್ಯಾದಿಗಳೆಲ್ಲಾ - ಕೂದಲಿನ ವಿನ್ಯಾಸವೇ ಮನುಷ್ಯರಿಗೆ 
ಭೂಷಣವಾಗಿರುವಂತೆ - ಸ್ಕೋಭಗಳಿಂದಲೇ ಪ್ರಾಪ್ತವಾಗಿದೆ. ಕಲಾನಾಂ ಪೂರಣಂ ಮನ್ತ 
ಪದೈಃ ಸ್ತೋಭಾಕ್ಷರೈರಪಿ ॥ ತಾನೃತ್ರ ಬ್ರಹ್ಮಗೀತಾನಿ ನಿರ್ದೇಶ್ವನ್ನೇನಧುನಾ ಯಥಾ ॥ ಶಾರ್ಜ್ಗ್ಣ 
ದೇವ // ಸ್ಲೋಭಗಳು ನಾದ ಮಾಧುರ್ಯದಿಂದಲೂ ಗಾನದ ಸೊಗಸಿನಿಂದಲೂ ಇಂಪಿ 
ನಿಂದಲೂ ಮನ್ತವಿದ್ಯೆಯ ಮೋಡಿಯಿಂದಲೂ ದೇವತೆಗಳು ಸುಪ್ರೀತರಾಗುವಂತೆ ಮಾಡು 
ತ್ತವೆ. ಸಾಮಗಾನದಲ್ಲಿ ಅಳವಡಿಸಲ್ಪಟ್ಟಿರುವ ಹಾಉ.... ಹಿಂ ಇತ್ಯಾದಿ ಸಾಮಗಾನಾವಯವ 
ಗಳಾದ ತ್ರಯೋದಶ ಸ್ತೋಭಗಳ ಮಹಿಮೆಯನ್ನೂ ಲೋಕದೃಷ್ಟಿಯಿಂದ ಮಾಡಬಹು 
ದಾದ ಉಪಾಸನೆಯ ಕ್ರಮವನ್ನೂ - ಛಾಂ. ೧.೧೩೩. ಹಾಗೂ ೨ನೆಯ ಅಧ್ಯಾಯ 
ವಿವರವಾಗಿ ತಿಳಿಸಿ ಸ್ತೋಭಾಕ್ಷರ ಉಪಾಸಕನು ಸಾಮಗಳ ದರ್ಶನ ಪಡೆದು ವಾಗ್ಠಿಯೂ ಅನ್ನ 
ವಂತನೂ ಅನ್ನಾದನೂ ಆಗುವನೆಂದಿದೆ. ಯಕ್‌ ರಹಿತವಾದ ಸಾಮಗಳ ಮಹಿಮೆಯನ್ನೂ 
ಇದರ ಉಪಾಸನೆಯಿಂದ ಸ್ವರ್ಗಾದಿ ಕಾಮನೆಗಳನ್ನು ಈಡೇರಿಸಿಕೊಂಡಿರುವವರ ವಿವರ 
ಗಳನ್ನೂ ಜೈ. ಉ. ಬ್ರಾ. ಬಗೆಬಗೆಯಾಗಿ ವರ್ಣಿಸಿದೆ. 


ಸಾಮವೇದ ಗಾನಗ್ರಂಥಗಳಲ್ಲಿ ಅನುಸರಿಸಿರುವ ಸ್ವರಸಂಕೇತಗಳು : 

ಅರ್ಚಿಕ ಸ್ಟರಗಳು : 

ಉಚ್ಚೆರುದಾತ್ತಃ - ೧- ಅಂಗುಷ್ಠ । ನೀಚೈರನುದಾತ್ತಃ - ೩ - ಮಧ್ಯಮ । ಸಮಾಹಾರಃ 
ಸ್ವರಿತಃ- ೨- ತರ್ಜನಿ | 


೨೩೧ ೨ ೩೧೦೨ 
ಉದಾ : ಅಗ್ನ ಆಯಾಹಿ ವೀತಯೇ ॥ ಯ. ೧ ॥ 


ಶಿವಕೊ ೀದಾತ್ತ - ೨ಟ 


ಖ ೩೨೩ ೫ . ೩೨ 
ಉದಾ: ಆದಿತೃತ್ನಸ್ಯ - ಯ.೨೦॥ ಉದ್ದೇದಭಿ - ಯ.೧೨೫॥ 
ಕಠಿಣತಯಾ ಉಚಾರಣಂ : ದಿತೀಯ ಸರಃ ಸರಿತಃ - ೨೦ 
ಜ ವ ದವ ವ 
೨೦ ೨೦ 
ಉದಾ : ನಿಹೋತಾ - ಯ. ೧. / ನಶಜ್‌ಸಿಷಮ್‌ - ಯ. ೩೫. / 


೧೨೧ 
ಉತ್ಸರಿತಃ - 3೨೦ 


೨೦ ೩ಕ ೨೦ L ೩5 ೨೦ 
ಉದಾ : ವಾಜಂ ವಾಜ್ಯಕ್ರಮೀತ್‌ - ಖಯ. ೬೫೫ // ವರ್ಧಸ್ವರತನ್ಹಾ- ಯ. ೫೨॥ 
ಕಮ್ಪಃ - ೨ಕ೩ 


೧ ೨ ೩ ೨ಕ ೨೩ 
ಉದಾ : ಮಾನ ಇನ್ಹಾ ಭ್ಯಾಹಿದಿಶಃ - ಚ. ೧೨೮ । 


ಎರಡು ಉದಾತ್ತ ಬಂದಾಗ ಮೊದಲನೆಯದು - ೨ಉ ನಂತರದ್ದು ೩ 


೨೫ ೩೨೩ ೩ ೨ಉ ೩೧೨ 
ಉದಾ: ಆದಿತ್ಛನ್ನಸ್ಯ - ಯ. ೨೦॥ ಪರೋಯದಿಧ್ಯತೇ 1 ಯ. ೨೦॥ 


ಪದಪಾಠದ ಸ್ವರಗಳು : 


ಶ್ರ ೧೨೦ ೩ ೨ ಯಿ 
ಉದಾತ್ರಃತ್ವಂ। ಆದ್ಯುದಾತ್ತಃಅಗ್ನೇ।ಅನ್ನೋದಾತ್ತಃಗೃಣಾನಃ (ಮಧ್ಯೋದಾತ್ಮಃವೀತಯೇ 


೨೩೦೧೨ ೨೦ ೩ ೨೦ ೩ 
ದ್ವಯ್ಯುದಾತ್ತಃ ಅವರಿತಿ । ಸ್ವರಿತಃ ಸ್ವಃ | ನೀಚಸ್ವರಿತಃ ವೀರ್ಯಮ್‌ । ಅನುದಾತ್ರಃ ಪ್ರೇಷ್ಠಂ ವಃ 


೩ 
ಸರ್ವಾನುದಾತ್ರ ಃ ಅಮಂಥತ ॥ 


ಸಾಮಗಾನ ಸಂಹಿತೆಯಲ್ಲಿ ಉಪಯೋಗಿಸಿರುವ ಚಿಹ್ನೆ ಗಳು : 


ನ - ಶುದ್ಧ ಪ್ರಥಮಸ್ವರದ ಉಚ್ಚಾರಣೆಯು ಶುದ್ಧ ದ್ವಿತೀಯ ಸ್ವರದವರೆಗೆ 

ಆಗುವುದನ್ನು ನಮನ ಎಂದು ಹೆಸರಿಸಿ ಆಯಾ ವರ್ಣದ ಮೇಲೆ "ನ' ಅಕ್ಷರವನ್ನು 
೧ನ ೨ 

ಬರೆದು ಸೂಚಿಸಲಾಗುತ್ತದೆ. ಆಮೋತಹಿವಾ ॥ ವಿ - ಶುದ್ಧಪ್ರಥಮಸ್ವರದ ಉಚ್ಚಾರಣೆ 

ಯು ದ್ವಿತೀಯ ಸ್ವರದವರೆಗೆ ಆಗುವುದನ್ನು "ವಿನತ' ಎಂದು ಹೆಸರಿಸಿ ಆ ವರ್ಣದ ಮೇಲೆ 


೧ ಐ 
"ವಿ' ಅಕ್ಷರವನ್ನು ಬರೆದು ಸೂಚಿಸಲಾಗುತ್ತದೆ. ಅಗ್ನಿರ್ನೋತ೨ । ನಮನ ಎನತಗಳೆರಡೂ 


ಪ್ರಥಮಾದಿ ದ್ವಿತೀಯಾನ್ತ ಸ್ವರಗಳಾದರೂ ನಮನದಲ್ಲಿ ಪ್ರಥಮಸ್ವರವು ದ್ವಿತೀಯಸ್ವರವನ್ನ 
ತಿಕ್ರಮಿಸಿ ತೃತೀಯವನ್ನು ತಲುಪಿದ ನಂತರ ಶುದ್ಧ ದ್ವಿತೀಯ ಸ್ವರವನ್ನು ಪಡೆಯುತ್ತದೆ. 
ವಿನತದಲ್ಲಿ ಪ್ರಥಮ ಶುದ್ಧಸ್ವರದಿಂದ ನೇರವಾಗಿ ವರ್ಣ ಮಧ್ಯದಲ್ಲಿನ ದ್ವಿತೀಯ ಸ್ವರವನ್ನು 


೧೨೨ 
ಪಡೆಯುತ್ತದೆ. ವನತ ಯಾವಾಗಲೂ ದ್ವಿತೀಯ ಸ್ವರದಲ್ಲೇ ಇರುತ್ತದೆ. ರ - ಸಾಮ 
ಯೋನಿಯ ಯಗ್ಗತ ದೀರ್ಫ್ಥ ಅಕ್ಷರವು ಸಾಮಗಾನದಲ್ಲೂ ದೀರ್ಫಾಕ್ಷರವಾಗಿದ್ದು 
ಅದರಲ್ಲಿ ವೃದ್ದಿ ಇಲ್ಲದಿದ್ದರೆ ಆ ವರ್ಣದ ಮೇಲೆ ರ ಅಂಕಿತವಾಗಿರುತ್ತದೆ. ಪ್ರೇಜ್‌ಖ 
ವೆಂದೆನಿಸುವ - ಈ ಅಡ್ಡಗೆರೆಯು ಪೂರ್ವವರ್ತಿಯಾದ ಪ್ರಥಮಸ್ತ್ವರವು ದ್ವಿತೀಯಸ್ವರದ 
ವರೆಗೆ ವೃದ್ಧಿಯಾಗುವುದನ್ನು ಸೂಚಿಸುತ್ತದೆ - ಈ ಚಿಹ್ನೆ ಯನ್ನು ದ್ವಿತೀಯ ಸ್ವರದ ಮೇಲೆ 


೨ 9 
ತೋರಿಸಲಾಗುತ್ತದೆ. ಉದಾ : ತು ಇನ್ದಾವಾ5೨ಃ I 


S : ಅವಗ್ರಹವೆಂದೆನಿಸಿರುವ ಈ ಚಿಹ್ನೆಯು ಪೂರ್ವ ವರ್ಶಿೀ ವರ್ಣದ ಸ್ವರವು 
ಮುಂದುವರೆಯುತ್ತಿದೆಂಬುದನ್ನು ಸೂಚಿಸುತ್ತದೆ. ಅಗ್ನಿರ್ಮಹೋತ೨೩ನಾತ೩ಿಮ್‌ | ಈ 
4 ವಕ್ರಚಿಹ್ನೆಯು ಪೂರ್ವವರ್ತೀ ವರ್ಣದ ಸ್ವರವು ಮುಂದಿನ ವರ್ಣದವರೆಗೆ ಮುಂದು 

೧ 8೬ 
ವರೆಯುತ್ತಿರುವುದನ್ನು ಸೂಚಿಸುತ್ತದೆ. ಪಾನ೨ರ್ಥೂ ॥ ಕೆಲವು ಸಂದರ್ಭಗಳಲ್ಲಿ 
ಪೂರ್ವ ಅವಗ್ರ ಹವಿಲ್ಲದೆಡೆ ಅಕ್ಷರದ ಮೇಲೆ ಪೂರ್ವವರ್ತಿ ಸ್ವರವೇ ಮುಂದುವರೆ 


9 ತ್ರಿ 
ಯುತ್ತಿದೆಯೆಂಬುದನ್ನು ತೋರಿಸಲು ಈ ಚಿಹ್ನೆಯನ್ನು ಹಾಕಿರುತ್ತದೆ. ದ್ರಾತ&ತಾಇ । ಈ 


ವಕ್ರಚಿಹ್ನೆಯನ್ನು ವರ್ಣ ವರ್ಣದ ಮಧ್ಯದ ಅಂಕೆಯ ಮೇಲೂ ಅವಗ್ರಹದ ಮೇಲೂ 
ತೋರಿಸಿರುತ್ತಾರೆ. 


ಸಾಮಗಾನದ ಸ್ವರಗಳು ಅಂಕಿತವಾಗಿರುವ ಬಗೆಗಳು :- 


೧ ೨ ೩ ೪ 
ಕಾ ೦ ಸ ೨ ೦ 
ಏಕಸ್ಪರಾಃ : ಉದಾ: ತದ್ದಿವಿಡ್ನಾಇ, ಅನ್ನಂ ವಿಶ್ವಾಸಿ ಅ, ಹಿತಾಃ, 


ಚ 0 
ಅಗ್ನಿ ೦ ದೂತಾಮ್‌ ಇತ್ಯಾದಿ 


ಅನೇಕಸ್ಪರಾಃ :- ಮೂರು ವಿಧ : ಅನುಲೋಮಗೀತಮ್‌ :- ಅವರೋಹ ಕ್ರಮೇ 


ಓತ. 18 ೩ ೪೫ ೧ ಕ್ರಿ ಪ್ರ 
ಣಉಚ್ಚಾದಿ ನೀಚಾನಂ - ಆನ್ಹಾ$ ಏ5೩, ಹಜ್‌5೪, ಜಾರಾ, ಸಮಾಯೇಷ, ತಾ೨ 


೨೩೪೫ ೧ 
೩೪ಮ್‌, ಊತವಏಕಾನ್‌, ಓ5೨೩೪೫ಇ, ಇತ್ಯಾದಿ ॥ ಪ್ರತಿಲೋಮಗೀತಮ್‌ :- 


೧೨೩ 


೨೧ ೩ ೨ ೪ ೫೪ 
ಆರೋಹ ಕ್ರಮೇಣ ನೀಚಾದಿ । ಉಚ್ಚಾನ್ತಂ - ನನ್ಹಾಇ, ಏಹಿಯಾ, ಹಾ5೩, ಪುರೂ 


೩೦ ೨೧೫೦ ೩೦೨೧ 
ನುಷೇಜನಾ ಸಹೋವಾನನ್ಮಾ ॥ ಉಭಯ ವಿಧಗೀತಮ್‌ :- ಎರಡು ಬಗೆ - 


೧ ೨೧ ೧ ೩೨೧ ೨ ೩೨ ೪೦ ೫ ೪ 
ದಿ ಉಚ್ಚಾನ್ರಮ್‌ : ವಾಇಶ್ಚತಾಇ್ಕ ಚಾ5೨ದಕ್ಷಸಾಇ ಹಜ್‌ಸಿಯಾ, ಪ್ರೇಷ್ಠಂ ವಾಃ - 


೨೦ ೧ ೨೦ ೩೦ ೨ ೫೪ 
ಇತ್ಯಾದಿ ॥ ನೀಚಾದಿ ನೀಚಾನ್ನಮ್‌ :- ಗ್ನೇಮಹೋಭಿಃ ಸೋಮಾತ&ಿ, ನಶ್ಚಾನ&ಇ 


೨ ೪೦ ೫ 
ತ್ರಾ5೩ ಆಭುವಾತ್‌ - ಇತ್ಯಾದಿ ॥ 


ಎಸ್ವರಮ್‌ :- ವಿಸ್ವರಮಕ್ಷರಮ್‌ | ಸ್ವರೇಸ್ವರೇ ತ್ರಿಮಾತ್ರಂ ಭವತಿ - 


ಪ್ರತ್ಯುತ್ವ ಮ', “ಅತಿಕ್ರಮ', "ಕರ್ಷಣ' ಸ್ವಾರೇಷು | ಏಕ ಏವ ಸ್ವರಃ ಕ್ರುಷ್ಠಃ ಸನ್‌ ಯದಿ 
೧ 
ಸ್ವರಾನ್ನರಂ ಪ್ರಾಪ್ನೋತಿ ತದಾ ತಸ್ಯ ವಿಸ್ವರಃ ಇತಿ ಸಂಜ್ಞಾ । ಯಥಾ - ಓ5೨೩೪೫ಇ. । 


ಅತ್ರ "ಓ'ಕಾರಃ ಪ್ರಥಮಸ್ವರಸ್ಥಃ ಮನ್ಹಾನ್ನಂ ಇತಿ ಎಸ್ವರಃ ॥ 
ಪ್ರತ್ಯುತ್ಕಮಃ ಅಷ್ಟವಿಧಃ : ಮಾತ್ರಾ ಲಕ್ಷಣ ೧.೧೮-೨೬ । ಅತಿಸ್ವಾರೋ ಮನ್ಹಂ 


೩ ೨ ೪ ೫ 
ಪ್ರತ್ಯುತ್ವಾ ಮತಿ ಪರಿಸ್ವಾ ರೇ- ಕಯಾತಶಿಸ್ಥಾನ೫ಇರಾ5೬೫೬ನ್‌ ॥ ಗ್ರಾ.೨೨ 1 ಮನ್ನ ಶ್ಚತು 


೫೦ 


ರ್ಥಂ ಪ್ರತ್ಯುತ್ಕಾ ಮತಿ - ಶ್ರಾ ಯನ್ನ ಟುಟ ಜಗ ॥1 ಗ್ರಾ. ೪೬೧ ॥ ಚತುರ್ಥ 
೫೦ ೪ ೨ ೪ ೫೦ 
ಸೃತೀಯಮ್‌ - ದೂತಾsಂವೋಪ೩ ವಿಶ್ವವೇದಸಾಮ್‌ ॥| ಗ್ರಾ.೨೧ 1 ತೃತೀಯೋ ದ್ವಿತೀ 
ಶಿ ೫ ೨೦ 


ಯಮ್‌ - ಹೀ5೨೩೪ಷೀ ॥ ಗ್ರಾ.೧. ॥ ದ್ವಿತೀಯಃ ಪ್ರಥಮಮ್‌ - ಔಹೋತ೧ | ಅಗ್ನೇ 
ರಾಥಾ5೨೩ಮ್‌ ॥ ಗ್ರಾ.೧೦ //ಮನ್ಹಶ್ಚತುರ್ಥಮ್‌ ಅತಿಕ್ರಮ್ಮ ತೃತೀಯೇ ಪ್ರತ್ಯುತ್ತ್ರಾಮತಿ - 


೪೩೦ ೪೫೦ ೦೩೦೨೩ ೫ 
ಸುನೋತಸೋಮಪಾ ಆವಾ ಓತ ೨೩೪ವಾ ॥ ಗ್ರಾ. ೪೯೪ 1 ಮನ್ಹಃ ಚತುರ್ಥತೃತೀಯಾ 
೪೫ ೧೧೧ 


ವತಿಕ್ರಮ್ಯ ದ್ವಿತೀಯಂ ಪ್ರತ್ಯುತ್ಕ್ರಾಮತಿ - ಷಿಭಾನ೨ೀಉ, | ವಾ5೩೪೫ ॥ ಗ್ರಾ.೧೧೧೦ ॥ 


೧೨೪ 


೩ ೨ 
ತೃತೀಯೋ ದ್ವಿತೀಯಮತಿಕ್ರ ಮ್ಯಪ ಪ್ರಥಮಂಪ್ರ ತ್ಯುತ್ಕಾ ಮತಿ - ಪುನಾ5೩೧ ॥ ಗ್ರಾ.೯೫೩ ॥1 
೧ 
ಅತಿಕ್ರಮಃ ಚತುಎರ್ಧಃ :- ಮಾಲ ೧.೨೮.೩೧ ॥ ಕೃಷ್ಣಃ ಪ್ರಥಮಮತಿಕ್ರಾಮತಿ - ಊ5೨- 
೩ ೫ ೧೦ ನ 
ನ ಆಗಾ5೨೩೪ಹೀ 1 ಗ್ರಾ.ಳ೯೨ ॥ ಪ್ರಥಮೋ ದ್ವಿತೀಯಮ್‌ ಅತಿಕ್ರಾಮತಿ - ಆರೋಪ 


೨ 
ಹಾನ್‌ । ಅತ್ರ "ನ' ಇತಿ ಚಿಷ್ನಮ್‌ ನಮನಮ್‌ ಇತಿ ವ್ಯವಹ್ರಿಯತೇ । ಲಕ್ಷಣಗ್ರನ್ನೇಷು "ಅಭಿ 


ಗೀತ' "ವಿನತ' "ಪ್ರಣತಾ' ದಿ ಸ್ವರಾಣಾಂ ನಿರ್ದೇಶೋ ಭವತಿ |"ನಮನಸ್ಕ' ನ ಪ್ರೇಜ್ಛಸ್ಯ- ತು 


೪ ೩ 
ಏತನ್ನಾಮ್ನಾ ನಿರ್ದೇಶೋ ನ ದೃಶ್ಯತೇ || ತೃತೀಯಶ್ಚತುರ್ಥಮ್‌ ಅತಿಕ್ರಾಮತಿ - ಯಜ್ಞಾ*೫ 


೪ ೧ ೧ ೨೦೩೦೨ 
ಯ ॥ ಗ್ರಾ. ೫೯ 1 ಪ್ರಥಮಃ ತ್ರೀನತಿಕ್ರಾಮತಿ - ಈ5೫ಹೀಹೀಹೀಹೀಹಿ ॥ ಅರ. ೧೮೦ ॥ 


ಕರ್ಷಣಮ್‌ ಪಂಚ ವಿಧಮ್‌ :- ಮಾ. ಲ. ೧.೩೨ ॥ ಆದ್ವಿತೀಯಕರ್ಷಣಮ್‌ - 


೧ 6 ವಿ 
ಬೋಧಾ:2೨ ॥ ಗಾ. ೧೫ ॥ ಆತೃತೀಯಕರ್ಷಣಮ್‌ - ಆ5೨೩ಇನ್ವಾಃ । ಗ್ರಾ . ೪೭೬ ॥ 
೧ 
ಆಚತುರ್ಥಕರ್ಷಣಮ್‌ - ನ್ಹಾ5೨೩೪ಭಾಇ | ಗ್ರಾ. ೧೩೭ 11 ಆಮನ್ಹಕರ್ಷಣಮ್‌ - 
೧ ೫ ೫ 
ಓ5೨೩೪೫ಇ । ಗ್ರಾ. ೫ //ಮನ್ಸಶ್ಳ ಶ ಅತಿಸ್ವಾರ್ಯಾತ್‌ ಕೃಷ್ಣತೇ - ತ್ವನ್ಹಾನಿಹಿಮೇ ॥ ಗ್ರಾ. 
೭೨ 
4 
ಸ್ಟಾರಃ ತ್ರಿವಿಧಃ :- ಮಾ. ಲ. ೨.೧-೪ ॥ ಪ್ರಥಮಾದಿರ್ನವಮಾತ್ರಃ - ಹರೀ& - 
ರ: ಈದ ೨೧೧೧ 
ಶ್ರೀ5೨೩೪೫: | ಗ್ರಾ. ೩೩೭ ॥ ದ್ವಿತೀಯಾದಿ ಷಣ್ಣಾತ್ರಃ - ಆ5೩೪೫ | ತೃತೀಯಾದಿ 
೩ ೧೧೧ 


ಅಷ್ಟಮಾತ್ರಃ - ಈ5೨೩೪೫ । ಅರ.೪೭ // 


ಏಷು ಸ್ವಾರೇಷು ತೃತೀಯ ಚತುರ್ಥ ಮನ್ಹಸ್ವರಾಣಾಮುಪರಿ ನಿರ್ದಿಷ್ಟಃ ಪ್ರಥಮೋಜ್ಯಃ 
ಏಕಮಾತ್ರಿಕಸ್ಕ ಬೋಧಕಃ । ಸ್ವಾರೇ ತ್ರಯೋನ್ನಾಃ ಪೃಥಕ್‌ ಏಕಮಾತ್ರಾಃ | ಯತ್‌ ಮನ್ಹ 
ಬು ದ್ವಿತೀಯ್ಫೆಃ ಸ್ವರೈಃ ವರ್ತಮಾನಂ ಅಕೃಷ್ಣಂ ಪ್ರತ್ಯುತ್ಕ್ರಾಮತಿ ಅನನ್ನರ ಸ್ವರೇ ಉಚ್ಚೇ 


೧೨೫ 
೫೦ ೫ 
ಪ್ರತ್ಯಯೇ ॥ ತತ್‌ ದ್ವಿಮಾತ್ರಾದಿಃ ಯಥಾ - ಶ್ರಾಯನ್ನ ಇವ ಸೂತಳಿರಾಯಾಮ್‌ । 


೩ ೫ 
ಗ್ರಾ. ೪೬೧ //ಅತ್ರ ಸೂಕಾರಃ । ದ್ವಿಮಾತ್ರಿಕಃ ॥ ಹೀ5೨೩೪ಪಷೀ 1 ಅತ ಹೀಕಾರ:ದ್ವಿಮಾತ್ರಿಕಃ। 
೨೦ 
ಔಹೋತ೧ಇ 1 ಗ್ರಾ.೧೦ ॥ ಅತ್ರ "ಹೋ'ಕಾರಃ ದ್ವಿಮಾತ್ರಿಕಃ ॥ ಜಿಹ್ವಾಮೂಲೀಯ 


ಪ್ರಯೋಜಕಂ | ಅರ್ಜಿಕೋ ಅಕ್ಷರ ಕಾಲಃ .... ಮಾತ್ರಾಲಕ್ಷಣ ೩.೩.೮ ॥ 


೨೧ವಿ 
ವಿನತಮ್‌ - ಪ್ರಥಮಾದಿಃ ದ್ವಿತೀಯಾನಮ್‌ ॥ಅಗ್ನಿರ್ನೋತ೨- ವಿ॥ಪ್ರಣತಮ್‌ 
ಶ 30 ೧.೨ 
- ದ್ವಿತೀಯಾದಿಃ ತೃತೀಯಾನ್ರಮ್‌ ॥।| ರಮ್ಮನೈೇ೩ದಾಸ್ವನ್ರಮ್‌ - 
ವಿನತ ಪ್ರಣತಯೋಃ ಅನ್ನೇ ಅರ್ಧಮಾತ್ರಾ ನೀಚೇನ ಸ್ವರೇಣ ಭವತಿ । ಯದಿ 
ದೀರ್ಫಾಕ್ಷರಂ ಸ್ಯಾತ್‌ ತರ್ಹಿ ಉಚ್ಚೇ ಅಧ್ಯರ್ಧಾಭವತಿ ಟ ಯದಿ ಹ್ರಸ್ತಮ್‌ ತರ್ಹಿ ಉಜ್ಜೇ 
ಇ ಚ ಸ್‌ ೦ 
ಅರ್ಧಮ್‌ ಭವತಿ ॥ 
೫ ೪೦ ೪ 
"ಉತ್ಸರಿತಮ್‌' - ಚತುರ್ಥಾದಿ ಮನ್ಹಾನ್ರಮ್‌ । ಮನುಷ್ಯೇ*೫ಭಿರಗ್ನಿಃ | ಅತ್ರ ಚತುರ್ಥೇ 
ಅರ್ಧಮಾತ್ರಾ ಮನ್ಹ್ರೇ ಅಧ್ಯರ್ಧಾ ॥ 


ಅಭಿಗೀತಮ್‌ ಅಬಿಗೀತೇ ದ್ವಿಮಾತ್ರಾದ್ವಿಕೀಯೇ ಪ್ರಥಮೇದ್ಯರ್ಧಾ ಇತಿ । ದ್ವಿತೀ 


0 ಅ ೪ 
ಯಾದಿ ಪ್ರಥಮಾನಮ್‌ ॥ ಸಂ.ಉ. ಬ್ರಾ1೩.೯,೧೦ ॥ ಸ್ರೋಮಾಜ್‌ ರುದ್ರಾ5೨೩ಯಾ | 


೧ ಅ ೧೧೧ 
ಪಾಇನ್ಹೋ.ಅರ್ಕಾ5೨೩೪೫೩ಇ । ಅತ್ರ ಅರ್ಧಮಾತ್ರಾ ದ್ವಿತೀಯೇ ಪ್ರಥಮೇ ಅಧ್ಯರ್ಧಾ 


ಭವತಿ ॥ 


೪ ೫ ೦ ೨೮ 
ಸಪ್ತವಿಧಾ ಅರ್ಧಮಾತ್ರಾಃ :- ಓಗ್ನಾಇ ॥ ಪ್ರೇಷ್ಠಂವೋಹಾಉ ॥ ಷುಪ್ರಾ 
೧ಅ ೩ ೨ 
ವೋ5೨೩ಚಾ5೩೪೩: ॥॥ ನಾಯಕ್ರಮೀತ೨ಕ ॥ ವೋಅಗ್ನಾ ಯಾ5೨%ಇ ॥ ತಿಯಾ5೩ 
೪ ೫೦ oo 


ಇಣ್ವಾಂ೫ರಾ೬೫೬ನ್‌ ॥ ವಿಶೋ ವಿಶೋಕುಮ್‌ಸ್ಥಿವೋ5೬ಅತಿಥಾಇಮ್‌ ॥ ಏಷು 


೧೨೬ 
ಸಪ್ತಸು ಅನಿಮೇ ವರ್ತಮಾನಾನಿ ಇ ಉತ್‌ ಇ ನ್‌ ಮ್‌ ಇತ್ಯಾದೀನಿ ಅಕ್ಷರಾಣಿ 
ಅರ್ಧಮಾತಿಕಾಣಿ ॥ 


ಪಂಚ ವಿಧಾಶ್ರುತಯಃ :- 


ದೀಪಾ- ಕ್ರುಷ್ಠಾ ತ್‌ ಅಥವಾ ಪ್ರಥಮಸ್ವರಾತ್‌ ಪರೀಭೂತೇ ದ್ವಿತೀಯ ಸ್ವರೇ ಎರತೇ 
| ಪ ೨೧ ೨ ಪ 
ದ್ವಿತೀಯ ಸ್ವರೇ ಪರತಃ ದೀಪಾಶ್ರುತಿಃ ಭವತಿಃ - ಊ5೨ ॥ ತೃಮ್ಹಾವಾs೧ಯಾಂ೨ಿ ॥ 


ಇತ್ಯಾದಿ Il 


ಆಯತಾ - ನೀಚೇ ತೃತೀಯಸ್ವರಂ ಪರತ ಸ್ಥಿತೇ ದ್ವಿತೀಯ ಸ್ವರಸ್ಯ ಆಯತಾಶ್ರುತಿಃ 
೨ ೩೪೫ ೧ 4 ಚ 1 
ಊತವಏಕಾಮ್‌ ॥ ತ್ಪಾನ೨ಇ ॥ ವಾರಾವಾ5೨೩೪ನ್ರಾನ್‌ ॥ 

ಮೃದುಭೂತಾ - ವಿಪರ್ಯಯೇ ಅನ್ಯ್ವಸ್ವರೇ ಚತುರ್ಥಸ್ವರೇ ಪರಭೂತೇ ಮೃದು 


0 0೦ ೨ 
ಭೂತಾ - ಉದ್‌ ಘಫೇದಭಿಶ್ರುತಾಮಾಂ೩ಫಾಮ್‌ ॥ ಊಹ. ೫೪೮ ॥ ಅತ್ರ ಘಾಮಿತಿ 


ದ್ವಿತೀಯ ಸ್ವರಾತ್ಪರಾಶ್ಚತುರ್ಥಸ್ತರಃ ತತ್ರ ಮೃದುಭೂತಾ | 


೧ ಪ 
ಮಧ್ಯಮಾ - ಸ್ವೇಸ್ವರೇ ಸ್ವರಾನ್ನರೇ ಅ ಪರಭೂತೇ ಮಧ್ಯಮಾ ಶ್ರುತಿಃ ॥ ವಾ5೨ 

ಶ್ರಿ 
ರ್ತೋತಹಿಜಿಹಾಇ ॥ ಪ್ರ. ೩೦೬ ॥ ತೋ ಇತಿ ಸಮಾನಸ್ವರೇ ಮಧ್ಯಮಾ ಶ್ರುತಿಃ ಇತಿ 


ಜೇಯಮ್‌ ॥ 
ಇ 
Qe 
ಕರುಣಾ - ಕ್ರುಷ್ಟೇತು ಕರುಣ್‌ ಶ್ರುತಿಃ ಹಾs೨ಊ ಊವಾ5೨ಇ | ಊ । ಆರಾತ್ತಾ 
೧::ಪ 


ದಾಸ ಧಮಾದಾsಮ್‌ | ಹಾ೨ಊ ಊವಾ೨ಇ | ಊ೨ | ದೀಪಾ ದಿ ಚಿಹ್ನಂ ಪಾ ಚೀನ 


ಪುಸಕೇ ದೃಶ್ವತೇ | ಅಧ್ಯಯನ ಪ್ರಕಾರಶ್ಚ ತಥೈವ ನತು ಸ್ವರಾನ್ತರೇಷು ದೀಪ್ಮಾದಿ ಚಿಹ್ನಮ್‌ || 


ಧಿ 


ಸಾಮಗಾನದಲ್ಲಿ ಭಕ್ತಿಗಳು : 


ಭಕ್ತಿ ಶಬ್ದವು ಭಜ್‌ಧಾತುವಿಗೆ ಕಿನ್‌ ಪ್ರತ್ಯಯವು ಯೋಗವಾಗಿ ರೂಪಗೊಂಡಿದ್ದು 
"ಎಭಾಗ' ಎಂಬರ್ಥದಲ್ಲಿ ಪ್ರಯೋಗವಾಗಿದೆ. ಪರ್ವಗಳು ಪಾರಿಭಾಷಿಕವಾಗಿ ವಿರಾಮ 


೧೨೭ 
ವೆಂದು । ಗೆರೆಯಿಂದ ಗುರುತಿಸಿಕೊಂಡು ಸ್ವರಗಳ ಎನ್ಯಾಸಾನುಗುಣವಾಗಿ ವಿಂಗಡವಾಗಿ 


ರುವ ಲಘುತಮ ವಿಭಾಗಗಳಾಗಿದ್ದರೆ ಉದ್ಧಾತೃವರ್ಗದ ಯತ್ತಿಜರು ಗಾನಮಾಡಬೇಕಾದ 
ಅನಿವಾರ್ಯಗಳಿಗನುಗುಣವಾಗಿ ಪ್ರತಿಸಾಮದ ಗಾನದ ಭಾಗಗಳನ್ನು ಅಥವಾ ಅವಯವ 
ಗಳನ್ನು ಸಮಷ್ಟಿಯಾಗಿ ಭಕ್ತಿಯೆಂದು ಕರೆದು ಖಚಿತವಾಗಿ ವಿಂಗಡಿಸಿ 1 ಗೆರೆಗಳಿಂದ 
ಗುರುತಿಸಿ ಯಾವ ಭಕ್ತಿಯೆಂದು ನಿಶ್ಚಯಿಸಿ ಹೆಸರಿಸಲಾಗಿದೆ. ಸಾಮಗಾನದಲ್ಲಿ ಭಕ್ತಿಗಳ 
ಸಂಖ್ಯೆ ನಿರ್ಧಾರಿಸಲ್ಪಟ್ಟಿದ್ದರೂ, ಯಾವುದೇ ಭಕ್ತಿಯಲ್ಲಿ ಇಷ್ಟೇ ಪರ್ವಗಳಿರಬೇಕೆಂಬ 
ನಿಯಮವೇನಿಲ್ಲ. ಒಂದದ ರಿಂದ ಇಪ್ಪತ್ತೈದು ಪರ್ವಗಳವರಿಗಿರುವುದನ್ನು ನೋಡ 
ಬಹುದು. ಸಾಧಾರಣವಾಗಿ ಪೂರ್ಣ ಪರ್ವಗಳೇ ಪ್ರತಿಭಕ್ತಿಯಲ್ಲಿ ಸಮಾವೇಶವಾಗಿದ್ದರೂ 
ಕಲವು ಗಾನಗಳಲ್ಲಿ ಉದಾ ಇಡಾ ಎಂಬ ನಿಧನದ "ಇ' ಪೂರ್ವಪರ್ವದ ಭಾಗವಾಗಿಯೂ 
"ಡಾ' ಉತ್ತರಪರ್ವದ ಭಾಗವಾಗಿ ಯೂ ಇರುವುದನ್ನು ಕಾಣಬಹುದು. ಪ್ರತಿ.ಸೂ. ೧.೧೦ 
ಮತ್ತು ೧.೧೧ ಹಾಗೂ ಲಾ.ಶ್ರೌ. ಸೂ.೭.೫.೨.೧ ಅನುಸರಿಸಿ ಭಕ್ತಿಗಳ ವಿಂಗಡಣೆಯನ್ನು 
ಹೀಗೆ ಮಾಡಲಾಗಿದೆ... 


ಭಕ್ತಿ 
ಸಮವಿಭಾಗ್ಯಸಾಮ ಎಭಾಗೃಸಾಮ ಅವಿಭಾಗ್ಯ/ ವಿಷಮ ಭಕಿ; ಸಾಮ 


ಕಾರಾ ಲಾಲಾ 


ಪದವಿಭಾಗ್ಯಸಾಮ ಸ್ತೋಭವಿಭಾಗ್ಯಸಾಮ ಪದಸ್ತೋಭವಿಭಾಗ್ಯಸಾಮ 


ಸಮವಿಭಾಗ್ಯ :- ಸಾಮದಲ್ಲಿನ ಎಲ್ಲಾ ಪರ್ವಗಳ ಎಲ್ಲಾ ಪಾದಗಳೂ ಸಮಾನಸ್ವರಗಳಲ್ಲ 
ಗಾನ ಮಾಡಲ್ಪಡುತ್ತದೆ. ಯ.೫೫೭ ರಿಂದ ಉದಯವಾಗಿರುವ ೧೧೦೪ "ಪ್ರವದ್ಭಾರ್ಗವ' 
ಸಾಮ ದಲ್ಲಿ ಮೂರು ಪರ್ವಗಳ ನಾಲ್ಕು ಪಾದಗಳಿದ್ದು ಪ್ರಥಮಪಾದದ 
ಪ್ರಥಮಪರ್ವಗಾನ ೨ ಮತ್ತು ೧ನೆಯ ಸ್ವರದಲ್ಲಾಗಿರುವಂತೆಯೇ ಉಳಿದೆಲ್ಲಾ 
ಪರ್ವಗಳಲ್ಲೂ ಎಲ್ಲಾ ಪಾದ ಗಳಲ್ಲೂ ೨ ಮತ್ತು ೧ನೆಯ ಸ್ಪರದಲ್ಲೇ ಗಾನವಾಗುತ್ತವೆ. 


೧೨೮ 
ಇದರಲ್ಲಿ ಪ್ರಥಮಪಾದ ಪ್ರಸ್ತಾವ, ದ್ವಿತೀಯ ಪಾದ ಉದ್ದೀಥ ತೃತೀಯ ಪಾದ ಪ್ರತಿಹಾರ 
ಚತುರ್ಥಪಾದ ಉಪದ್ರವಭಕಿಗಳಾಗಿದ್ದು ಅನಿಮ "ವಾ5.೨೩೪೫' । ಒಂದು ಪರ್ವ ನಿಧನ 
ಭಕ್ತಿಯಾಗಿದೆ. ಹೀಗೆ ಈ ಸಾಮದಲ್ಲಿ ಭಕ್ತಿಗಳ ವಿಭಜನೆ ಸಮಾನರೂಪದಲ್ಲಾಗಿದೆ. 


ವಿಭಾಗೃಸಾಮ :- ಮೂರು ಬಗೆಯಾಗಿದ್ದು ವಿವರಗಳು ಹೀಗಿವೆ. ಪದವಿಭಾಗ 
ಸಾಮ - ಪರ್ವ ಪದ ಮತ್ತು ಪಾದದಲ್ಲಿ ಸ್ವರಗಳು ಒಂದೇ ತೆರನಾಗಿದ್ದು ಗಾನದಲ್ಲಿ ಭಕ್ತಿ 
ಗಳು ನಾಲ್ಕು ಪಾದಗಳಲ್ಲಿ ಸಮನಾಗಿ ವಿಭಕವಾಗಿ ಅನ್ನಿಮ ಪರ್ವ "ವಾ5೨೩೫' ನಿಧನವಾಗಿ 
ರುವುದನ್ನೂ ಪರ್ವ ಮತು ಪಾದಗಳೂ ಇದೇ ರೀತಿ ವಿಭಕವಾಗಿರುವುದನ್ನೂ ಮೇಲೆ 
ಉದಾಹರಿಸುವ ೧೧೦೪ ಪ್ರವದ್ಭಾರ್ಗವ ಸಾಮದಲ್ಲಿ ಕಾಣಬಹುದು. ಸೋಭವಿಭಾಗ್ಯ - 
ಸಾಮದಲ್ಲಿ ಪ್ರತಿಪರ್ವದಲ್ಲೂ ಪ್ರತಿಪಾದದಲ್ಲೂ ಗಾನವಾಗುವ ಸ್ಕೋಭಗಳ ಸ್ವರಗಳ 
ನಮೂನೆ ಒಂದೇ ತೆರನಾಗಿದ್ದು ಎಲ್ಲಾ ಭಕ್ತಿಗಳಲ್ಲೂ ಸಮಾನರೂಪವು ಕಂಡುಬರುತ್ತದೆ. 
ಉದಾ : ವಾಸಿಷ್ಠಸಾಮ - ಗ್ರಾ.೪೩೦. ವೈಶ್ರಜ್ವೋತಿಸಾಮ - ಗ್ರಾ.೧೧೪. ಪದಸ್ತೋಭ 
ಎಭಾಗ್ಯ :- ಸಾಮದಲ್ಲಿ ಸೋಭಸಹಿತ ಎಲ್ಲಾ ಪರ್ವ ಅಥವಾ ಪಾದಗಳಲ್ಲಿ ಒಂದೇ 
ನಮೂನೆಯ ಸ್ವರಗಳಿರುತವೆ. ಅಂದರೆ ಸೋಭಸಹಿತ ಒಂದು ಪಾದದಲ್ಲಿರುವ 
ತೆರನಸ್ವರಗಳೇ ಸ್ತೋಭಸಹಿತ ಒಂದು-ಎರಡು ಮೂರು ನಾಲ್ಕನೆಯ ಪಾದಗಳಲ್ಲೂ 
ಇರುವುದರಿಂದ ಸ್ಲೋಭಸಹಿತ ಒಂದೊಂದು ಪಾದವೂ ಒಂದೊಂದು ಭಕ್ತಿಯ 
ರೂಪದಲ್ಲೇ ಮಾನ್ಯವಾಗಿರುತ್ತದೆ. ಉದಾ : ವಾತ್ಸಪ್ರಸಾಮ - ಗ್ರಾ.೫೩೭. 


ಅವಿಭಾಗ್ಯ ಅಥವಾ ವಿಷಮಭಕಿಸಾಮ : ಈ ತೆರನಗಾನಗಳಲ್ಲಿ ಪ್ರತಿ ಪರ್ವ 
ಅಥವಾ ಪಾದವೂ ಭಿನ್ನಭಿನ್ನಸ್ವರಗಳಿಂದ ಮೈದಳದಿದ್ದು ಭಕ್ತಿಗಳೂ ಸಮಾನರೂಪದಲ್ಲಿ 
ಎಭಾಗವಾಗಿರದೆ ಅಕ್ಷರಗಳ ಸಂಖ್ಯೆ ಭಿನ್ನಭಿನ್ನವಾಗಿ ಒಂದರಲ್ಲಿ ನಾಲ್ಕು, ಇನ್ನೊಂದರಲ್ಲಿ 
ಎಂಟು, ಮತ್ತೊಂದರಲ್ಲಿ ಹದಿನೈದು ಅಕ್ಷರಗಳನ್ನು ಒಳಗೊಂಡಿರುವುದನ್ನು ನೋಡ 
ಬಹುದಾಗಿದೆ. 


೨೦ ೦ ೦೧ ೨ ೩ ೫ ೨ ೦ 
ತರೋಭಿರ್ವಾ ಔಹೋಹಾಇ ॥ ವಾಜಇದದಾ ಿನ೨೩೪ಸೂಮ್‌ |ಇನ್ಹಜ್‌ಸಬಾ 


ಛಡಿ ಚಿ. ಇದ್ರಿ. ಸಥ ದ ಇದಿ ಸರಿ ೩೦೪೦ 
ಧಊತಾಯೋತ೨೩೪ಹಾಳಿ | ಬೃಹದ್ಗ್ಧಾಯನ್ನಸುತಸೋಮೇ ಅಧ್ವಾನ೩೪ । ಔಹೋ 


೫ ೧೩ ೫ ೨ ೩ ೫ ೨೧೦೨ ೧ಅ೦ಂ ೨ | 
ವಾ । ಇಹಾ5೨೩೪ಹಾಇ | ಉಹುವಾ5೨೩೪ರಾಇ | ಹುವೇಭ | ರಾನ್ನಕಾರಾನ೩೪ | 


೧೨೯ 
೩090 ೫ ೧೩ ೫ 40೨ ೫೦ ೨ 
ಔಹೋವಾ ॥ಇಹಾ5೨೩೪ಹಾಇ 1ಔಹೋ ೩೧೨೩೪ । ಣಾಮ್‌ ।ಟಏಹಿಯಾ ಹಾ ॥ 


. ಊಹ ೩೮೯ ॥ಟ ಈ ಸಾಮಗಾನದಲ್ಲಿರುವ ಪ್ರತಿಪರ್ವದ ಸ್ವರಗಳೂ ಬೇರೆಬೇರೆ 
ತೆರನಾಗಿರುವುದನ್ನು ಗಮನಿಸಬೇಕಾದುದಾಗಿದೆ. 


ಸಾಮಗಾನದ ಅವಯವಗಳಿಗೆ "ಭಕ್ತಿ' ಎನ್ನುತ್ತಾರೆ. ಏಕೈಕಸ್ಯ ಸಾಮ್ನಾ ಪಂಚಭಕ್ತಯಃ 

| ಹಿಂಕಾರ ಪ್ರಸ ಸಾವೋದ್ಗೀಥ ಪ್ರತಿಹಾರೋಪದ್ರವ ನಿಧನಾಖ್ಯಃ ॥ ಹಿಂಕಾರ ಪ್ರಸ್ತಾವ 
ಉದ್ದೀಥ ಪ್ರತಿಹಾರ ಉಪದ್ರವ ನಿಧನ ಎಂದು ಸಾಮಗಾನದಲ್ಲಿ ಐದು ಭಕ್ಕಿಗಳಿರುತ್ತವೆ. 
ಯಜ್ಞದಲ್ಲಿ ನಾಲ್ಕೂ ವೇದಗಳ ನಾಲ್ಕು ನಾಲ್ಕು ಖತ್ತಿಜರು ಭಾಗವಹಿಸುತ್ತಾರಪ್ಪೆ. ಅದರಲ್ಲಿ 
ಸಾಮವೇದ ಕರ್ಮಾನುಷ್ಠಾನದಲ್ಲಿ ಭಾಗವಹಿಸುವ ನಾಲ್ಕು ಜನ ಸ ಸಾಮವೇದೀಯ ಯತ್ತಿಜ 
ರಿಗೆ ಸಾಮವೇದೀಯಾಃ ಉದ್ದಾತೃಗಣ ಎನ್ನುತ್ತಾರೆ. ಇವರು ನೆರವೇರಿಸಬೇಕಾದ ಅನುಷ್ಠಾನ 

ವನ್ನು ಅನುಸರಿಸಿ ಕ್ರಮವಾಗಿ ಉದ್ದಾತಾ ಪ್ರಸ್ತೋತಾ ಪ್ರತಿಹರ್ತಾ ಸುಬ್ರಹ್ಮಣ್ಯ ಎಂಬ 
ಹೆಸರುಗಳಿಂದ ವ್ಯವಹರಿಸಲಾಗುತ್ತದೆ. ಇವರ ಕರ್ತವ್ಯ - ಪ್ರಸ್ತಾವೋದ್ಲೀಥ 


ಪ್‌ 
ಪ್ರತಿಹಾರೋಪದ್ರವ ಭಕ್ತಯಃ ಹಂಚವಿಧಿತ್ವಾ ನಿಧನಾ ಕರ್ತವ್ಯಃ ॥ ಪಂಚ. ಭಕ್ತಯಃ 
ಅಧ್ಯಯನಾದಿಷು ಪ್ರಸ್ತಾವಾತ್ಪೂರ್ವಂ ಹಿಂಕಾರಂ ಉದ್ಗೀಥಾತ್ಪೂರ್ವಂ ಓಂಕಾರಂ ಚ 
ಗಾತವ್ಯಮ್‌ ॥ ಅತಃ ಸಪ್ತಭಕ್ತಯಃ ಇತಿ ವ್ಯವಹಾರಃ । ಸ ಸಪ್ತಭಕ್ತಯ: ಯಜ್ಞೇಷು ಪ್ರಯೋಗ 
ಕಾಲೇ ॥ ಹೀಗೆ ಸಾಮಗಾನದ ಅಧ್ಯಯನದಲ್ಲಿ ಪ್ರಸ್ತಾವಾದಿ ಪಂಚಭಕ್ತಿಗಳೇ ಪ್ರಧಾನ 
ವಾಗಿದ್ದರೂ ಯಜ್ಞದಲ್ಲಿ ಪ್ರಯೋಗವಾಗುವ "ಹಿಂ'ಕಾರ "ಓಂ'ಕಾರಗಳೂ ಸೇರಿ ಏಳು ಭಕ್ತಿ 


ಗಳಾಗಿದ್ದು ಅವುಗಳ ಪರಿಚಯ ಹೀಗಿದೆ - 


ತಸಾ ಉಷಾ ಹಿಜ್ಯಣೋತಿ ಸವಿತಾ ಪಸೌತಿ | ಬಹಸತಿರೂರ್ಜಯೋದ್ದಾಯತಿ 
[J ೨ ಷರಿ ಲ ಲಿ [a 

ತ್ವಷ್ಟಾ ಪುಷ್ಪಾ ಪ್ರತಿ ಹರತಿ ವಿಶ್ವೇದೇವಾ ನಿಧನಮ್‌ । ನಿಧನಮ್‌ ಭೃತ್ಯಾಃ ಪ್ರಜಾಯಾಃ ಪಶೂ 
ನಾಂ ಭವತಿ ಯ ಏವಂ ವೇದ ॥ ತಸ್ಮಾ ಉದ್ಯನ್ನೂರ್ಯೋ ಹಿಜ್ಯಣೋತಿ ಸಂಗವಃ ಪ್ರಸೌತಿ 
| ಮಧ್ಯನ್ದಿನ ಉದ್ದಾಯತೃಪರಾಷ್ನಃ ಪ್ರತಿಹರತ್ವಸ್ತಂ ಯನ್ನಿಧನಮ್‌ ॥ ತಸ್ಮಾ ಅಭ್ರೋಭವನ್‌ 
ಹಿಜ್ಯಣೋತಿಸ್ತನಯನ್‌ ಪ್ರಸೌತಿ । ವಿದ್ಯೋತಮಾನಃ ಪ್ರತಿಹರತಿ ವರ್ಷನ್ನುದ್ದಾಯ 
ತೃುದ್ಧ ನ ಹಣನ್‌ ನಿಧನಮ್‌ ॥ ಅತಿಥೀನ್‌ ಪ್ರತಿ ಪಶ್ಯತಿ ಹಿಜೃಣೋತೃಭಿವದತಿ ಪ್ರಸ್‌ ತ್ಯುದಕಂ 
ಯಾಚತ್ಯುದ್ದಾಯತಿ ಉಪಹರತಿ ಪ್ರತಿಹರತ್ಯುಚ್ಚಿಷ್ಟಂ ನಿಧನಮ್‌ ॥ ಅಥರ್ವ ೯₹.೬.೧-೯ ॥ 
ಅತಿಥಿಗಾಗಿ ಉಷಾ `ಹಿಂಕಾರವನ್ನೂ ಸವಿತಾ ಪ್ರಸಾ ಸಾವ ಭಕ್ತಿ ಯನ್ನೂ ಬೃಹಸ್ಪತಿಯು 


೧೩೦ 

ಶಕ್ತಿ. ಯುತವಾಗಿ ಉದ್ದಿ ಥವನ್ನೂ ತ್ವಷ್ಟಾ ು ಪುಷ್ಟಿಯುತವಾಗಿ ಪ್ರತಿಹಾರ ಭಕಿ ಶಯನ್ನೂ ಎಲ್ಲರೂ 
ಒಟ್ಟಾಗಿ ನಿಧನಭಕ್ತಿಯನ್ನೂ ಸುನನಾಡಕೆ ಈ ತಥ್ಯ ತಿಳಿದವರಿಗೆ ಐಶ್ವರ್ಯ ಸಂತಾನ 
ಪಶು ಆದಿ ಭೋಗಭಾಗ್ಯಗಳು ಒದಗುತ್ತವೆ. ಅತಿಥಿಗಾಗಿ ಸೂರ್ಯನು ಉದಯವಾಗು 
ವಾಗ ಹಿಂಕಾರವನ್ನೂ ಪೂರ್ವಾಹ್ನದಲ್ಲಿ ಪ್ರಸಾವವನ್ನೂ ಮಧ್ಯಾಹ್ನದಲ್ಲಿ ಉದ್ದೀಥವನ್ನೂ 
ಸಾಯಾಹ್ನದಲ್ಲಿ ಪ್ರತಿಹಾರವನ್ನೂ ಅಸ್ತಂಗತನಾಗುವಾಗ ನಿಧನವನ್ನೂ ಗಾನ ಮಾಡುತ್ತಾರೆ. 
ಅತಿಥಿಗಾಗಿ ಮೇಘವು ಹಿಂಕಾರವನ್ನೂ ಗುಡುಗು ಪ್ರಸಾವವನ್ನೂ ಹೊಳೆಯುವ ಮಿಂಚು 
ಪ್ರತಿಹಾರವನ್ನೂ ಹುಯ್ಯುತ್ತಿರುವ ಮಳ ಉದ್ದ್ಲೀಥವನ್ನೂ ಮಳಯ ಸಮಾಪ್ತಿಯು ನಿಧನ 
ಭಕ್ತಿಯನ್ನೂ ಗಾನ ಮಾಡುತ್ತವೆ. ಹೀಗೆ ಪ್ರಕೃತಿಯೇ ಸ್ವಭಾವತಃ ಕ್ರಿಯಾಶೀಲವಾಗಿ ಸಾಮ 
ಗಾನದಲ್ಲೇ ತಲ್ಲೀನವಾಗಿತುವ ಚಿತ್ರವನ್ನು ಶ್ರುತಿ ನಮ್ಮ ಕಣ್ಣುಂದೆ ಭವ್ಯವಾಗಿ ಚಿತ್ರಿಸುತ್ತಿದೆ. 


ಪಂಚಕೃತ್ತಃ ಪ್ರಸೌತಿ ಪಂಚಕೃತ್ವ ಉದ್ದಾಯತಿ ಪಂಚಕೃತ್ವಃ 


ಪ್ರತಿಹರತಿ ಪಂಚಕೃತ್ವ 
ಉಪದ್ರವತಿ ಪಂಚಕೃತ್ಹೋ ನಿಧನಮುಷಯನ್ನಿತತ್‌ಸ್ತೋಭ ಸಹಸ್ರಂ ಭವತಿ ॥। ಐ. ಆ.೨.೩.೪ 
॥ ಪಂಚವಿಧತ್ವ ಧ್ಯಾನವನ್ನು ವಿವರಿಸುವ ಸಂದರ್ಭದಲ್ಲಿ ಇದನ್ನು ಪಠಿಸಲಾಗಿದೆ. ಮಹಾ 
ವ್ರತದಲ್ಲಿ ಸಾಮಗಾಯಕರು "ರಾಜನ'ಸಾಮದಿಂದ ರಹ.೬೬. ಸುತಿಸುವಾಗ ಪ್ರಸ್ಲೋತ್ಸವ 
ಪ್ರಸ್ತಾವ ಭಕ್ತಿಯನ್ನು ಐದು ಬಾರಿಯೂ, ಉದ್ಗಾತೃ ಉದ್ದೀಥ ಭಕ್ತಿ ಯನ್ನು ಐದು ಬಾರಿ 
ಯೂ ಪ್ರತಿಹರ್ತೃ ಪ್ರತಿಹಾರ ಭಕ್ತಿಯನ್ನು ಐದು ಬಾರಿಯೂ ಇತರ ಯತ್ನಿಜರಿಲ್ಲದುದರಿಂದ 
ಉದ್ಗಾತೃವೇ ಉಪದ್ರವ ಭಕ್ತಿಯನ್ನು ಐದು ಬಾರಿಯೂ ಈ ಎಲ್ಲಾ ಖತ್ತಿಜರೂ ಒಟ್ಟಿಗೆ 
ನಿಧನಭಕ್ತಿಯನ್ನು ಐದುಬಾರಿಯೂ ಗಾನ ಮಾಡುತ್ತಾ ಧ್ಯಾನ ಮಾಡ ಬೇಕು. ಈ 
ಕ್ರಮದಿಂದ ಸೋಭ ಸಹಸ್ರವನ್ನು ಸಾಧಿಸಿದಂತಾಗುತ್ತದೆ. 


ಹಿಮ್‌ಕಾರ : ಬ್ರಹ್ಮವೈ ಹಿಮ್‌ಕಾರೋ ಬ್ರಹ್ಮೈವ ತದಹರ್ಬ್ರಹ್ಮಣೈವ 
ದ್ರೃಹ್ನಪ್ರ ತಿಪದ್ಯತೇ ಯ ಏವಂ ವೇದ ॥.... ಯದೇವ ಹಿಮ್‌ಕಾರೇಣ ಪ್ರತಿಪದೃತಾ .... 
ಮಾನುಷೀಂ ಚ ॥ ಐ.ಆ.೧.೩.೧ ಖಂಡ ಪೂರ್ತಿಯಾಗಿ ಹಿಮ್‌ಕಾರದ ಮಹಿಮೆಯನ್ನು 
ತಿಳಿಸುತ್ತಿದೆ. "ಹಿಮ್‌ಕಾರವು ಪರಬ್ರಹ್ಮ ಸ್ವ ಸರೂಪ'ವೇ ಆಗಿದ್ದು ಈ ಮನ್ತವನ್ನು ಪಠಿಸುವ 
ದಿನವೂ ಪರಬ್ರಹ್ಮಸ್ವರೂಪವೆಂದು ಅರಿಯುವವನಿಗೆ ಬ್ರಹ್ಮಪ್ರಾಪ್ತಿಯಾಗುತ್ತದೆ. ಶಸ್ತ್ರಮನ್ತ 
ವನ್ನು ಪಠಿಸುವ ಪ್ರಾರಂಭದಲ್ಲೇ ಉಚ್ಚಾರವಾಗುವ "ಹಿಮ್‌' ಪುಲ್ಲಿಂಗ ಯಕ್ಕುಗಳು 
ಸ್ತ್ರೀಲಿಂಗ ಇವೆರಡರ ಮಿಥುನದಿಂದ ಸಂತಾನೋತ್ಪತ್ತಿಯೂ ಪಶುಸಂಪತ್ತೂ ಲಭಿಸು 
ವುದು. ಭೂಮಿಯಲ್ಲಿ ಹುದುಗಿರುವ ಚಿನ್ನ ವಜ್ರ ಆದಿ ಅಮೂಲ್ಯ ಖನಿಜ ಸಂಪತ್ತನ್ನು ಗುದ್ದ 


೧೩೧ 
ಲಿಯಿಂದ ಅಗೆದು ಪಡೆಯುವಂತೆ. ಶಸ ಸಮಂತ್ರಗಳ ಪ್ರಾರಂಭದಲ್ಲೇ ಪಠಿಸುವ ಹಿಮ್‌ಕಾರ 
ವೆಂಬ ಗುದ್ದಲಿಯಿಂದ ವೇದಗಳಲ್ಲಿ ಸಾರಭೂತವಾಗಿರುವ ಪರಬ್ರಹ್ಮಸ್ವರೂಪವನ್ನು 
ತಮೃದಾಗಿಸಿಕೊಳ್ಳುವರು. ಹಿಮ್‌ಕಾರ ಗಾಯಕನು ಹಿಮ್‌ಕಾರ ಗಾನ ಮಾಡುತ್ತಲೇ ತನ್ನ 
ಬಯಕೆಯನ್ನೆಲ್ಲಾ ಈಡೇರಿಸಿಕೊಳ್ಳುವನು. ಹಿಮ್‌ಕಾರವು ವೇದವಾಕ್ಯಗಳೊಡನೆ ಸೇರಿಯೇ 


ಪಠಿಸಲ್ಪಡುವಂತಹದು. 


ಹಿಮ್‌, ಹುಮ್‌, ಹುಮ್‌ ಆ, ಹುಮ್‌ ಬಾ ಹಾಗೂ ಹುಮ್‌ ಭಾ ಈ ಐದೂ 
'ಹಿಮ್‌' ಕಾರದ ವಾಚಕಗಳೇ ಆಗಿವೆ. ತತ್ರ ಹಿಮ್‌ಕಾರಸ್ತಿಭಿಃ ಕರ್ತವ್ಯಃ 1 ಪಂ.ವಿ.ಸೂ. 
೨.೧.೧.ಸಾ.ಭಾ. ॥ ಹುಮ್‌ ೩೩ ॥ ಇತಿಹಿಮ್‌ಕಾರಃ । ಲಾ.ಶ.೩.೧೧.೭ // ಹುಮ್‌ ಆ, 
ಹುಮ್‌ ಬಾ, ಹುಮ್‌ಭಾ ವಾ - ಗಾ.ವಿ.ಸೂ.೧. ೨೫. |! ಪ್ರತ್ಯೇಕ ಸ ಸಾಮಗಾನದ ಪ್ರಾರಂಭ 
ದಲ್ಲಿ ಹಿಮ್‌ಕಾರವನ್ನು ಉಚ್ಚರಿಸಬೇಕು. ಸಾ ಸಾಮ್ಗೇ ಸಾಮ್ನೇ ಹಿಮ್‌ಕುರ್ಯುಃ ॥ 
ಲಾ.ಶ್ರಾ.ಸೂ.೨.೧.೪ ॥ ಪ್ರತ್ಯೇಕ ಪರ್ಯಾಯದ ಪ್ರಾರಂಭದಲ್ಲೂ ಹಿಮ್‌ಕಾರ ಗಾನದ 
ವಿಧಾನವಿದೆ. ಪರ್ಯಾಯಾದಿಷು ಹಿಮ್‌ಕಾರೇಣ ಸುವೀರನ್‌ ॥ ಲಾ.ಶ್ರೌ.ಸೂ.೨.೬.೧೦ 
॥ ಹಿಮ್‌ಕಾರವು ಸಾಮದ ರಸವಾಗಿದ್ದು ಪ್ರಸ್ತಾವ ಭಕ್ತಿಯಲ್ಲಿ ಗತಿಯನ್ನೂ ಓಜಸ್ಸನ್ಹೂ 
ತಂದು ಕೊಡುತ್ತದೆ. ಏಷ ವ್ಳೆ ಸಾಮ್ನಾಂ ರಸೋ ಯದ್‌ ಹಿಮ್‌ಕಾರೋ ಯದ್‌ 
ಹಿಮ್‌ಕೃತ್ವ ಪ್ರಸ್ಕೌತಿ ರಸೇನೈವೇತಾ ಅಭ್ಯುದ್ಯ ಪ್ರಸೌತಿ - ತಾಂ.ಬ್ರಾ. ೬.೮.೭ ॥ 
ಸೋಮಯಾಗ ದಲ್ಲಿ ಬಹಿಷ್ಟವಮಾನ ಸ್ಕೋತ್ರದ ಪ್ರಾರಂಭದಲ್ಲಿ ಸ್ವತನ್ತ. ಭಕ್ತಿಯಾಗಿ 
ಎನಿಯೋಗವಾಗಿದ್ದು ಪ್ರಸ್ಕೋತಾ, ಉದ್ದಾತಾ ಮತು ಪ್ರತಿಹರ್ತಾ. ಹೀಗೆ ಮೂರು ಜನ 
ಯತ್ತಿಜರೂ ಗಾನ ಮಾಡುತ್ತಾರೆ. ಹಿಮ್‌ಕಾರವು ಪ್ರತ್ಯೇಕ ಭಕ್ತಿಯೆಂದು ಮಾನ್ಯ 
ಮಾಡದಿರುವ ಸಂದರ್ಭದಲ್ಲಿ ಪ್ರಸ್ತಾವ ಭಕ್ತಿಯ ಅನ್ನರ್ಗತವಾದದ್ದು ಹಿಮ್‌ಕಾರ 
ಎಂದಾಗುತ್ತದೆ. 


ಪ್ರಸ್ತಾವಃ :- ಅವಸಾನಂ ಪೂರ್ವಂ ಪ್ರಸ್ತಾವ ಆದ್ಯೋತ್ಪತ್ತಿಷು ॥ ಅವಸಾನಂ 
ಪೂರ್ವ ವಿರಾಮ ಇತ್ಯರ್ಥಃ ॥ ಪಂಚವಿಧಸೂತ್ರ. ೧.೧.೪ ॥ ಪ್ರಸ್ತಾವವೆಂಬ ಪ್ರಥಮ 
ಭಕ್ತಿಯನ್ನು ಪ್ರಸ್ತೋತ್ಛ ಎಂಬ ಯತ್ತಿಜರು. ಗಾನ ಮಾಡಬೇಕಾದುದು. 'ಪ್ರಸಾವಕ್ಕೆ ಪೂರ್ವ 
ದಲ್ಲಿ ಹಿಮ್‌ಕಾರ. ಪ್ರಶಬ್ದ ಸಾಮಾನ್ಯದಿಂದ ಪ್ರಾಣವೇ ಪ್ರಸ್ತಾ ಸಾವ ಭಕ್ತಿಗೆ ದೇವತೆ - 
ಛಾಂ.ಉ. ೨.೧೮ ಖಂಡ. ಉದಯಿಸಿದ ಸೂರ್ಯನರೂಪವೇ ಪ್ರಸ್ತಾವ, ಮನುಷ್ಯರು, 
ಆದಿತ್ಯನೆಂಬ ಪ್ರಸ್ತಾವ ಭಕ್ತಿಯಲ್ಲಿ ಅನುಗತರಾಗಿ ಪ್ರಸಾ ಸಾವಕ್ಕೆ ಬಾಗಿಯಾಗಿರುವುದರಿಂದ 


ಪ್ರತ್ಯಕ್ಷವಾಗಿ ಯೂ ಪರೋಕ್ಷವಾಗಿಯೂ NIE - ಛಾಂ.ಉ. 


೧೩೨ 
೨.೯.೩. ಪ್ರಸ್ಕೋತಾ ಸಾಮ ಪ್ರಸೌತಿ ಸ ಯತ್ರ ಪ್ರಸ್ತುಯಾತ್‌ ತದೇತಾನಿ ಜಪೇತ್‌ । 
ಅಸತೋ ಮಾ ಸದ್ಗಮಯ .... ಅಮೃತಂ ಗಮಯ ಇತಿ ॥ ಉಪಾಸಕನಾದ ಪ್ರಸ್ಕೋತ್ಪವು 
- ಅಸತೋ ಮಾ ಸದ್ದಮಯ.... ಅಮೃತಂ ಗಮಯ - ದೇವತ್ವಕ್ಕೇರಿಸುವ ಅಭ್ಯಾರೋಹ 
ವೆಂಬ ಈ ಜಪವನ್ನು ಪವಮಾನದ ಮೊದಲನೆಯ ಸಾಮವನ್ನು ಪ್ರಾರಂಭಿಸುವಾಗ ನೆರ 
ವೇರಿಸಬೇಕು. ಈ “ಇಜಪಕರ್ಮದಿಂದ ಸಾಯುಜ್ಯವು ತಪ್ಪದೆ. ದೊರಕುವುದು - 
ಬ್ರ.ಉ.೧.೩. ೨೮. 


ಎಭಾಗ್ಯ ಸಾಮದಲ್ಲಿ ಪ್ರಥಮ ವಿಭಾಗದಲ್ಲೂ ಪದವಿಭಾಗ್ಯ ಸಾಮದಲ್ಲಿ ಪ್ರಥಮ 
ಪಾದದಲ್ಲೂ ಸ್ತೋಭ ಎಭಾಗ್ಯ ಸಾಮದಲ್ಲಿ ಪ್ರಥಮಸ್ತೋಭದಲ್ಲೂ ಪದಸ್ತೋಭವಿಭಾಗ್ಯ 
ಸಾಮದಲ್ಲಿ ಸ್ತೋಭಸಹಿತ ಪ್ರಥಮಪಾದದಲ್ಲೂ ಪ್ರಸ್ತಾವ ಭಕ್ತಿ ಇರುತ್ತದೆ - 
ಪ್ರತಿ.ಸೂ.೧.೧೧. ಅವಿಭಾಗ್ಯಸಾಮದ ಪ್ರಥಮಪರ್ವದಲ್ಲಿ ಪ್ರಸ್ತಾವ ಭಕ್ತಿ ಇರುತ್ತದೆ 
ಲಾ.ಶ್ರೌ.ಸೂ. ೬.೧೦.೧. ಪ್ರಥಮ ಪರ್ವದಲ್ಲಿರುವ ಅಕ್ಷರಗಳೆಲ್ಲಾ ಪ್ರಸ್ತಾವ ಭಕ್ತಿಯೇ 
ಆಗಿರುತ್ತದೆ. ಈ ಅಕ್ಷರ ಸಂಖ್ಯೆ ಸಾಮದಿಂದ ಸಾಮಕ್ಕೆ ಭಿನ್ನವಾಗಿದ್ದು "ಯಾಮ 
ಗ್ರಾ.೧೧೭ ॥ ಸಾಮದಲ್ಲಿನಂತೆ ಒಂದೇ ಅಕ್ಷರದಿಂದ "ರೈವತ' ರಹ.೬೨ ॥। ಸಾಮದಲ್ಲಿನ 
ಮೂವತ್ತಾರು ಅಕ್ಷರದವರೆಗೂ ಇರಬಹುದು. ಚ್ಯಾವನಸಾಮದಲ್ಲಿ ಗ್ರಾ.೮೭೨. ಪ್ರಥಮ 
ಪರ್ವದ ನಂತರ ಬರುವ ಹಾಉ ಕಾರದ ಅಂತ್ಯದವರೆಗೂ ಲಾ.ಶೌೌ.ಸೂ..೧೦.೪ 
ವಾಮಸಾಮದಲ್ಲಿ ವಾಕ್‌ ಶಬ್ದದ ಅಂತ್ಯದವರೆಗೂ ಲಾ.ಶೌೌ.ಸೂ.೬.೧.೮ ಪ್ರಸ್ತಾವಭಕ್ತಿ 
ಇರುತ್ತದೆ. "ಮಹಾನಾಮ್ಡೀ' ಮತ್ತು "ಶಕ್ಷರೀ' ಸಾಮದಲ್ಲಿ ಎರಡು ಪ್ರಸಾವಗಳಿರುತವೆ - 
ಪಂ.ವಿ.ಸೂ.೧.೧.೨೫, ೨೬ ಪ್ರಸಾವದಲ್ಲಿಯೇ "ಹಿಮ್‌'ಕಾರವು ಅಂತರ್ಭಾವವಾಗಿದೆ 
ಯೆಂದು ಮಾನ್ಯಮಾಡುವವರ ದೃಷ್ಟಿಯಲ್ಲಿ ಪ್ರಸ್ತಾವವೇ ಪ್ರಥಮ ಭಕ್ತಿಯಾಗಿರುತ್ತದೆ. 


ಓಮ್‌ಕಾರ : ಪ್ರಸ್ತಾವ ಭಕ್ತಿಯ ನಂತರ "ಓಮ್‌ಕಾರ' ಭಕ್ತಿಯ ಗಾನವಾಗುತ್ತದೆ. 
ಛಾಂದೋಗ್ಯೋಪನಿಷತ್ತು "ಓಮ್‌' ಕಾರವನ್ನು ಸ್ವತಂತ್ರ "ಭಕ್ತಿ ಎಂದು ಗುರುತಿಸಿ 
ಓಮ್‌ಕಾರವನ್ನೆ € ಉದ್ದಿ ೀಥವೆಂದು ತಿಳಿಸುತ್ತಿದೆ. ಓಮಿತ್ಯೇತದಕ್ಷರಮುದ್ದಿ. ೀಥಮುಪಾಸೀತ - 
ಛಾಂ.ಉ.೧.೧.೧ ॥ ಓಮಿತ್ಯೇತದಕ್ಷರಮುದ್ದೀಥಮುಹಾಸೀತೋಮಿತಿ ಹ್ಯುದ್ಧಾಯತಿ .... 
ಛಾಂ.ಉ. ೧.೪.೧. ॥ ಯ ಉದ್ದೀಥಃ ಸ ಪ್ರಣವೋ ಯಃ ಪ್ರಣವಃ ಸ ಉದ್ದೀಥ ಇತಿ... 
| ಛಾಂ.ಉ.೧.೫.೫ 1 ಹಿಗ್‌. "ಓಮ್‌' ಅಕ್ಷರವನ್ನು ಉದ್ಗೀಹವೆಂದೇ ತಿಳಿಸುತ್ತಾ 
ಪ್ರಣವದಿಂದ ಅಭಿನ್ನವೆಂದು ಉದ್ಲೀಥವನ್ನು ಮಾನ್ಯಮಾಡಿ ಛಾಂ.ಉ. ಮತ್ತು 


೧೩೩ 

ಲಾ.ಶ್ರೌ.ಸೂ.ಗಳಲ್ಲಿ ಓಮ್‌ಕಾರ ಸಾಮದ ರಸವೆಂದು ಉದ್ಲೀಥಕ್ಕೆ ಮಹತ್ವವನ್ನು ನೀಡಿ 
ದೇವತ್ಪಕ್ಕೇರಿಸಲಾಗಿದೆ. ಸಾಮ್ನಾ ಉದ್ದೀಥಾ ರಸಃ । ಛಾಂ.ಉ.೧.೨.೩ /ರಸೋ ವಾ ಏವ 
ಸಾಮ್ನಾಂ ಯದೋಂಕಾರಃ | ಲಾ.ಶೌೌ.ಸೂ. ೬.೧೦.೧೫ ॥ ಸರ್ವೇಷಾಮೋಂಕಾರೇಣ 
ಉದ್ದೀಥಾದಾನಮ್‌ - ಲಾ.ಶ್ರೌ.ಸೂ.೬.೧೦.೧೩ ಆದಿತ್ಯ ಇತಿ ಹೋವಾ ಚ... 
ಸೈಷಾದೇವತೋದ್ಲೀಥಮ್‌ - ಛಾಂ.ಉ.೧.೧೧.೭ ॥ ತಸ್ಕರ್ಕ್‌ ಚ ಸಾಮ ಚ ಗೇಷ್ಸ್‌ 
ತಸ್ಮಾದುದ್ದೀಥಸ್ಪಸ್ಮಾತ್ರ್ವೇವೋದ್ಧಾತೈತಸ್ಯ ಹಿ ಗಾತಾ - ಛಾಂ.ಉ.೧.೬.೮, ಓಮ್‌ಕಾರ 
ಗಾನವನ್ನು ಉದ್ಗಾತೃ ನೆರವೇರಿಸುತ್ತಾರೆ. ಬ 

ಸಾಮಗಾನದಲ್ಲಿ ಪಂಚಭಕ್ತಿಗಳನ್ನು ಗಣಿಸುವಾಗ ಉದ್ಗೀಹಭಕ್ತಿಗೆ ಮುಂಚೆ ಓಮ 
*ಕಾರ ಗಾನವಾಗುತ್ತದೆ - ಸರ್ವೇಷಾಮೋಂಕಾರೇಣ ಉದ್ದೀಥಾದಾನಮ್‌ ಲಾ.ಶೌಿ.ಸೂ. 
೬.೧೦.೧೩ ಓಮ್‌ಕಾರದ ಗಾನಾನಂತರ ಉದ್ಗೀಥ ಭಕ್ತಿಯ ಪ್ರಥಮಾಕ್ಷರವನ್ನು ಲೋಪ 
ಮಾಡಿ ಗಾನಮಾಡಬೇಕೆಂದೂ ಇದರಿಂದ ಲಯಾತ್ಮಕತೆಯನ್ನು ಕಾಪಾಡಿದಂತಾಗುತ್ತದೆಂದು 
ಲಾ.ಶೌೌ.ಸೂ.೬.೧೦.೧೪ರಲ್ಲಿ ಧನಂಜಯ ತಿಳಿಸಿದರೆ ಪ್ರಥಮ ಅಕ್ಷರ ಲೋಪವಾಗ 
ಬಾರದೆಂದು ಲಾ.ಶ್ರೌ.ಸೂ.೬.೧೦.೧೫ರಲ್ಲಿ ಶಾಂಡಿಲ್ಕರು ಅಭಿಪ್ರಾಯ ಪಡುತ್ತಾರೆ. 
ಉದ್ಗೀಥ ಭಕ್ತಿಯಲ್ಲಿ ಸಾಮಗಾನದ ಆರಂಭಿಕ ಅಕ್ಷರ ಸ್ವರವಾಗಿದ್ದರೆ ಆ ಸ್ವರವನ್ನೇ ಓಂಕಾರ 
ರೂಪದಲ್ಲಿ ಗಾನ ಮಾಡಬೇಕೆಂದೂ, ಸಾಮದ ಆದ್ಯ ಅಕ್ಷರ ವ್ಯಂಜನವಾಗಿದ್ದ ರೆ ಓಂಕಾರ 
ವನ್ನು ಪ್ರತ್ಯೇಕವಾಗಿ ಆಗನುಕ ರೂಪದಲ್ಲಿ ಗಾನಮಾಡಬೇಕೆಂದೂ - ಲಾ.ಶ್ರಿ.೬.೧೦.೧೬, 
೧೭ ಮತ್ತು ದ್ರಾ.ಶ್ರೌ.ಸೂ. ೧೮.೩.೨ ಸ್ವರಾದಿಷು ವಾ ತಮೇವ ಸ್ಪರಮೋಜ್ಕಾರೀ 
ಕುರ್ಯಾದಾಗನುಮೋಂಕಾರಂವ್ಯಂ ಜನಾದಿಷು - ತಿಳಿಸಲಾಗಿದೆ. 


ಉದ್ದೀಥ - ಸಾಮವೇದದ ಉದ್ದಾತ್ಸ ಎಂಬ ಯತ್ತಿಜರು ಗಾನ ಮಾಡುವ ಸಾಮ 
ಗಾನದ ಎರಡನೆಯ ಭಕ್ತಿಯೇ ಉದ್ದೀಥ. ಇದು ಓಮ್‌ ನಿಂದಲೇ ಪ್ರಾರಂಭವಾಗುವುದ 
ರಿಂದಲೂ ಉದ್ಗಾತೃ. ಓಮ್‌ ಎಂದೇ ಉದ್ದಾನ ಮಾಡುವುದರಿಂದಲೂ ಯಗ್ವೇದೋಕ್ತ 
ಪ್ರಣವವೇ ಸಾಮವೇದದಲ್ಲಿ ಉದ್ದೀಥವೆನಿಸಿದೆ. ಓಮ್‌ ವೇದ ವಿಹಿತ ಕರ್ಮಪ್ರವೃತ್ತ 
ವಾಗಿಯೂ ಸಮೃದ್ಧಿಗೆ ಕಾರಣವಾಗಿಯೂ ಅನುಮತಿ ಸೂಚಕವೂ ಆಗಿದೆ. ಓಮ್‌ 
ಅಕ್ಷರಾತ್ಮಕವೂ ಉದ್ಗೀಥ ಶಬ್ದವಾಚ್ಯವೂ ಭಗವಂತನ ಅತಿ ಸಮೀಪವಾದ ನಾಮವೂ 
ಅರ್ಹವಾದ ಪ್ರತೀಕವೂ ಆಗಿ ಬ್ರಹ್ರೋಪಾಸನೆಯ ಅತಿ ಶ್ರೇಷ್ಠ ಸಾಧನೆಯಾಗಿದೆ. 
ಇದರಲ್ಲೇ ಸಮಸ್ತ ಭೂತಜಾತಗಳೂ ವೇದಗಳೂ ಎಲ್ಲಾ ವಾಕ್‌ನ ಎಲ್ಲಾ ಶಬ್ದಗಳೂ 
ಅಂತರ್ಗತವಾಗಿರುವುದರಿಂದ ರಸಗಳಿಗೆಲ್ಲಾ ಶ್ರೇಷ್ಠವಾದ ಸಾಮವೇದದ ರಸವಾಗಿದೆ. 


೧೩೪ 
ಉದ್ದೀಥಕ್ಕೆ ಅನುಗತದೇವತೆ ಆದಿತ್ಯ ॥ ಉದ್ಗೀಥವನ್ನು ಪ್ರಾಣನೆಂದು ಉಪಾಸನೆ ಮಾಡಿ 
ಅಂಗೀರಸರು ಅಂಗಗಳ ರಸವಾದರೆಂದೂ ಬೃಹಸ್ಪತಿ ವಾಕ್ಟತಿಯಾದರೆಂದೂ ದ್ಯುಲೋಕ 
ಆದಿತ್ಯ ವಾಕ್‌ ಅಂತರಿಕ್ಷ ವಾಯು ಪೃಥ್ವಿ ಅಗ್ನಿ ದೃಷ್ಟಿಯಲ್ಲಿ ಉದ್ದೀಥೋಪಾಸನೆಯನ್ನು 
೩ ಲ 'ವ 8 ಲ ಟಿ ೧೧ ಡಿ ಸ್ಟ 
ಮಾಡುವ ಕ್ರಮ ಮತ್ತು ಪಡೆಯುವ ಫಲಗಳನ್ನು ತಿಳಿಸಿದೆ - ಛಾಂ. ಉ. ೧.೧.೧೧. 


ಪ್ರಾತಃ ಕಾಲವೇ ಉದ್ದೀಥಗಾನಕ್ಕೆ ಸುಸಮಯವಾಗಿದೆ - ಛಾಂ.ಉ. ೧.೧೨.೪ 
ಮಧ್ಯಾಹ್ನಕಾಲದಲ್ಲಿ ಆದಿತ್ಯನಿಗಿರುವ ರೂಪವೇ ಉದ್ದೀಥವಾಗಿದೆ. ದ್ಯುತಿಮಂತರಾದ 
ದೇವತೆಗಳು ಅತಿಶಯ ದ್ಯುತಿಮಂತನಾದ ಆದಿತ್ಯನೆಂಬ ಉದ್ಗೀಥ ಭಕ್ತಿಯಲ್ಲಿ ಅನುಗತ 
ರಾಗಿರುವುದರಿಂದ ಉದ್ದೀಥಭಕ್ತಿಯ ಭಾಗಿಗಳಾಗಿದ್ದು ಪ್ರಜಾಪತಿಯ ಸಂತಾನ ವರ್ಗದಲ್ಲಿ 
ಶ್ರೇಷ್ಠರಾಗಿದ್ದಾರೆ - ಛಾಂ. ಉ. ೨.೯.೫. 

ಉದ್ಗೀಥಮೇ ತತ್ನರಮಂ ತು ಬ್ರಹ್ಮ ತಸ್ಮಿಂಸ್ತ್ರಯಂ ಸುಪ್ರತಿಷ್ಠಾಕ್ಷರಂ ಚ । 

ಅತ್ರಾನ್ನರಂ ಬ್ರಹ್ಮವಿದೋ ವಿದಿತ್ವಾ ಲೀನಾ ಬ್ರಹ್ಮಣಿ ತತ್ಪರಾ ಯೋನಿಮುಕ್ತಾ ॥ 
ಎಂದು ಶ್ವೇತಾಶಶ್ಚೇತರ ೧.೭ರಲ್ಲೂ ಶಬ್ದಾತ್ಮಿಕಾ ಸುವಿಮಲರ್ಗ್ಯಜುಷಾಂ ನಿಧಾನಮುದ್ಗೀಥ 
ರಮ್ಯ ಪದಪಾಠವತಾಂ ಚ ಸಾಮ್ನಾಮ್‌ । ದುರ್ಗಾಸಪ್ಪಶತಿ ೪.೧೦ರಲ್ಲೂ ಪಠಿತವಾಗಿದ್ದು, 
ಶ್ರುತಿಸ್ಥೃತಿ ಪುರಾಣ ಇತಿಹಾಸ ಮಹಾಕಾವ್ಯಗಳಲ್ಲಿ ಉದ್ದೀಥ ಭಕ್ತಿಯ ಮಹಿಮೆಯನ್ನು 
ಕೊಂಡಾಡಲಾಗಿದೆ. 


ವಿಭಾಗ್ಯ ಸಾಮಗಾನಗಳಲ್ಲಿ ದ್ವಿತೀಯ ವಿಭಾಗವೂ ಪದವಿಭಾಗ್ಯಸಾಮಗಳಲ್ಲಿ 
ದ್ವಿತೀಯ ಪದವೂ ಸ್ತೋಭವಿಭಾಗ್ಯಸಾಮಗಳಲ್ಲಿ ದ್ವಿತೀಯ ವಿಭಾಗವೂ ಪದಸ್ತೋಭ 
ವಿಭಾಗೃಸಾಮಗಳಲ್ಲಿ ಸ್ತೋಭಸಹಿತ ದ್ವಿತೀಯ ವಿಭಾಗವೂ ಉದ್ದೀಥಭಕ್ತಿಯಾಗಿರುತ್ತದೆ - 
ಪ್ರತಿ. ಸೂ.೧.೧೧. ಪ್ರಸ್ತಾವಭಕ್ತಿಯ ಅಕ್ಷರವು ಎಭಿನ್ನ ಸಾಮಗಳಲ್ಲಿ ನಿಯತವಾಗಿರುವಂತೆ 
ಪ್ರತಿಹಾರ ಭಕ್ತಿಯ ಅಕ್ಷರವೂ ನಿಯತವಾಗಿರುವುದರಿಂದ ಇವೆರಡರ ನಡುವೆ ಇರುವ 
ಪರ್ವಗಳಲ್ಲಿರುವ ಅಕ್ಷರಗಳೆಲ್ಲಾ ಅಕ್ಷರಸಂಖ್ಯೆಯ ನಿಯತ ವಿಧಾನಕ್ಕೊಳಪಡದಿರುವ 
ಉದ್ದೀಥ ಭಕ್ತಿಯ ಅನ್ನರ್ಗತವಾಗಿರುತ್ತವೆ. ತತ್ರ ಪರಿಶೇಷ್ಯಾತ್‌ ಉದ್ದೀಥಹೋಪದ್ರವ 
ಸಿದ್ದಿರಿತಿ - ಪ್ರತಿ.ಸೂ. ೧.೧. ವರದರಾಜ ಭಾಷ್ಯ Il 


ಪ್ರತಿಹಾರ :- ಈ ಮೂರನೆಯ ಭಕ್ತಿಯನ್ನು ಪ್ರತಿಹರ್ತ್ವ ಎಂಬ ಖತ್ನಿಜರು ಗಾನ 


ಮಾಡಬೇಕಾದುದು. ಉತ್ತಮಂ ಪದಂ ಪ್ರತಿಹಾರ ಸ್ಥಾನಮ್‌ ॥ ತತ್ರ ಪದಸಂಖ್ಯಾನಾದೇಶೇ 
ಚತುರಕ್ಷರಯಾದ್ಯಮ್‌ ನ್ಯಾಯ್ಯಂ ಪ್ರತೀಯಾತ್‌ ॥ .... ಉತ್ತಮಪಾದಾದ್‌ ಚತುರಕ್ಷರಾಣಿ ॥ 


೧೩೫ 

ಪ್ರತಿಹಾರ ಸೂತ್ರ. ೧.೨,೩ ॥ ಪ್ರತಿಹಾರ ಭಕ್ತಿಯನ್ನು ಅನ್ನದ ದೃಷ್ಟಿಯಿಂದ ಉಪಾಸಿಸ 
ಬೇಕು. ಸಮಸ್ತ ಭೂತಗಳೂ ಅನ್ನವನ್ನು ಪಡೆದೇ ಜೀವಿಸುವುದರಿಂದ ಇದರ ಅನುಗತ 
ದೇವತೆ ಅನ್ನವಾಗಿದೆ - ಛಾಂ.ಉ.೧.೧೧.೯. ಈ ಉಪಾಸನೆಯಿಂದ ಕರ್ಮ ಸಮೃದ್ದಿ 
ಯಾಗುತ್ತದೆ ಹಾಗೂ ಪ್ರಾಣಾದಿ ದೇವತೆಗಳ ಭಾವವನ್ನು ಪಡೆಯಬಹುದು.' ಮಧ್ಯಾಹ್ನಾ 
ನಂತರ ಅಪರಾಪ್ನಕ್ಕೆ ಮುಂಚೆ ಇರುವ ಆದಿತ್ಯನ ರೂಪವೇ ಪ್ರತಿಹಾರ. ಗರ್ಭಗಳು. ಆದಿತ್ಯ 
ನೆಂಬ ಪ್ರತಿಹಾರ ಭಕ್ತಿಯಲ್ಲಿ ಅನುಗತವಾಗಿದ್ದು ಸಾಮದ ಪ್ರತಿಹಾರಕ್ಕೆ ಭಾಗಿಗಳಾಗಿರುವುದ 
ರಿಂದ ಜರಾಯುವಿನಲ್ಲಿ ಆಕೃಷ್ಣವಾಗಿದ್ದು ಕೆಳಗೆ ಬೀಳುವುದಿಲ್ಲ- ಛಾಂ.ಉ. ೨.೯.೭. 


ಪ್ರತಿಹಾರ ಎಂದರೆ ಎರಡು ಭಾಗಗಳನ್ನು ಜೋಡಿಸುವ ದ್ವಾರ/ ಬಾಗಿಲು ಎಂದರ್ಥ. 
ಕೆಲವು ಸಾಮಗಳಲ್ಲಿ ಒಂದಕ್ಕಿಂತ ಹೆಚ್ಚು ಪ್ರತಿಹಾರ ಭಕ್ತಿಗಳು ಕಂಡುಬರುತ್ತವೆ. ಎಭಾಗ್ಯ 
ಸಾಮಗಳಲ್ಲಿ ಉಪೋತ್ತಮ ಪದದಲ್ಲಿ ಪ್ರತಿಹಾರಭಕ್ತಿ ಇರುತ್ತದೆ - ಪ್ರತಿ. ಸೂ.೧.೧೨. ನಾಲ್ಕು 
ಸಮಾನ ವಿಭಾಗಗಳಿರುವ ಸಾಮಗಳಲ್ಲಿ ಪದವಿಭಾಗ ಸಾಮಗಳ ತೃತೀಯ ಪದವೂ ಸ್ಕೊ ೀಭ 
ವಿಭಾಗ್ಯ ಸಾಮಗಳಲ್ಲಿ ತೃತೀಯ ಸೋತ್ರವೂ ಪದಸೋಭ ವಿಭಾಗ ಸಾಮಗಳಲ್ಲಿ ಸ್ತೋಭ 
ಸಹಿತ ತೃತೀಯ ಪದವೂ ಪ್ರತಿಹಾರ ಭಕ್ತಿ ಯಾಗಿರುತ್ತದೆ. ಉಪೋತ್ತಮಂ ಪ್ರತಿ ಹರ್ತುಃ । 
ನ್ಯಾಯ ಆ ಸಪ್ತ ಪದಾಭ್ಯಃ । ಪ್ರ.ಸೂ. ೧.೧೨,೧೩ ॥ ಪ್ರಕಾರ ನಾಲ್ಕು ಪಾ ಪಾದಗಳ ಖುಕ್‌ನಲ್ಲಿ 
ತೃತೀಯ ಪಾದವೂ ಐದು ಪಾದಗಳ ಯಕ್‌ನಲ್ಲಿ, ಚತುರ್ಥಪಾದವೂ ಆರು ಪಾದಗಳ ಬಕ್‌ 
ನಲ್ಲಿ ಪಂಚಮ ಪಾದವೂ ಏಳು ಪಾದಗಳ ಯಕ್‌ನಲ್ಲಿ ಆರನೆಯ ಪಾದವೂ ಅಂದರೆ 
ಅಂತಿಮಪಾದದ ಹಿಂದಿನ ಪಾದವು ಪ್ರತಿಹಾರ ಭಕ್ತಿಯಲ್ಲಿ ರುತ್ತದೆ - ಲಾ. ಶ್ರೌ.ಸೂ. 
೭.೫.೭೧ ॥ಪ್ರತಿಹಾರ ಭಕ್ತಿಯು ಸರ್ವತ್ರ ತೃತೀಯ ಪಾದದಲ್ಲೇ ಇರುತ್ತದೆಂಬ ಅಭಿಪ್ರಾ ಯ 
ದ ಪಕ್ಷದಲ್ಲಿ ಉದ್ದಾತೃವೇ ಉಳಿದ ಪಾದಗಳ ಗಾನ ಮಾಡುತ್ತಾರೆ- ಲಾ. ಶ್ರೌ.ಸೂ.೭.೫. ೨೧1! 


ವಿಷಮ ಭಕಿಸಾಮಗಳಲ್ಲಿ ಯಕ್‌ನ ಅಂತಿಮಪಾದದ ಚತುರಕ್ಷರಗಳಲ್ಲೇ ಪ್ರತಿಹಾರ 
ಭಕ್ತಿ ಎಂದು ಪ್ರತಿ.ಸೂ.೧.೨.೩, ಲಾ.ಶ್ರೌ.ಸೂ.೬.೧೦.೨೨, ೨೩ ತಿಳಿಸುತ್ತವೆ. ಸಂಖ್ಯಾ 
ವ 
ಲ 


ದ್ದಿಹಾಸೌ ಚ ಪ್ರತಿಸೂ. ೧.೪ ॥ ಅಪವಾದ ರೂಪವಾಗಿ ಈ ಅಕ್ಷರಗಳು ಹೆಚ್ಚು ಕಡಿಮೆ 
ಇರುತ್ತವೆ - ಅಂದರೆ ವಿಭಿನ್ನ ಸಂಖ್ಯೆಯ ಅಕ್ಷರಗಳುಳ್ಳ ಪರ್ವಗಳು ಪ್ರತಿಹಾರವಾಗ 
ಬಹುದಾಗಿವೆ. ಇದಕ್ಕೆ ಒಂದರಿಂದ ಹದಿನೇಳು ಅಕ್ಷರಗಳವರೆಗೂ ಉದಾಹರಣೆಗಳಿವೆ. 
ಕೆಲವು ಸಾಮಗಳಲ್ಲಿ ಯಕ್‌ನ ತೃತೀಯ ಪಾದದ ಅನ್ನ ಹಾಗೂ ಚತುರ್ಥ ಪಾದದ 
ಪ್ರಾರಂಭ ಎರಡರಲ್ಲೂ ಕೆಲವು ಸಾಮಗಳಲ್ಲಿ ಯಕ್‌ನ ಚತುರ್ಥಪಾದದ ಮಧ್ಯದಲ್ಲೂ 


ಕೆಲವು ಸಾಮಗಳ ಅಭ್ಯಾಸಪದಗಳಲ್ಲೂ ಕೆಲವು ಸುಮಗಳಲ್ಲಿ ಅಭ್ಯಾಸಪದಗಳಿಗಿಂತ 


೧೩೬ 
ಮೊದಲೂ ಪ್ರತಿಹಾರ ಭಕ್ಕಿ ಇರುತ್ತವೆ. ಕೆಲವು ಸಾಮಗಳಲ್ಲಿ ಒಂದಕ್ಕಿಂತ ಹೆಚ್ಚು 
ಪ್ರತಿಹಾರಭಕ್ತಿಗಳಿದ್ದರೆ ಕೆಲವು ಸಾಮಗಳಲ್ಲ ಪ್ರತಿಹಾರ ಭಕ್ತಿಯೇ ಇರುವುದಿಲ್ಲ. ಇವುಗಳ 
ಉದಾಹರಣ ಸಹಿತ ವಿವೇಚನೆಯನ್ನು ಪ್ರ.ಸೂ. ಹಾಗೂ ಲಾ.ಶ್ರ್‌.ಸೂ.ಗಳಲ್ಲಿ 
ನೋಡಬಹುದು. 


ಉಪದ್ರವ :- ಈ ನಾಲ್ಕನೆಯದಾದ ಭಕ್ತಿಯನ್ನು ಪ್ರಸ್ತೋತ್ಸ ಗಾನಮಾಡಬೇಕೆಂದು 
ಪಂಚವಿಧಸೂತ್ರದಲ್ಲಿ ಸೂಚಿಸಿದ್ದರೂ - ದ್ರಾ.ಶ್ರ.ಸೂ. ೧೬೮೬ರ ವಿವರಣೆಯಲ್ಲಿ - ಉಪ 
ದ್ರವಸ್ತು ಉದ್ದಾ: ತುರೇವ ॥ ಉದ್ಧಾತೈವ ಕುರ್ಯಾದನಾದೇಶೇ ಇತಿ ವಚನಾತ್‌ ಎಂದಿರುವುದ 
ರಿಂದ ಉದ್ದಾತ್ಸವೇ ಈ ಉಪದ್ರವ ಭಕ್ತಿಯನ್ನು ಗಾನ ಮಾಡುತ್ತಾರೆ. ಅಪರಾಹ್ಲಾನಂತರ 
ಅಸ್ತಮಾನ ಕಾಲದಲ್ಲಿ ಆದಿತ್ಯನು ದಿಗಂತದ ಕಡೆಗೆ ಹೋಗುವುದಕ್ಕೆ, ಉಪದ್ರವಣ 
ಮಾಡುವುದಕ್ಕೆ ಅಂದರೆ ಅಸ್ತಮಯಕ್ಕೆ ಮುಂಚೆ ಇರುವ ಆದಿತ್ಯನ ರೂಪವೇ "ಉಪ ದ್ರವ' - 
ಅರಣ್ಯ ಪಶುಗಳು ಆದಿತ್ಯನೆಂಬ "ಉಪದ್ರವ ಭಕ್ತಿಯಲ್ಲಿ ಅನುಗತವಾಗಿದ್ದು ಸಾಮ ದ 
ಉಪದ್ರವ ಭಕ್ತಿಗೆ ಭಾಗಿಗಳಾಗಿರುವುದರಿಂದ ಮನುಷ್ಯನನ್ನು ನೋಡಿದಾಗ ಅರಣ್ಯವನ್ನು 
ಭಯಶೂನ್ಯ - ಉಪದ್ರವ ರಹಿತ ಪ್ರದೇಶವೆಂದರಿತು ಅರಣ್ಯದ ಕಡೆಗೆ ಓಡುತ್ತವೆ - 
ಛಾಂ.ಉ. ೨.೯.೭. 


ವಿಭಾಗ್ಯಸಾಮಗಳಲ್ಲಿ ಚತುರ್ಥ ವಿಭಾಗವೂ ಪದವಿಭಾಗ್ಯಸಾಮಗಳಲ್ಲಿ ಚತುರ್ಥ 
ಪರ್ವ ಅಥವಾ ಪಾದವೂ ಸ್ತೋಭವಿಭಾಗ್ಯ ಸಾ ಸಾಮದಲ್ಲಿ ಚತುರ್ಥ ಸೊ ಶೀಭವೂ ಪದಸೊ ೀಭ 
ವಿಭಾಗೃಸಾಮದಲ್ಲಿ ಸ್ಕೋಭ ಸಹಿತ ಚತುರ್ಥಪಾದವೂ ಉಪದ್ರವ ಭಕ್ತಿಯಾಗಿರುತ್ತದೆ. 
ಪ್ರತಿ. ಸೂ.೧.೧೧ ಗಾಯತ್ರೀ ಛನ್ನಸ್ಸಿನ ಸಾಮಗಳಲ್ಲಿ ಪ್ರಥಮಪಾದ ಪ್ರಸ್ತಾವ, ದ್ವಿತೀಯ 
ಪಾದ ಉದ್ಗೀಥ, ತೃತೀಯ ಪ ಪಾದ ಪ್ರತಿಹಾರ, ಅಂತಿಮ ಸ್ಕೋಭ ಉಪದ್ರವ ಭಕ್ತಿ ಎಂದು 
ಮಾನ್ಯ ಮಾಡಲಾಗಿದೆ. ಉದಾ : ಸ್ವಾಶಿರಾಮರ್ಕ ಅರ.೩೦ ಅಗ್ಫೇರರ್ಕ ಅರ. ೩೪, 


ಪ್ರತಿ. ಸೂ.೧.೧೫ ಈ ಯಕ್ಕಿನ ತೃತೀಯ ಪಾದದಲ್ಲಿ ಪ್ರತಿಹಾರ ಭಕ್ತಿ ಇವೆ. ನಂತರದ 
o 19 ೨೦ 
ಹಾಹೋವಾ.... ಏ॥ ಈ ಸ್ಕೋಭಗಳಲ್ಲಿ ಉಪದ್ರವ ಭಕ್ತಿಯ ಗಾನವಾಗುತ್ತದೆ. ತೃತೀಯ 


ಪಾದದನಂತರ ಸ್ಕೋಭಗಳಿಲ್ಲದ ಸಾಮಗಳಲ್ಲಿ ತೃತೀಯ ಪಾದವು ಎರಡಾಗಿ ವಿಭಕ್ತ 
ಗೊಂಡು ಪ್ರಥಮ ಭಾಗಪ್ರತಿಹಾರವೂ ದ್ವಿತೀಯ ಭಾಗವು ಉಪದ್ರವವೂ ಆಗುತ್ತವೆ. ಯಕ್‌ 
ಸಾಮೇ fed ಬಹಿರ್ನಿಧನೇ ಪ್ರ.ತಿ.ಸೂ. ೧.೧೬ ॥ ಉದಾ : ೫೮೨ನೆಯ ಯಕ್‌ ಸಸು 
ನ್ವೇಯೋ ವಸೂನಾಂ ಖಕ್‌ ಮೇಲೆ ಗಾನ ಮಾಡುವ "ದೀರ್ಥ' ಸಾಮದಲ್ಲಿ ಗ್ರಾ.೧೧೮೫ 


೧೩೭ 
೧00 ೨ ೨ ೩೨೦೧ ೨ ೪ 
ತೃತೀಯ ಪಾದವುಸೋಮೋಯಸೂ5೩ಹಾಉ ಮತು ಕ್ಷಿತೀನಾಮ್‌ | ಔ5ಡಹೋವಾ 


ಎಂಬೆರಡು ಭಾಗವಾಗಿ ವಿಭಕ್ತಗೊಂಡು ಮೊದಲನೆಯದು ಪ್ರತಿಹಾರ ಭಕ್ತಿಯಾಗಿಯೂ 
ಎರಡನೆಯದು ಉಪದ್ರವ ಭಕ್ತಿಯಾಗಿಯೂ ಆಗಿದೆ. ಈ ಸಾಮದಲ್ಲಿ"ಇಡಾ' ನಿಧನ ವಾಗಿದೆ 
- ತೈಧಮನ್ನರ್ನಿಧನೇ | ಪ್ರತಿ.ಸೂ. ೧.೧೮ ॥ ಅಂತರ್ನಿಧನವಿರುವ ಗಾಯತ್ರೀ ಛನ್ನಸಿನ 
ವಿಭಾಗ್ಯ ಸಾಮದಲ್ಲಿ ಪ್ರತಿಹಾರ ಉಪದ್ರವ ಹಾಗೂ ನಿಧನ ಭಕ್ತಿಗಳು, ತೃತೀಯ ಪಾದದಲ್ಲೇ 
ಇರುತ್ತವೆ. ಈ ಸಂದರ್ಭದಲ್ಲಿತೃತೀಯ ಪಾದವು ಮೂರು ಭಾಗವಾಗಿ ಪ್ರಥಮದ್ದುಪ್ರತಿಹಾರ 
ದ್ವಿತೀಯದ್ದು ಉಪದ್ರವ ತೃತೀಯದ್ದು ನಿಧನ ಭಕ್ತಿಯಾಗಿ ರುತ್ತದೆ, ಉದಾ : ಗೋಹಾತಾ 


ಯಸ್ಯತೇ ಗಿರಃ | ಯ.ಜಓ೪ / ಗೌರಾಂಗಿರಸ ಸಾಮವ ಗ್ರಾ.೫೪ ತೃತೀಯ ಪಾದ 


೧೧0 ೨೦೦೧ ೧ ೩ ೫೦೦ 
ವಾಗಿದ್ದು - ಗ್ರಾ.೫೪. ಗೋಹಾತಾಯಾ5೨೩ ॥ ಸ್ಯಾ5೨ತಾ5೨೩೪ಓಔಹೋವಾ ॥ 
೨ ೩ ೫ 
ಉಪಗೀ5೨೩೪ರಾಃ ॥ ಎಂದು ವಿಭಕವಾಗಿದ್ದು ಪ್ರಥಮ ಭಾಗ ಪ್ರತಿಹಾರ, ದ್ವಿತೀಯ 

ವಿ ಎ 


ಭಾಗ ಉಪದ್ರವ, ತೃತೀಯ ಭಾಗ ನಿಧನಭಕ್ತಿಯಾಗಿರುತ್ತದೆ - ಪ್ರಸೂ.೧೧೯ ॥ 


ಅವಿಭಾಗ್ಯ ಸಾಮಗಳಲ್ಲಿ ಪ್ರತಿಹಾರ ಮತ್ತು ನಿಧನ ಭಕ್ತಿಗಳ ಅಕ್ಷರ ನಿಯತವಾಗಿದ್ದು 
ಸಾಮಗಾನದ ಪ್ರತಿಹಾರ ಭಕ್ತಿ ನಂತರ ನಿಧನ ಭಕ್ತಿಯ ಪೂರ್ವದ ಪರ್ವಗಳೂ ಅವುಗಳಲ್ಲಿ 
ರುವ ಅಕ್ಷರಗಳೂ ಉಪದ್ರವ ಭಕ್ತಿಗಳ ಅನರ್ಗತವಾಗಿರುತವೆ. ಇವುಗಳ ಗಾನವನ್ನು ಉದ್ದಾ 
ತೃ ಮಾಡುತ್ತಾರೆ. 


ನಿಧನ :- ನಿಧನಂ ನಾಮ .... ಸಾಮ್ನಃ ಅನ್ನೋ ಭಾಗಃ 1 ಸರ್ವತ್ರ ಸಾಮ್ನಾಂ 
ಚತುರ್ವಿಧಂ ನಿಧನಮ್‌ ಸ್ಪರೋ ನಿಧನಮಿಡಾ ವಾಗಿತಿ ! ತದೇತದೇವ ಅನ್ನೇ 
ನಿಧನಮನರ್ನಿಧನಮಿತಿ ದ್ವೇಧಾ ॥ ಪಂಚಭಕ್ತಿಯ ಅಥವಾ ಸಪ್ತಭಕ್ತಿಯ ಸಾಮಗಳಲ್ಲಿನ 
ಅನ್ನಿಮ' ಭಾಗವು ಒಂದು ಪದ ಅಥವಾ ಒಂದೇ ಅಕ್ಷರವಾಗಿದ್ದರೂ ನಿಧನ ಭಕ್ತಿ ಎನಿಸಿ 
ಕೊಳ್ಳುತ್ತದೆ. ಇವು ಸಾಮಾನಿಕ ನಿಧನ ಅನರ್ನಿಧನ ಎಂದು ಎರಡುಬಗೆ. ಇವುಗಳಲ್ಲಿರುವ 
ಒಳ ಭೇದಗಳನ್ನು ಉದಾಹರಣೆ ಸಹಿತ ಮುಂದಿನ ಪುಟದ ಪದಕದಲ್ಲಿ ನಿರೂಪಿಸಲಾಗಿದೆ. 


ಸಾಮಾನ್ನ್ಯೇನ ನಿಧನೇನ ಸದೃ್ಭಶಸ್ವರಂ ಯತ್‌ ತತ್‌ ಸಾಮಮಧ್ಯೇಇಷಿ ಗೀಯತೇ । 
ಪಂ.ವಿ.ಸೂ. ೨.೬.೨ 11 ....ಸುವಃ ಜ್ಯೋತಿಃ ಯಶೋ ಬೃಹತ್‌ ಸತ್ಯಮೋಜಃ ಯ ಏತೇ 
ವಾಗಾದಯ ಉಪಾಯಾಃ ಉಕ್ತ ಲಕ್ಷಣಾಃ ತೇಭ್ಯೋಠನನ್ನರಂ ಯದಾರ್ಚಿಕಂ ನಿಗದ ವರ್ತ್ತಿಂ 
ನಿಗದೇನ ಯಥರ್ಚಗೀತ್ಯಾ ವರ್ತತೇ ತದಪಿ ಅನಾದೇಶೇ ಪೂರ್ವಃ ಸಹ ನಿಧನತ್ವೇನ 


೧೩೮ 
ಗ್ರಾಹ್ಯಮಿತ್ಯರ್ಥಃ ॥ ಪ್ರತಿ.ಸೂ. ಪಂಚಮಃ ಖಂಡಃ ದೇ.ಬ್ರಾ. ಪ್ರಥಮ ಖಂಡಃ ॥ 


ಹ 
...ನಿಧನ ಸಾಮಾನ್ಯಾದನ; ಸಾಮಿಕಾನಿ ನಿಧನಾನಿ ಸಂಪ್ರಸಾರಯನ್ನಿ ॥ ....ಸಮ್ಯಕ್‌ ಪ್ರಕಾರೇ 
ಎಸ್ಮಾರಯನ್ತಿ | ನಾನಾ ಸ್ವರೇಷು ವಿಸ್ತರಣಂ ಸಂಪ್ರಸಾರಣಮ್‌ .... ॥ ಸಂ.ಉ.ಬ್ರಾ. ೩.೧॥ 


ಸಾಮಾನಿಕ ನಿಧನ - ಹೆಸರೇ ಸೂಚಿಸುವಂತೆ ಸಾಮಗಾನದ ಉಪಸಂಹಾರವಾಗುವ 
ಅನಿಮ ಭಾಗವೇ ಆಗಿದೆ ಅದು ಒಂದು ಪಾದ ಅಥವಾ ಒಂದು ಪದ ಅಥವಾ ಒಂದು 
ಅಕ್ಷರವಾಗಿದ್ದರೂ ಸಾಮಾನಿಕ ನಿಧನವೆನಿಸುತ್ತದೆ. ಅನ್ನರ್ವಿಧನಃ ಇದನ್ನು ಅನ್ನಃ ಸಾಮಿಕ 
ನಿಧನವೆಂದೂ ಗುರುತಿಸಲಾಗುತ್ತವೆ. ಪಂ.ವಿ.ಸೂ.೨.೬.೧. ನಿಧನಪರ್ವ ಸಾಮಾನ್ನಮ್‌ 
ಎಂಬ ಲಕ್ಷಣವಿಲ್ಲವಾಗಿ ನಿಧನವನಿಸಿಕೊಳ್ಳದಿದ್ದರೂ ನಿಧನ ಸಾಮೃವಿರುವುದರಿಂದಲೂ 
ಗಾನದ ಮಧ್ಯೆ ಬರುವುದರಿಂದಲೂ ಅನ್ಯಭಕ್ತಿಗಳೊಂದಿಗೆ ಸೇರಿ ಗಾನವಾಗುವುದರಿಂದಲೂ 
ಅನರ್ನಿಧನವೆನಿಸಿಕೊಂಡು ಮೂರು ಬಗೆಯಾಗಿದೆ. 


ಇಹ, ಇಡಾ, ಅಥ ಇವುಗಳ ಅನ್ನದಲ್ಲಿ ವಾಕ್‌ ಶಬ್ದವಿದ್ದು ಪೂರ್ವಭಕ್ತಿಯ 
ಅಂಗವಾಗಿಲ್ಲದಿದ್ದರೆ, ಸ್ತೋಭಾನಂತರ ವೃದ್ಧ ಆಕಾರ/ ಸ್ವರಿತ/ ವೃದ್ಧ ಯಗಕ್ಷರವಿದ್ದರೆ 
ಅನ್ರರ್ನಿಧನವಾಗಿರುತ್ತದೆ. ಸಾಮಾನ್ರ್ಯೇನ ನಿಧನೇನ ಸದೃಶಂ ಸ್ವರಂ ಯತ್‌ ಯತ್‌, 
ಸಾಮಮಧ್ಯೇಷಿ ಗೀಯತೇ | ಪಂ.ವಿಸೂ. ೨.೬.೨ ॥ ವಾಸ್ತವಿಕ ನಿಧನದ ನಮೂನೆಯನ್ನು 
BN ಸಾಮಗಾನದ ಮಧ್ಯಭಾಗವೂ ಅನರ್ನಿಧನವಾಗಿರುತ್ತದೆ. ಸಾ.ಯ.೧ ಅಗ್ಗ 
ಆಯಾಹಿ ಯಕ್‌ನಿಂದ ಉದಯವಾಗಿರುವ ಪರ್ಕ ಗ್ರಾಮ ೧ ಸಾಮದ ಅನಿಮ ಚ್ಟ 
"ಹೀಷೀ' ಸ್ವರದಂತಹದೇ ಸ್ವರವು ಸಾಮಗಾನದ ಮಧ್ಯದಲ್ಲಿ ಜಾ "ದ್ವಕ್ಷರ ಹೀಷೀ' 
ಅನರ್ನಿಧನವೆನಿಸುತ್ತದೆ. ಅರಣ್ಯಗಾನದ ಸಾಮಗಾನಗಳ ಮಧ್ಯೆ ಗಾನವಾಗುವ ಸುವಃ 
ಜ್ಯೋತಿ ಯಶೋ ಬೃಹತ್‌ ಸತ್ಯಮೋಜಃ ಇತ್ಯಾದಿ ದೇವತಾ ಪ್ರತಿಪಾದಕ ಶಬ್ದಗೆಳು ಯಕ್‌ನ 
ಭಾಗವಲ್ಲ ದಿದ್ದರೂ ಅನ್ಯಃಸಾಮಿಕ ನಿಧನವಾಗಿರುತ್ತವೆ. ಯಗಕ್ಷರಗಳಿಗೆ ಹೊಂದಿಕೊಂಡೇ 
ಅನ್ವಃಸ ಸಾಮಿಕ “ನಿಧನಗಳಿರುವುದರಿಂದ ಯಗಕ್ಷರ ಗಾನವೇ ಇಲ್ಲದಾಗ ಇಹ ಅಥ ಇಡಾ 
ಅನ; ರ್ನಿಧನವೆನಿಸಿಕೊಳ್ಳದೆ ಕೇವಲ ಸ್ತೋಭ ಮಾತ್ರವಾಗಿಯೇ ಇರುತ್ತವೆ. 


ಛನ್ನ ನಿಧನ : ಗ್ರಾಮಗೇಯ ಅರಣ್ಯೇಗೇಯ ಗಾನಗಳಲ್ಲಿರುವ ನಿಧನಗಳು. 
ಮೂಲನಿಧನವೆಂದೂ ಇವು ಅಪೌರುಷೇಯವೆಂದೂ ಪರಿಗಣಿಸಲಾಗಿದ್ದು, ಇದರ ಖಚಿತ 
ಜ್ಞಾನವಿದ್ದರೆ ಮಾತ್ರ ವಷಟ್‌ಕಾರ ನಿಧನಾದಿಗಳನ್ನು ಗಾನಮಾಡಲು ಸಾಧ್ಯವೆಂದು ತಿಳಿಯ 
ಲಾಗಿದೆ. ಛನ್ನ ನಿಧನವು ಮೂಲ ನಿಧನದ ಎಕಾರವೆನಿಸಿಕೊಳ್ಳುತ್ತದೆ. ಇವು ಪ್ರಕೃತಿ ಗಾನಗಳ 
ನಿಧನಗಳಿಂದ ಬೇರೆಯಾಗಿದ್ದು ಯಜ್ಞದ ಪ್ರಯೋಕಗಕಾಲದಲ್ಲಿ ಮಾರ ಗಾನಮಾಡಬೇಕಾ 
ದವುಗಳಾಗಿರುತವೆ. ಪ್ರತಿ.ಸೂ.೧೫. ೨ರಂತೆ ಪ್ರಕೃತಿಗಾನದ ನಿಧನಗಳು ಛನ್ನಿಧನಗಳಾಗಿ 


೧೩೯ 
ರೂಪುಗೊಳ್ಳುತ್ತವೆ. ಇವುಗಳ ಅಧ್ಯಯನ ಅಧ್ಯಾಪನ ಕ್ರಮ ಪರಂಪರೆಯಾಗಿ ಇರುವುದಿಲ್ಲ. 
ಅಧ್ಯಯನಾನಂತರ ಯತ್ತಿಜರು ಕೈಗೊಳ್ಳಬಹುದಾದ ವಿಶೇಷ ಪ್ರಯೋಗ ಕರ್ಮಕ್ಷೇತ್ರದ 
ಅನುಭವ ಪಡೆಯುವಾಗ ತಮ್ಮ ಕಾಮನೆಗಳಿಗನುಗುಣವಾಗಿ ಗಾನಮಾಡುವ ಜ್ಞಾನ 
ಸಂಪಾದಿಸಿಕೊಳ್ಳುತ್ತಾರೆ ಎಂಬುದಕ್ಕೆ ಈ ಉದಾಹರಣೆಗಳನ್ನು ಗಮನಿಸಬಹುದು. 


ಮಹಾಭಾರತದಲ್ಲಿ - ದ್ಯೂತಾನಂತರ ಪಾಂಡವರು ವಲ್ಕಲಧಾರಿಗಳಾಗಿ ವನವಾಸ 
ಕ್ಕಾಗಿ ಹಸ್ತಿನಾಪುರವನ್ನು ಬಿಡುವಾಗ ಗುರುಗಳಾದ ಧೌಮ್ಯರು ವ್ಯಥೆಗೊಂಡು ರಾಕ್ಷೋಘ್ನ 
ಸಾಮಗಳನ್ನೂ ಪಡಿಸುತ್ತಿದ್ದರು. 

ಮನ ಇನ್ಹಾ, ೨೬೦ ಯಕ್ಕಿನ ಆಂಜಿಗಸ್ಯ ಸ್ವಪಸಃ ಗ್ರಾ. ೪೪೯ ಸಾಮದಲ್ಲಿನ ನಿಧನ 
ವನ್ನು ತಲೆಯ ಮೇಲೆ Me, ಹೊತು ಕೊಂಡು ಹೋಗುವವನು ಹೊರಡಿಸುವ ಆಕ್ರಾ 
ನಸ್ವರದಂತೆ ಉಚ್ಚ ರಿಸಬೇಕು. ಐನ್ಹಪ್ಪಕ್ಷು 5೧. ಯಕ್ಕಿನ ಅಭೀಪಾದಸ್ಯ ಔಂದಲಸ್ಯ ಸಾಮ 
೩೭೫ರ ಊ೩೪ಪಾ ॥ ನಿಧನವನ್ನು - ಅರಳಿಯ ಹಣ್ಣು ನೀರಿನಲ್ಲ ಬಿದ್ದಾಗ, ನೀರಿ 
ನೊಳಕ್ಕೆ ನೀರನ್ನು ಹಾಕುವಾಗ ಉದಯವಾಗುವ ದ್ವನಿಯಂತೆ - ಗಾನಮಾಡಬೇಕು. 
ಅಭಿತ್ಯಂ ಮೇಷಂ pe SAL Ald ಊತ೨೩೪ಪ್‌ ॥ ನಿಧನವನ್ನು 

. ಪಾದಗಳಲ್ಲಿ ನೂಪುರವನ್ನು ಧರಿಸಿ ಹೆಜ್ಜೆ ಶಯನ್ನಿ ಡುವಾಗ ಉದಯವಾಗುವ ಧ್ವನಿಯಂತೆ 

ಗಾನಮಾಡಬೇಕು. ಪ್ರತಿ.ಸೂ. ಖಂಡ ೧೫. 


ನಿಧನಭಕ್ತಿಯು ಸಾಮಗಾನದ ಅಂತಿಮ ಭಾಗವಾಗಿರುವುದರಿಂದ ಸಾಮಗಾನದಲ್ಲಿ 
ನಿಯುಕ್ತರಾಗಿರುವ ನಾಲ್ಕು ಖತ್ತಿಜರೂ ಒಟ್ಟಿಗೆ ಸಾಮೂಹಿಕವಾಗಿ ಗಾನ ಮಾಡಬೇಕಾದು 
ದಾಗಿದೆ. ಅಸಮಿಸುತಲೇ' ಆದಿತ್ಯನಿಗಿರುವ ರೂಪವೇ ಸ ಸಾಮಗಾನದ ನಿಧನಭಕ್ತಿ. ಪಿತೃಗಳು 
ಈ ನಿಧನಭಕ್ತಿ ಯಲ್ಲಿ "ಅನುಗತರಾಗಿದ್ದು ಸಾಮಗಾನದ ನಿಧನಭಕಿಗೆ ಭಾಗಿಗಳಾಗಿರುವುದ 
ರಿಂದ ಪಿತೃಗಳಿಗೆ ದರ್ಭೆಯ ಮೇಲೆ ಸ್ಥಾನವನ್ನು ನೀಡಿ ಕೈಂಕರ್ಯಗಳನ್ನೆಸಗುತ್ತಾರೆ. ಹೀಗೆ 
ಸಪುವಿಧಸಾಮವನ್ನು ಉಪಾಸನೆ ಸಸ ಹಡ ಆದಿತ್ಯನ ಸ್ವರೂಪವನ್ನು 
ಪಡೆಯುತ್ತಾನೆ - ಛಾಂ.ಉ. ೨.೯.೮ 


ಈ ನಿಧನದ ವಿಶಿಷ್ಟತೆಗಳನ್ನನುಸರಿಸಿ ಹೆಸರಿಸಿರುವ ಹದಿನಾಲ್ಕು ಸಾಮಗಳು ಗ್ರಾ ಮ 
ಗಾನದಲ್ಲೂ ಒಂಬತ್ತು ಸ ಇಹ! ಅರಣ್ಯಗಾನದಲ್ಲೂ ನಲವತ್ತೊಂದು ಸಾಮಗಳು 
ಊಹಗಾನದಲ್ಲೂ ಹದಿಮೂರು ಸಾಮಗಳು ರಹಸ್ಯ ಗಾನದಲ್ಲೂ ರಾರಾಜಿಸುತ್ತಿವೆ. 
ಸಾಧಕನ ಕಾಮನೆಗಳನ್ನನುಸರಿಸಿ ಬ್ರಾಹ್ಮಣಗಳಲ್ಲೂ ಸೂತ್ರಗ್ರಂಥಗಳಲ್ಲೂ ಅನೇಕ ಬಗೆಯ 
ನಿಧನಗಳನ್ನೂ ಉಪಯೋಗಿಸುವ ಕ್ರಮಗಳನ್ನೂ ತಿಳಿಸಿದ್ದಾ ರೆ. 


೧೪೦ 


= “ಇ ಇಸ ಲೆ ಫೀ ¢ ಅ ೫ 
il 07೦೦ “Ww -oewte - ey ಬ್ಲ pe | ನತಲಾಂ - ಯಂ 
Aly * 
ll 2G ೧೧ - ಉಟ ಿಅಹಿಎ -ಐಣ ಹಃ ನ ೨೯೮ ೧೧ ೨೩೦೨೦ ಉಣ 
ಖಲ ಎರ. ಮಂ "ಮಪ ಯಯ ದಲ (| ೯7 ೧೧ - send - we 


NN ೨ ಂಂ. | 


ERA 


ಇ“ 


ನನಾ ಜಗ ಂಛಂಬೀರ್ದಿಂ 3 "Ww ಇಂ “w 
ತಳು ಹ ದಾಲ 
ero ಹೆಂ ೧೨೮೫೨ ಇಲಲ ಅಣ ಜಲಜ ನಜೀಂ 


3೩೮೮ 


೧೪೧ 
ಸಾಮಗಾನದ ಅವಯವಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಉಪಾಸನೆ ಮಾಡುವ ಕ್ರಮ 
ಮತ್ತು ಲಭಿಸುವ ಫಲಗಳನ್ನು ತಿಳಿಸಿದ ನಂತರ ಶ್ರುತಿಯು ಸಾಮಗಾನದ ಅವಯವ 
ಗಳನ್ನೆಲ್ಲಾ ಸಮಷ್ಟಿಯಾಗಿ ಉಪಾಸನೆ ಮಾಡುವ ಕ್ರಮವನ್ನೂ ಲಭಿಸುವ ಫಲವನ್ನೂ 


ತಿಳಿಸುತ್ತಿದೆ - ಛಾಂ.ಉ.ಅಧ್ಯಾಯ ೨ ಪೂರ್ಣವಾಗಿ. 


ಭಕ್ತಿ ಆರೋಹಣ ಅವರೋಹಣ ವೃಷ್ಟಿ ನೀರು ಯತು ಪಶು ಇಂದ್ರಿಯ 


ಕ್ರಮ ಕ್ರಮ 
ಹಿಂಕಾರ ಪೃಥಿವಿ ದ್ಯುಲೋಕ ಗಾಳಿ ಮೇಘ ವಸಂತ ಆಡು ಪ್ರಾಣ 
ಪ್ರಸ್ತಾವ ಅಗ್ನಿ ಆದಿತ್ಯ ಮೇಘ ಮಳ ಗ್ರೀಷ್ಠ ಕುರಿ ವಾಕ್‌ 
ಉದ್ದೀಥ ಅಂತರಿಕ್ಷ ಅಂತರಿಕ್ಷ ಮಳೆ ಪೂರ್ವಕ್ಕೆ ವರ್ಷ ಗೋ ಚಕ್ಷುಸ್ಸು 
ಹರಿಯುವ 
ನೀರು 
ಪ್ರತಿಹಾರ. ಆದಿತ್ಯ ಅಗ್ನಿ ಮಿಂಚು ಪಶ್ಚಿಮ ಶರದೃತು ಕುದುರೆ ಶ್ರೋತ್ರ 
ಗುಡುಗು ಕೈಹರಿ 
ಯುವ 
ನೀರು 
ನಿಧನ ದ್ಯುಲೋಕ ಪೃಥಿವಿ ಮಳೆ ಅಂತ್ಯ ನೀರು ಹೇಮಂತ ಪುರುಷ ಮನಸ್ಸು 


ಪಂಚವಿಧ ಸಾಮೋಹಾಸನೆ : ಸಾಮಗಾನದ ಅವಯವಗಳಾದ ಐದೂ ಭಕ್ತಿಗಳನ್ನು 
ಒಟ್ಟಾಗಿ ಉಪಾಸನೆ ಮಾಡುವ ಕ್ರಮವನ್ನು ಪಂಚವಿಧ ಸಾಮೋಪಾಸನೆ ಎಂದು 
ಗುರುತಿಸಲಾಗಿದೆ. 


ಸಾಮಗಳ ಅವಯವಗಳ ಉಪಾಸನೆಯಿಂದ ಪಡೆಯುವ ಫಲವನ್ನು ನಿರ್ದೇಶಿಸಿದ 
ನಂತರ ಸಮಸ್ತ ಸಾಮದ ಉಪಾಸನೆಯ ಕ್ರಮ ಹಾಗೂ ಫಲಗಳನ್ನು ಹೀಗೆ ಉಪದೇಶಿಸ 
ಲಾಗಿದೆ. ಸಾಮ ಹಾಗೂ ಸಾಧು ಈ ಶಬ್ದಗಳಿಗೆ ಒಂದೇ ಅರ್ಥವಿದೆಯಾದ್ದರಿಂದ 
ಸಾಮವನ್ನು ಸಾಧುವೆಂದು ಉಪದೇಶಿಸಿದರೆ ಶ್ರುತಿ ಸ್ಮೃತಿ ಎರುದ್ದವಲ್ಲದ ಭೋಗಗಳನ್ನು 
ಪಡೆಯಬಹುದು. 


ಅಧಿಕಗುಣ ವಿಶಿಷ್ಠವಾದ ಪಂಚವಿಧ ಸಾಮಗಳನ್ನು ಆಲೋಕ ಈ ಲೋಕ, ವೃಷ್ಟಿ 
ನೀರು, ಯತು, ಮಳೆ ಇಂದ್ರಿಯ ದೃಷ್ಟಿಯಲ್ಲಿ ಅರಿತು ಉಪಾಸನೆ ಮಾಡುವುದರಿಂದ ಕರ್ಮ 


೧೪೨ 
ಸಮೃದ್ಧಿಯಾಗುತ್ತದೆ. ಉತ್ತರೋತ್ತರ ಅಧಿಕವಾದ ಶುಭಫಲಪಡೆದು ಆಯಾದೇವತಾ 
ಭಾವದಿಂದ ವರಾಜಿಸುತಾನೆ - ಛಾಂ.ಉ.೨.೧-೭ ಖಂಡಗಳು. 


೪ ೨೦ ೦ 
ಓಗ್ಹಾಜ ॥ ಪ್ರಸ್ತಾವ ॥ Ea er 


೧೦ ೨೦ ೧ ೧ ೨೦ 
ಗೃಣಾನೋಹ I ವ್ಯದಾತೋಯಾ$೨%, NR ॥ ಉದ್ದಿ ಆಥ॥ ನಾಜಹೋ 


೧ ೧ ೩ ೫೦೦ ೩ 
ತಾಸಾ5೨೩ ॥ ಪ್ರತಿಹಾರ ॥ ತ್ಲಾs೨ಇಬಾತ೨೩೪ಟಔಹೋವಾ ॥ ಉಪದ್ರವ ॥ ಹೀ5೨೩ 


೫ 
೪ಪೀ ॥ ನಿಧನ ॥ ಸಾ.ಯ.೧., ಗ್ರಾಮಗೇಯಗಾನ ೧ ॥ 


ಭಕ್ತಿ ದ್ರ ಷ್ಟಿ ಆದಿತ್ಯರೂಪ ಉಪಜೀವನ 
ಹಿಂ ವಾಕ್‌ ಉದಯಾತ್ಪೂ ರ್ವ ಪಶುಗಳು 
ಪ್ರಸ್ತಾ; ವ ಪ್ರ ಉದಯಕಾಲದ ಮನುಷ್ಯರು 
ಆದಿ ಓಮ್‌ ಆ ರಫಿ ಪ್ರಸರಿಸುವಕಾಲ ಪಕ್ಷಿಗಳು 
ಟ್ರ 

ಉದ್ಗೀಥ ಉತ್‌ ಮಧ್ಯಾಹ್ನಸೂರ್ಯ ದೇವತೆಗಳು 
ಪ್ರತಿಹಾರ ಪ್ರತಿ ಮಧ್ಯಾಹ್ನಾನಂತರ ಗರ್ಭ 

ಅಪರಾಹಕೆ ಮುಂಚೆ 

ರೆ 

ಉಪದ್ರವ ಉಪ ಅಪರಾಹ್ನಾನಂತರ ಅರಣ್ಯ 

ಅಸ; ಮಯಕ್ಕೆ ಮುಂಚೆ ಪಶುಗಳು 
ನಿಧನ ನಿ ಅಸ್ಪಮಿಸಿದ ತಕ್ಷಣದ ಪಿತೃಗಳು 


ಸಪ್ತವಿಧ ಸಾಮೋಹಾಸನೆ :- ಪಂಚವಿಧ ಸಾಮದಲ್ಲಿನ ಪ್ರಸ್ತಾವ ಭಕ್ತಿಗಿಂತ 
ಮುಂಚೆ ಹಿಂಕಾರವನ್ನೂ ಉದ್ಗೀಥ ಭಕ್ತಿಗೆ ಮುಂಚೆ ಓಂಕಾರವನ್ನು ಸೇರಿಸುವುದರಿಂದ 
ಸಪವಿಧಸಾಮವಾಗುತ್ತದೆ. ಯಜ್ಞದಲ್ಲಿ ಇದರ ವಿನಿಯೋಗ ಆದಿತ್ಯನನ್ನು ಈ ಸಾಮದ 
ಅವಯವಗಳಲ್ಲಿ ಅಧ್ಯಾಸ ಮಾಡಿ ಉಪಾಸನೆ ಮಾಡುವ ಕ್ರಮ ಹೀಗಿದೆ 


ಹೀಗೆ ಅರಿತುಕೊಂಡು ವಾಕ್ಕಿನಲ್ಲಿ ಸಪ್ತವಿಧ ಸಾಮವನ್ನು ಉಪಾಸಿಸುವವನು 
ಅನ್ನವಂತನೂ ಅನ್ನಾದನೂ ಆಗುತ್ತಾನೆ. ಆದಿತ್ಯ ದೃಷ್ಟಿಯಿಂದ ಉಪಾಸಿಸಿದರೆ ಆದಿತ್ಯನ 


೧೪೩ 
ಸ್ವರೂಪನೇ ಆಗುತ್ತಾನೆ. ಸಪ್ತವಿಧ ಭಕ್ತಿಗಳ ನಾಮಾಕ್ಷರಗಳ ಮೂರರ ಗುಂಪಾಗಿ ೭೫೩-೨೧ 
ಸಂಖ್ಯೆಯೂ ಮೃತ್ಯು ವಿಷಯ ಭೂತವಾದ ಅಕ್ಷರ ಸಂಖ್ಯೆಯೂ, ಆದಿತ್ಯನೂ ೨೧ನೆಯದು 
ಆಗುತ್ತದೆಂಬುದನ್ನರಿತು ಸಪ್ತವಿಧ ಸಾಮೋಪಾಸಕನು ಅತಿ ಮೃತ್ಯುವಾದ ಆದಿತ್ವ್ಯನಿಂದಾಚೆ 
ಯ ಲೋಕವನ್ನು ಜಯಿಸುತ್ತಾನೆ. ಆತ್ಮಸಮ್ಮಿತವೂ ಅತಿಮೃತ್ಯುವೂ ಆದ ಸಪ್ರವಿಧ ಸಾಮೋ 
ಪಾಸನೆಯನ್ನರಿತು ಉಪಾಸನೆ ಮಾಡುವವನು, ಮೃತ್ಯುವನ್ನು ಜಯಿಸುತ್ತಾನೆ, ಮೃತ್ಯುವಿನ 
ಜಯಕ್ಕಿಂತಲೂ ಹಿರಿದಾದ ಜಯ ಇವನದು - ಛಾಂ.ಉ. ೨.೮,೯.೧೦, ಖಂಡಗಳು. 


ಹೀಗೆ ಸಾಮದ ಹಸರನ್ನು ಹೇಳದೆ ಸಮಷ್ಟಿಯಾಗಿ ಪಂಚವಿಧ ಸಪ್ತವಿಧ ಸಾಮೋ 

ಪಾಸನೆಯನ್ನು ತಿಳಿಸಿ ಈಗ ವಿಶಿಷ್ಟ ಫಲದಾಯಕವಾದ ಗಾಯತ್ವ್ಯಾದಿ ಸಾಮಭಕ್ಕಿಗಳ ಉಪಾ 

ಸನಾಕ್ರಮವನ್ನೂ ಫಲವನ್ನೂ ನಾಮಗ್ರಹಣ ಪೂರ್ವಕವಾಗಿ ವಿವರಿಸುತಾರೆ. ಮನಸ್ತು 
ಲ a J ಮ 

ವಾಕ್ಕು. ಚಕ್ಷುಸ್ಸು ಶ್ರೋತ್ರ, ಪ್ರಾಣ ಇವುಗಳ ದೃಷ್ಟಿಯಿಂದ ಗಾಯತ್ರಮ್‌ ಸಾಮದ 

ಭಕ್ತಿಗಳನ್ನು ಉಪಾಸನೆ ಮಾಡಿದರೆ ಪ್ರಾಣಗಳು ಪೂರ್ಣವಾಗಿ ಸರ್ವಾಯುಸ್ಸು ಫಲ 

ವಾಗಿರುತ್ತದೆ. ಮಥನ ಧೂಮ ಜ್ವಾಲೆ ಅಂಗಾರ ಉಪಶಾಂತಿ ಸಂಶಾಂತಿ ಇವುಗಳ ದೃಷ್ಟಿ 

ಯಿಂದ ರಥಂತರ ಸಾಮವನು ಅರ. ೭೬. ಉಪಾಸಿಸುವುದರಿಂದ ಬ್ರಹ್ಮವರ್ಚಸ್ಸು ಅನ್ನಾ 

ಹಕ 

ದತ್ವ ಸರ್ವಾಯುಸ್ಸು ಲಭಿಸುತ್ತದೆ. ಉಪಮನ್ರಣಾದಿ ದೃಷ್ಟಿಯಿಂದ "ವಾಮದೇವ್ಯ' - 

ಸಾಮ. ಊಹ. ೫. ಉಪಾಸನೆಯಿಂದ ಅಮೋಘ ರೇತೋವನ್ನ ನಾಗುತ್ತಾನೆ. 


ಉದಯಿಸುತ್ತಿರುವ ಸೂರ್ಯಾದಿ ದೃಷ್ಟಿಯಿಂದ "ಬೃಹತ್ಸಾಮ'ವನ್ನು ರಹ ೫೨, ಅರ. 
೨೭ - ಉಪಾಸಿಸುವವನು ತೇಜಸ್ವಿಯೂ ಅನ್ನಾದನೂ ಸರ್ವಾಯುಸುಳ್ಳವನೂ 
ಪ್ರಜಾವಂತನೂ ಕೀರ್ತಿ ವಂತನೂ ಆಗುತಾನೆ. ಮೋಡ ಆದಿ ದೃಷ್ಟಿಯಿಂದ "ವೈರೂಪ' 
ಸಾಮ.ಗ್ರಾ. ೯೨೨ ಉಪಾಸನೆ ಮಾಡುವವನು ಬಹುವಿಧ ಪಶುಗಳನ್ನೂ ಸರ್ವಾಯುಸನ್ನೂ 
ಪ್ರಜೆಗಳನ್ನೂ ಕೀರ್ತಿಯನ್ನೂ ಪಡೆಯುತ್ತಾನೆ. ವಸಂತ ಯತು, ಆದಿ ದೃಷ್ಟಿಯಿಂದ " ವೈರಾಜ' 
ಸಾಮ. ಗ್ರಾ. ೬೯೩, ಅರ. ೮೬ - ದ ಉಪಾಸಕನಿಗೆ ಪ್ರಜಾದಿಗಳು ಫಲ. ಪೃಥಿವ್ಯಾದಿ 
ದೃಷ್ಟಿಗಳಿಂದ “ಶಕ್ಟರೀ' ಸಾಮ - ಮಹಾನಾಮ್ನೀ೧- ದ ಉಪಾಸಕನಿಗೆ ಲೋಕ ಆಯುಸ್ತು 
ಪ್ರಜಾದಿಗಳು ಲಭ್ಯ. ಆಡು ಆದಿ ದೃಷ್ಟಿಯಿಂದ "ರೇವತೀ' ಸಾಮವನ್ನು - ಅರ. ೭೨,೭೩. 
ಉಪಾಸನೆ ಮಾಡುವವನು ಪಶುಗಳ ಒಡೆಯನಾಗುವನು. ಲೋಮಾದಿ ದೃಷ್ಟಿಯಿಂದ 
"ಯಜ್ಞಾಯಜ್ಞೀಯ' ಸಾಮ. ಗ್ರಾ. ೫೯- ದ ಉಪಾಸಕನು ಅಂಗ ವೈಕಲ್ಯಗಳಿ ಲ್ಲದೆ ಇರುತಾನೆ. 
ಅಗ್ವಾದಿಗಳ ದೃಷ್ಟಿಯಿಂದ " bo ಸಾಮ - ರಹಸ್ಥ೬೬ - ದ ಆಕಾ! ದೇವತೆಗಳ 
ಸಾಲೋಕ್ಕವೂ - ಆಯುರಾದಿಗಳೂ ಲಭಿಸುತ್ತವೆ. ತ್ರಯೀ ಎದ್ಯಾದಿಗಳ ದೃಷ್ಟಿ ಇಟ್ಟು 


೧೪೪ 
ಕೊಂಡು ಅನುಷಾ )ನಮಾಡುವ ಸಾಮಸಮುದಾಯದ ಉಪಾಸನೆಯಿಂದ ಈಲೋಕ 
ಆಲೋಕಗಳ ಸಮಸ್ತ ಕಾಮನೆಗಳೂ ಲಭ್ಯವಾಗುತ್ತವೆ - ಛಾಂ. ಉ. ೨ನೇ ಅಧ್ಯಾಯ ಪೂರ್ತ. 


ಪ್ರಾಣದಲ್ಲಿ ಸಮಸ್ತ ಭೂತಗಳೂ ಸಂಗತವಾಗಿರುವುದರಿಂದ ಪ್ರಾಣವೇ ಸಾಮವು 
ಎಂದು ಅರಿತು ಸಾಮೋಪಾಸನೆ ಮಾಡುವ ಸಾಧಕನಲ್ಲಿ ಈ ಲೋಕದ ಸಮಸ್ತ ಭೂತಗಳೂ 
ಸಂಗತವಾಗಿ ಶೆ ಶ್ರೇಷ್ಠತ್ವವನ್ನು ಕೊಡುವುವು. ಪರದಲ್ಲಿ ಸಾಮರೂಪ ಪ್ರಾಣನ ಸಾಯುಜ್ಯವೋ 
ಸಾಲೋಕ್ಕವೋ ದೊರಕುವುದು - ಬೃ. ಉ. ೫.೧೩.೩. 


ಸಾಮಗಾನದ ನಾಮದೇಯಗಳು : 


ಪ್ರತಿಯೊಂದು ಸಾಮಗಾನವನ್ನೂ ಒಂದು ವಿಶಿಷ್ಟ ಹೆಸರಿನಿಂದ ಗುರುತಿಸಲಾಗಿದ್ದು 
ವೇದವಾಜ್ಯಯದಲ್ಲಿ ಆ ವಿಶಿಷ್ಟ ಹೆಸರಿನಿಂದಲೇ ಆ ಸಾಮದ ವಿನಿಯೋಗಾದಿ 
ವ್ಯವಹಾರಗಳು ಸಾಗುತ್ತವೆ. ಎಲ್ಲವೂ ವಾಚೋವಿಧೇಯವಾಗಿದ್ದುದರಿಂದ ಇದಕ್ಕಾಗಿ 
ಪ್ರತ್ಯೇಕವಾದ ಸ್ಥಳ ನಿರ್ದೇಶನ ಮಾಡುವ ಸಂಪ್ರದಾಯವಿಲ್ಲದಿದ್ದರೂ ಆಧುನಿಕರಲ್ಲಿ 
ಸೌಲಭ್ಯದ ದೃಷ್ಟಿಯಿಂದ ಸಂಖ್ಯೆಗಳನ್ನು ಉಲ್ಲೇಖಿಸಿ ಸ್ಥಳ ನಿರ್ದೇಶನ ಮಾಡುವ ಪದ್ಧತಿ 
ಬಂದಿದೆ. ಈ ಹೆಸರುಗಳನ್ನು ಪ್ರತಿ ಗಾನದ ಪ್ರಾರಂಭದಲ್ಲಿ ಯಷಿ ದೇವತಾ ಛಂದಸ್ಸಿಗೆ 
ಮುಂಚೆ ಪಠಿಸಲಾಗುತ್ತದೆ. ಉದಾ : ಪರ್ಕಃ - ಗ್ರಾ.೧., ಬರ್ಹಿಷ್ಕಮ್‌ - ಗ್ರಾ.೨. 
ಗ್ರಾಮಗೇಯದಲ್ಲಿ ೫೮೩ ಅರಣ್ಯಗಾನದಲ್ಲಿ ೨೧೫ಮಹಾನಾಮ್ಹೀ ಊಹ ರಹಸ್ಯ 
ಗಾನಗಳಲ್ಲಿ ೩೮೨, ಹೀಗೆ ಒಟ್ಟು ೧೧೮೦ ಸಾಮಗಾನದ ಹೆಸರುಗಳು ಪಠಿತವಾಗಿವೆ. 


ಶಬ್ದಗಳ ರೂಪ ನಿಷ್ಠತ್ತಿಯ ಆಧಾರದ ಮೇಲೆ ಈ ಹೆಸರುಗಳನ್ನು ಐದು 
ಗುಂಪುಗಳನ್ನಾಗಿ ವಿಂಗಡಿಸಬಹುದು. ಗಾನದ ದ್ರಷ್ಟಾ  ರರಾದ ಯಷಿಗಳ ಹೆಸರಿನಿಂದ ಸಾಧಿತ 
ವಾದವು - ಸ್ಫಂಧುಕ್ಷಿತ ಔರ್ಣಾಯವ ಇತ್ಯಾದಿ. ಗಾನವು ಪ್ರಸ್ತಾರವಾಗಿರುವ ವಾಕ್ಷಂಪ್ರ 
ದಾಯ. ವಾಕ್ಕಾಂಗ ಇತ್ಯಾದಿ ಆಧಾರದವು - ವಿಶೋವಿಶೇಯ, ಯಜ್ಞಾಯಜ್ಞೀಯ 
ಮುಂತಾದವು. ಗಾನಾಂತೃವಾದ ನಿಧನದಿಂದ ಸಾಧಿತವಾದವು - ಸುತಂರಾಯಸ್ಥೀಯ 
ದಾವಸು ನಿಧನಂ ಇತ್ಯಾದಿ. ಗಾನದ ಉದ್ದೇಶಿತ ವಿಷಯವನ್ನು ಸೂಚಿಸುವಂತಹವು - 
ಸಂವರ್ಗ ರಾಕ್ಷೋಫ್ನ ಇತ್ಯಾದಿ. ಸಾಧಿತವಲ್ಲದವಾದರೂ ಕರ್ಮಾನುಷ್ಠಾನಗಳಲ್ಲಿ ವಿನಿ 
ಯೋಗವಾಗಿರುವಂತಹ ಅಥವಾ ವಿಷಯ ಸೂಚಿಸುವಂತಹ - ವೀಂಕ ನಿಕ ಇತ್ಯಾದಿ 
ಹೆಸರುಗಳು ಅರ್ಥಗರ್ಭಿತವಾಗಿದ್ದು ಆಳವಾದ ಅಧ್ಯಯನದಿಂದ ಅದರ ವ್ಯಾಪ್ತಿ ವಿಸ್ತಾರ 
ಗಳನ್ನು ತಿಳಿಯಬೇಕಾಗಿದೆ. ಈ ವೈದಿಕ ಪರಂಪರೆ ಆಧುನಿಕ ಸಂಗೀತ ಕೃತಿಗಳ ಹೆಸರುಗಳ 


೧೪೫ 
ನ್ನಿಡುವಲ್ಲಿಯೂ ವೈಜ್ಞಾನಿಕ ಸಂಶೋಧನೆಗಳ ಹೆಸರುಗಳನ್ನಿಡು ವಲ್ಲಿಯೂ ಮುಂದುವರೆ 
ದಂತಿದೆ. ಉಳಿದ ವಿವರಣೆಗಳನ್ನು ಮುಂದಿನ ಸಂಪುಟಗಳಲ್ಲಿ ನಿರೀಕ್ಷಿಸಬಹುದು. 


ಯಪಷಿಗಳು : 


ಪ್ರತಿ ಯಕ್‌ ಮನ್ರವನ್ನೂ ಸಾಮಗಾನವನ್ನೂ ಪಠಿಸುವಾಗ ಆಯಾ ನಿರ್ದಿಷ್ಟ ಯಷಿ 
ಛಂದಸ್ಸು ದೇವತೆಗಳನ್ನು ಸ್ಥರಿಸುವುದರಿಂದ ಉದ್ದಿಷ್ಟ ಫಲಗಳನ್ನು ಪಡೆಯಬಹುದೆಂದೂ 
ಸ್ಮರಿಸದಿದ್ದರೆ ಆಯಾ ಫಲ ಲಭಿಸದೆ ಅನಿಷ್ಟ ಫಲಕ್ಕೆ ಭಾಗಿಯಾಗಬೇಕೆಂದೂ ಬ್ರಾಹ್ಮಣಗಳಲ್ಲಿ 
ಕಾರಿಕೆಗಳಲ್ಲಿ ಪ್ರಯೋಗ ಗ್ರಂಥಗಳಲ್ಲಿ ತಿಳಿಸಿದೆ, ಪರಂಪರೆಯಿಂದ ಇಂದಿಗೂ ಅನುಷ್ಠಾನ 
ದಲ್ಲಿದೆ, ಶ್ರುತಿಯ ಸಮರ್ಥನೆಯೂ ಇದೆ. ಯಾವ ಯಕ್ಕಿನಲ್ಲಿ ಯಾವ ಸಾಮವಿರುತ್ತದೋ 
ಅದನ್ನೂ, ಅದರ ದ್ರಷ್ಟಾರರಾದ ಯಷಿಯನ್ನೂ ಆ ಖಕ್‌ ಗಾನಗಳಿಂದ ಸ್ತುತಿಸಲ್ಪಟ್ಟ 
ದೇವತೆಯನ್ನೂ ಯಾವ ಛಂದಸ್ಸಿನಿಂದ ಸ್ತುತಿಸಲ್ಲಟ್ಟಿದೆಯೋ ಆ ಛಂದಸನ್ನೂ ಚಿಂತಿಸುವು 
ದರಿಂದ ಆ ಕಾಮನೆಗಳು ಸಮೃದ್ದವಾಗುವುವು - ಛಾಂ.ಉ. ೧.೩.೯-೧೧. 


ಯ - ಗತಿ ಪ್ರಾಪಣಯೋಃ, ಗತಿಃ ಜ್ಞಾನಮ್‌ ಜ್ಞಾನ ಪಡೆಯುವವ, ಖುತಂ - 
ಸಿನೋತೀತಿ ವಾ ಜ್ಞಾನ ಪೂರ್ವಕ ಚಟುವಟಿಕೆಗಳಲ್ಲಿ ನಿರತನಾದವ ಖುಷ್‌ - ಜ್ಞಾನೇ ಧಾತು 
ವಿನಿಂದ ಖುಷಿ ಶಬ್ದ ನಿಷ್ಠನ್ನವಾಗಿದೆ. ಸಾಕ್ಷಾತ್ಮತಾ ಧರ್ಮಾಣ ಯಷಯೋ ಬಭೂವುಃ | ತೇ 
ಸಾಕ್ಷಾತ್ಯತ ಧರ್ಮಭ್ಯ ಉಪದೇಶೇನ ಮನ್ಶಾನ್‌ ಸಂಪ್ರಾದುಃ - ನಿರು. ೧.೧೯ !! ಧರ್ಮ 
ರಹಸ್ಯವನ್ನರಿತು ಉಪದೇಶಿಸಿದ ಸದಾಚಾರ ಸಂಪನ್ನರು ಯಷಿಗಳು, ಅತೀನ್ಹಿಯಸ್ಯ ವೇದಸ್ಯ 
ಪರಮೇಶ್ವರಾನುಗ್ರಹೇಣ ಪ್ರಥಮತೋ ದರ್ಶನಂ ಯಪಿತ್ವಂ ಜ್ಞಾನಸ್ಯ ಪಾರಮಾಗಾತ್‌ 
ಯಷಿಃ ॥ ಮಹಾತಪಸ್ಸಿನ ಫಲದಿಂದ ದರ್ಶನದೀಪರಾಗಿ ಈ ವೇದಮನ್ರಗಳನ್ನೂ ಸಾಮ 
ಗಾನಗಳನ್ನೂ ಪ್ರಥಮವಾಗಿ ಸಾಕ್ಷಾತ್ಕರಿಸಿಕೊಂಡು ಮಹಾ ಅನುಭವವನ್ನೂ ತಮ್ಮ 
ದಾಗಿಸಿಕೊಂಡು ಕೃತಾರ್ಥರಾಗಿ, ಜಗತ್ತಿಗೆ ಅನುಗ್ರಹ ಮಾಡಿದ ಪ್ರಥಮರನ್ನು ಯಷಿ 
ಗಳನ್ನುತಾರೆ. ಯಷಿರ್ದರ್ಶನಾತ್‌ | ಯಷಯೋ ಮನ್ರ್ರ ದ್ರಷ್ಟಾರ: ॥ ನಿರುಕ್ತ ॥ ಈ ಮಹಾ 
ನುಭಾವರನ್ನು ಮನ್ತಪಠನಕ್ಕೆ ಮುಂಚೆ ಸ್ಥರಿಸಿಕೊಳ್ಳುವುದರಿಂದ - ಖಷಿಸ್ಥರಣಮಪಿ 
ಉಪಾಸನಾಂಗಮಿತಿ - ಮನಗಳು ವೀರ್ಯವತಾಗಿ ಉಪಾಸನೆಯು ಸಫಲವಾಗುತ್ತದೆ. 
ಇವರ ಶ್ರೇಷ್ಠತೆಯನ್ನು ಗೌರವಿಸುವ ಕುರುಹಾಗಿ ಖುಷೀರ್ಗುರುತ್ವಾತ್‌ ಯಷಯಃ ಅತಿ 
ಹಸ್ತಂ ಶಿರಸಿ ನಿಧಾಯ ॥। ಯಷಿಯನ್ನು ಶಿರಸ್ಸಿನಲ್ಲಿ ಧರಿಸುವ ಕ್ರಮವಿದೆ. 


೧೪೬ 

ಆಧ್ಯಾತ್ಮಿಕವಾದ ಯಷಿ ವಿವರಣೆ ಹೀಗಿದೆ - ಪ್ರಾಣಗಳೇ ಸತ್ಯ. ಈ ಪ್ರಾಣಗಳು 
ಎಂದರೆ ಶಿರಸ್ಸಿನಲ್ಲಿರುವ ಶ್ರೋತ್ರಾದಿಗಳೂ ಅವುಗಳಲ್ಲಿರುವ ಸಪ್ತವಾಯುಗಳೂ ಯಶಸ್ವಿ 
ಗಳಾದ ಸಪ್ಮ ಯಷಿಗಳು. ವೇದದೊಡನೆ ಸಂವಾದಿಸುತ್ತಿರುವ ವಾಕ್‌ ಎಂಟನೆಯದು. ಕಿವಿ 
ಗಳೆರಡೂ ಗೋತಮ ಭಾರದ್ದಾಜರು. ಕಣ್ಣುಗಳೆರಡೂ ವಿಶ್ವಾಮಿತ್ರ, ಜಮದಗ್ಗಿಗಳು. 
ಮೂಗಿನ ಎರಡೂ ಹೊಳ್ಳಗಳೇ ವಸಿಷ್ಠ, ಕಶ್ಯಪರು. ವಾಕ್‌, ಅತ್ತಿ ತಿನ್ನುವ ಅತ್ರಿಯು. ಹೀಗೆ 
ಈ ಶ್ರೇಷ್ಠವಾದ ಜ್ಞಾನೇಂದ್ರಿಯಗಳನ್ನು ಅರಿತು ಉಪಾಸಿಸುವನು ಯಾವಾಗಲೂ ಭೋಕ್ಷವೇ 
ಆಗಿರುತ್ತಾನೆ ಎಂದಿಗೂ ಭೋಜ್ಯನಾಗುವುದಿಲ್ಲ - ಬ್ರಉ. ೨.೨.೩೪. ಯಷಿನಾಮಗಳು 
ಅಂಕಿತನಾಮವಾದ ವ್ಯಕ್ತಿ ಸೂಚಕವೆನ್ನುವುದಕ್ಕಿಂತ ಮನ್ತ ದ್ರಷ್ಟಾರರ ತ್ರಿಕಾಲಾ ಬಾಧಿತ ಸತ್ಯದ 
ಅಮೃತತ್ತಥ ಪ್ರತಿಮಾ ಸಂಕೇತಗಳೆಂದೂ ತತ್ವವಾಚಿಗಳೆಂದೂ ಸಾಮೂಹಿಕ ಸ್ವರೂಪ ಪದವಿ 
ಯೆಂದೂ ಪರಿಗಣಿಸಿರುವುದು ಕಂಡು ಬರುತ್ತದೆ. ಯಷಿನಾಮಗಳ ಆಳವಾದ ಅಧ್ಯಯನ 
ದಿಂದ ಸಮಾಜದ ಎವಿಧಸ್ತರದ ವ್ಯಕ್ತಿಗಳಲ್ಲಿದ್ದ ಪರಸ್ಪರ ಗೌರವಾದರಗಳು ಸಹಕಾರ 
ಮನೋಭಾವಗಳು ಪರಸ್ಪರ ಪೂರಕವಾಗಿ ಅಖಂಡೈಕರಸದ ಜನಮನದ ನಿರ್ಮಾಣ 


ವಾಗಿದ್ದುದರ ಅರಿವಾಗುತ್ತದೆ. ಈ ಬಗ್ಗೆ ಹೆಚ್ಚಿನ ವಿವರಗಳನ್ನು ಮುಂದಿನ ಸಂಪುಟದಲ್ಲಿ 
ನೀಡಲಾಗುತ್ತದೆ. 


ಛನಸು : 
೦ ಇ 


'ಛನ್ನಃ ಪಾದೌ ತು ವೇದಸ್ಯ' - ವೇದ ವಾಜ್ಕಯವು ಸಂಸ್ಕೃತವಾದರೂ ಪಾಣಿನಿಗಳು 
ಇದನ್ನು ಛಂದಸ್ಸೆಂದೂ ಬಳಕೆಯಲ್ಲಿರುವ ಸಂಸ್ಕೃತವನ್ನು ಭಾಷಯೆಂದೂ ಎಂಗಡಿಸಿದ್ದಾರೆ. 
"ಛನ್ಹಾಂಸಿ ಜಜ್ಞಿರೇ' ಗದ್ಯವಲ್ಲದ್ದು, ಛಂದಸ್ಸು ಅಂದರೆ ಅಕ್ಷರ ಗಣನೆಯಲ್ಲಿ ಮೈದಳೆದಿರುವ 
ವೃತ್ತಗಳಲ್ಲಿ ಕ್ರಮವರಿತು ಸ್ವರಸಹಿತವಾಗಿ ಪಠಿಸಿದಾಗ ಕಿವಿಗೂ ಮನಸ್ಸಿಗೂ ಹಿತವನ್ನುಂಟು 
ಮಾಡುವ ಗುಣದಿಂದಾಗಿ ಉಣಾದಿ ಸೂತ್ರಗಳಲ್ಲಿ ಉಲ್ಲೇಖಿಸಲ್ಪಟ್ಟಿರುವ "ಛದೀ ಆಹ್ಲಾದೇ' 
ಆನಂದವನ್ನುಂಟುಮಾಡುತ್ತದೆ. ವೇದಗಳು ಮನಸಿನಲ್ಲಿ ಸ್ಥಿರವಾಗಿ ನಿಲ್ಲಲು ಕಂಠಪಾಠ 
ಮಾಡಬೇಕಾದುದು ಆವಶ್ಯಕ. ಬಾಯಿಪಾಠ ಮಾಡಲು ಮನಸ್ಸಿಗೆ ಮನ್ರಗಳು ಆಹ್ಲಾದಕರ 
ವಾಗಿರಬೇಕು. ಛದಿ ಆಹ್ಲಾದೇ. ಚಂದ್ರ ಶಬ್ದದಂತೆ ಛದಿ ಧಾತುವಿನಂದಾಗಿ ಛನ್ನಸ್ಸು 
ಮನಸ್ಸನ್ನೇ ಸಂತೋಷಗೊಳಿಸಿ ಕೇಳಲು ಕಿವಿಗೆ ಇಂಪಾಗಿ ಮನ್ತವು ಬಾಯಿಯಲ್ಲಿ 
ಮುಂದುವರೆಯಲು - ಮನುಷ್ಯನಿಗೆ ಕಾಲು ಮುನ್ನಡೆಯಲು ಸಹಾಯವಾಗುವಂತೆ - 
ಸಹಾಯ ಮಾಡುತ್ತದೆ. ಸಾಮಗಾನದ ಮಾಧುರ್ಯ ಅಲಂಕಾರ ಆಹ್ಲಾದ ಸ್ವತಂತ್ರಾದಿ 
ಭಾವೋದಯಗಳಿಗೆಲ್ಲಾ ಛನ್ನಸ್ಸು ಪ್ರಧಾನ ಕಾರಣವಾಗಿರುವುದರಿಂದಲೇ ಸಾಮವೇದಿ 


೧೪೭ 

ಗಳನ್ನು "ಛನ್ಹೋಗ' ರೆನ್ನುತ್ತಾರೆ. ಈ ಕಾರಣದಿಂದಲೇ ಸಾಮವೇದದ ಯಕ್‌ಸಂಹಿತೆಗೆ 
"ಛನ್ಹಾರ್ಚಿಕಾ' ಎಂಬ ನಾಮಧೇಯವಿದೆ. ಯೇನಚ್ಛೆನ್ನಸಾ ಸ್ತೋಷ್ಯನ್‌ ಸ್ಯಾತ್‌ ತಚ್ಛನ್ಹ 
ಉಪಧಾವೇತ್‌ ॥ ಯಾವ ಛನ್ನಸಿನಿಂದ ಸುತಿಸುತ್ತೇವೋ ಆ ಛನ್ನಸೆನ್ನು ಚಿಂತಿಸಬೇಕು - 
ಛಾಂ.ಉಊ.೧.೩.೧೦., ಎಂಬ ಅಣತಿಯನ್ನು ಪಾಲಿಸಲು ಅನುಕೂಲ ವಾಗುವಂತೆ 
ಯಷಿಯನ್ನು ಜ್ಞಾಪಿಸಿಕೊಂಡನಂತರ ಛನ್ನಸನ್ನು ಚಿಂತಿಸಲು ಅನುಕೂಲವಾಗುವಂತೆ 
ಛನ್ಹಾಂಸಿ ಇತಿ ಪ್ರಾಣೇ 1 ಛನ್ನಸಾಂ ಅಕ್ಷರತ್ವಾತ್‌ । ತಥಾ ನಿದಾನಮ್‌ । ಯಷಿ ಹಾಗೂ 
ದೇವತಾ ಮಧ್ಯೆ ಛನ್ನಸ್ಲಿನ ಹಸರು ಎರಾಜಿಸುತ್ತಿರುತ್ತದೆ. 


ಛನ್ಹಾಂಸಿ ಛಾದನಾತ್‌ - ನಿರು.೭.೧೨ ॥ ಛನ್ಹಾಗ್‌ಂಸಿ ವೈ ದೇವಾ ವಯೋನಾಥ 
ಶೃಂದೋಭಿರ್ಹೀದಗ್‌ಂ ಸವಂ ವಯನಂ ನದ್ದಮ್‌ - ಶತಪಥ ೮.೨ ॥ ಈ ದೈವೀಗುಣಕ್ಕನು 
ಗುಣವಾದ ವರ್ಣಗಳಲ್ಲಿ ವರ್ಣನೆಗಳಲ್ಲಿ ಸ್ತುತಿಗಳಲ್ಲಿ ಮನ್ತವಿರಬೇಕು. ಈ ಸೀಮೆ ಮೀರಿ 
ಅಮರಭಾವ ನಾಶವಾಗಬಾರದೆಂದು ಅಮರಭಾವಕ್ಕೆ ಆವರಣವಾಗಿರುವುದೇ ಛನ್ನಸ್ಸು. 
ಒಮ್ಮೆ ಯಮನ ಭಯದಿಂದ ತ್ರಸ್ತರಾದ ದೇವತೆಗಳು ಛಂದಸ್ಸಿನ ಆವರಣವನ್ನು 
ಮಾಡಿಕೊಂಡು. ಮುಸುಕು ಹಾಕಿಕೊಂಡು ಯಮನ ಕಣ್ಣಿಗೆ ಕಾಣದಾದರು. ಆದುದ 
ರಿಂದಲೇ ಛನ್ಹಾ ಎಂದಾಯಿತು. ಆಗ ನೀರಿನಲ್ಲಿರುವ ಮೀನು ಹೇಗೆ ಮೇಲಕ್ಕೆ ಕಾಣುವು 
ದಿಲ್ಲವೋ ಹಾಗೆಯೇ ದೇವತೆಗಳು ಯಮನ ಕಣ್ಣಿಗೆ ಬೀಳದೆ ಅಮೃತರಾದರು - ಛಾಂ.ಉ. 
೧.೪ನೆಯ ಖಂಡ ಮತ್ತು ಉಪನಿದಾನ ಸೂತ್ರ. ಯದೇಭಿರಾತ್ಮನಂ ಆಚ್ಚಾದಯನ್‌ ದೇವಾ 
ಮೃತ್ಯೋಃ ಬಿರ್ಭಿತಃ ತಚ್ಛನ್ಹಸಾಂ ಛನ್ಹಸ್ತಂ ॥ ನಾ ಛನ್ನಸಿ ವಾಗುಚ್ಚರತಿ - ನಿರು. ೭.೨ !! 
ಯಾವ ವಾಣಿಯೂ ಛನ್ಹೋರಹಿತವಾಗಿಲ್ಲ ವಾದುದರಿಂದ ಛಂದಸ್ಸು ಗದ್ಯಾತ್ಮಕವೂ ಆಗಿದ, 
ಪದ್ಯಾತ್ಮಕವೂ ಆಗಿದೆ. ಛನ್ಹೊ € ಹೀನೋ ನ ಶಬ್ದಾಸ್ತಿ ನ ಛನ್ನಃ ಶಬ್ದವರ್ಜಿತಃ ದ ಭರತನಾಟ್ಯ 
ಶಾಸ್ತ್ರ ೧೪.೪೫ ॥ ಛಂದೋ ಭೂತಮಿದಂ ಸರ್ವಂ ವಾಜ್ಮಯಂ - ಛನ್ಹೋನು ಶಾಸನ ಜಯ 
ಕೀರ್ತಿ // ಈ ಉಕ್ಕಿ ಗಳು ಛಂದಸ್ಸು ಸರ್ವವ್ಯಾಪಿಯಾಗಿದೆ ಎಂಬುದನ್ನು ಸಮರ್ಥಿಸುತ್ತಿ ವೆ. 


ಈ ಜಗತ್ತೆಲ್ಲವೂ ಛನ್ನಸುಗಳಿಂದ ಬಂಧಿಸಲ್ಪಟ್ಟಿರುವುದರಿಂದ ವಯೋನಾಥ 
ದೇವತೆಗಳೇ "ಛನ್ನಸ್ತು' ಆಗಿದ್ದಾರೆ. ಏತಾ ವೈ ದೇವತಾಶ್ಚನ್ಹಾಗ್‌ಂಸಿ - ಶತಪಥ ೮.೩ ॥ 
ಸಪ್ತಾಸ್ಯಾಸನ್‌ ಪರಿಧಯಃ - ಪುರುಷಸೂಕ್ತ ॥ ಯಜ್ಞ! ಹೋಮಕಾಲದಲ್ಲಿ ಅಗ್ನಿಯ 
ಸುತ್ತಲೂ ಹರಡುವ ದರ್ಭೆಯ ಸಂಕೇತವೂ ಏಳು ಛನ್ನಸುಗಳು ಪ್ರತಿನಿಧಿಸುವ ಪಂಚ 
ಭೂತಗಳು - ೫, ಅಹೋರಾತ್ರಿಗಳು - ೨. ಹೀಗೆ ಈ ಏಳೂ ಮನುಷ್ಯನ ಹೊರಗಡೆಯ 


ಸಮಷ್ಟಿ ಪ್ರಕೃತಿ ಈ ಜಗತ್ತಿನ ಎಲ್ಲೆ ಕಟ್ಟಾಗಿದೆ - "ಸಪ್ತರೇಭಾ ಅಭಿ ಸಂನಮಂತೇ' ಇತಿ 


೧೪೮ 
ಶ್ರುತೇ೩... ॥ .... ಅಭಿ ವಾಣೀರೃಷೀಣಾಂ ಸಪ್ತಾನೂಷತ ॥ ತಮಿಮಂ ಸೋಮಂ 
ಯಷೀಣಾಂ ಸಪವಾಣೀಃ ಸಪ್ತಚ್ಚನ್ಹಾಂಸಿ ಅಭ್ಯನೂಷತ । ಅಭಿಷ್ಟುವನ್ತಿ - ಸಾ. ಯ.೫೭೭, 
ಸಾಯಣಭಾಷ್ಠ ॥ ಯಷಿಗಳ ಏಳು ಛನ್ನಸಿನ ವಾಣಿಯಿಂದ ಸುತಿಸುತಿವೆ, ಅಂದರೆ 
ಯಷಿಗಳ ಏಳು ಛನ್ನಸಿನ ವಾಣಿಯೇ ವೇದ. 


ಛನ್ಹೋಬದ್ಧ ಮನಗಳಿಗೆ ದೇವತೆಗಳೇ ಪ್ರತಿಪಾದ್ಯ ವಿಷಯ ವಾಗಿರುವುದ 
ರಿಂದಲೂ ಶ್ರೋತ್ಸಗೋಚರವಾದದ್ದು ದೃಗ್ಗೋಚರವಾಗಲೆಂದು ದೇವತೆಗಳಿಗೆ ಹೇಳಿರು 
ವಂತೆ ಛಂದಸ್ಸುಗಳಿಗೂ ಬಣ್ಣವನ್ನು ಹೇಳಿರುವುದರಿಂದಲೂ ಛಂದಸ್ಸು ದೇವತ ಬಣ್ಣ 
ಮನ್ವಾರ್ಥಗಳಿಗೆ ಪರಸ್ಪರ ಸಂಬಂಧವಿರುವುದು ವೇದ್ಯವಾಗುತ್ತದೆ. 


ಅಂತಃ ಸ್ಫೂರ್ತಿಯಿಂದ ಉದಯಿಸುವ ಅನುಭಾವಗಳು ಸಹಜವಾಗಿಯೇ 
ರಮಣೀಯವಾಗಿಯೇ ಛನ್ಹೋಬದ್ಧವಾಗಿಯೇ ಪ್ರಕಟವಾಗಿರುವುದು ವೇದವಾಜ್ಞಯ 
ದಲ್ಲಿರುವ ವೈಶಿಷ್ಟ್ಯತೆಯಾಗಿದೆ. ಏರಿಳಿತ ಧ್ವನಿ ರೂಪವಾದ ಛನ್ನಸಿನಿಂದ ವೇದಮನ್ತಗಳಲ್ಲಿ 
ಲಯವಿದ್ದು ಸೌಂದರ್ಯದರ್ಶನ ಮಾಡಿಸುವ ಆಹ್ಲಾದಗೊಳಿಸುವ ಪವಿತ್ರ ಪ್ರೇರಣೆ 
ಯನ್ನುಂಟುಮಾಡುವ ನಿರ್ಮಲತೆಯು ಮನಸ್ಸನ್ನು ಆನಂದದೆಡೆಗೆ ಸಹಜವಾಗಿಯೇ 
ಒಯ್ಯುತ್ತದೆ. ಆದುದರಿಂದಲೇ ಈ ವೇದಮನ್ರಗಳು ದೇವತಾ ಆಹ್ವಾನ ಸ್ತುತಿ ಪೂಜಾದಿ 


ಕೈಂಕರ್ಯಗಳಲ್ಲಿ ವಿನಿಯೋಗವಾಗಿವೆ. ಇನ್ನಷ್ಟು ವಿವರಗಳನ್ನು ಮುಂದಿನ ಸಂಪುಟದಲ್ಲಿ 
ನೀಡಲಾಗುವುದು. 


ದೇವತೆ: 


ಯಾಂ ದೇವತಾಮ್‌ ಅಭಿಷ್ಟೋಷ್ಯನ್‌ ಸ್ಯಾತ್‌ ತಾಂ ದೇವತಾಮುಪಧಾವೇತ್‌ - 
ಸುತಿಸಲ್ಪಡುತ್ತಿರುವ ದೇವತೆಯನ್ನು ಚಿಂತಿಸಬೇಕು - ಛಾಂ. ಉ.೧.೩.೯. ಯಾತೇ ನೋಚ್ಯ 
ತೇ ಸಾ ದೇವತಾ ॥॥ ಮನಗಳಲ್ಲಿ ಪ್ರತಿಪಾದಿಸಿರುವ ವಿಷಯಗಳೇ ದೇವತೆಗಳು. ತಿಸ್ರ ಏವ 
ದೇವತಾ ಇತಿ ನೈರುಕ್ತಾಃ ಪರೋಕ್ಷಕೃತಾಃ ಪ್ರತ್ಯಕ್ಷಕೃತಾಃ ಆಧ್ಯಾತ್ಮಿಕಾಃ - ನಿರು.೧೩೩ / 
ಯತ್ಕಾಮ ಯಷಿರ್ಯಸ್ಕಾಂ ದೇವತಾಯಾಮಾರ್ಥಪತ್ವಮಿಚ್ಛಂತಸ್ತುತಿರ ಪ್ರಯುಜ್ಯೇ ತದ್ವೈ 
ವತಃ ಸ ಮನ್ರೋ ಭವತಿ ॥ ನಿರು. ೭.೧. ॥ ಒಂದು ಮನ್ತಕ್ಕೆ ಮೂರು ದೇವತೆಗಳು - 
ಗಾಯತ್ರೀ ಮತ್ತಕ್ಕೆ ಪ್ರತ್ಯಕ್ಷದೇವತೆ ಗಾಯತ್ರೀ ದೇವಿ, ಪರೋಕ್ಷದಲ್ಲಿ ಸೂರ್ಯ. ಆಧ್ಯಾತ್ಮಿಕ 
ವಾಗಿ ಬ್ರಹ್ಮ, ಯಸ್ಯ ಯಸ್ಯತು ಮನ್ವಸ್ಯ ಉದ್ದಿಷ್ಟ ಯಾತು ದೇವತಾ । ತದಾಕಾರಂ ಭವೇತ್ರಸ್ಯ 


೧೪೯ 

ದೇವತ್ವಂ ದೇವತೋಚ್ಛತೇ ॥ ಅವರವರು ಪರಿಭಾವಿಸಿದಂತೆ ಅವರವರ ಕಾಮನೆಯಂತೆ 
ಆಯಾ ಆಕಾರದ ಉಪಾಸನೆಯಂತೆ ಅವರವರ ಅನುಭವ ಬೇರೆಬೇರೆಯಾಗಿರಬಹುದು. 
ಸತ್ಯಂ ಜ್ಞಾನಮನನ್ತಂ ಬ್ರಹ್ಮ - ತೈ.ಉ.೨.೧.೧ // ಮೂರು ವಿಶೇಷಣ ರೂಪದ ದೇವತೆಗಳೇ 
ವಿಶ್ಲೇಷಣದಿಂದ ವಿಸ್ತರಿಸಿ ಮೂವತು ಮೂರು ಸಂಖ್ಯೆಯ ದೇವತೆಗಳಾಗಿಯೂ ಇವುಗಳೇ 
ವಿಸ್ತರಿಸಿ ಮೂವತ್ತು ಮೂರು ಕೋಟಿ ದೇವತೆಗಳಾಗಿ ಪುರಾಣಗಳಲ್ಲಿ ವಿಸಾರಗೊಂಡಿವೆ. 
ಇವೇ ಉಪಸಂಹಾರಗೊಂಡು ಮೂವತ್ತಮೂರು ಮೂರು ಆಗಿ ಕಡೆಗೆ ಪರಾದೇವತೆಯಾಗಿ 
ಒಂದೇ ಉಳಿಯುವುದು. ಈ ಅಭಿಪ್ರಾಯವನ್ನೆ € ಬೃ.ಉ. ೩.೧.೯ ಸಮರ್ಥಿಸುತ್ತಿ ದೆ. 
ದೇವತೆಗಳ ಬಗೆಗೆ ಹೆಚ್ಚಿನ ಏವರಗಳನ್ನು ಮುಂದಿನ ಸಂಪುಟದಲ್ಲಿ ನೀಡಲಾಗುತ್ತದೆ. 


ಅನುಸರಿಸಿರುವ ಸಂಖ್ಯಾಕ್ರಮ : 


ಅಧ್ಯಯನ ಅಧ್ಯಾಪನಗಳಲ್ಲಿ ಆವೃತ್ತಿ ಮಾಡಿ ಜ್ಞಾಪಕದಲ್ಲಿಟ್ಟುಕೊಳ್ಳಲೂ ಸಂಶೋ 
ಧನೆ ಪರಾಮರ್ಶೆ ಲೇಖನ ಮುದ್ರಣಗಳಲ್ಲಿ ಖಕ್‌ ಮತ್ತು ಸಾಮಗಾನಗಳ ಸ್ಥಾನಗಳನ್ನು 
ಖಚಿತವಾಗಿಯೂ ಶೀಘ್ರವಾಗಿಯೂ ಗುರುತಿಸಿಕೊಳ್ಳಲೂ ವಿಶಿಷ್ಟವಾದ ಸಂಖ್ಯಾ ಕ್ರಮ 
ಗಳನ್ನು ಅನುಸರಿಸಲಾಗಿದೆ. 


"ದಶತಿ' - ಹತ್ತು ಮನ್ತ್ರಗಳ ಗುಂಪನ್ನು "ದಶತಿ' ಎನ್ನುತ್ತಾರೆ. .... ಏತೇ ಪಂಚಾನ್ಯೇ, 
ಪಂಚಾನ್ಯೇ ದಶ ಸಂತಸ್ತತ್‌ ಕೃತಂ ತಸ್ಮಾತ್‌ ಸರ್ವಾಸು ದಿಕ್ಷನ್ನಮೇವ ದಶಕೃತಂ ಸೈಷಾ 
ವಿರಾಡನ್ನಾದೀ.... - ಛಾಂ. ಉ.೪.೩.೮ ॥ ಪಗಡೆಯ ದಾಳಗಳಲ್ಲಿ ನಾಲ್ಕನೆಯ ಸಂಖ್ಯೆಯನ್ನು 
ಹೊಂದಿರುವ ಭಾಗಕ್ಕೆ ಕೃತವೆಂದೂ ಮೂರು ಸಂಖ್ಯೆಯುಳ್ಳ ಭಾಗಕ್ಕೆ ತ್ರೇತವೆಂದೂ ಎರಡು 
ಸಂಖ್ಯೆಯುಳ್ಳ ಭಾಗಕ್ಕೆ ದ್ವಾಪರವೆಂದೂ ಒಂದೇ ಸಂಖ್ಯೆಯುಳ್ಳ ಭಾಗಕ್ಕೆ ಕಲಿಯೆಂದೂ 
ಪಗಡೆಯ ಆಟದಲ್ಲಿ ವ್ಯವಹರಿಸುತ್ತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕಡಿಮೆಯ ಸಂಖ್ಯೆಯು 
ಅಡಕವಾಗಿರುತ್ತದೆ ಎಂಬ ನ್ಯಾಯದಂತೆ ಕೃತದ ನಾಲ್ಕು ಸಂಖ್ಯೆಗಳಲ್ಲಿ ತ್ರೇತಾದಿ ಅಂದರೆ 
ಮೂರು ಎರಡು ಒಂದು ಸಂಖ್ಯೆಗಳೂ ಅಡಕವಾಗಿವೆ. ಅಂದರೆ ಕೃತದ ಪೂರಕವಾದ ಸಂಖ್ಯೆ 
೧೦ - ಕೃತಳ * ತ್ರೇತಾ೩ * ದ್ವಾಪರ೨ + ಕಲಿ೧. ಹೀಗಾಗಿ ಕೃತವು ಅನ್ನಾದವಾಗಿದ್ದು 
ಉಳಿದವು ಅನ್ನವಾಗಿವೆ, ಅಂದರೆ ಅನ್ನ ಮತ್ತು ಅನ್ನಾದ ೧೦ ಆಗಿದೆ. ವಾಯು ಅಗ್ನಿ ಆದಿತ್ಯ 
ಚಂದ್ರ ನೀರು ಈ ಐದೂ ಪ್ರಾಣ ವಾಕ್‌ ಚಕ್ಷುಸ್ತು ಶ್ರೋತ್ರ ಮನಸ್ಸು ಈ ಐದರೊಂದಿಗೆ ಸೇರಿ 
೧೦ ಆಗಿದೆ. ಅಗ್ನಿ ಆದಿತ್ಯ ಚಂದ್ರ, ನೀರು - ೪, ಅಗ್ನಿ ಆದಿತ್ಯ ಚಂದ್ರ - ೩, ಅಗ್ನಿ ಆದಿತ್ಯ ಎ ಬ 
ಅಗ್ನಿ - ೧. ಹೀಗೆ ಇವೂ ೧೦ ವಾಗಾದಿಗಳೂ ೧೦. ಈ ಸಾಮ್ಯದಿಂದ ೧೦ ಎಲ್ಲಕ್ಕೂ ಸಮಾನ. 


೧೫೦ 
ವಿರಾಟ್‌ ಛಂದಸ್ಸು ದಶಾಕ್ಷರದ್ದು. ವಿರಾಡನ್ನಂ ಎಂದು ಶ್ರುತಿ ಹೇಳಿರುವಂತೆ ಅನ್ನಕ್ಕೆ ವಿರಾಟ್‌ 
ಎಂದೂ ಇದೆ. ಹೀಗೆ ಕೃತ ಸಂಖ್ಯಾರೂಪನಾದ ಉಪಾಸಕನಿಗೆ ದಶದಿಕ್ಕುಗಳಿಗೆ ಸಂಬಂಧಿಸಿದ 
ಎಲ್ಲವೂ ಇಡೀ ಜಗತ್ತೇ ದ್ರಷ್ಟವಾಗುತ್ತದೆ ಸಂವರ್ಗವಿದ್ಯೆ - ಛಾಂ. ಉ.೪.೩.೮. 


ಜಗತ್ತಿನ ವಸುಜಾತವೆಲ್ಲಾ ಸಂಖ್ಯೆಯಲ್ಲಿ ಅಂತರ್ಭಾವವಾಗಿದೆ. ಸಂಖ್ಯಾಪರ್ವಸ್ಥಾನ 
ವು ದಶಕವೆಂದು ವ್ಯವಹರಿಸಲಾಗಿದೆ. ೧-೧೦ರವರೆಗೆ ಹೊಸಸಂಖ್ಯೆ, ಮುಂದಿನವೆಲ್ಲಾ ಪುನ 
ರಾವೃತ್ತಿಯೇ ಆಗಿರುತ್ತವೆ. ಶತ ಸಹಸ್ರ ಆಯುತ ಪ್ರಯುತ ಕೋಟಿ ಆದಿಗಳು ದಶಕದ 
ಆವೃತ್ತಿಗಳೇ ಆಗಿವೆ. ದಶ ಸಂಖ್ಯೆಯಲ್ಲೇ ಸಕಲಾಂತರ್ಭಾವವಿದ್ದರೂ ಇದರ ವಿವರಣೆಗೇ ಶತ 
ಸಹಸ್ರ ಸಂಖ್ಯೆ ಉದಾಹರಿಸಲ್ಪಟ್ಟಿದೆ. ಈ ಮೂರು ಸಂಖ್ಯಾಪರ್ವಗಳೂ, ಮೂರು ಛಂದಸ್ಸು 
ಗಳೂ ಸರ್ವಸಂಖ್ಯಾವ್ಯಾಪಕಗಳಾಗಿರುತ್ತ ವೆ. ಆಹಾರವೂ ಅನ್ನಾದಿ, ಜಲಕ್ಷೀರಾದಿ ಲಡ್ಡುಕಾದಿ 
ರೂಪವೆಂದು ಮೂರು ಬಗೆಯಾಗಿದ್ದು ಈ ತ್ರಿವಿಧ ಆಹಾರವನ್ನು ದಶ ಶತ ಸಹಸ್ರ 
ಪರ್ವದಿಂದಲೇ ಹೊಂದುತ್ತಾರೆ. ಐ.ಆರ.೨.೩.೪. ಈ ಎಲ್ಲಾ ಅರ್ಥದ ಪ್ರತೀಕವಾದ ಹತ್ತು 
ಸಂಖ್ಯೆಯ ಅಂದರೆ ದಶತಿಯ ಆಲಂಬನದಿಂದ ಉಪಾಸನೆ ಮಾಡಬೇಕೆಂಬುದನ್ನು ಸಂಕೇತಿ 
ಸುತ್ತಿದೆ. ಉಪಾಸ್‌ ಮತ್ತು ವಿದ್‌ ಧಾತುಗಳನ್ನೂ ಪರ್ಯಾಯವಾಗಿ ಶಾಸ್ತ್ರಗಳಲ್ಲಿ ಉಪ 
ಯೋಗಿಸಿರುವುದರಿಂದಲೂ ಉಪಾಸನ ನಿಧಿಧ್ಯಾಸನ ಮುಂತಾದ ಶಬ್ದಗಳಲ್ಲಿ ಆವೃತ್ತಿ 
ಯೆಂಬರ್ಥ ಅಡಗಿರುವುದರಿಂದಲೂ, ಆವೃತ್ತಿಯಿಂದ ಉಪಾಸನೆಯಲ್ಲಿ ಅತಿಶಯವುಂಟಾ 
ಗುವುದರಿಂದಲೂ ದರ್ಶನ ಪರ್ಯಂತ ಆವೃತ್ತಿ ಮಾಡಬೇಕೆಂದು ಆವೃತ್ತಧಿಕರಣ - 
ಬ್ರ.ಸೂ. ೪.೧೧ ತಿಳಿಸಿರುವಂತೆ ಸಾಮವೇದದ ಯಕ್ಕುಗಳು ವಿಶೇಷವಾಗಿ ಗಾನಗಳು ಕಂಠಸ್ಥ 
ವಾಗಿ ವಾಚೋವಿಧೇಯವಾಗುವವರೆಗೂ ದಿನದಿನವೂ ಪ್ರತಿಬಾರಿಯೂ ಹತ್ತು ಹತ್ತು ಮನ್ರ 
ಗಳ ಗುಂಪನ್ನು ಹತ್ತು ಹತ್ತು ಸಲ ಆವೃತ್ತಿ ಮಾಡುವ ಸಂಪ್ರದಾಯ ವಿರುವುದರಿಂದಲೂ 
"ದಶತಿಯು' ಈ ವಶಿಷ್ಟತೆಯಿಂದಾಗಿ ಸಾಮವೇದದ ಅಧ್ಯಯನ ಪರಂಪರೆಯಲ್ಲಿ - ಇಂದಿ 
ಗೂ ಮುಂದುವರೆಯುತ್ತಿದೆ. 


'ದಶತಿ' ಹತ್ತು ಮನ್ವಗಳ ಗುಂಪೆನಿಸಿದರೂ ಈ ಸಂಖ್ಯೆ ನ್ಯೂನಾಧಿಕವಾಗಿರುವುದನ್ನು 
ಗಮನಿಸಿ ಪರ್ಯಾಯವಾಗಿ "ಖಂಡ' ಎಂಬ ಶಬ್ದವನ್ನೂ ಬಳಸಿ ಆಯಾ ದಶತಿ ಅಥವಾ 
ಖಂಡಕ್ಕಷ್ಟೇ ಸೀಮಿತವಾಗಿ ಅದರಲ್ಲಿರುವಷ್ಟೇ ಮನ್ತಗಳಿಗೆ ಸ್ವತಂತ್ರವಾದ ೧-೧೦ ಸಂಖ್ಯ 
ಕೊಟ್ಟಿದೆ ಹಾಗೂ ಆ ಪ್ರಪಾಠಕದಲ್ಲಿರುವ ಎಷ್ಟನೆಯ ದಶತಿ/ ಖಂಡ ಎಂದು ಗುರುತಿಸಲು 
ಅನುಕೂಲವಾಗುವಂತೆ, ಆಯಾ ಪ್ರಪಾಠಕದೊಳಗಿರುವ ದಶತಿ/ ಖಂಡಗಳಿಗೆ ಪ್ರತ್ಯೇಕ 
೧-೧೦ ಸಂಖ್ಯೆ ಕೊಟ್ಟು ಅರ್ಧಪ್ರಪಾಠಕದಂತೆ ಮನ್ತಗಳನ್ನು ವಿಂಗಡಿಸಿ ಪ್ರಪಾಠಕದ ಸಂಖ್ಯೆ 


೧೫೧ 
ಯನ್ನೂ ಕೊಟ್ಟಿದೆ. ಅಗ್ನಿದೇವತಾತ್ಮಕ ಮನ್ರಭಾಗವನ್ನು ಆಗ್ನೇಯಕಾಂಡವೆಂದೂ ಇನ್ಹ, 
ದೇವತಾತ್ಮಕವಾದವನ್ನೂ ಐನ್ಹಕಾಂಡವೆಂದೂ ಸೋಮದೇವತಾತ್ಮಕವಾದವನ್ನು ಪವಮಾನ 
ಕಾಂಡವೆಂದೂ ಅರಣ್ಯದಲ್ಲಿ ಪಠಿಸುವ ಭಾಗವನ್ನು ಅರಣ್ಯಕಾಂಡವೆಂದೂ ವಿಂಗಡಿಸ 
ಲಾಗಿದೆ. ಮುಂದೆ ಊಹಗಾನ ರಹಸ್ಯಗಾನಗಳನ್ನು ಪರ್ವವಿಂಶಗಳನ್ನಾಗಿ ಎಂಗಡಿಸಿ ಹೆಸರಿಸಿ 
೧-೨೦ ಸಂಖ್ಯೆಯನ್ನು ನೀಡಲಾಗಿದೆ. 


ಪರಾಮರ್ಶೆಗೆ ಉಲ್ಲೇಖಕ್ಕೆ ಅನುಕ್ರಮಣಿಕೆಗಳಿಗೆ ಅನುಕೂಲವೂ ಕ್ಷಿಪ್ರವೂ 
ಸಂಕ್ಷೇಪವೂ ಆದ ಒಂದೇ ಸಂಖ್ಯೆಯನ್ನು ಅಳವಡಿಸುವ ಪ್ರಯತ್ನವಾಗಿ ಸಾಮವೇದದ 
'ಯಕ್ಕುಗಳಿಗೆಲ್ಲಾ ೧-೧೮೭೫ ಕ್ರಮಸಂಖ್ಯೆಯನ್ನು ಕ್ರಮವಾಗಿ ಕೊಟ್ಟಿದೆ ಹಾಗೂ ಯಕ್‌ 
೧.೨.೩ ಎಂದು ಗುರುತಿಸಬಹುದಾಗಿದೆ. ಗ್ರಾಮ/ ಗೇಯಗಾನಕ್ಕೆ ೧-೧೧೯೮ ಸಂಖ್ಯೆ 
ಕೊಟ್ಟು ಇದನ್ನು ಗ್ರಾ ೧.೨.೩ ಎಂದು ಗುರುತಿಸಲಾಗುತ್ತದೆ. ಹೀಗೆಯೇ ಅರಣ್ಯಗಾನಕ್ಕೆ 
೧-೨೯೦ಕ್ರಮ ಸಂಖ್ಯೆಯನ್ನು ನೀಡಿ ಅರ. ೧.೨.೩ ಎಂದು ಗುರುತಿಸಬಹುದಾಗಿದೆ. 
ಮಹಾನಾಮ್ನೀಗಾನಗಳಿಗೆ ೧-೯ ಕ್ರಮಸಂಖ್ಯೆ ಕೊಟ್ಟು ಮ.೧.೨.೩ ಎಂದು 
ಗುರುತಿಸಬಹುದಾಗಿದೆ. ಊಹ ಗಾನಗಳಿಗೆ ೧-೯೩೬ ಕ್ರಮಸಂಖ್ಯೆಯನ್ನು ಕೊಟ್ಟು 
ಊಹ.೧.೨.೩ ಎಂದು ಗುರುತಿಸಬಹುದಾಗಿದೆ. ಊಹ್ಯ/ ರಹಸ್ಯ ಗಾನಕ್ಕೆ ೧-೨೦೪ 
ಕ್ರಮಸಂಖ್ಯೆ ನೀಡಿದ್ದು ರಹ. ೧.೨.೩ ಎಂದು ಗುರುತಿಸಬಹುದಾಗಿದೆ. 


ಪರಂಪರೆಯಿಂದ ಬಂದಿರುವ ಅಧ್ಯಾಯ ಪ್ರಪಾಠಕ ಅರ್ಧಪ್ರಪಾಠಕ ಕಾಂಡ ಪರ್ವ 
ದಶತಿ. ಖಂಡ ವಂಶ ಇತ್ಯಾದಿ ವಿಭಾಗಗಳ ಸಂಖ್ಯಾ ಕ್ರಮಗಳಿಗೆ ವೃತ್ಯಯ ಬರದಂತೆ 
ಇವನ್ನೆಲ್ಲಾ ಆಯಾ ಸ್ಥಳಗಳಲ್ಲಿ ಉಲ್ಲೇಖಿಸಲಾಗಿದೆ. 


ಉದ್ದಿಷ್ಟ ಯಕ್‌ ಮತ್ತು ಸಾಮಗಳ ಸ್ಥಾನಗಳನ್ನು ಬಹು ಸುಲಭವಾಗಿ ಗುರುತಿಸಲು 
ಅನುಕೂಲವಾಗುವಂತೆ ಛಂದಾರ್ಚಿಕ ಸಂಖ್ಯೆಯನ್ನು ಬಿಡಿಯಾಗಿ ಸ್ವತಂತ್ರವಾಗಿ ಪುಟದ 
ಮಧ್ಯದಲ್ಲಿ ಸ್ಪಷ್ಟವಾಗಿ ೧ ರಿಂದ ೧೮೭೫ರವರೆಗೆ ಉಲ್ಲೇಖಿಸಲಾಗಿದೆ. ಈ ಸಂಖ್ಯೆಯ ಯಕ್ಕಿಗೆ 
ಸಂಬಂಧಿಸಿದ ಪದಪಾಠ ಗಾನಗಳು ಸಾಯಣಭಾಷ್ಯ ಪ್ರತಿಪದಾರ್ಥ ಕನ್ನಡದ ಭಾವಾನು 
ವಾದ ಹಾಗೂ ವೇದಾನುಸಂಧಾನವೆಂಬ ಕನ್ನಡ ಪದ್ಯ ಇತ್ಯಾದಿಗಳನ್ನೆಲ್ಲಾ ಅಳವಡಿಸಲಾಗಿದೆ. 
ಸಂಹಿತೆಯ ಪ್ರಾರಂಭದಿಂದ ಮುಕ್ತಾಯದವರೆಗೂ ಛಂದಾರ್ಚಿಕದ ಈ ಪ್ರಧಾನ ಸಂಖ್ಯೆಯ 
ಸಾಕ್ಷಿಯಾಗಿಯೇ ಉಳಿದೆಲ್ಲಾ ಪರಿಕರಗಳು ವೇದಮಾತೆಯನ್ನು ಅಲಂಕರಿಸಿರುವುದರಿಂದ 
ಯಕ್‌ ಮತ್ತು ಗಾನಗಳ ಅಕಾರಾದಿ ಅನುಕ್ರಮಣಿಕೆಯ ಸಹಾಯದಿಂದ ಉದ್ದಿಷ್ಟವಾದ ಮನ್ರ 
ಗಳನ್ನೂ ಗಾನಗಳನ್ನೂ ಭಾಷ್ಕಗಳನ್ನೂ ಕನ್ನಡದ ಪದ್ಯಗಳನ್ನೂ ಪರಾಮರ್ಶನ, ಅವಲೋ 


೧೫೨ 
ಕನ, ಲೇಖನ, ಸಂಶೋಧನ, ಜಪ, ಪಾರಾಯಣಾದಿಗಳಿಗೆ ವಿಳಂಬವಿಲ್ಲದಂತೆ ಆಯ್ದು 
ಕೊಳ್ಳಬಹುದು. ಸಳ ನಿರ್ದೇಶನವಾಗಿ ಉಲ್ಲೆ ಖಿಸಬಹುದು. 


ಎ 


ಸ್ನರವೇ ಸಾಮವೇದದ ಪ್ರಾಣವೂ ಸುವರ್ಣವೂ ಆಗಿರುವುದರಿಂದ ಲಿಪಿಬದ್ಧ 
ಮಾಡುವಾಗ ಪ್ರತಿ ಹಂತದಲ್ಲೂ ಸ್ತರ ಸಂಖ್ಯೆಯನ್ನು ಕರಾರುವಾಕಾಗಿ ದಾಖಲು ಮಾಡುವ 
ಸಂಪ್ರದಾಯವು ಪರಂಪರಾಗತವಾಗಿ ಬಂದಿದೆ. ಪೂರ್ವಾರ್ಚಿಕ ೨ನೆಯ ದಶತಿ/ ಖಂಡ 
ಮುಕ್ತಾಯವಾಗುತ್ತಿದ್ದಂತೆಯೇ ಸ್ಪ್ವ-ಉ೨-ಧಾ೫೨-ಖಾ ॥ ಎಂದು ಬರೆದಿದೆ. ಉತ್ತರಾ 
ರ್ಚಿಕ ೧೦೦೪,೧೦೮೫,೧೦೮೬. ಈ ಮೂರು ಯಕ್‌ ನಂತರ ಧಾ೧೮-ಉ೨-ಸ್ಪಳ-ರೀ 
ಎಂದು ಬರೆದಿದೆ. "ಸ್ವ' ಅಂದರೆ ಸ್ವರಿತಗಳು. ಇವನ್ನು ಮನ್ತದ ಅಕ್ಷರದ ಮೇಲೆ "ರ' ಅಥವಾ 
"೦' ಎಂದು ಸೂಚಿಸಿದೆ. "ಉ' ಎಂದರೆ ಉದಾತ್ತ ಇದನ್ನು "ಉ' ಅಥವ "ಲ' ಎಂದು 
ಬರೆದಿದೆ. "ಧಾ' ಎಂದರೆ ಮನ್ತದ ಅಕ್ಷರದ ಮೇಲೆ ಏನನ್ನೂ ಬರೆಯದಿರುವ ಅಕ್ಷರಗಳನ್ನು 
'ಧಾರೀ' ಎಂದು ಗಣಿಸುತ್ತಾರೆ. ನಂತರ ಬರುವ ಅಕ್ಷರಕ್ಕೆ ಸಂಕೇತಾಕ್ಷರ "ಖಾ' "ರೀ' ಇತ್ಯಾದಿ 
ಯಾಗಿ ಬರೆದಿರುತ್ತವೆ. ಪ್ರತಿಯೊಂದು ಸಾಮಗಾನದಲ್ಲಿಯೂ ಅದು. ಮುಕ್ತಾಯವಾದ 
ನಂತರ ಬರೆದಿರುವ ಸ್ವರಗಣನೆ ಸಂಕೇತಾಕ್ಷರ ಹಾಗೂ ಸಂಖ್ಯೆಯ ವಿವರವನ್ನು ಪ್ರಥಮ 
ಗಾನದ ಸಂದರ್ಭದಲ್ಲಿ ಸ್ಪಷ್ಟಮಾಡಲಾಗಿದೆ. 

ಕನ್ನಡದಲ್ಲಿ ಸಾಮವೇದ ಸಂಹಿತೆಯು ಸಮಗ್ರವಾಗಿ ಪ್ರಕಟವಾಗುತ್ತಿರುವುದು. ಇದೇ 
ಮೊದಲು - 

ಲೇಸೆನಿಪ ಕನ್ನ ಡ ಭಾಷೆಯೆಂದೆನಲಾಗದಿಳೆಗಿದು । 

ಲೇಸೆನಿಪ ವೇದಪ್ರಮಾಣದ ಜಭಾಷೆಯೆನಿಪುದು ॥ 
ಎಂದು ತಿಳಿದೇ ಭೀಮಕವಿಯು ಭಾರತದ ತನುಜಾತೆಯಾದ ಕನ್ನಡ ಭಾಷೆಯ ಸಂಸ್ಕೃತಿಯ 

ಕಾಸ ಕನ್ನಡ ಭಾಷೆಯಿಂದ ಮಾತ್ರ ಸಾಧ್ಯ ಎಂಬ ಅಭಿಪ್ರಾಯವನ್ನು ಈ ಪದ್ಯದಲ್ಲಿ ವ್ಯಕ್ತ 

ಡಿಸಿದ್ದಾನೆ. ನುಡಿ ಎಂಬುದು ನಾಡಿನ ಜೀವ ದ್ರವ್ಯ. ಇದಿಲ್ಲದೆ ನಾಡಿನ ಅಸ್ತಿತ್ವವಿಲ್ಲ. ಕನ್ನಡ 
ನಾಡು ಎಂದರೆ ಅದರ ಪ್ರಾಣರೂಪಿಯಾದ ಕನ್ನಡ ನುಡಿಯೇ ಆಗಿರುತ್ತದೆ. ಇದೇ ಮನ 
ಮುಟ್ಟುವ ನುಡಿ. ಇದೇ ನಾಡುಕಟ್ಟುವ ನುಡಿ. ಮಾತೃಭಾಷೆಯ ಜಾಯಮಾನದಲ್ಲಿ ಕಂಡು 
ಬರುವ ನುಡಿಯ ಅರ್ಥ ಸೊಬಗು ಸೊಗಡು ಇಂಪು ತೂಕ ಹದ ಮುಂತಾದುವಗಳನ್ನೆಲ್ಲಾ 
ಅನ್ಯ ಭಾಷೆಯಲ್ಲಿ ಗ್ರಹಿಸಲಾಗುವುದಿಲ್ಲವೆಂಬುದು ಸಾರ್ವತ್ರಿಕ ಸಾರ್ವಕಾಲಿಕ ಅನುಭವ. 
ಭಾರತೀಯ ಸಂಸ್ಕೃತಿಗೂ ವೇದಕ್ಕೂ ಇರುವ ಅವಿನಾಸಂಬಂಧ ಕಾಡಿಗೂ ಹುಲಿಗೂ 


ಖಕಾ 
ಒಪ 
ಯು 


೧೫೩ 
ಇರುವಂತೆ. ಹುಲಿ ಶಕ್ತಿಯುತವಾಗಿದ್ದಷ್ಟೂ ಕಾಡು ಸುರಕ್ಷಿತ. ಕಾಡು ಸೊಂಪಾಗಿದ್ದಷ್ಟೂ ಹುಲಿ 
ಸುರಕ್ಷಿತ. ವೇದಾಧ್ಯಯನ ಅಧ್ಯಾಪನ ಆಚಾರ ಪ್ರಚಾರ ಎಂಬ ನಾಲ್ಕು ಪಾದಗಳು 
ಬಲಗೊಂಡಷ್ಟೂ ಭಾರತೀಯ ಸಂಸ್ಕೃತಿ ಕಂಗೊಳಿಸುತ್ತಾ ಎಲ್ಲರನ್ನೂ ಆಕರ್ಷಿಸಿ ಶಾಂತಿಯ 
ನೆಮ್ಮದಿಯ ಸಮೃದ್ದಿಯ ನೆಲೆಯನ್ನು ನೀಡುತ್ತದೆ. 
ವೇದಗಳು ಕೇವಲ ಅಂತರ್ಮುಖಿಯಾಗಿದೆ, ಪುರುಷಾರ್ಥಕ್ಕೆ ಹೊರತಾಗಿದೆ 
ಎಂಬುದು ಒಂದು ನೂರು ವೇದಮನ್ರಗಳನ್ನಾದರೂ ಯಥಾಶಾಸ್ತ್ರೀಯವಾಗಿ ಕಲಿತು 
ಅನುಷ್ಠಾನ ಮಾಡದವರ ಶ್ರದ್ದೆಯಿಂದ ಅಧ್ಯಯನವನ್ನೇ ಮಾಡದವರ ವ್ಯಕ್ತಿಗತವಾದ 
ಲೋಕಾಭಿರಾಮದ ಮಾತು. ವೇದಗಳು ಬಹುಜನಮುಖಿಯಾಗಿರುವುದರಿಂದಲೇ, 
ಸರ್ವತೋ ಮುಖಿಖಣಗಿರುವುದ ರಿಂದಲೇ ಪ್ರಪಂಚದಾದ್ಯಂತ ಹರಡಿರುವ ನಾಗರಿಕ ದೇಶ 
ಗಳ ಮಹಾವಿಜ್ಞಾನಿಗಳೂ ದಾರ್ಶನಿಕರೂ ವೇದಚಿಂತಕರೂ ಲೋಕಹಿತವನ್ನೇ ಗುರಿಯನ್ನಾ 
ಗಿಟ್ಟುಕೊಂಡಿರುವ ಸತ್ಯರ್ಮಾನುಷ್ಕಾನ ಪರರೂ ಯಾವಾಗಲೂ ಯಾರಿಗೂ ಆತಂಕಕ್ಕಡೆ 
ಕೊಡದ ಆದರ್ಶವನ್ನಿಟ್ಟುಕೊಂಡು ವೇದೋಕ್ತ ಧರ್ಮಾರ್ಥಕಾಮ ಮೋಕ್ಷಗಳಂಬ 
ಪುರುಷಾರ್ಥ ಸಾಧನೆಗೆ ಬೇಕಾದ ಜೀವನೋತ್ತಾಹವನ್ನೂ ಪರಾಕ್ರಮ ಚಾಕ ಚಕ್ಕತೆಗಳನ್ನೂ 
ಸಾಧನಾಕ್ರಮಗಳನ್ನೂ ಅಳವಡಿಸಿಕೊಂಡು ಪುರಾತನಕಾಲದಿಂದ ಇಂದಿನವರೆಗೂ ಜಗತ್ತನ್ನು 
ಮುನ್ನಡೆಸುತ್ತಾ ಕೃತಕೃತ್ಯರಾಗಿದ್ದಾರೆ. 


ಬಾಹೃಶಕ್ತಿಯನ್ನೇ ಅಂತಶ್ಶಕ್ತಿಯೆಂದು ಭ್ರಮಿಸದಿರುವ ನಮ್ಮ ವಿವಿಧ ಭಾಷ ಆಹಾರ 
ವಿಹಾರ ಸಂಪ್ರದಾಯಗಳಿಂದೊಡಗೂಡಿದ ಬಹುಮುಖ ಸಮಾಜ ವಲಯದ ನಮ್ಮ 
ದೇಶದಲ್ಲಿ ಬಹುಮುಖಿಯಷ್ಟೇ ಅಲ್ಲ ವಿಶ್ವತೋಮುಖ ಯಾಗಿರುವ ವೇದವಿಜ್ಞಾನವು ನಮ್ಮ 
ಸಂಸ್ಕೃತಿಯ ಮೂಕ ಪ್ರತೀಕ ಮಾತ್ರವಾಗಿರದೆ ನಮ್ಮ ಸಂಸ್ಕೃತಿಯ ದೃಢವಾದ ಪುಷ್ಟಿಯಾದ 
ರಸಭರಿತವಾದ ಜೀವಂತ ಬೇರಾಗಿದೆ. ಸಂಜೀವಿನಿ ಯಾಗಿದೆ. ಕನ್ನಡಿಯು - ಮನೆಯ 
ಮೂಲೆಯಲ್ಲಿದ್ದರೂ ಅದನ್ನು ಯಾರೂ ನೋಡ ದಿದ್ದರೂ - ಮನೆಮಂದಿಯನ್ನೆಲ್ಲಾ 
ತನ್ನೊಳಗೆ ಹಿಡಿದಿಟ್ಟುಕೊಂಡಿರುವಂತೆ ವೇದವಿಜ್ಞಾನವು ಭಾರತೀಯ ಜನಮಾನಸವನ್ನೂ 
ಸಂಸ್ಕೃತಿಯನ್ನೂ ತನ್ನೊಳಗೆ ಹಿಡಿದಿಟ್ಟುಕೊಂಡು ಪದೇ ಪದೇ ಒದಗಿಬಂದ ಮರಣಾಂತಿಕ 
ಆಘಾತದಿಂದ ದೇಶವನ್ನು ರಕ್ಷಿಸಿ ಭಾರತೀಯ ಪರಂಪರಾ ಗತ ಸಂಸ್ಕೃತಿಯನ್ನೂ 
ಏಕತೆಯನ್ನೂ ಇದುವರೆಗೂ ಕಾಪಾಡಿಕೊಂಡು ಬಂದಿದೆ. ವೇದವು ಯಾರ ಯಾವ 
ಹಾದಿಯನ್ನೂ ತಪ್ಪಿಸಿ ಭ್ರಮೆಯನ್ನೇನೂ ಬಿತುತ್ತಿಲ್ಲ. ನಾಡಿನ ಸಂಸ್ಕೃತಿಗೆ ಭಾಷೆಗಳಿಗೆ ವೇದವು 
ಅಮೃತವನ್ನುಣಿಸುತ್ತಾ ಉತ್ತೇಜಿಸುತ್ತಾ ಚಿರಂತನ ಜೀವನೋತ್ಸಾಹ ವನ್ನುಂಟು ಮಾಡುತ್ತಿದೆ, 


೧೫೪ 

ಸಾರ್ಥಕತೆಯ ತೂಕವನ್ನು ಹೆಚ್ಚಿ ಸುತ್ತಿ ದೆ, ಜೀವನದ ಒಳಸತ್ಯವನ್ನು ಸಂವಹನಶೀಲ 
ವಾಗಿಸುತ್ತಿದೆ. 

ಅನ್ಯ ದೇಶಗಳ ಭಾಷಾ ನಾಗರೀಕತೆಗಳನ್ನನುಸರಿಸುವುದರಲ್ಲೇ ಆಸಕರಾಗಿ ಅದ 
ರಿಂದ ದೊರಕುವ ರಾಜಕೀಯ ಆರ್ಥಿಕ ಪ್ರಯೋಜನ ಜೀವನ ವೈಭವ ಸೌಕರ್ಯ ಭೋಗ 
ಗಳಲ್ಲೇ ಮುಳುಗಿ ಆ ಪುಟ್ಟ ಭಾವಿಯ ನೀರಿಗೇ ಶರಣಾಗಿ ನಮ್ಮ ಪೂರ್ವಸಂಸ್ಕೃಶಿಯ ಜೀವನ 
ಸೌಂದರ್ಯದ ಚಿರಂತಸ್ರೋತವಾದ ಗಂಗಾಪ್ರವಾಹವನ್ನೇ ಕಡೆಗಣಿಸಿ ವೇದ ವನ್ನೂ 
ವೇದಸಂಸ್ಕೃತಿಯನ್ನೂ ಧಿಕ್ಕರಿಸಿ ತಿರಸ್ಕರಿಸುತ್ತಿರುವವರು ಸುತ್ತಮುತ್ತಲೂ ಸ್ವಲ್ಪ ಹೆಚ್ಚಾ ಗಿಯೇ 
ಇರುವುದು ಸಾಮಾನ್ಯ ಸಂಗತಿಯೇ ಆಗಿದೆ. ವೇದ ಎದ್ಯೆಯಿಂದ ಸುಖಜೀವನಕ್ಕೆ ಬೇಕಾದ 
ಆರ್ಥಿಕಪ್ರಯೋಜನ ಪದವಿ ಪ್ರತಿಷ್ಠೆ ಆದಿ ಆಕರ್ಷಣೆಗಳೇನೂ ಹೆಮ್ಮೆ ಪಡುವಷ್ಟರ ಮಟ್ಟಿಗೆ 
ಇಲ್ಲವಂಬುದೂ ನಿಜವೇ. ವೇದಾಧ್ಯಯನವು ಕಷ್ಟ ಸಾಧ್ಯವಾದುದರಿಂದಲೂ ಕನ್ನಡದಲ್ಲಿ 
ಸಾಮವೇದದ ಗ್ರಂಥಗಳೇ ಇಲ್ಲವಾದುದರಿಂದಲೂ ಅಲ್ಪಸ್ವಲ್ಪ ಆಸಕ್ತಿ ಇರುವವರೂ 
ಸಾಮವೇದಾಧ್ಯಯನದ ಬಗೆಗೆ ತಾತ್ಸಾರ ಭಾವ ವುಳ್ಳವರಾಗಿದ್ದಾರೆ. 


ಇಂತಹ ಸನ್ನಿವೇಶದಲ್ಲೂ ಕನ್ನಡಿಗರ ಮನಸ್ಸಿನ ಉದಾಸೀನತೆಯನ್ನು 
ಸ್ವಲ್ಪಮಟ್ಟಿಗಾದರೂ ಹೋಗಲಾಡಿಸಿ ಈ ನೆಲದಲ್ಲಿ ಕನ್ನಡದ ಬೇರು ಇನ್ನೂ ಆಳಕ್ಕಿಳಿದು 
ವರ್ಧಿಸಿ ಬಲವಾಗಬೇಕೆಂದೂ ಪೂರ್ವಸಂಸ್ಕಾರ ವಿಶೇಷದಿಂದ ಸಾಮವೇದದಲ್ಲಿ ಆಸಕ್ತ 
ರಾದ ಕೆಲವೇ ಕನ್ನಡಿಗರಿಗಾದರೂ ಉಪಯೋಗವಾಗಬಹುದೆಂದೂ, ಸಾಮವೇದ ದಂತಹ 
ಮೂಲಭೂತವಾದ ಉತ್ಕೃಷ್ಟವಾದ ಪರಾಮರ್ಶ ಗ್ರಂಥವು ಕನ್ನಡಿಗರ ಸ್ವತ್ತಾಗಿರಬೇಕೆಂದೂ 
ಈ ಸಾಮವೇದದ ಗ್ರಂಥವು ಕನ್ನಡ ಭಾಷೆಯಲ್ಲಿ ಆವರಿಸಿದೆ. 


ಸಾಮವೇದವೇ ಭಾರತೀಯ ಸಂಗೀತದ ವೈಭವಕ್ಕೆ ಮೂಲಸ್ರೋತವೆಂಬುದು 
ಸರ್ವವಿದಿತ. ಕರ್ಣಾಟಕ ಸಂಗೀತದ ಪಿತಾಮಹರಾದ ಪುರಂದರಾದಿ ಅನೇಕ ವಾಗ್ಗೇಯ 
ಕಾರರೂ ಕರ್ಣಾಟಕ ಸಂಗೀತ ಕ್ಷೇತ್ರದ ದಿಗ್ಗಜರೂ ಕನ್ನಡಿಗರೇ ಆಗಿರುವುದರಿಂದ ಕರ್ಣಾ 
ಟಕ ಸಂಗೀತವನ್ನು ಕಲಿಯುವವರಿಗೂ ಕಲಿಸುವವರಿಗೂ ಸಾಮವೇದದ ಪ್ರವೇಶವು ಕನ್ನಡ 
ದ ಮೂಲಕ ಸುಲಭವಾಗಿ ದೊರಕಿ ಸಂಗೀತದ ಮೂಲಭೂತ ಸತ್ಯದ ಅರಿವಿನಿಂದ ಇಂದಿನ 
ಗಾಂಧರ್ವಗಾನವು, ಮರ್ತ್ಯಮಾಲಿನ್ಯವನ್ನು ತೊಳೆಯುವ ದೈವೀಗಾನವಾಗಿ ಮೈದಳೆಯುವ 
ಸದವಕಾಶವನ್ನು ಈ ಸಾಮವೇದ ಸಂಹಿತೆಯ ಕನ್ನಡದ ಅವತರಣಿಕೆ ಒದಗಿಸುವುದೆಂಬ 
ಸದಾಶಯವೂ ಇದೆ. 


೧೫೫ 

ಕುರಿತೋದದ ಪರಿಣತರಿಗೂ ಸಾಮವೇದಾಧ್ಯಯನವನ್ನು ಮಾಡಲಾರದ ಶ್ರದ್ಧಾಳು 
ಗಳಿಗೂ ಭಕ್ತರಿಗೂ ಸಾಮವೇದದ ಅಂತರಂಗ ದರ್ಶನವು ಸುಲಭ ಸಾಧ್ಯವಾಗಿ ಅದರ 
ವೈಭವವನ್ನನುಭವಿಸುವಂತಲಾಗಲೆಂದು "ವೇದಾನುಸಂಧಾನವೆಂಬ ಕನ್ನಡದ ಕವನ ಗಳು 
ಮೂಲವಿಗ್ರಹಕೆತ್ತಿದುತ್ತವದ ಪಡಿಯಂತೆ' - ಶತಾವಧಾನಿ ಡಾ॥ ರಾ.ಗಣೇಶ ರವರ 
ಅಂತರಂಗದಲ್ಲಿ ಅವತರಿಸಿ ಈ ವೇದಗೃಹಗಳ ಪುಟ್ಟ ಪುಟ್ಟ ಅಂಗಳಗಳಲ್ಲಿ ಚೆಲುವಿನ 
ಚುಕ್ಕೆಯ ರಂಗವಲ್ಲಿಯಂತೆ ಮೂಡಿ ಮುದವನ್ನು ನೀಡುತ್ತಿವೆ. ವಾಕ್ಕಿನೊಡನೆ ಸಹಜ ಸಖ್ಯ 
ವನ್ನೂ ಸಾಮೀಪ್ಯವನ್ನೂ ಸಂಪಾದಿಸಿರುವ ನಮ್ಮ ಈ ಸರಸ್ವತಿಯ ಕುವರ ಭಾಷೆಯ ಆಪ್ತ 
ಗತಿಯನ್ನು ಹಿಡಿದು ಅಭಿವ್ಯಕ್ತಿಯ ಮರ್ಯಾದೆ ಸೌಂದರ್ಯ ಔಚಿತ್ಯ ರೀತಿ ಧ್ವನಿ ರಸ 
ಲಯಗಳಿಂದ ಮಾತಿಗೆ ಇಡಿಯಾಗಿ ನಿಲುಕದ ವಿಲಕ್ಷಣ ಅನಿರ್ವಚನೀಯ ಸ್ಥಿತಿಗೆ ನಮ್ಮನ್ನು ಈ 
ಕವನಗಳ ಮೂಲಕ ಒಯ್ಯುತ್ತಿರುವುದು ಕನ್ನಡಿಗರ ಸೌಭಾಗ್ಯವಾಗಿದೆ. | 


ಜ್ಞಾನಯಜ್ಞೇನ ಚಾಪ್ಕನ್ಮೇ ಯಜನ್ತೋ ಮಾಮುಪಾಸತೇ ॥ ಭ.ಗೀ. ೯.0೧೫ ॥ 
॥ ಓಮ್‌ ॥ 


೧೫೬ 
1 ಓಂ ನಮಃ ಸಾಮವೇದಾಯ ॥ 
ಸಾಮವೇದ ಸಂಹಿತಾ 
ಭಾಷ್ಯಾವತರಣಕಾ 
ವಾಗೀಶಾದ್ಯಾಃ ಸುಮನಸಃ ಸರ್ವಾರ್ಥಾನಾಮುಪಕ್ರಮೇ | 
ಯಂ ನತ್ವಾ ಕೃತಕೃತ್ಯಾಃ ಸುಪ್ತಂ ನಮಾಮಿ ಗಜಾನನಮ್‌ ॥ 
ಯಸ್ಯ ನಿಃಪ್ರಸಿತಂ ವೇದಾ ಯೋ ವೇದೇಭ್ಯೋತಖಲಂ ಜಗತ್‌ । 
ನಿರ್ಮಮೇ ತಮಹಂ ವನ್ಹೇ ವಿದ್ಯಾತೀರ್ಥ ಮಹೇಶ್ವರಮ್‌ || 
ತತ್ವಟಾಕ್ಷೇಣ ತದ್ರೂಪಂ ದಧದ್‌ಬುಕ್ಕಮಹೀಪತಿಃ । 
ಆದಿಶತ್‌ ಸಾಯಣಾಚಾರ್ಯಂ ವೇದಾರ್ಥಸ್ಯ ಪ್ರಕಾಶನೇ ॥ 
ಯೇ ಪೂರ್ವೋತ್ತರ ಮೀಮಾಂಸೇ ತೇ ವ್ಯಾಖ್ಯಾಯಾತಿ ಸಜು ಹಾತ್‌ | 
ಕೃಪಾಲುಃ: ಸಾಯಣಾಚಾರ್ಯೋ ವೇದಾರ್ಥಂ ವಕುಮುದ್ಯತಃ || 
ಸಾಮವೇದಾರ್ಥಮೇಷೋತತ್ರ ಪ್ರಕಾಶಯತಿ ಸಾದರಮ್‌ ।ಟ 
ಉದಾತುಸತಜಿಜಾಸೋ5ರಪಿ ತೇನ ಕತಾರ್ಥತಾ ॥ 
೧ ಎವ ಇ ಲ 
ಯಜ್ಞೋ ಬ್ರಹ್ಮ ಚ ವೇದೇಷು ದ್ವಾವರ್ಥೌ ಕಾಣ್ಣಿಯೋರ್ದ್ವಯೋಕಃ | 
'ಅಧ್ವರ್ಯಮುಖ್ಯೈಃ ಯತ್ತಿಗ್ಗಿಶ್ತತುರ್ಭಿರ್ಯಜ್ಞ ಸಮೃದಃ ॥ 
ನಿರ್ಮಿಮೀತೇ ಕ್ರಿಯಾ ಸಂಘೈರದ್ವರ್ಯುರ್ಯಜ್ಞಿಯಂ ವಪುಃ | 
ತದಲಂಕುರ್ವತೇ ಹೋತಾ ಬ್ರಹ್ಮೋದ್ಧಾತೇತ್ಸಮೀ ತ್ರಯಃ ॥ 
ಆ ೧ ಬ 

ಶಸ್ತ್ರ ಯಾಜ್ಯಾನುವಾಕ್ಯಾಭಿರ್ಹೋತಾಲಜ್ಟುರುತೇsದ್ವರಮ್‌ | 
ಆಜ್ಯಪೃಷ್ಠಾದಿಭಿಃ ಸ್ತೊ ತ್ರೈರುದ್ಧಾ ತಾಲಜ್ಕರೋತೃಮುಮ್‌ Il 
ತ್ರಯಾಣಾಮಪರಾಧನ್ನು ಬ್ರಹ್ಮಾ ಪರಿಹರೇತ್‌ ಸದಾ 1 
ಯಚಾನ್ವಜಇತಿ ಮನ್ರೇಕಸಾವರ್ಥಃ ಸರ್ವೋಇಭಿಧೀಯತೇ ॥ 
ಯಜ್ಞಂ ಯಜುರ್ಭರದ್ದರ್ಯರ್ನಿರ್ಮಿಮೀತೇ ತತೋ ಯಜುಃ । 
ವ್ಯಾಖ್ಯಾತಂ ಪ್ರಥಮಂ ಪಶ್ಚಾದೃಚಾಂ ವ್ಯಾಖ್ಯಾನಮೀರಿತಮ್‌ ॥ 
ಸಾಮ್ನಾಮೃಗಾತ್ರಿತತ್ವೇನ .ಸಾಮವ್ಯಾಖ್ಯಾನಥ ವರ್ಣ್ಯತೇ । 


ಅನುತಿಷ್ಕಾಸು ಜಿಜ್ಞಾಸಾ ವಶಾದ್‌ ವ್ಯಾಖ್ಯಾ ಕ್ರಮೋ ಹ್ಯಯಮ್‌ || 


೧೫೭ 
ಜಾತೇ ದೇಹೇ ಭವತ್ಯಸ್ಯ ಕಟಕಾದಿ ವಿಭೂಷಣಮ್‌ । 
ಆತ್ರಿತಮ್‌ ಮಣಿಮುಕ್ಕಾದಿ ಕಟಕಾದೌ ಯಥಾ ತಥಾ ॥ 
ಯಜುರ್ಜಾತೇ ಯಜ್ಞದೇಹೇ ಸ್ಯಾದೃಗ್ಟಿಸ್ತದ್ವಿಭೂಷಣಮ್‌ 


ಸಾಮಾಖ್ಯಾಮಣಿಮುಕಾದ್ಯಾಯಕ್ಷು ತಾಸು ಸಮಾತ್ರಿತಾಃ ॥ 


ನನ್ವಧ್ವರ್ಯ ಹೋತ್ಸ ಉದ್ದಾತ್ಯ ಬ್ರಹ್ಮ ಕರ್ತವ್ಯ ಪ್ರತಿಪಾದಕೋ ಯೋ 


೨ "ಕ್ರಿ 


ಮನ್ರಸ್ಯ ಸ್ಯಾರ್ಥೋ ಸು; - ಅತಿಚೇತ್‌, ಯೋಜ್ಯತೇ ಸದ 


ಯಚಾಂ ತ್ವ ಪೋಷಮಾಸ್ತೇ ಪುಪುಷ್ಟಾನಾಗಾಯತ್ರಂ ತ್ವೋ ಗಾಯತಿ ಶಕ್ವರೀಷು । 
ಬ್ರಹ್ಮಾ ತ್ವೋ ವದತಿ ಜಾತವಿದ್ಯಾಂ ಯಜ್ಞಸ್ತ ಮಾ ಮಾತ್ರಾಂ ವಿ ಮಿಮೀತ ಉ ತಃ 1 
ಯಗ್ವೇದ ೧೦ 0.೭೧.೧೧. ಗ 
ಇತ್ಯೇಷ ಮನ್ವಃ । ತಸ್ಕಾಯಮರ್ಥಃ - ತ್ವ ಶಬ್ದಃ ಸರ್ವನಾಮಸು ಪಠಿತಃ ಏಕ ಶಬ್ದ 
ಪರ್ಯಾಯಃ । ಏಕೋ ಹೋತ್ಪ ನಾಮಕಃ ಯತ್ತಿಕ್‌ ತತ್ರ ತತ್ರ ವಿಪ್ರಕ್ರೋರ್ಣ ತ್ವೇನಾಧೀಕಾ 
ನಾಮೃಚಾಂ ಯಜ್ಞಾನುಷ್ಠಾನಕಾಲೇ ಸಂಘೋಭಾವಮಾಪಾದ್ಯ ಪುಷ್ಟಿಂ ಕುರ್ವನ್ನಾಸ್ಕೇ ! ಏಕ 
ಉದ್ದಾತ್ರ ನಾಮಕಃ ಶಕ್ವರ್ಯುಪಲಕ್ಷಿತಚ್ಛನ್ಹೋವಿಶೇಷಯುಕ್ತಾಸು ಯಕ್ಷು ಗಾಯತ್ರಾದಿ 
ನಾಮಕಂ ಸಾಮ ಗಾಯತಿ | ಏಕ ಬ್ರಹ್ಮನಾಮಕೋ ಹೋತ್ರಾದೀನಾಂ ವೇದತ್ರಯ ವಿಷಯೇ 
ಯಸ್ಥಿನ್‌ಕಸ್ಥಿಂಶ್ಚಿದಪರಾಧೇ ಜಾತೇ ತತ್ಪತೀಕಾರರೂಪಾಂ ವಿದ್ಯಾಂ ವದತಿ ॥ ನಿರು. ೨೦೨ 


ಅತ ಏವಚ್ಛಂದೋಗಾ ಆಮನನ್ತಿ - "ಯಜ್ಞಸೃಷ್ಠೆ ಹೈಷಭಿಷಗ್‌ ಯದ್ಭಹ್ಠಾ ಹ್ಮಾ ಯಜ್ಞಾ 
ಯೈವ ತದ್ಬೇಷಜಂ ಕೃತ್ವಾ ಹರತಿ ॥ ಛಾಂ.ಉ. ೪.೧೭.೮. ॥ ಇತಿ ! ಯದಿ ಯಬ್ಞಬ್ಛುಕ್ತ 
ಆರ್ತಿರ್ಭವತಿ ಭೂರಿತಿ ಬ್ರಹ್ಮಾ ಗಾರ್ಹಪತ್ಯೇ ಜುಹುಯಾತ್‌ | ಛಾಂ.ಉ. ೪.೭. ೪೧೦ ॥ 
ಇತ್ಯಾದಿ ಚ ಏಕಸ್ತೃದ್ವರ್ಯುರ್ಯಜ್ಞಸ್ಥಿ ಮಾತ್ರಾಮಿಯತ್ತಾಂ ವಿಮಿ ಮೀತೇ ವಿಶೇಷೇಣ 
ಪರಿಚ್ಛಿನತ್ತಿ ಇತಿ ॥ 


ನನು ವೇದಾರ್ಥ ಪ್ರಕಾಶಕೇಸಸ್ಥಿನ್‌ ಗ್ರನ್ನೇ ವೇದಾನಾಂ ವ್ಯಾಖ್ಯೇಯತ್ತೇ ಸತಿ ತತ್ಪರಿ 
ತೃಜ್ಯ ಯಜುರಾದಿಕಂ ವ್ಯಾಖ್ಯೇಯತ್ತೇನೋಪನ್ಯಸಿತುಮಯುಕ್ತಮ್‌ ಇತಿಚೇತ್‌ ನಾಯಂ 
ದೋಷಃ | ಮನ್ರವಿಶೇಷವಾಚಕ್ಕೆರ್ಯಜುರಾದಿ ಶಬ್ಬೈಸ್ಪತ್ತನ್ನನ್ರೋಪೇತಾನಾಂ ವೇದಾನಾಮು 
ಪಲಕ್ಷಿತತ್ವಾತ್‌ । ನನು ಮನ್ರ್ರ ವೇದಯೋಃ ಕೋ ವಿಶೇಷಃ? ಅತಿ ಚೇತ್‌ ಉಚ್ಛತೇ ಮನ್ರ 
ಬ್ರಾಹ್ಮಣ ಸಮಪ್ಪಿರ್ವೇದಃ । ತಥಾಚಾಪಸಮೃ;ಃ ಸ್ಥರತಿ "ಮನ್ತ್ರ ಬ್ರಾಹ್ಮಣಯೋಃ "ವೇದ' 
ನಾಮಧೇಯಮ್‌' ಇತಿ ॥ 


೧೫೮ 

ಉಪನಿಷದ್ಬಾಗಸ್ವನಯೋರನ್ತರ್ಗತಃ ತಥಾ ಚ ಕಾಚಿದುಪನಿಷತ್‌ ಮನ್ರಾ ತ್ಮಿಕಾ 
ಈಶೇತ್ಯೇವಮಾದಿಃ ಕಾಚಿತ್‌ ಬ್ರಾಹ್ಮಣಾತ್ಮಿಕಾ ಕೇನೇತ್ಯಾದಿಃ | ಮೀಮಾಂಸಕ ಮತ ವಿಶೇಷೇ ' 
ತು ಆಮ್ನಾಯಸ್ಕ ಕ್ರಿಯಾರ್ಥತ್ವಾದಾಮರ್ಥ್ಯೈಕ್ಯಮತದರ್ಥಾನಾಮ್‌ | ಇತಿ ॥ ಜೈಮಿನೀ 
ಸೂತ್ರಾತ್‌ ೧.೩.೧. ॥ ಕ್ರಿಯಾಪರಾತಿರಿಕ್ತಾನಾಮುಪನಿಷದಿತಿ ಪ್ರಸಿದ್ದಾನಾಂ ವೇದತ್ವಮೇವ 
ನಾಸ್ತಿ 1 ತತ ಏವ ಅಪರಾ ಖುಗ್ಬೇದೋಯಜುರ್ವೇದಃ ಸಾಮವೇದ ಇತ್ಯಾದಿ ಕಥನ 
ಪೂರ್ವಕಮ್‌ ಅಥ ಪರಾ ಯಯಾ ತದಕ್ಷರಮಧಿಗಮೃತೇ ಇತಿ ॥ ಮುಂ. ಉ.೧.೧.೫. 
ವಾಕ್ಯಮ್‌ ॥ "ವೇದಃ ಕೃತ್‌ಸ್ತೊ "ಧಿಗನ್ನವ್ಯಃ ಸರಹಸ್ಕೋ ದ್ವಿಜನ್ಮನಾ' - ಇತಿ ಮನುವಾಕ್ಕೇ 
ಸರಹಸ್ಯ ಪದಮ್‌ ದ್ರಷ್ಟವದಾನುಶ್ರವಿಕಃ ಇತಿ ಸಾಂಖ್ಯ ಶಾಸ್ತ್ರೇಸ್ಥಿತಿಶ್ಚ ಸಜ್ಜಚ್ಛತೇ । ತದೇತತ್‌ 
ಸ್ಪಷ್ಟಮೇವಾಭ್ಯಧಾಯಿ ಪ್ರಾಭಾಕರೈಃ ಪ್ರವೃತ್ತಿ ನಿವೃತ್ತಿ ಎಧಿ ತಚ್ಛೇಷ ವೃತಿರೇಕೇಣ ಕೇವಲ 
ವಸ್ತುವಾದೀ ವೇದಭಾಗೋ ನಾಸ್ತಿ 1 ಏತತ್ರಯೇ ಮನ್ರಭಾಗಾನಃ ಶ್ರುತಾನಾಮೀಶೇ 
ತ್ಯಾದೀನಾಂ ಕ್ರಿಯಾಪರ ಏವಾರ್ಥೋ ಗ್ರಾಹ್ಯಃ ಅರ್ಥಾನ್ವರಃ ಕಾಲ್ಪನಿಕಃ | ಕೇನೇತ್ಯಾದೌ ತು 
ಬ್ರಾಹ್ಮಣಗ್ರನ್ನಾನಾಮಿವಾದರಾದ್‌ ಬ್ರಾಹ್ಮಣತ್ವ ಭ್ರಮಃ । ತದಾದರಶ್ವ ವೇದವೇತ್ತಭಿ: 
ಶಿಷ್ಯಾನುಪದೇಷ್ಟುಂ ತತ್‌ಪ್ರಣೀ ತತ್ವಾತ್‌ ಬ್ರಾಹ್ಮಣಗ್ರನ್ನ ವಾಜ್ಮಯಾದ್ರಚನಾ ಸಾಮ್ಯಾತ್‌ 
ತತ್ಸಾಹಿತ್ಯಾಚ್ಚ ತಥಾ ಭ್ರಮಃ ಯಥಾ ಗೇಯಾರಣ್ಯ ಗಾನವದೂಹೋಹ್ಯ ಗಾನಯೋರಾರಣ್ಯ 
ಪೌರುಷೇಯತ್ವ ಭ್ರಮಃ । ವೇದೈಕದೇಶಯೋರ್ಮನ್ರ್ರ ಬ್ರಾಹ್ಮಣಯೋಃ ಪೃಥಕ್‌ ಸ್ವರೂಪಂ 
ಜೈಮಿನಿರ್ನ್ಯಾಯೇನ ನಿರ್ಣೀತವಾನ್‌ । ತತ್ರ ಮನ್ತ್ರ ಸ್ವರೂಪ ನಿರ್ಣಯಂ ಜೈಮಿನೀಯ 
ನ್ಯಾಯಮಾಲಾ ವಿಸ್ತರ ಕಾರ ಇತ್ಯಮುದಾಜಹಾರ ॥ 


ಅಹೇಬುದ್ದಿಯ ಮನ್ತ್ರಂ ಮೇ ಅತಿ ಮನ್ರನ್ಯ ಲಕ್ಷಣಮ್‌ I 

ನಾಸ್ತಸ್ತಿವಾಸ್ಯ ನಾಸ್ತೇ ತದವ್ಯಾಪ್ಲಾದೇರವಾರಣಾತ್‌ Il 

ಯಾಜ್ಞಿಕಾನಾಂ ಸಮಾಖ್ಯಾನಂ ಲಕ್ಷಣಂ ದೋಷವರ್ಜಿತಮ್‌ । 
ತೇನುಷ್ಠಾನಸ್ನಾರಕಾದ್‌ೌ ಮನ್ತಶಬ್ದಂ ಪ್ರಯುಣ್ಣೂತೇ Il ಜೈ.ನ್ಯಾ. ಎ. ೨.೧.೭. ॥ 


ಆಧಾನೇ ಇದಮಾಮ್ನಾಯತೇ | ಅಹೇಬುದ್ದಿಯ ಮನ್ತಂ ಮೇ ಗೋಪಾಯೇತಿ । ತತ್ರ 
ಮನ್ತಸ್ಯ ಲಕ್ಷಣಂ ನಾಸ್ತಿ | ಅವ್ಯಾಪ್ತೃತಿವ್ಯಾಪ್ರೋರ್ವಾರಯಿತುಮಶಕೃತ್ವಾತ್‌ । "ವಿಹಿತಾರ್ಥಾ 
ಭಿಧಾಯಕೋಮನ್ವ' ಇತ್ಯುಕ್ತೇ "ವಸನ್ನಾಯ ಕಪಿಜ್ವಾಲಾನಾಲಭತೇ' ಇತ್ಯಸ್ಯ ಮನ್ವಸ್ಯ ವಿಧಿ 
ರೂಪತ್ವಾದವ್ಯಾಪ್ತಿಃ | ಮನನ ಹೇತುರ್ಮನ್ರಃ ಇತ್ಯುಕ್ತೇ ಬ್ರಾಹ್ಮಣೇತತಿ ವ್ಯಾಪ್ತಿಃ । ಏವಮ್‌ 
"ಅಸಿ ಪದಾನ್ನೋ ಮನ್ತ್ರಃ "ಉತ್ತಮಪುರುಷಾನ್ತೋ ಮನ್ತ್ರ' ಇತ್ಯಾದಿ ಲಕ್ಷಣಾನಾಂ ಪರಸ್ಪರ 
ಮವ್ಯಾಪ್ತಿಃ ಇತಿಚೇತ್‌ । ಮೈವಮ್‌ । ಯಾಜ್ಞಿಕ ಸಮಾ ಖ್ಯಾನಸ್ಯ ನಿರ್ದೋಷ ಲಕ್ಷಣತ್ವಾತ್‌ | 


೧೫೯ 

ತಚ್ಚ ಸಮಾಖ್ಯಾನಮನುಷ್ಕಾನ ಸ್ಥಾರಕಾ ದೀನಾಮ್‌ ಮನ್ತತ್ವಂ ಗಮಯತಿ । ಉರು 
ಪ್ರಥಸ್ವೇತ್ಯಾದಯೋಜನುಷ್ಠಾನ ಸ್ಟಾರಕಾಃ | ಅಗ್ನಿಮೀಳೇ ಪುರೋಹಿತಮಿತ್ಕಾದಯಃ ಸ್ತುತಿ 
ರೂಪಾಃ । ಇಷೇತ್ವೇತ್ಯಾದಯಸ್ತಾನ್ಯಾಃ ॥ ಅಗ್ಗ ಆಯಾಹಿ ವೀತಯೇ ಇತ್ಯಾದಯಃ 
ಆಮನ್ರ್ವಣೋಷೇತಾಃ | ಅಗ್ನೀದಗ್ನೀನ್‌ ವಿಹರೇತ್ವಾದಯಃ ಪ್ರೈಷರೂಪಾಃ | ಅಧಃಸ್ವಿದಾಸೀ 
ದುಪರಿಸ್ಪಿದಾಸೀದಿತ್ಯಾದಯೋ ವಿಚಾರರೂಪಾಃ | ಅಂಬೇತಮ್ಬಿಕೇsಮ್ಸಾಲಿಕೇ ನ ಮಾ 
ನಯತಿ ಕಶ್ಚನೇತ್ಯಾದಯಃ ಪರಿದೇವನರೂಪಾಃ । ಪೃಚ್ಛಾಮಿ ತ್ವಾ ಪರಮನ್ತಂ ಪೃಥಿವ್ಯಾ 
ಇತ್ಯಾದಯಃ ಪ್ರಶ್ನರೂಪಾಃ | ವೇದಿಮಾಹುಃ ಪರಮನಂ ಪೃಥಿವ್ಯಾ ಇತ್ಯಾದಯಃ ಉತ್ತರ 
ರೂಪಾಃ | ಏವಮನ್ಯ ದಪ್ರ್ಯದಾಹಾರ್ಯಮ್‌ । ಈದೃಶೇಷ್ಟತ್ಯನ್ನ ವಿಜಾತೀಯೇಷು ಸಮಾಖ್ಯಾ 
ನಮನ್ನರೇಣ ನಾನ್ಯಃ ಕಶ್ಚಿದನುಗಳೋ ಧರ್ಮೊೋಸ್ತಿ ಯಸ್ಯ ಲಕ್ಷಣತ್ವಮುಚ್ಛೇತ | ಲಕ್ಷಣ 
ಸ್ಫೋಪ ಯೋಗಶ್ಚ ಪೂರ್ವಾಚಾರ್ಯೆರ್ದರ್ಶಿತಃ | ಯಹಯೋಸಪಿ ಪದಾರ್ಥಾನಾಂ 
ನಾನ್ವಂ ಯಾನ್ತಿ ಪೃಥಕ್ಕಶಃ - ಲಕ್ಷಣೇನ ತು ಸಿದ್ದಾನಾಮನ್ರಂ ಯಾನ್ತಿ ವಿಪಶ್ಚಿತಃ ಇತಿ ॥ 

ತಸ್ಥಾದಭಿಯುಕ್ತಾನಾಂ ಮನ್ರೋತಯಮಿತಿ ಸಮಾಖ್ಯಾನಂ ಲಕ್ಷಣಮ್‌ ॥ 
ಬ್ರಾಹ್ಮಣ ಸ್ವರೂಪಮಪಿ ತತ್ಸೈವಾಷ್ಟಮಾಧಿಕರಣೇ ಇತ್ನಂ ನಿರ್ಣೀತಮ್‌ ॥ 

ನಾಸ್ಷೈೇತದ್ಬಾ ಹ್ಹ್ಮಣೇತೃತ್ರ ಲಕ್ಷಣಂ ವಿದ್ಯತೇsಥವಾ । 

ನಾಸ್ತೀಯನೋ ವೇದಭಾಗಾ ಅತಿ ಕೃಪ್ಟೇರಭಾವತಃ || 

ಮನ್ರಶ್ಚ ಬ್ರಾಹ್ಮಣಂ ಚೇತಿ ದ್‌ ಭಾಗೌ ತೇನ ಮನ್ರತಃ 1 

ಅನ್ಯದ್‌ ಬ್ರಾಹ್ಮಣಮಿತ್ಯೇತದ್ಬ್ಭವೇತ್‌ ಬ್ರಾಹ್ಮಣ ಲಕ್ಷಣಮ್‌ ॥ 

ಜೈ.ನ್ಯಾ. ವಿ. ಖಲ 1 

ಚಾತುರ್ಮಾಸ್ಯೇಷ್ವಿದಮಾಮ್ನಾಯತೇ । ಏತದ್‌ ಬ್ರಾಹ್ಮಣಾನ್ಯೇವ ಪ್ಚು ಹವೀಗ್‌ಂ 
ಷಿ ಇತಿ ॥ ತತ್ರ ಬ್ರಾಹ್ಮಣಸ್ಯ ಲಕ್ಷಣಂ ನಾಸ್ತಿ । ಕುತಃ) ವೇದ ಭಾಗಾನಾಮಿ ಯತ್ಕಾನವ 
ಧಾರಣೇನ ಬ್ರಾಹ್ಮಣಭಾಗೇಷ್ವನ್ಯಭಾಗೇಷು ಚ ಲಕ್ಷಣಸ್ಯಾವ್ಯಾಪ್ತತಿವ್ಳಾಪ್ತೋಃ ಶೋಧಯಿತು 
ಮಶಕೃತ್ವಾತ್‌; ಪೂರ್ವೋಕ್ತೋ ಮನ್ರಭಾಗ ಏಕಃ, ಭಾಗಾನ್ನರಾಣಿ ಚ ಕಾನಿಚಿತ್‌ 
ಪೂರ್ವೈರುದಾಹರ್ತುಂ ಸಂಜ್ಞಹೀತಾನಿ "ಹೇತುರ್ನಿರ್ವಚನಂ ನಿನ್ನಾ ಪ್ರಶಂಸಾ ಸಂಶ ಯೋ 
ವಿಧಿಃ | ಪರಕೃತಿಃ - ಪರಕ್ರಿಯಾ ಇತಿ ಪುರಾಕಲ್ಬ್ಪೋವ್ಯವಧಾರಣ ಕಲ್ಪನೇತಿ ॥ ತೇನ ಹ್ಯನ್ನಂ 
ಕ್ರಿಯತ ಇತಿ ಹೇತುಃ | ತದ್ದಧ್ನೋದಧಿತ್ವಮಿತಿ ನಿರ್ವಚನಮ್‌ ॥ ಅಮೇಧ್ಯಾ ವೈ ಮಾಷಾ ಇತಿ 
ನಿನ್ನಾ | ವಾಯುರ್ವೈ ಕ್ಷೇಪಿಷ್ನೇತಿ ಪ್ರಶಂಸಾ ॥ ತದ್‌ವ್ಯ ಚಿಕಿತ್ಸಜ್ಜು ಹವಾನಿ ಮಾಹೌಹಾಮಿತಿ 
ಸಂಶಯಃ ॥ ಯಜಮಾನೇನ ಸಮ್ಮಿತೌದುಮ್ಸರೀ ಭವತೀತಿ ವಿಧಿಃ ॥ ಮಾಹಷಾನೇವ ಮಹ್ಯಂ 


೧೬೦ 

ಹಚತೇತಿ ಪರಕೃತಿಃ । ಪುರಾ ಬ್ರಾಹ್ಮಣಾ ಅಭೃಷುರಿತಿ ಪುರಾಕಲ್ಪಃ । ಯಾವತೋತಶ್ಚಾನ್‌ 
ಪ್ರತಿಗೃಹ್ಲೀಯಾತ್‌ ತಾವತೋವಾರು ಣಾಂತ್ಚತುಷ್ಕಪಾಲಾ ನ್ನಿರ್ವಪೇದಿತಿ ವಿಶೇಷಾವಧಾರಣ 
ಕಲ್ಪನಾ | ಏವಮನ್ಯದಷ್ಟ್ಯು ದಾಹಾರ್ಯಮ್‌ । ನಚ ಹೇತ್ವಾದೀನಾಮನೃತಮದಾ ಹೃಣಮ್‌ 
ಇತಿ ಲಕ್ಷಣಮ್‌ । ಮನ್ರೇಷ್ಟಪಿ ಹೇತ್ವಾದಿ ಸದ್ಭಾವಾತ್‌ | ತಥಾಹಿ ಇನ್ನವೋ ವಾಮುತಶನ್ನಿ ಹೀತಿ 
ಹೇತುಃ 1 ಉದಾನಿಷುರ್ಮಹೀರಿತಿ ತಸ್ಮಾ ದುದಕಮುಚ್ಛತ ಇತಿ ನಿರ್ವಚನಮ್‌ 1 
ಮೋಘಮನ್ನಂ ವಿನ್ನತೇ ಅಪ್ರಚೇತಾ ಇತಿ ನಿನ್ನಾ | ಅಗ್ನಿಮೂರ್ಧಾದಿವಃ ಕಕುದಿತಿ ಪ್ರಶಂಸಾ | 
ಅಧಃುಸ್ವಿದಾಸೀದುಪರಿಸ್ವಿದಾಸೀದಿತಿ ಸಂಶಯಃ | ಕಪಿಜ್ವುಲಾನಾಲಭತ ಅತಿ ವಿಧಿಃ 1 
ಸಹಸ್ತಮಯುತಾ ದದದಿತಿ ಪರಕೃತಿಃ ಯಜ್ಞೇನ ಯಜ್ಞಮಯಜನ್ವ ದೇವಾ ಇತಿ ಪುರಾಕಲಃ | 
ಇತಿ ಕರಣ ಬಹುಲಂ ಬ್ರಾಹ್ಮಣಮ್‌ ಇತಿ ಚೇತ್‌ । ನ । ಇತ್ಯದದಾ ಇತ್ಯಯಜಥಾ ಇತ್ಯಪಚ 
ಬ್ರಾಹ್ಮಣೋ ಗಾಯೇದಿತ್ಯಸ್ಥಿನ್‌ ಬ್ರಾಹ್ಮಣೇನ ಗಾತವ್ಯೇ ಮನ್ರೇತತಿವ್ಯಾಪ್ಟೇಃ । ಇತ್ಯಾಹೇತ್ಯ 
ನೇನ ವಾಕ್ಕೇನೋಪನಿಬದ್ದಂ ಬ್ರಾಹ್ಮಣಮಿತಿ ಚೇತ್‌ ನ । ರಾಜಾ ಚಿದ್ಕಂ ಭಗಂ ಭಕ್ಷೀತ್ಯಾಹ । 
ಯೋವಾ ರಕ್ಷಾಃ ಶುಚಿರಸ್ಥೀತ್ಕಾಹ ಇತ್ಯನ ಯೋರ್ಮನ್ರಯೋರತಿವ್ಯಾಪ್ತೇಃ 1 ಆಖ್ಯಾಯಿಕಾ 
ರೂಪಂ ಬ್ರಾಹ್ಮಣಮ್‌ ಅತಿ ಚೇತ್‌ | ನ। ಯಮಯಮೀ ಸಂವಾದಸೂಕಾದಾವತಿವ್ಯಾಪ್ಟೇಃ | 
ತಸ್ಮಾನ್ನಾಸ್ತಿ ಬ್ರಾಹ್ಮಣ ಲಕ್ಷಣಮ್‌ ಇತಿ ಪ್ರಾಪ್ಟೇ ಬ್ರೂಮಃ । ಮನ್ರಬ್ರಾಹ್ಮಣರೂಪ್‌ 
ದ್ವಾವೇವ ವೇದಭಾಗಾ ಎತ್ಯಜೇಕಾರಾತ್‌ ಮನ್ರಲಕ್ಷಣಸ್ಯ ಪೂರ್ವಮಭಿಹಿತತ್ವಾತ್‌ 
ಅವಶಿಷ್ಟೋ ವೇದಭಾಗೋ ಬ್ರಾಹ್ಮಣಮ್‌ ಇತ್ಯೇತಲ್ಲಕ್ಷಣಮ್‌ ಭವತೀತಿ ॥ 


ಮನ್ರವಿಶೇಷಾಣಾಮೃಗ್ಯಜುಃ ಸಾಮರೂಪಾಣಾಂ ಲಕ್ಷಣಾನಿ ತಸ್ಪಿನ್ನೇವಾಧಿಕಾರೇ 
ತ್ರಿಷ್ಟಧಿಕರಣೇಷು ಜೈಮಿನಿಃ ಸೂತ್ರಯಾಮಾಸ - ತೇಷಾಮೃಗ್‌ ಯತ್ರಾರ್ಥವಶೇನ ಪಾದ 
ವ್ಯವಸ್ಥಾ ॥ ಜೈ.ನ್ಯಾ. ಎ. ॥ ಗೀತಿಷು ಸಾಮಾಖ್ಯಾ | ಶೇಷೇ ಯಜುಃ ಶಬ್ದಃ | ಇತಿ ತದೇತನ್ಯಾಯ 
ವಿಸ್ತ್ರರೇ ಸ್ಪಷ್ಟೀಕೃತಮ್‌ || 


ನರ್ಕ್‌ ಸಾಮ ಯಜು ಲಕ್ಷ್ಮಸಾ ಸಾಂಕರ್ಯಾದಿತಿ ಶಜ್ಕ್‌ತೇ 


ಪಾದಶ್ಚಗೀತಿಃ ಪ್ರಶ್ಲಿಷ್ಟ ಪಾಠ ಇತ್ಯಸ್ನಸಜ್ಕರಃ ॥ ಜೈ.ನ್ಯಾ.ಎ. ೨.೧.೧೦ ॥ 
ಇದಮಾಮ್ನಾಯತೇ । ಅಹೇಬುದ್ದಿಯ ಮನ್ರಂ ಮೇ ಗೋಪಾಯ ಯಮೃಷಯಸ್ತ್ರೈ ವಿದಾ 
ವಿದುಃ | ಯಚಃ ಸಾಮಾನಿ ಯಜೂಗ್‌ಂಷಿ । ಕೃಷ್ಣ ಯಜು. ಬ್ರಾ. ೧.೨.೨೬. ॥ ಇತಿ ತ್ರೀನ್‌ 
ವೇದಾನ್‌ ವಿದನ್ರೀತಿ ತ್ರಿವಿದಃ । ತ್ರಿವಿದಾಂ ಸಮ್ಪನ್ನಿನೋನದ್ಯೇತಾರಸ್ತೈ ವಿದಾಃ ತೇ ಚಯಂ 
ಮನ್ತಭಾಗಮೃಗಾದಿರೂಪೇಣ ತ್ರಿವಿಧಮಾಹುಃ ತಂ ಗೋಪಾ ಯೇತಿ ಯೋಜನಾ । ತತ್ರ 
ತ್ರಿವಿಧಾನಾಮೃಕ್‌ಸಾಮಯಜುಷಾಂ ವ್ಯವಸ್ಥಿತಂ ಲಕ್ಷಣಂ ನಾಸ್ತಿ ಟ ಕುತಃ) 1 ಸಾಜ್ಕರ್ಯಸ್ಯ 


೧೬೧ 

ದುಷ್ಪರಿಹರತ್ಹಾತ್‌ । ಅಧ್ಯಾಪಕ ಪ್ರಸಿದ್ದೇ ಖಗ್ಗೇದಾದಿಷು ಪಠಿತೋ ಮನ್ತಃ ಇತಿ ಹಿ ಲಕ್ಷಣಂ 
ವಕ್ಷವ್ಯಮ್‌ । ತಚ್ಚ ಸಜ್ಕೀರ್ಣಮ್‌ । ದೇವೋ ವಃ ಸವಿತೋತ್ಪುನಾತ್ವಚ್ಛಿದ್ರೇಣ ಪವಿತ್ರೇಣ 
ವಸೋಃ ಸೂರ್ಯಸ್ಯ ರಶ್ಲಿಭಿಃ ಇತ್ಯಯಂ ಮನ್ರೋ ಯಜುರ್ವೇದೇ ಸಮೃತಿಪನ್ನೋ 
ಯಜುಷಾಂ ಮಧ್ಯೇ ಪಠಿತಃ | ನ ಚ ತಸ್ಯ ಯಜುಷ್ಟಮಸ್ತಿ । ತದಾ ಹೃಣೇ ಸಾವಿತ್ರ ರೀತ್ಯ 
ಕ್ಷೇನ ವ್ಯವಹ್ನ ್ರತತ್ಸಾತ್‌ ಏತತ್‌ ಸಾಮಗಾಯನಾ ನ್ನಾಸ್ಕೇ | ಇತಿ ಪ್ರತಿಜ್ಞಾಯ ಕಿಇಸ್ಟಿತ್‌ ಸಾ ಸಾಮ 
ಯಜುರ್ವೇದೇಜಕ್ಲೇಕೃತಮ್‌ ಅಕ್ಷಿತಮಸಿ ಅಚ್ಛುತಮಸಿ ಪ್ರಾಣಸಂಶಿತಮಸಿ - ಇತಿ ತ್ರೀಣಿ 
ಯಜೂಗ್‌ಂಷಿ ಸಾಮವೇದೇ ಸಮಾಮ್ದಾತಾನಿ ॥ ಛಾಂ.ಉ. ೩.೧೭.೬. ॥ ತಥಾ ಗೀಯ 
ಮಾನಸ್ಯ ಸಾಮ್ನ ಆಶ್ರಯಭೂತಾ ಯಚಃ ಸಾಮವೇದೇ ಸಮಾಮ್ನಾಯನ್ನೇ | ತಸ್ಮಾನ್ನಾಸ್ತಿ 
ಲಕ್ಷಣ ಮಿತಿ ಚೇತ್‌ | ನ 1 ಪಾದಾದೀನಾಮಸಂಕೀರ್ಣ ಲಕ್ಷಣತ್ವಾತ್‌ । ಪಾದಬನ್ಬೇನಾರ್ಥ 
ಬನ್ನೇನ ಚೋಪೇತಾ ವೃತ್ತಬದ್ದಾ ಮನ್ತಾ ಯಚಃ | ಗೀತಿ ರೂಪಾ ಮನ್ರಾಃ ಸಾಮಾನಿ । ವೃತ್ತ 
ಗೀತಿ ವರ್ಜಿತತ್ವೇನ ಪ್ರಶ್ಲಿಷ್ಟಪಠಿತಾ ಮನ್ರಾ ಯಜೂಗ್‌ಂಪಷಿ ಇತ್ಯುಕ್ತೇ ನ ಕ್ವಾಪಿ ಸಜ್ಕರಃ ॥ 
ಜೈ.ನ್ಯಾ.ವಿ. ೨.೧.೧೨. ॥ ಯದುಕ್ತ ಗೀತಿಷು ಸಾಮಾಖ್ಯೇತಿ ತದೇವ ವಿಶದೀಕರ್ತುಂ 
ರಥನ, ರಶಬ್ದೊ € ನಿರೂಪಿತಃ | 

ಅತಿದೇಶ್ವಂ ಎನಿಶ್ಚೇತುಂ ಕವತೀಷು ರಥನರಮ್‌ । 

ಗಾಯತೀ ತ್ಕೃಗ್‌ ಗಾನಯುಕ್ತಾ ಶಬ್ದಾರ್ಥೊೋ ಗಾನಮೇವ ವಾ ॥ 

ಇತಿ ಚಿನ್ತಾ ಗಾನಯುಕ್ತಾ ತ್ವಭಿತ್ವೇತ್ಮಕ್‌ ಪ್ರಸಿದ್ಧಿತಃ | 

ಲಾಘವಾದತಿದೇಶಸ್ಯ ಯೋಗ್ಯತ್ವಾಚ್ಹಾನ್ತಿಮೋ ಭವೇತ್‌ ॥ ಜ್ವೆ.ನ್ಯಾ.ವಿ. ಯಿತಿ 
ಇದಮಾಮ್ನಾಯತೇ । ಕವತೀಷು ರಥನ್ತರಂ ಗಾಯತೀತಿ 1 ಕಯಾಶಶ್ಚಿತ್ರ ಆಭುವ 
ದಿತ್ಕಾದ್ಯಾಸ್ತಿಸ್ರ ಯಚಃ ಕವತ್ಯಃ । ತಾಸು ವಾಮದೇವ್ಯಂ ಸಾಮಾಧ್ಯಯನತಃ ಪ್ರಾಪ್ತಮ್‌ ! 
ತದ್ಬಾಧಿತುಂ ರಥನ್ರರಂಸಾಮ ತಾಸ್ಪತಿದಿಶ್ಶತೇ | ತತ್ರಾತಿದೇಶಸ್ಯ ಸ್ಪರೂ ಪಂ ನಿಶೆ ತುಂ ರಥನ್ತರ 
ಶಬ್ದಾರ್ಥಶ್ಲಿನ್ನತೇ 1 ಗಾನವಿಶೇಷಯುಕ್ತಾ ಭಿತ್ವಾ ಶೂರನೋ ನುಮ ಇತೀಯಮೃಗ್‌ ಟ 
ಸಾ.ಯ. ೨೩೩. ॥ ರಥನ್ನರಮಿತ್ಯುಚ್ಛತೇ । ಕುತಃ । ಅಧ್ಯೇತ್ಛ ಪ್ರಸಿದ್ಧಿತಃ | ರಥನ್ನರಂ । ಅರ. 
೭೬ ॥/ ಗೀಯತಾಮಿತಿ ಕೇನಚಿದುಕ್ತಾ ಅಧ್ಯೇತಾರಃ ಸ್ವರ ಸ್ತೋಭ ವಿಶೇಷಯುಕಾಮಭಿ 
ತ್ವೇತ್ಮ ಚಂ ಪಠನ್ತಿ | ನ ತು ಸ್ವರಸ್ತೋಭಮಾತ್ರಮ್‌ । ತಸ್ಮಾತ್‌ ಗಾನ ವಿಶಿಷ್ಟಾಯಾ ಯಚೋ 
ರಥನ್ತರ ಶಬ್ದಾರ್ಥತ್ವಮಿತಿ ಪ್ರಾಪ್ಲೇ ಬ್ರೂಮಃ 1 ಸ್ವರಾದಿ ವಿಶೇಷಾನುಪೂರ್ವೀಮಾತ್ರ 
ಸ್ವರೂಪಮೃಗಕ್ಷರ ವ್ಯತಿರಿಕ್ತಂ ಯದ್ಗಾನಂ ತದೇವ ರಥನ್ತರ ಶಬ್ದಾ ರ್ಥಃ ಕುತಃ । ಲಾಘವಾತ್‌ 


ವ 


| ಕಿಳ್ಚು ಕವತೀಷ್ಟಕ್ಷು ಗಾನಮತಿದೇಷ್ಟುಂ ಯೋಗ್ಯಮ್‌ | ನ ತೃಚಸ್ತದ್ಯೋಗ್ಯತಾಸ್ತಿ 


೧೬೨ 
ಕಯಾನೋತಭಿತ್ವೇತ್ಯನ ಯೋರ್ಜ್ಯುಚೋರ್ಯಗಪದಾಧಾರಾಧೇಯಭಾವೇನ ಪಠಿತುಮ 
ಶ್ಯಕೃತ್ವಾತ್‌ । ತಸ್ಮಾದೀಶ ದ್ಲಾನವಿಶೇಷ ಏವ ರಥನ್ತರ ಶಬ್ದಾರ್ಥಃ ॥ ರಹಸ್ಯ. ೧1 ಪುನರಪಿ 
ಸಾಮಶಬ್ದಸ್ಯ ಗಾನ - ಮಾತ್ರವಾಚಿತ್ವಂ ಸ್ಥಾರಿತಮ್‌ ॥ 
ಸಾಮೋಕ್ತಿ ಬೃಹದಾದ್ಯುಕ್ತೀ ಗೀತಾಯಾಮೃಚಿ ಕೇವಲೇ ।ಟ 
ಗಾನೇ ವಾ ಗಾನ ಏವೇತಿ ಸ್ಮಾರ್ಯತೇ ಸಪ್ತಮೋದಿತಮ್‌ ॥ 


ನ್ಯಾ. ಎ. ೯.೨.೧. | 
ಸಾಮಾನ್ಯವಾಚೀ ಸಾಮಶಬ್ದೋ ವಿಶೇಷವಾಚಿನೋ ಬೃಹದ್ರಥನ್ನರಾದಿ ಶಬ್ದಾಶ್ಚ ಗಾನ 
ಮಾತ್ರೇ ವರ್ತ್ತನ್ನೇ । ನ ತು ಗಾನವಿಶಿಷ್ಟಾಯಾಮೃಚೀತ್ಯಯಂ ನಿಯಮ ಸಿದ್ಧಃ | ಸೋತತ್ರ 
ವಕ್ಷ್ಯಮಾಣ ವಿಚಾರೋಪಯೋಗೀತಯಾ ಸ್ಮಾರ್ಯತೇ ಅತಿ ॥ 


ಸಾಮ ಶಬ್ದವಾಚ್ಛಸ್ಯ ಗಾನಸ್ಕ ಸ್ವರೂಪಮೃಗಕ್ಷರೇಷು ಕೃಷ್ಟಾದಿಭಿಃ ಸಪ್ತಭಿಃ ಸ್ವರೈಃ 


ನ ಲ 
ಅಕ್ಷರವಿಕಾರಾದಿಭಿಶ್ಚ ನಿಷ್ಟಾದೃತೇ । ಕ್ರುಷ್ಠಃ ಪ್ರಥಮೋ ದ್ವಿಶೀಯಸ್ಪತೀಯಶ್ನತುರ್ಥ:ಃ 
ಪಣ್ಣುಮಃ ಷಷ್ಠಶ್ಚೇತ್ಯೇತೇ ಸಪ್ಪಸ್ತರಾಃ । ತೇಚಾವಾನ್ನರ ಭೇದೈರ್ಬಹುಧಾಭಿನ್ನಾಃ ಸ್ಪರಸ್ಯ ಸಾಮ 
ನಿಷ್ಟಾದಕತ್ವಂ ॥ ಛಾಂ.ಉ. ೧.೮.೩, ೪. ॥ ಪ್ರಶ್ನೋತ್ತರಭ್ಯಾಮಾಮನನ್ತಿ ಸ ಹ ಶಿಲಕಃ 
ನು ಷ್ಟು; ದಾಲ್ಬಮುವಾಚ ಹನ್ರಃ ತ್ವಾ ಪೃಚ್ಛಾನೀತಿ 1 ಪೃಚ್ಛೇತಿ ಹೋವಾಚ! 
ಕಾ ಸಾಮ್ನೋ ಗತಿರಿತಿ । ಸ್ವರ ಇತಿ ಹೋವಾಚ । ಇತಿ | ಕಾಣ್ವಾ ಉದ್ದೀಧವಿದ್ಯಾಯಾಂ ಸರಸ್ಯ 
ಸಾಮ ಸಮೃನ್ನಿ ಸರ್ವಸ್ವ ಸ್ನಾನೀಯತ್ನಂ ಶೋಭನ ವರ್ಣ ಸ್ನಾನೀಯತ್ಪಂ ಚಾಮನನಿ । 
ಇ ನ [eo ಸ ಆಪಿ 

ಸಾ.ವಿ.ಬ್ರಾ. ೧.೧.೧೧ ॥ ತಸ್ಯ ಹೃತಸ್ಯ ಸಾಮ್ನೊ € ಯಃ ಸ್ವ ವೇದಭವತಿ ಹಾಸ್ಯ ಸ್ಪಮ್‌ ತಸ್ಯ 
ಸ್ವರ ಏವ ಸ್ವಮ್‌ - ಇತಿ | ತಸ್ಯ ಹೈತಸ್ಯ ಸಾಮ್ನೋ ಯಃ ಸುವರ್ಣಮ್‌ ವೇದ ಭವತಿ ಹಾಸ್ಯ 
ಸುವರ್ಣಮ್‌ ತಸ್ಯ ವೈ ಸ್ವರ ಏವಸುವರ್ಣಮ್‌ ಅತಿ ಚ ॥ ಬ್ರ. ಉ.೧.೩. ೨೫, ೨೬ ॥ 


೭೭೬ 


ಅಕ್ಷರ ವಿಕಾರಾದೀನಾನ್ತು ಸಾಮ ನಿಷ್ಟಾದಕತ್ವಂ ನವಮಾಧ್ಯಾಯಸ್ಯ ದ್ವಿತೀಯ ಪಾದೇ 
ಏವ "ಅರ್ದೈಕತ್ಹಾದ್‌ ವಿಕಲ್ಪ: ಸ್ಯಾತ್‌ ॥ ಜ್ಞೆನ್ಯೊವಿ ೯.೨.೭, ॥ ಇತ್ವೇತಸ್ಯ 
ಸಪ್ರಮಾಧಿಕರಣಗತಸ್ಯ ಸೂತ್ರಸ್ಯ ವ್ಯಾಖ್ಯಾನಾವಸರೇ ಶಬರಸ್ವಾಮಿನಾ ಸ್ಪಷ್ಟಮುಕ್ತಮ್‌ - 
ಸಾಮವೇದೇ ಸಹಸ್ರಂ ಗೀತ್ಯುಪಾಯಾಃ । ಆಹ ಕ ಇಮೇ ಗೀತ್ಕುಪಾಯಾ ನಾಮ? ಉಚ್ಯತೇ 
- ಗೀತಿರ್ನಾಮ ಕ್ರಿಯಾಹ್ಯಾಭ್ಯನ್ನರ ಪ್ರಯತ್ನಜನ್ಯಾ ಸ್ವರವಿಶೇಷಾಣಾಮಭಿ ವೃಜಗ್ಹಿಕಾ ಸಾಮ 
ಶಬ್ದಾಭಿಲಪ್ಯಾ ಸಾ ನಿಯತ ಪ್ರಮಾಣಾ ಯಚಿ ಗೀಯತೇ ॥ ತತ್ತ ಮಾದನಾರ್ಥೊೋತಯ 
ಮೃಗಕ್ಷರ ವಿಕಾರೋ ವಿಶ್ಲೇಷೋ ವಿಕರ್ಷಣಮಭ್ಯಾಸೋ । ವಿರಾಮಃ ಸ್ಕೋಭ ಇತ್ಯೇವ 


೧೬೩ 
ಮಾದಯಃ ಸರ್ವೇ ಸಾಮವೇದೇ ಸಮಾಮ್ನಾಯನ್ನೇ ಅತಿ ತದ್ದಿಷಯೇ ವಿಚಾರೋ 
ನ್ಯಾಯವಿಸ್ತ ರೇಭಿಹಿತಃ । 


ಸಮುಚ್ಚೀಯಾ ಎಕಲ್ಪ್ಯಾ ವಾ ಎಭಿನ್ನಾ ಗೀತಿ ಹೇತವಃ । 
ಆದ್ಯಃ ಪ್ರಯೋಗಗ್ರಹಣಾದರ್ಥ್ಥಿಕತ್ವಾದ್ವಿಕಲ್ಪನಮ್‌ ॥ ಜೈ.ನಾ.ವಿ.೯.೨.೭ ॥ 


ಛಾಂದೋಗ್ಯೇ ತಲವಕಾರಾದಿ ಶಾಖಾ ಭೇದೇಷು ವಿಲಕ್ಷಣಾ ಗೀತಿಹೇತವೋತಕ್ಷರ 
ವಿಕಾರಾದಯ ಆಮ್ನಾಯನ್ನೇ | ತೇ ಸರ್ವೇ ಕರ್ಮಾನುಷ್ಠಾನೇ ಸಮುಇಸಣ್ಮೇತವ್ಯಾಃ | ಕುತಃ ? 
ಪ್ರಯೋಗವಚನೇ ಸರ್ವೇಷಾಂ ಪರಿಗೃಹೀತತ್ವಾತ್‌ | ಮೈವಮ್‌ । ಏಕೈಕ ಶಾಖೋ 
ಕೈರೇವಾಕ್ಟರ ವಿಕಾರಾದಿಭಿರಧ್ಯಯನ ಕಾಲ ಏವ ಗೀತಿ ಸ್ವರೂಪ ನಿಷ್ಟತ್ತೇಃ ತನ್ನಿಷ್ಟತ್ತಿ ಲಕ್ಷಣಸೃ 
ಪ್ರಯೋಜನಸೈೈಕತ್ವಾತ್‌ ಪ್ರಯೋಗವಚನ ಪರಿಗೃಹೀತಾ ಅಪಿ ವ್ರೀಹಿಯ ವವದ್‌ 
ಬೃಹದ್ರಥನ್ನರವಚ್ಚ ವಿಕಲ್ಪನ್ನೇ ಇತಿ ॥ ಗೀತಿ ಹೇತುಷು ಸ್ತೊ ೇಭಸ್ಕಾತ್ಕನ್ತಮ ಪ್ರಸಿದ್ಧತ್ವಾ 
ತೆಲ್ಪಕ್ಷಣಂ ತಸ್ಪಿನ್ನೆ €ವ ಪಾದೇ ಏಕಾದಶಾಧಿಕರಣೇ ಚಿನಿತಮ್‌ ॥ 


ಸ್ತೋಭಸ್ಕ ಲಕ್ಷಣಂ ನಾಸ್ತಿ ಕಿಂ ವಾಸ್ತಿ ನ ವಿವರ್ಣತಾ 1 
ಡ್‌ ಎಣ) ದ್‌ FINK 1! 
ಆಧಿಕೃಮಪ್ಯತಿವ್ಯಾಪ್ತಂ ವಿಶಿಷ್ಟಂ ಲಕ್ಷಣಮ್‌ ಭವೇತ್‌ ॥ ಜೈ.ನ್ಯಾ.ಎ.6. 


ನ ತಾವದ್‌ ವಿವರ್ಣತ್ವಂ । ತಲ್ಲಕ್ಷಣಮ್‌ ।ಟ ವರ್ಣವಿಕಾರಸ್ಯ ವಿಪರೀತವರ್ಣತ್ವೇನ 
ಸ್ತೋಭತ್ಸಪ್ರಸಜ್ನಾ ತ್‌ | ಅಗ್ನ ಆಯಾಹಿ ॥ ಸಾ.ಯ.೧. ॥ ಆತ್ಯಸ್ಯಾಮೃಚಿ ಅಕಾರಸ್ಯ ಸ್ಥಾನೇ 
ಓಕಾರಂ ಕೃತ್ವಾ ಗಾಯನ್ತಿ ಓಗ್ನಾಯಿ ಇತಿ ॥ ಸಾ.೧. // ಅಧಿಕೋ ವರ್ಣಃ ಸ್ತೋಭ ಅತ್ಯುಕ್ತೇ 
ಸತಿ ಅಭ್ಯಾಸೇತತಿವ್ಯಾಪ್ತಿಃ | ಪಿಬಾಸೋಮಮಿನ್ಹಮನ್ಹ್ನತುತ್ಯೇತಸ್ಯಾಮೃಚಿ ॥ ದತುತ್ವೇತ್ಯಕ್ಷರ 
ತ್ರಯಂ ಗಾನಕಾಲೇ ದ್ವಿರಭ್ಯಸ್ತಮ್‌ । ಅತೋವಿಕಾರಾ ಭ್ಯಾಸಯೋರತಿ ವ್ಯಾಪ್ತೇರ್ನಾಸ್ತಿ 
ಲಕ್ಷಣಮ್‌ ಇತಿ ಚೇತ್‌ । ಮೈವಮ್‌ । ಅಧಿಕತ್ಸೇ ಸತ್ತೃಗ್ವಿಲಕ್ಷಣ ವರ್ಣಃ ಸ್ತೋಭಃ ಇತಿ 
ವಿಶಿಷ್ಟಸ್ಯ ತಲ್ಲಕ್ಷಣತ್ವಾತ್‌, ಲೋಕೇಪಿ ಸಭಾಯಾಂ ವಿಪ್ರಲಮೃಕೇನೋಚ್ಯ ಮಾನಂ 
ಪ್ರಕೃತಾರ್ಥಾನನ್ವಿತಂ ಕಾಲಕ್ಷೀಪಮಾತ್ರ ಹೇತುಕಂ ಶಬ್ದ ರಾಶಿಂ ಸ್ತೋಭ ಇತ್ಯಾಚಿಕ್ಷತೇ । 
ತಸ್ಮಾದಸ್ತಿ ಲಕ್ಷಣಮ್‌ ॥। ಅಕ್ಷರ ವಿಕಾರ ಸ್ತೋಭಾದಿವತ್‌ ವರ್ಣ ಲೋಪೋಪಪಿ ಕ್ವಚಿದ್‌ ಗೀತಿ 
ಹೇತುರ್ಭವತಿ । ತಲ್ಲೋಪ ಎಷಯಶ್ಚ ವಿಚಾರೋಇಭಿಹಿತಃ ॥ 


ಇರಾ ಗಿರಾ ವಿಕಲ್ಪಃ ಸ್ಕಾದುತೇರೈವಾ ವಿಶೇಷತಃ । 
ಆದ್ಯೋಮೈವಂ ಬಾಧ ಪೂರ್ವಮಿರಾಯಾ ವಿಹಿತತ್ವತಃ ॥ ಜೈ.ನಾ.ಎ.೯. ೧.೧೮ । 


೧೬೪ 
ಜ್ಯೋತಿಷ್ಟೋಮೇ ಶ್ರೂಯತೇ । ಯಜ್ಞಾಯಜ್ಞೀಯೇನ ಸ್ತುವೀತ ಇತಿ ॥ ಯಜ್ಞಾ 
ಯಜ್ಞೇತೃನೇನ ಶಬ್ದೇನ ಯುಕ್ತಾಯಾಮೃಚ್ಛು ತೃನ್ನಂ ಸಾಮ ಯಜ್ಞಾಯಜ್ಞೀಯಮ್‌ 
ತಸಾಮಚಿ ಗಿರಾ ಶಬಃ ಪಠತೇ 1"ಯಜಾಯಜಾವೋ ಅಗಯೇ ಗಿರಾ ಗಿರಾ ಚ ದಕ್ಷಸೇ ಇತಿ 
ಶಿ ಲ ಎ ಜೆ ವ ಗ ಎ್ಮ ಇ 
| ಯ. ೩೫. ॥ ತತ್ರ ಸಾಮಗಾ ಯೋನಿಗಾನಮಧೀಯಾನಾಃ ಸಹೈವ ಗಕಾರೇಣ ಗಾಯನ್ನಿ। 
ಗಾಯಿರೇತಿ ತು ಗಕಾರ ಲೋಪ ಪೂರ್ವಕಮಾಕಾರಯಕಾರಾದಿಕಂ ಗಾನಂ ವಿಧೀಯತೇ । 
ಐರಂ ಕೃತ್ಪೋದ್ದೇಯಮಿತಿ | ಗಿರಾ ಶಬ್ದೇ ಗಕಾರ ಲೋಪಾದಿರಾಶಬ್ಲೋ ಭವತಿ 1ಇರಾಯಾಃ 
ಸಮೃನ್ಹಿ ಗಾನಮ್‌ ಐರಮ್‌ । ತಾದೃಶಂ ಕೃತ್ವಾ ಪ್ರಯೋಗ ಕಾಲೇ ತದ್ಗಾನಂ 
ಕರ್ತ್ರವ್ಯಮಿತೃರ್ಥಃ | ತತ್ರ ಯೋನಿಗಾನ ಬ್ರಾಹ್ಮಣಯೋಃ ಸಮಾನ ಬಲತ್ವೇನ ವಿಶೇಷಾ 
ಭಾವಾತ್‌ ವಿಕಲ್ಪೇನ ಪ್ರಯೋಕ್ತವ್ಯಮ್‌ - ಅತಿ ಪ್ರಾಪ್ತೇ ಬ್ರೂಮಃ 1। ನ ಗಿರಾಗಿರೇತಿ 
ಬ್ರೂಯಾದ್‌ ಯದ್‌ ಗಿರಾಗಿರೇತಿ ಬ್ರೂಯಾದ್‌ ಆತ್ಮಾನಮೇವ ತದುದ್ದಾತಾ ಗಿರೇದಿತಿ । 
ತಾಂ.ಮ. ಬ್ರಾ.೮.೬.೧.೧೪. ॥ ಗಕಾರಸಹಿತ ಗಾನೇ ಬಾಧಕಮುಕ್ಟ್ವಾ ಗಕಾರ ರಹಿತಮಿರಾ 
ಪದಂ ಗೇಯತ್ತೇನ ವಿಧೀಯತೇ ।ಟ ತತ್ಪದಾದೇರಿಕಾರಸ್ಯ ಗಾನಾರ್ಥಮಾಕಾರೋ ಯಕಾರ 


ಈಕಾರಶ್ನೇತಿ ತ್ರೀನ್‌ವರ್ಣಾನ್‌ ಪ್ರಯುಜ್ಞಾತೇ | ತತ ಆಯಿರಾ ಇತ್ಯೇವ ಗಾತವ್ಯಮ್‌ ॥ 
ರಹಸ್ವ ೫೧. ॥ 


ತತ್ತೈವೋಪರಿ ತನಾಧಿಕಾರೇ ಕಶ್ಲಿದ್‌ ಎಶೇಷಶ್ಚಿನಿತಃ - ಇರಾಪದಂ ನ ಗೇಯಂ 
ಸ್ಯಾದ್‌ ಗೇಯಂ ವಾ ಗೀತ್ಯನುಕ್ತಿತಃ | ನ ಗೇಯಂ ಗೀಯಮಾನಸ್ಕ ಸ್ಥಾನೇ ಪಾತಾತ್‌ 
ಪ್ರಗೀಯತೇ ॥ ಬ್ರಾಹ್ಮ ಣೇನ ವಿಹಿತ ಇರಾಶಬ್ದೋ ನ ಗಾತವ್ಯಃ । ಕುತಃ? ಐರಮಿತಿ ಶಬ್ದೇನ 
ಗೀತೇರನುಕ್ತ ತ್ತ್ವಾತ್‌ ॥ ವಿಮುಕ್ತಾದಿಚ್ಯೋತಣ್‌ । ಪಾಣಿನೀ.೫.೨.೬೧. ಇತಿ ಸೂತ್ರೇಣೇ 
ರಾ ಶಬ್ದಾದಣ್‌ ಪ್ರತೃಯೋ ಮತ್ವರ್ಥೋಯೋ ವಹಿತಃ | ತಥಾಸತೀರಾಪ ದೋಪೇತಂ 
ಕೃತ್ವೇತ್ವೇತಾವಾನೇವಾಥ್ಥೋ ಭವತಿ । ಯದಿ ಪ್ರಗೀತೇರಾಪದ ಸಮೃನ್ನಃ ತದ್ದಿತೇನ 
ವಿವಕ್ಷೀತ ತದಾನೀಮಾಕಾರೋ ಯಕಾರ ಈಕಾರೋ ರೇಫ ಆಕಾರಶ್ಪೆತೈಃ ಪಣ್ಬುಭಿ 
ರ್ವರ್ಣೈರ್ನಿಷ್ಟನ್ನಮಾಯೀರಾ ರೂಪಂ ಗೀಯಮಾನೇರಾ ಶಬ್ದ ಪ್ರಾತಿಪದಿಕಂ ಭವತಿ | 
ತಾದೃಶಾತ್‌ ಪ್ರಾತಿಪದಿಕಾತ್‌ ಪಾಣಿನೀಯೇನ ವೃದ್ಧಾಚ್ಛಃ ॥ ೪.೨.೧೦೧೪. ॥ ಇತಿ ಸೂತ್ರೇಣ 
ಪ್ರತ್ಯಯಾನ್ನರೇ ಸತಿ ಆಯಿರೋಯಂ ಕೃತ್ವೇತಿ ಬ್ರಾಹ್ಮಣಪಾಠೋ ಭವೇತ್‌ । ತಸ್ಥಾನ್ನ 
ಗೇಯಮ್‌ ಇತಿ ಪ್ರಾಪ್ತೇ ಬ್ರೂಮಃ । ಗೀಯಮಾನಸ್ಯ ಗಿರಾ ಪದಸ್ಯ ಸ್ಥಾನೇ ಇರಾ ಪದಂ 
ಎಧೀಯತೇ - ಇತಿ ಪದಮಾತ್ರಸ್ಯ ಬಾಧಃ । ಗಾನನ್ಮು ನ ಬಾಧ್ಯತೇ । ಕಿಣ್ಚು ವಿಮುಕ್ತಾದಿ | 
೫.೨.೬೧. // ಸೂತ್ರೇಣಾಣ್‌ ಪ್ರತ್ಯಯೇಇಪಿ ಪೂರ್ವಸ್ಥಾತ್‌ ಮತ್‌ ಛಃ ಸೂಕ್ತ ಸಾಮ್ನೋಃ | 


೧೬೫ 
೫.೨.೫೯ ॥ ಇತಿ ಸೂತ್ರಾತ್‌ ಸಾಮಾನುವೃತ್ತೆ ೇರೈರಂ ಸಾಮೇ ತೃರ್ಥೊೋ ಭವತಿ । ಸಾಮತ್ವಂ 
ಚ ಗೀತಿ ಸ ಸಾಧ್ಯಮ್‌ | ಯದಾ ತು ತಸ್ಯ ವಿಕಾರಃ ೪೩.೧೩೪. ॥ ಇತೃಸ್ಥಿನರ್ಥೇ ಅನ್‌ 
ಪ್ರತ್ಯಯಃ ತದಾನೀಮಿರಾಯಾವಿಕಾರ ಇತಿ ವಿಗ್ರಹೇ ಯಥೋಕ್ತಂ ಗಾನಂ ಲಭ್ಯತೇ । ತಸ್ಮಾತ್‌ 
- ಗಾತವ್ಯಮ್‌ ಇತಿ ॥ 


ಬಹುಭಿಃ ಪ್ರಕಾರೈರ್ಗಾನಾತ್ಮಕಂ ಯತ್‌ ಸಾಮ ಸ್ವರೂಪಂ ನಿರೂಪಿತಮ್‌ 
ತಸ್ಯೈವ ದೇವತಾ ಸ್ತುತಿ ಹೇತುತ್ವಂ ನಿರ್ಣೀತಮ್‌ ॥ 
ಬಕ್‌ ಸಾಮಾಭ್ಯಾಂ ವಿಕಲ್ಪೇನ ಸ್ತುತಿಃ ಸಾಮೈವ ವಾಗ್ರಿಮಃ | 
ಪುರೇವ ಜಟಾ ಸಾಮಪ್ರಾಶಸ್ತ್ಯ ದರ್ಶನಾತ್‌ ॥ 
ಜೈ.ನ್ಯಾ.ವಿ. ೯.೨.೮. ॥ 


ಕೃಚಿತ್‌ ಕರ್ಮ ವಿಶೇಷೇ ಶ್ರೂಯತೇ । ಯಚಾ ಸುವತೇ । ಸಾಮ್ನಾ ಸ್ತುವತೇ ಇತಿ | ತತ್ರ 
ಪೂರ್ವನ್ಯಾಯೇನ ವಿಕಲ್ಲಃ ಇತಿ ಚೇತ್‌ ಮೈವಮ್‌ । ಯಜ್ಗಿನಿನ್ಹಾ ಸಾ ಸಾಮ ಪ್ರಶಂಸ 
ಯೋರ್ವಾಕೃಶೇಷೇಇವಗಮಾತ್‌ । ಯದೃಚಾ ಸ್ತುವತೇ ತದಸುರಾ ಅನ್ನವಾಯನ್‌ ಯತ್‌ 
ಸಾಮ್ನಾ ಸುವತೇ ತದಸುರಾನಾನ್ಹವಾಯನ್‌ ಯ ಏವಂ ವಿದ್ವಾನ್‌ ಸಾ ಸಾಮ್ನಾ ಸುವೋತ 
ಇತ್ವಚಂ ನಿನ್ನಿತ್ವಾ ಸಾಮಪ್ರಶಸ್ಯ ಲಿಜ್‌ ಪ್ರತ್ಯಯೇನ ಸಾಮ ವಿಹಿತಮ್‌ ತಸ್ಮಾತ್‌ ಸಾಮ್ಮೈ ವ 
ಸ್ತೋತವ್ಯಮ್‌ ಇತಿ । ತಸ್ಯ ಚ ಸಾಮ್ನ ಯಚಂ ಪ್ರತಿ ಸಂಸ್ಕಾರಕತ್ವಂ ತಸ್ಥಿನ್ನೇವ ಪಾದೇ 
ದ್ವಿತೀಯಾಧಿಕರಣೇ ನಿರ್ಣೀತಮ್‌ । 


ಸಾಮರ್ಚಂ ಪ್ರತಿ ಮುಖ್ಯಂ ಸ್ಯಾದ್‌ ಗುಣೋ ವಾ ಬಾಹ್ಯ ಪಾಠತಃ | 
ಮುಖ್ಯಮಭ್ಯಸಿತುಂ ಪಾಠೋ ಗುಣೋ ಗೀತಾಕ್ಷರೈಃ ಸುತೇಃ Il 
ಜೈೆ.ನ್ಯಾ. ಎ. ೯.೨.೨. ೧ 


ರಥನ್ನರಂ ಗಾಯತೀತ್ಯಾದ್‌ ಯದ್ದಾನಂ ವಿಹಿತಂ ತದೇವ ಸಾಮ ಶಬ್ದಾರ್ಥ ಇತಿ 
ಪ್ರತಿಪಾದಿತಂ ಸ್ಥಾರಿತಣ್ಜು | ತದೇತದ್‌ ಗಾನಂ ಯಚಂ ಪ್ರತಿ ಪ್ರಧಾನ ಕರ್ಮಸ್ಯಾತ್‌ । ಕುತಃ? 
ಯಾಗ ಪ್ರಯೋಗಾದ್‌ ಬಹಿರಧ್ಯಯನಕಾಲೇಇಪಿ ಪಠ್ಯಮಾನತ್ವಾತ್‌ ಗುಣಕರ್ಮತ್ವೇತು 
ವ್ರೀಹಿ ಪ್ರೋಕ್ಷಣಾದಿವದ್‌, ಯಾಗ ಪ್ರಯೋಗ ಮಧ್ಯ ಏವ ಗಾನಮನುಷ್ಠೀಯೇತ | ತತೋ 
ಬಹಿರ್ಗಾನಸೃ ವಿಶ್ವಜಿದಾದಿವತ್‌ ಫಲಂ ಕಲ್ಪನೀಯಮ್‌ ಮಧ್ಯಕಾಲೀನ ಗಾನಂತು ಪ್ರಯಾ 
ಜಾದಿವದಾರಾದುಪಕಾರಕಮ್‌ । ತಸ್ಮಾನ್ಮುಖ್ಯಮೇತತ್‌ ನ ತು ಗುಣ ಕರ್ಮ ಅತಿ ಪ್ರಾಪ್ನೇ 
ಬ್ರೂಮಃ । ನ ತಾವದ್‌ ಬಹಿಃ ಪಾಠಃ ಪ್ರಧಾನ ಕರ್ಮತ್ವಂ ಕಲ್ಪಯಿತುಂ ಶಕ್ನೋತಿ । 


೧೬೬ 

ಭೂಮಿರಥಿಕ ಶುಷ್ಕೇಷ್ಟಿ ನ್ಯಾಯೇನ ಪ್ರಯೋಗ ಪಾಟವಾಯ ಗಾನಾಧ್ಯಯನೋಹಪಪತ್ತೇಃ 
ಭೂಮಿರಥಿಕೋ ಭೂಮ್‌ ರಥಮಾಲಖ್ಯಾ ಭ್ಯಾಸಂ ಕರೋತಿ ಯಥಾ ವಾ ಛಾತ್ರ: 
ಶುಷ್ಟೇಷ್ಟಾ ಪ್ರಯೋಗ ಪಾಟವಂ ಸಮ್ಪಾದಯತಿ, ತದ್ವತ್‌ | ನಾಪಿ ಗುಣಕರ್ಮತ್ನೇ 
ಪ್ರಯೋಜನಾಭಾವಾತ್‌ ಪ್ರಧಾನಕರ್ಮತ್ವ ಮಿತಿ ವಾಚ್ಯಮ್‌ । ಗಾನೇನ ಸಂಸ್ಕೃತ್ಛೆಃ ಜುಗಾಕ್ಷರೈಃ 
ಸ್ತುತಿ ಸಮೃವಾತ್‌ ಆಜೈೈಸ್ತುವತೇ ಪೃಷ್ಟೆಃ ಸ್ತುವತೇ ಇತಿ ಸ್ತುತಿವಿಧಾನಾತ್‌ । ತಸ್ಮಾ ದೃಗಾಕ್ಷ 
ರಾಣಾಂ ಸ್ವರವಿಶಿಷ್ಠತ್ತಾಕಾರಾಭಿ ವ್ಯಕ್ತಿರ್ದ್ಧಷ್ಟಂ ಪ್ರಯೋಜನಮಿತ್ಯದೃಷ್ಟಸ್ಕಾ ಕಲ್ಪನೀಯ 
ತ್ವಾದ್‌ ಗಾನಂ ಸಂಸ್ಕಾರ ಕರ್ಮ - ಇತಿ ॥ 

ಯಥೋಕಮೃಗಕ್ಷರಾಣಾಂ ಸಂಸ್ಕಾರಕಂ ಗೀತ್ಯಾತ್ಮಕಂ ಯತ್‌ ಸಾಮ ತದೇ ತದೇಕೈಕಂ 
ಛನ್ಹೋಗಾ ಏಕೈಕ ಸ್ಯಾಮೃಚಿ "ವೇದ ಸಾಮ' ನಾಮಕೇ ಗ್ರನ್ನೇ ಅಧೀಯನ್ನೇ ಊಹನಾಮ 
ಕೇತುಗ್ರನ್ನೇ ಏಕೈಕಂ ಸಾಮತ್ತಚೀsಧೀಯತೇ ಸೋ5ಯಮೂಹ ಗ್ರನ್ನಃ ॥ 

ಲ J) 


ಊಹಗ್ರನ್ನೋನಪೌರುಷೇಯಃ ಪೌರುಷೇಯೋತಥವಾಗ್ರಿಮಃ । 
ವೇದಸಾಮ ಸಮಾನತ್ವಾದ್‌ ವಿಧಿ ಸಾರ್ಥತ್ವತೋಶನಿಮಃ ॥ 
ಜೈ. ನ್ಯಾ. ಮಾ. ೯.೨.೧-೨. ॥ 
ಯಸ್ಮಿನ್‌ ಗ್ರನ್ನೇ ಸಾಮಗಾಸ್ಟಚೀ ಸಾಮೈಕೈಕಂ ಗಾಯನ್ತಿ ಸೋsಯಮೂಹ ಗ್ರನ್ನೋ ನಿತ್ಯೋ 
ನ ತು ಪುರುಷೇಣ ನಿರ್ಮಿತಃ । ಕುತ? ಅನಧ್ಯಾಯವರ್ಜನೇನ ಕರ್ತ್ರರಸ್ಫರಣೇನಾಧ್ಯಾಪ 
ಕಾನಾಂ ವೇದತ್ವ ಪ್ರಸಿಧ್ಯಾಚ ವೇದಸಾಮ ನಾಮ ಯೋನಿ ಗ್ರನ್ನ ಸದೃಶತ್ನಾತ್‌ ಇತಿ ಚೇತ್‌ | 
ಮೈವಮ್‌ । ಅಪೌರುಷೇಯತ್ವೇ ಎಧಿವೈಯರ್ಥ್ಯ ಪ್ರಸ ಜಾತ್‌ 1 ಯದ್ಯೋನ್ಯಾಂ ತದುತ್ತರ 
ಯೋರ್ಗಾಯತಿ | ಇತಿ ವಿಧೀಯತೇ ॥ ಅಯ ಮರ್ಥಃ |। ಅಪ್‌ೌರುಷೇಯತ್ತೇನ ಸಮೃತಿ 
ಪನ್ನೇ ವೇದಸಾಮ ನಾಮಕೇ ಗ್ರನ್ನೇ ಕಯಾ ನಶ್ಚಿತ್ರ ಆ ಭುವತ್‌ 1 ಯ. ೧೬೯.೬೮೨. ॥ 
ಇತ್ಯೇತಸ್ಯಾಂ ಯೋನ್ಯಾಮೇಕಸ್ಯಾಮೃಚಿ ಯದ್‌ ವಾಮದೇವ್ಯ ನಾಮಕಂ | ಗ್ರಾ. 
೩೦೪-೩೦೬. ॥ ಸಾಮೋಪದಿಷ್ಟಂ ತದೇ ವೋತ್ತರಯೋರ್ಯಚೋಃ ಕಸ್ಟ್ಯಾ ಸತ್ಕೋಮ 
ದಾನಾಮ್‌ ಅಭೀಷುಣಾ ಸಖೀನಾಮ್‌ ಯ.೭೮೨-೬೮೪. ॥ ಇತ್ಯನಯೋಃ ದ್ವಿತೀಯತ್ಛತೀ 
ಯಯೋರ್ಗಾತವ್ಯಮ್‌ | ಊಹ೫ / ಇತ್ಯಯಂ ಎಧಿರೂಹಗ್ರನ್ನಸ್ಯ ವೇದತ್ವೇ ವ್ಯರ್ಥ: 
ಸ್ಯಾತ್‌ | ವೇದಸಾಮ ವೇದಾಧ್ಯಯನಾದೇವ ತತ್ತಿದ್ದೇಃ 1 ಉಪರಿತನಯಗ್ಹ್ವಯೇ ಸಾಮೋ 
ಹಸ್ಯ ಪೌರುಷೇಯತ್ರೇಇಪಿ ಸಾಮ ಸ್ವರೂಪಸ್ಯ ತದಾಧಾರಭೂತಾನಾಮ್‌ ತಿಸ್ರೂಣಾ 
ಮೃಚಾಂ ಚ ವೇದತ್ವಾದನ ಧ್ಯಾಯಾಃ ವರ್ಜನೀಯಾಃ । ಕರ್ತ್ತುರಸ್ಥರಣಂ ಜೀರ್ಣಕೂಪಾ 


೧೬೭ 

ರಾಮಾದಿಷ್ಠಿವ ಚಿರಕಾಲ ವ್ಯವಧಾನಾದುಪಪನ್ನಮ್‌ | ಅಸ್ಫರಣ ಮೂಲೈವಾ ಧ್ಯಾಪಕಾನಾಂ 
ವೇದತ್ವ ಪ್ರಸಿದ್ಧಿಃ | ಅತ್ರಾ ಸ್ಫೋತ್ತರಮನುಸನ್ಹೇಯಮ್‌ - ಯದೇತತ್‌ ॥ 

ಸಮಾಖ್ಯಾಧ್ಯಾಪಕತ್ವೇ ನ ವಾಕೃತ್ವನ್ಮು ಪರಾಹತಮ್‌ ।ಟ 

ತತ್‌ಕರ್ತ್ರನುಪಲಮ್ಬೇನ ಸ್ಯಾತತ್ರೋತಹೌರುಷೇಯತಾ ॥ ಜೈ.ನ್ಯಾ.೧.೧.೮ ॥ 
ಇತಿ ಅಧ್ಯಯನ ಸಮ್ಮದಾಯ ಪ್ರವರ್ತ್ತಕತ್ವೇನ ಸಮಾಖ್ಯೋಪಪದ್ಯತೇ । ಕಾಲಿದಾಸಾದಿ 
ಗ್ರನ್ನೇಷು ತತ್‌ಸರ್ಗಾವಸಾನೇ ಕರ್ತಾರ ಉಪಲಭ್ಯನ್ನೇ 1 ತಥಾ ವೇದಸ್ಕಾಪಿ ಪೌರುಷೇ 
ಯತ್ತೇ ತತ್‌ಕರ್ತೋಷಪಲಭ್ಯೇತ ನ ಚೋಪಲಭ್ಯತೇ 1 ಅತೋವಾಕೃತ್ವಹೇತುಃ ಪ್ರತಿಕೂಲ 
ತರ್ಕ ಪರಾಹತಃ | ತಸ್ಮಾದಪೌರುಷೇಯೋ ವೇದಃ | ಇತಿ ತದ್‌ ವ್ಯಾಖ್ಯಾನಮ್‌ । 
ವೇದೋಪ್‌ರುಷೇಯಃ ಕರ್ತ್ರ್ವನುಪಲಮ್ಸಾತ್‌ ಆತ್ಮವತ್‌ ಇತ್ಯನು ಮಾನಳ್ಞು 1 ಊಹಗ್ರನ್ನ 
ಸ್ಕಾಪೌರುಷೇಯತ್ವ ಸಾಧಕೈತನ್ಕ್ಯಾಯೇನ ಜಲಮಧ್ಯಸ್ಥಮಸ್‌ ಕ್ಷೋದವತ್‌ ಕಥಂ ನ 
ವಿಕ್ತಿನ್ನಮ್‌? ಇತಿ ॥ ಯಥಾಬಹ್ಹೃಚಾಮಧ್ಯಾಹಪಕಾಮಹಾವ್ರತ ಪ್ರಯೋಗ ಪ್ರತಿಪಾದಕ 
ಮಾಶ್ಚಲಾಯನ ನಿರ್ಮಿತಂ ಕಲ್ಪಸೂತ್ರಮಾರಣ್ಯೇ5ಧೀಯ ಮಾನಾಃ ಪಳ್ಹಾಮಮಾರಣ್ಯಕ ಇತಿ 
| ವೇದತ್ವೇನ ವ್ಯವಹರನ್ತಿ ತದ್ವತ್‌ 1 ನ ಚ ತಸ್ಯಾಪಿ ವೇದತ್ಸಮಸ್ಸಿತಿ ವಾಚ್ಯಮ್‌' ! 
ಪ್ರಥಮಾರಣ್ಯಕೇನ ಪುನರುಕ್ತತ್ವಾತ್‌ ಅರ್ಥವಾದ ರಾಹಿತ್ಯೇನ ಬ್ರಾಹ್ಮಣ ಸಾದೃಶ್ಯಾಭಾವಾಳ್ವು 
ತಸ್ಮಾತ್‌ ಪಳ್ಬುಮಾರಣ್ಯಕವದೂಹಃ ಊಹ ಗಾನೇತಷ್ಯಯಂ ನ್ಯಾಯಃ ಅವಿಶೇಷಾತ್‌ । ಅತ್ರ 
ತನ್ನಾಮಸ್ಥರಣ ಹೇತುಸ್ತು ಆಚಾರ್ಯ ಏವವೇತ್ತಿ ಸ್ಪ್ವಯಮ್‌ ॥ 


ಪೌರುಷೇಯಃ ಪೌರುಷೇಯಸ್ಕ ಚ ನ್ಯಾಯ ಮೂಲತ್ವಾತ್‌ ಯತ್ರವಕ್ಷ್ಯಮಾಣ 
ನ್ಯಾಯ ವಿರೋಧಸ್ತದಪ್ರಮಾಣಮ್‌ । ಇತಿ | ತತ್ರೈವ ಕೇಚಿದ್‌ ವಿಶೇಷಾಸ್ಪತೀಯ ಚತುರ್ಥ 
ಪಣ್ಣಿಮ ಷಷ್ಠಾಧಿಕರಣೈರ್ಬಹುವರ್ಣಕೋಷೇತೈರ್ವಿಚಾರಿತಾಃ ತತ್ರ - 
ಅಂಶೈಃ ಸಾಮರ್ಕ್ಷು ಕೃತ್ನಂ ವಾ ಪ್ರತ್ಕೃಚಂ ತಿಸ್ರುಭಃ ಶ್ರುತೇಃ ! 
ಅಂಶೈರ್ಮೈವಂ ಸ್ತುತೇರಂಶೈರಸಿದ್ದೇಃ ಪ್ರತ್ಮೃಚಂ ಭವೇತ್‌ ॥ | 
ಜೈೆ.ನ್ಶಾ.ಎಿ. ೯.೨.೩. 1 


ಏಕಂ ಸಾಮ ತೃಚೇ ಕ್ರಿಯತೇ ಸ್ತೋತ್ರೀಯಮ್‌ ಇತಿ ಶ್ರೂಯತೇ 1 ಬುಚಮಿತಿ. 
ಬುಚಿತ್ರೋರುತ್ತರಪದಾದಿ ಲೋಪಶ್ಚ ಛನ್ನಸಿ ಇತಿ ಷಾಷ್ಠ - ವಚನಾತ್‌ ಸಿದ್ಧಮ್‌ | ತತ್ರ 
ತ್ರೇಧಾ ಎಭಕ್ತೇಷು ಸಾಮಾಂಶೇಷು ಏಕೈಕೋಂsಶಃ ಏಕೈಕಸ್ಯಾಮೃಚಿ ಗಾತವ್ಯಃ । ಕುತಃ? ಏಕಸ್ಯ 
ಸಾಮ್ನಃ ತಿಸ್ಫಭಿಚಗ್ಬಿರ್ನಿಷ್ಟಾದನಸ್ಯ ಶ್ರವಣಾತ್‌, ಇತಿ ಪ್ರಾಪ್ತೇ ಬ್ರೂಮಃ ಸ್ತೋತ್ರೀಯಮಿತಿ 


೧೬೮ 

ಸುತಿನಿಷ್ಟಾದಕತ್ವಂ ಕೃತ್ತಸ್ಯ ಸಾಮ್ನೋವಿಧೀಯತೇ | ನ ತು ಸಾಮಾಂಶಾನಾಮ್‌ । ಸುತಿ 
ರ್ನಾಮ ಗುಣಕಥನಪರಮೇಕಂ ವಾಕೃಮ್‌ । ತಚ್ಚ ವಾಕ್ಯ ಮೇಕಸ್ಯಾಮೃ ಚಿ ಸಂಪೂರ್ಣಮ್‌ ॥ 
ತತಃ ಕೃರ್ತೈನೀನ ಸಾಮ್ನಾ ತದ್ದಾಕ್ಯಂ ಸಂಸ್ಕಾರ್ಯಮಿತಿ ಪ್ರತೃೃಚಂ ಸಾಮಾಭೃಸನೀಯಮ್‌ । 
ಸಾಮಶಬ್ದೇನಾತ್ರ ಸ್ವರಸ್ತೋಭಾದಯ ಏವ ಗ್ರಾಹ್ಯಾಃ ತದಾಧಾ ರಾಣಾಂ ತಿಸ್ಪಣಾಂ 
ಯಚಾಂ ಪರಸ್ಪರ ಪಾರ್ಥಕ್ಯಾತ್‌ ಊಹಗಾನಸ್ಯ ಊಹ್ಯಗಾನಸ್ಯ ಚ ಸರ್ವಾಣ್ಯೇವ ಸಾಮಾನಿ 
ಏತದುದಾಹರಣಾನಿ ॥ ತಥಾಸತಿ ದ್ವಿತೀಯ ತೃತೀಯೋ ಯಚೋಸಸ್ಕೈ ಸಾಮ 
ಆವರ್ತಮಾನತಯಾ ಸಾಮಾನರತ್ವಾಭಾವಾದ್‌ ಯಕ್‌- ಕ್ರಮ ನಿಷ್ಟಾದ್ಯತ್ಹಮವಿರುದ್ಧಮ್‌, 
ತಸ್ಮಾತ್‌ ಪ್ರತ್ಕೃಚಂ ಕೃತ್ನಂ ಸಾಮ ಸಮಾಪ ನೀಯಮ್‌ । ಇತಿ ॥ 

ತಿಸೃಷ್ಟೃಕ್ಷೂದಿತಂ ಸಾಮ ವಿಷಮಾಸು ಸಮಾಸು ವಾ ಟ 

ಯಥೇಚ್ಛಾನಿಯಮಾದನ್ನಃ ಶರಲೇಶಾಪನುತ್ತಯೇ ॥ ಜೈ.ನ್ಯಾ.ವಿ. ೯.೨.೪. ॥ 
ಎಷಮಚ್ಛನ್ನಸ್ಕಾಸು ಸಮಚ್ಛನ್ನಸ್ಮಾಸು ವಾ ತಿಸೃಷ್ಟಕ್ಷು ಸ್ವೇಚ್ಛ್ಚಯಾ ಸಾಮಗಾತವ್ಯಮ್‌ । 
ಇತ್ಯಮೇವೇತಿ ನಿಯಾಮಕಸ್ಯ ಕಸ್ಯಚಿದ್ಬಾವಾತ್‌ | ಅತಿ ಚೇತ್‌ | ಮೈವಮ್‌ | ಶರಲೇಶಂ 
ಪ್ರಸಜ್ಜಸ್ಯ ನಿಯಾಮಕತ್ವಾತ್‌ | ಶರೋ ಹಿಂಸಾ | ಲೇಶೋಜಲ್ಪತ್ತಮ್‌ । "ಶ' ಹಿಂಸಾಯಾಮ್‌ 
"ಲಿಶ್‌ ಅಲ್ಪೀಭಾವೇ ಇತ್ಯೇತದ್ದಾತು ದ್ವಯ ದರ್ಶನಾತ್‌ ।ಟ ಯದೃಧಿಕಚ್ಛನ್ದಸ್ಕಾಯಾಂ 
ಯೋನಾ ಉತ್ಪನ್ನಂ ಸಾಮ, ನ್ಯೂನಚ್ಛಂದಸ್ಮಯೋರ್ಗಾಯೇತ್‌ ತದಾ ಸಾಮ ಭಾಗೇ ನೈವ 
ತತ್ಪೂರ್ತೇರವಶಿಷ್ಟಃ ಸಾಮಭಾಗಾಶ್ರಯಾಭಾವಾದ್ದಿಂಸ್ಕೇತ । ಯದಿ ಯೋನೇರಪ್ಯ ಧಿಕಚ್ಛನ್ನ 
ಸ್ಮಯೋರ್ಗಾಯೇತ್‌ ತದಾ ಸಾಮ್ನೋತಲ್ಲತ್ವಾದವಿಶಿಷ್ಟಯಗ್ಸಾಗಃ ಸಾಮ ರಹಿತಃ ಸ್ಯಾತ್‌ । 
ತಸ್ಮಾತ್‌ ಸಮಾನಚ್ಚನ್ನ; ಸ್ಕಾಸ್ತೇವ ಗಾತವ್ಯಮ್‌ ॥ 


ಆಧಾರಭೂತೇಷು ತಿಸೃಷ್ಟೃಕ್ಷು ಯದ್ಯೇಕಾ ಗಾಯತ್ರೀಚ್ಛನ್ನ; ಲ ದ್ವಿತೀಯಾ 
ಬೃಹತೀಚ್ಛನ್ಸಸ್ಕಾ ತೃತೀಯ ಜಗತೀಚ್ಛನ್ಹಸ್ಥಾ ಬೃಹತೀಚ್ಛನ್ನಸ್ಕೈವ ವಾ ಸ್ಯಾತ್‌ | ತರ್ಹಿ 


ಸರ್ವತ್ಸೈಕರೂಪ ಗಾನೇ ವ್ಯಾಘಾತಃ ಸಮುಪಪದ್ಯೇತ । ಅತಃ ಏಕಚ್ಛ್ಚನ್ನಸ್ವಾ ಏವ ತಿಸ್ರಃ 


ಆಧಾರತ್ವೇನ ಗ್ರಾಹ್ಯಾಃ । ಇತ್ಯಾಶಯಃ ಅಧೀಯನ್ವೇ ಚ ಪ್ರಾಯಸ್ಪಥೈವ ಉತ್ತರಾರ್ಚಿಕ - 


ಇವಿ ಬ 
ಕ ವಾ ಅದಾ) ೦ 
ಗ್ರನ್ನೇ ಸಮಸಾಸ್ತಚಾಃ । 


ನಾ 


ಆರಣಿಕಸ್ತು ಛನ್ನೋಗ್ರನ್ನಮಧ್ಯೇ ಏವಾನರ್ಭೂತಃ 1 ಯೋಹಿ ಮಾಧವಃ 
ಸಾಮವೇದಸ್ಯ ವಿವರಣಕಾರಃ ಪೂರ್ವತನಃ ತಸ್ಯ ನಯೇ ವೈದಿಕ ವ್ಯವಹಾರೇ ಚ 
ಆರಣಿಕಸೃತೀಯಃ | ಏಷಾಂ ತ್ರಯಾಣಾಮೇವ ಸಾಧಾರಣಮಭಿಧಾನಮಾರ್ಚ್ಚಿಕ ಇತಿ | 


| ೧೬೯ 
ಯದ್ಯಪಿ ತೃಚಮಿತಿ ರೂಪಂ ನ ಲೌಕಿಕಂ ಲೋಕೇಷುತ್ವಚಮಿತ್ಯೇವ ವ್ಯವಹರ್ತ್ತುಂ 
ಯುಕಮ್‌, ಪರಂ ಸೂಕ್ತೇತಸ್ಯ ಯೋಗರೂಢಿತಯಾ ತದಭಿಪ್ರಾಯೇಣ ತಥಾ ವ್ಯವಹಾ 
ರೇ5ಪಿ ನದೋಷಃ;, ಸಂಜ್ಞಾ - ಶಬ್ದತ್ತೇನ ಸುಗ್ರಹಾತ್‌ ॥ ತತ್ರ ತೃಚಾನಿ ಸೂಕ್ತಾನೀತಿ 
ಪ್ರಾಯೋವಾದ;, ಕ್ವಚಿತ್‌ ಕ್ವಚಿತ್‌ ಸೂಕ್ತೇದ್ದೇ, ಚತಸ್ರಃ ಪಣ್‌ ಷಟ್‌, ಸಪ್ತ ಅಷ್ಟ್‌, ನವ, 
ದಶ, ಏಕಾದಶ ದ್ವಾದಶ ಚ ॥ ತಥಾ ಹಿ ಪ್ರಥಮಪ್ರಪಾಠಕ ದ್ವಿತೀಯಾರ್ದ್ವಸ್ಯ ತ್ರಯೋದಶಾದಿ 
ಸೂಕ್ತತ್ರಯೇ ಊಹ.೧೩.೧೪.೧೫ 1 ದ್ವೇ ದ್ವೇ ಏವ, ಚತುರ್ಥ ಪ್ರಪಾಠಕ ದ್ವಿತೀಯಮಾ 


ಇರಿ 


ರ್ದ್ನಸ್ಕ ಪ್ರಥಮಸೂಕ್ತೇ ದ್ವಾದಶ ಚ । 


ಕ 


೮ 


ಏಕಸ್ಥಿಂಸ್ಸಚೀ ಛನ್ಹೋ ಗತಾ ಯೋನಿಯಕ್‌ ಪ್ರಥಮಾ ಇತರೇ ದ್ವೇ ಉತ್ತ ರೇ ಏವಂ 
ಸ್ಥಿತೇ ಸತಿ ರಥನ್ನರಮುತ್ತರಯೋರ್ಗಾಯತಿ । ಯದ್ಯೋ ನ್ಯಾಂ ತದುತ್ತರಯೋರ್ಗಾಯ 
ತೀತೃತ್ರ ದ್ವಿವಿಧೇ ಉತ್ತರೇ ಸಮ್ಭಾವಿತೇ | ರಥನ್ತರಸ್ಯ ಛನ್ಹೊ (ಗ್ರನ್ಹೇನಭಿತ್ವಾಶೂರೇತೀಯ 
ಮೃಗ್‌ | ಯ. ೨೩೩ ॥1 ಯೋನಿತ್ವೇನ ಪಠಿತಾ । ತಸ್ಯಾ ಉಪರಿ ತ್ವಾಮಿದ್ದಿ ಹವಾಮಹ | ಚ. 
೨೩೪ ॥ ಇತ್ಯಾದಯಃ ಬೃಹದಾದಿ ಸಾಮ್ನಾಂಯೋನಯಃ ಪಠಿತಾಃ ॥ ಉತ್ತ ರಾಗ್ರನ್ಹೇ 
ಅಭಿತ್ವಾಶೂರೇತಿ ಸೂಕ್ತೇ । ರಹಸ್ವ೧./ ತಸ್ಯಾಯಚ ಊರ್ಧ್ವಂ ನತ್ಹಾವಾಜ್‌ ಅನ್ಯ ಇತ್ಯೇಷಾ 
॥ ಕಾಪಿ ಸಾಮ್ನ ಇತ್ಯನ್ವಯಃ । ನತ್ವೇತ್ಯಸ್ಯ ಗಾನಂ ಗೇಯಗ್ರನ್ನೇ ನಾಸ್ತಿ ಚ ತಸ್ಯ ಛನ್ಹೋಗ್ರನ್ಸೇ 
ಪಾಠಃ - ಇತ್ಯಾಶಯಃ ॥ 


ಸಾಮ್ನಃ ಕಸ್ಯಾಪ್ಯಯೋನಿಭೂತಾ ಪಠಿತಾ ತತ್ರ ಛನ್ಹೋಗ್ರನ್ನಾಪೇಕ್ಷಯಾ ಸಾಮಾನ್ರರ 
ಯೋರ್ಯೋನ್‌ ದ್ವೇ ರಥನ್ನರಸ್ಯ ಸ್ವಯೋನುತರೇ ಭವತಃ | ಉತ್ತರಾ ಗ್ರನ್ನಾಪೇಕ್ಷಯಾ 
ತೃಚಗತೇ ದ್ವಿತೀಯ ತೃತೀಯೇ ಸ್ವಯೋನ್ನುತ್ತರೇ ಭವತಃ । ತತ್ರ ವಿಶೇಷ ನಿಯಾಮಕಾ 
ಭಾವಾತ್‌ ಯಯೋಃ ಕಯೋಶ್ಚಿದುತ್ತರಯೋರ್ಗಾನಮಿತಿ ಚೇತ್‌ ಮೈವಮ್‌ 1 ಉತ್ತರೇತಿ 
ಸಂಜ್ಞಾ ಸಹಸಾ ಬುದ್ಧಿಸ್ಥಾ ಭವತಿ ಪ್ರತಿಯೋಗಿ ನಿರಪೇಕ್ಷತ್ನಾತ್‌ ॥ ಪೂರ್ವಪಠಿತಾಂ 
ಯೋನಿಮೃಚಮಪೇಕ್ಷ್ಯ  ಯದುತ್ತರಾತ್ವಂ ತದ್ದಿಲಮ್ಸೇ ನ ಪ್ರತೀಯಮಾನತ್ವಾದ್‌ 
ದುರ್ಬಲಮ್‌ । ಈದೃಶಮೇವೋತ್ತರಾತ್ಹಂ ಛನ್ನಸಿ ಪಠಿತ ಯೋ, ಸ್ವಯೋನ್ಯುತ್ತರಭಾ 
ವಿನ್ಯೋಃ ಸಾಮಾನ್ತ್ನರಯೋನ್ಯೋರ್ದ್ವಯೋರ್ಯುಚೋ: । ತೃಚ ಗತಯೋಸ್ತು ದ್ವಿತೀಯ 
ತೃತೀಯಯೋರುತ್ತರಾತ್ವಂ ಸಂಜ್ಞಯಾ ವರ್ತ್ತತೇ । ಅತಸ್ತಯೋರೇವ ಗಾನಮ್‌ । ಏವಂ ಸತಿ 
ಪೂರ್ವಾಧಿಕರಣೇ ನಿರ್ಣೀತಂ ಸಮಾಸ್ಟೇವ ಗಾನಮನುಗೃಹೀತಂ ಭವತಿ । ಕಿಳ್ಚು ಕಿಇಗ್ಸೇ 
ತ್ಯಾದೀತೀತ್ಯನ್ನೇನ ಗಾನಗ್ರನ್ನಯೋರ್ಧ್ವ ಯೋಸ್ತದಾಧಾರಭೂತಯೋಶ್ಚ ದ್ವಯೋರ್ಗ್ರನ್ಹ 


೧೭೦ 
ಯೋರ್ನಾಮಹೇತುಂ ನಿರ್ದಿಶತಿ ತತ್ರೇ ದಮಪಿ ವಕ್ತವ್ಯಮ್‌ । ಸಂಹಿತಾಗ್ರನ್ನಯೋಃ ಯಜ್‌ 
ಮಯತ್ವಾತ್‌ ಛನ್ಹೋಮಯತ್ನಾಣ್ಣು ಆಚ್ಚಿ ೯ಕ ಇತಿ ಛನ್ಹ ಇತಿ ಚ ಸಾಧಾರಣಂ ನಾಮ 
ತತ್ರಾಪಿ ಏಕಸ್ಯ ಉತ್ತರೇತಿ - ವಿಶೇಷಾಖ್ಯಾ ಅಪರಸ್ಯ ತದಭಾವ ಇತಿ ॥ 


ತೃಚಾತ್ಮಕೇಷು ಸ್ಲೋ ಯಾ ಪ್ರಥಮಾಯೋನಿಭೂತಾ ತನ್ನಾಮ್ನಾಂ 


ಲ 


ಛನೋಗ ಗ್ರನ್ನಸ್ಯ ಯೋನಿಗ್ರನ್ನಃ - ಇತಿ ಅಧ್ಯಾ ಪಕಾನಾಂ ಸಮಾಖ್ಯಾ | ಇತರಸ್ಯತು ತೃಚ ಸಂಘ 


೧ 


ರೂಪಸ್ಯ ಗ್ರನ್ನಸ್ಕೊ CP SEY ಉತ್ತರಾ ಇತಿ ಸಮಾಖ್ಯಾ | 


ಈ ಶಿ 
ಏವ ಗ್ರನ್ನಃ ಕರ್ಮಾಜ್ಲ ಸಮರ್ಪಕಂ ಪ್ರಕರಣಮ್‌ । ಹಣ್ಣುದಶ ಸಪ್ತ ದಶಾದಿ 


ಸ್ತೋಮಾನಾಂ ತೃಚೇಶ್ವೇವೋತ್ಪತ್ರೇಃ | ತಸ್ಥಾದುತ್ತರಾಗ್ರನ್ನಸ್ಥಯೋಸಚಗತ ಯೋಃ ದ್ವಿತೀಯ 
ತೃತೀಯಯೋರಯಮೂಹ: ಇತಿ ॥ 


24. . 


ತೈಶೋಕೇತತಿ ಜಗತ್‌ ದ್ವೇ ಆನೇಯೇ ಗೀತಯೇಇಥವಾ 1 
ಬೃಹತ್ಯಾವಾದಿಮಃ ಸಾಮ್ಯಾನ್ನೋತ್ತರಾತ್ಚಶ್ರುತೇರ್ಬಲಾತ್‌ ॥ ಜ್ವೆ.ನ್ಯಾ.ಎ.೯.೨.೫! 


ದ್ವಾದಶಾಹೇ ಚತುರ್ಥೇಇಹನಿ ತ್ರೆಶೋಕ ನಾಮಕಂ ಸಾಮ ! ಊಹ ೭೩ ॥ ವಿಹಿತಮ್‌ । 
ತೈಶೋಕಂ ಬ್ರಹ್ಮ ಸಾಮ ಭವತಿ ॥ ತಾಂ.ಮ.ಬ್ರಾ. ೧೨.೧೦.೨೦. ॥ ತ್ರಿಶೋಕೇನ ದೃಷ್ಟ 
ಸಾಮ ತ್ಲೆಶೋಕಂ ತದ್‌ ಬ್ರಹ್ಮ ಸಾಮ ಬ್ರಹ್ಮಣಃ ಸ್ತೋತ್ರಂ ಷ್ಠ ಷೃತ್ತೇನ ಕಾರ್ಯಮ್‌' ಇತಿ 
ತದ್ಭಾಷ್ಯಮ್‌ ॥ ತಚ್ಚ "ವಿಶ್ವಾಃ ಪೃತನಾ' ಯ. ೩೭೦ ಸತ್ತೇತಸ್ವಾಮತಿಡಗತ್ಯಾಮುತ್ವನ್ನಮ್‌ | 
ತಸ್ಥಿಂಶ್ಚ ತೃಚೇ ತಸ್ಯಾಯೋನೇರುತ್ತರೇ ದ್ವೇ ಬೃಹತ್‌ "ನೇಮಿಂ ನಮನ್ನಿತ್ಯಾದಿಕೇ' - ಖು. 
೯೩೧ /ಆಮ್ನಾತೇ ॥ ತತ್ರ ಬೃಹತ್ಯಾವುಪೇಕ್ಷ್ಯ ತಯೋಃ ಸ್ಥಾನೇ ದ್ವೇ ಉತ್ಪತ್ರಿಸಿದ್ದೇ ಅತಿಜಗತ್‌ 
ಆನೀಯ ತಾಸು ತಿಸೃಷು ಗೇಯಮ್‌ । ತಥಾ ಸತಿ ಸಮಾಸು ಗಾನಂ ಪೂರ್ವತ್ರ 
ನಿರ್ಣೀತಮನುಗೃಹ್ಯತೇ "ಅತಿಜಗತೀಷು ಸುವನಿ' ಇತಿ ॥ ಅತಿ ಜಗತೀಷು ದ್ವಿಷಇಗ್ಹಾಶ 
ದಕ್ಷರಾಸು ಜಗತೀಮತೀತ್ಯ ವರ್ತ್ವಮಾನಾಸು ಖುಕ್ಷು "ವಿಶ್ವಾ-ಪೃತನಾ' ಇತ್ಯಾದಿಷು ಸುವನ್ನಿ 
ಇತಿ ತದ್‌ ಭಾಷ್ಯಮ್‌ ॥ ತಾ.ಮ.ಬ್ರಾ. ೧೨.೧೦.೨೧. ॥ ಶ್ರೂಯಮಾಣಮ್‌ ಅತಿ ಜಗತೀ 
ಬಹುತ್ವಮ್‌ । ಅನ್ಯಥಾ ನೋಹ ಪಪದ್ಯೇತೇತಿ ಚೇತ್‌ | ಮೈವಮ್‌ । ಉತ್ತರಯೋರ್ಗಾಯ 
ತೀತ್ಯುಕಸ್ಯ ಸಂಜ್ಞಾ ರೂಪ ಸ್ಯೋತ್ತರಾ ಶಬ್ದಸ್ಮಾಧೀಯಮಾನಯೋರ್ಬ್ಯಹತ್ಕೋ 
ರ್ಮುಖ್ಯತ್ವಾತ್‌ | ಶ್ರುತಿಶ್ಚ ಬಹುತ್ವಲಿಜಾತ್‌ ಸಮಾಸು ಗಾನಮ್‌ ಇತಿ ನ್ಯಾಯಾಣ್ಚು 
ಬಲೀಯಸೀ 1 ಯದೇತದತಿಜಗತೀ ಬಹುತ್ವಂ ತದ್‌ಬೃಹತ್ಯೋಃ ಸ್ಪೀಕಾರೇತಪ್ಯಪಪದ್ಯತೇ ! 

ಏಕವಿಂಶ ಸ್ತೋಮಸ್ಕಾತ್ರವಿಹಿತತ್ವೇನ ತತ್‌ಸಿದ್ದಯೇ ಪ್ರಥಮಾಯಾಃ ಅತಿಜಗತ್ಯಾಃ ಸಪ್ಪಕೃತ್ವ 
ಆವರ್ತನೀಯತ್ವಾತ್‌ | ಅಸ್ಮಾತ್‌ ತ್ಲೆಶೋಕಂ ಸಾಮ ಬೃಹತ್ಯೋರೂಹನೀಯಮ್‌ ಅತಿ - 


೧೭೧ 
ರಥನರೇ ಕಕುಬ್‌ ಗ್ರಾಹ್ಯಾ ಗ್ರಾಥ್ಯಾ ವಾದ್ಯೋsರ್ಥವತ್ತತಃ | 
ಪುನಃ ಪದಾಪ್ರಸಿದ್ಧ್ಯಾದೇರನ್ನೋ5ರ್ಥೊೋನ್ಯತ್ರ ವೀಕ್ಷ್ಯತಾಮ್‌ ॥ 
ಜೈ.ನಾ.ಎ.೯.೨.೬. ॥ 


ಧಿ 


ಕುಭಾವುತರೇ ಇತಿ | ತಾಂ.ಮ. ಬ್ರಾ.೭.೭.೫. ॥ ಅಯಮರ್ಥಃ । ಬೃಹದ್ರಥನ್ನರಂ 
ತದೇತತ್‌ ಸಾಮದ್ವಯಮಿತರ ಸಾಮವದೇಕಚ್ಛನ್ನಸ್ಕಂ ನ ಭವತಿ । ಯಸ್ಮಾತ್‌ ಕಾರ ಣಾತ್‌ 
ತಯೋಬೃಹದ್ರಥಂತರ ಸಾಮ್ಲೋರಾಶ್ರಯಭೂತಾಸ್ಪಕ್ಷು ಪೂರ್ವಾ ಬೃಹತೀ ರಹಸ್ಯ. ೫. 11 
ಚ್ಛನ್ಹಸ್ಕಾ ಷಟ್‌ತ್ರಿಂಶದಕ್ಷರಾ ಏಕಾಕ್ಷರ ನ್ಯೂನಾತಿರೇಕೋ ವೈದಿಕ ಛನ್ನಃ ಸು ನ ದೋಷ 
ಮಾವಹತಿ, ತಥಾ ಚ ತಾಣಾ ್ಹ ೧೫. ೧೨.೭. 1 ನಹ್ಯೇಕಸ್ಮಾ ದಕ್ಷರಾದ್‌ ವಿರಾಧಯನಿ ಇತಿ || 
ಉತ್ತರೇ ತು ದ್ವೇ ಯಚ್‌ ಕಕುಬ್‌ ಛನ್ನನ್ನೇ ಅಷ್ಟಾದಶಾಕ್ಷರಾ ಅರ್ಚ್ವಾದಿ ಭೇದಾತ್‌ ನ್ಯೂನಾತಿ 
ರಿಕ್ಷಾಕ್ಷರಾ ಚ ಇತರೇಷಾಂ ವಾಮದೇವ್ಯಾದಿ ಸಾಮ್ನಾಮಾಶ್ರಯೇ ತೃಚೇ ಅವಸ್ಥಿತಾಃ ತಿಸ್ರ 
ಯಚಃ ಏಕಚ್ಛನ್ನಸ್ವಾಃ ಉತ್ತರಾ ಗ್ರನ್ನೇ ಆಮ್ನಾತಾಃ 1 ೧.೧೨. ॥ ಸಂಶಯವಿಲೇಶ ಪರಿಹಾ 
ರಾಯ "ಸಮಾಸು ಗಾಯೇತ್‌' ಇತಿ ನ್ಯಾಯೇನ ನಿರ್ಣೀತಾ ಏವ ॥ ಜ್ಞೆ.ನ್ಯಾ.ವಿ. ೯.೨. ೪. ॥ 


ಇದಮಾಮ್ನಾಯತೇ । ನ ವೈ ಬೃಹದ್ರಥನ್ನರಮೇಕ ಛನ್ನಃ ಯತ್ತಯೋಃ ಪೂರ್ವಾ ಬೃಹತೀ 


ಇಹತು ವಾಚನಿಕಂ ಪೂರ್ವಾ ಬೃಹತೀ ಕಕುಭಾವುತ್ತರೇ ಇತಿ ಪ್ರದರ್ಶಿತ 
ತಾಣ್ವ್ವಾದಿಶ್ರುತಿ ವಚನೇನ ನಿಷ್ಟನ್ನಮಿತಿ ಯಾವತ್‌ - ವಿಷಮಚ್ಚನ್ನಸ್ಕಾಸು ಗಾನಮಿತಿ ॥ ತತ್ರ 
ರಥನರಸ್ಕಾಶ್ರಯತಯಾ ತೃಚೋ ನೋತ್ತರಾಗ್ರನ್ನೇ ಸಮಾಮ್ನಾತಃ | ಕಿನರ್ಹಿ? 
ಪ್ರಗಾಥಸ್ತದಾಶ್ರಯತ್ವೇನಾಮ್ನಾತಃ - ಪ್ರಗ್ರ ಥನಂ ಪ್ರಗಾಥಃ ಅನುಪದಮೇವೈತತ್ತಾತ್ತರ್ಯಂ 
ಸ್ಫುಟೀ ಭವಿಷ್ಯತಿ - ಸ ಚ ದ್ವಾಭ್ಯಾ ಮೃಗ್ಬ್ಯಾಂ ನಿಷ್ಪನ್ನತ್ವಾತ್‌ ದ್ವೃಚೋ ಭವತಿ ತಯೋಶ್ಚ 
ದ್ವಯೋರ್ಯಚೋಃ ಅಭಿತ್ವಾ ಶೂರೇತ್ಯೇಷಾ । ಖು. ೬೮೦. ॥ ಪ್ರಥಮಾ ಸಾ. ಚ ಬೃಹತೀ, 
"ನ ತ್ಹಾವಾಜ್‌ ಅನ್ಯೋದಿವ್ಯ ಇತ್ಯೇಷಾ | ಯ. ೬೮೧. ॥ ದ್ವಿತೀಯಾ, ಸಾ ಚ ಪಂಕಿಚ್ಚನ್ನಸ್ಟಾಃ 
ಚತ್ವಾರಿಂಶ ದಕ್ಷರಾ ವಿಷ್ಟಾರಾದಿ ಭೇದಾತ್‌ ನ್ಯೂನಾತಿ ರಿಕ್ತಾ ಚ ॥ ತಥಾ ಚ ಸತಿ ತಾ ಪಂಕ್ತಿಚ್ಛ್ಚನ್ನ 
ಸ್ಕಾಮಪನೀಯ ತಸ್ಯಾಃ ಸ್ಥಾನೇ ದಾಶತಯೋ ಗತೇ - ದಶಾಕ್ಷರಾಚರಣಕಾ ದಾಶತಯೋ 
ಪಜ್ಜ್‌ಂ ತತ್ರ ಗತಾ ಕರ್ತ್ತವ್ಯತ್ವೇನ ಉಪಸ್ಥಿತಾ ತೇ - ದ್ವೇ ಉತ್ಪತ್ತಿ ಕಕುಭೌ ಅತ್ರ ಏಕಾಂ 
ಪಂಜ್‌ಂ ವಿಭಜ್ಯ ದ್ವೇ ಕಕುಭ್‌ೌ ಉತ್ಪಾ ದ್ಯೇ ಅತ ಇಮೇ ಉತ್ಪತ್ತಿ ಕಕುಭಾ ಇತ್ಯುಚ್ಛತೇ | 
ಏವಮಗ್ರೇತಗ್ರೇsಪಿ ಉತ್ಪತ್ತಿಬ್ಬಹತೀತ್ಯಾದಾ - ಯಚ್‌ೌಗೃಹೀತವ್ಯೇ ! ಕುತಃ ಅರ್ಥ 
ವತ್ವಾತ್‌ - ಅನ್ಯಥಾ ಪ್ರದರ್ಶಿತಾ ಶ್ರುತಿರನರ್ಥಿಕಾಸ್ಯಾತ್‌ | ಉದಾಹೃತೇನ "ಕಕುಭಾ ವುತ್ತರೇ' 
ಇತಿ ವಾಕ್ಯೇನ ರಥನ್ತರಸಾಮ್ನಃ ಆಶ್ರಯತ್ವೇನ ಕಕುಭೋರ್ವಿನಿಯುಜ್ಯಮಾನ ಯೋಃ 


೧೭೨ 
ಕಕುಬುತ್ತತಿರರ್ಥವತೀ ಭವತಿ । ಅನ್ಯಥಾ ವೈಯರ್ಥ್ಯ ಸ್ಯಾತ್‌ 1 ಕಿಣ್ಬು ಆಮ್ನಾ ತಾಯಾ 
ಏಕಸ್ಯಾಃ ಹಪಂಜುಾೇಃ ಸ್ಟೀಕಾರೇ ಸತಿ ಯಚೋರ್ದ್ವಯೋರೇವ ಲಾಭಾತ್‌ ಏಕಂ ಸಾಮ ॥ ತೃಚೇ 
ಕ್ರಿಯತೇ ಸ್ತೋತ್ರಿಯವತ್‌ - ಇತಿ ವಚನಂ ಎರುಧ್ಯೇತ | ತಸ್ಮಾದ್ರಥನ್ತರಸಾಮ್ನಿ ದ್ವೇ 
ಕಕುಭಾವುತರೇ ಗೃ ಹೀತವ್ಯೇ ॥ ಏವಇಣಿವಂ ಭವತಿ ॥ 


೩೨ ೧ ೩ ೧೨ 
ಅಭಿತ್ವಾ ಶೂರ ನೋನುಷೋತದುಗ್ದಾ ಇವ ಧೇನವಃ 


೧ ವ ೩ ೧ ೨೦ ೩ ೨ ೩೧) ೨ ೩೧ ೨ 
ಈಶಾನಮಸ್ಯ ಜಗತಃ ಸ್ಪರ್ಧಶಮೀಶಾನಮಿನ್ಹ ತಸ್ನುಷ ಷಃ ॥ ಯ.೬೮೦. 


ಇತಿ ಪ್ರಥಮಾ ಖಯಕ್‌ ಬೃಹತೀ ಛನ್ನಸ್ಟಾ 
ಲ ಎ 


೧ ೨೦ ೩ ೨ ೩೧ ೨೦ ಕ್ಷ ೨ ೩೧ ೨೦ 
ನ ತ್ಹಾವಾಜ್‌ ಅನ್ಯೋ ದಿವ್ಯೋ ನ ಪಾರ್ಥಿವೋ ನ ಜಾತೋ ನ ಜನಿಷ್ಠತೇ 


4 


a ೧ ೨ ೩೧ ೨ ೩ ೧೨ 
ಅಶ್ವಾಯನ್ನೋ ಮಫವನ್ನಿನ್ಹ ವಾಜಿನೋ ಗವ್ಯನಸ್ಟಾ ಹವಾಮಹೇ ॥ ೬೮೧ 


ಇತಿ ದ್ವಿತೀಯಾ ಯಕ್‌ ಪಜ್ವ್‌ಚ್ಛನ್ನಸ್ಟಾ ಅಸ್ಕಾ ಏವ ಯಚೋದ್ದಿಭಾಗಃ ಕರ್ತ್ರವ್ಯಃ | ತಥಾ ಚ 
ಕಕುಪ್‌ ಛನ್ರಸ್ಕೇ ದ್ವೇ ಖಚೇ ಸಮೃದ್ಯೇತೇ । ತತ್ರಾದ್ಯಾ ದ್ವಿತೀಯಾ, ಅಪರಾ ತೃತೀಯಾ | 
ಅಯಮೇವ ನ್ಯಾಯೇ ಬೃಹತ್ತಾಮ್ಸಷಪಿ ಯೋಜನೀಯಃ ಇತಿ ಪ್ರಾಪ್ತೇ ಬ್ರೂಮಃ ! 
ಆಮ್ನಾತಯೋರ್ಬ್ವಹತೀ ಪಂಜುಕ್ಕೋರೇವ ಕಕುಬ್‌ ಗ್ರಥನೀಯಾ 1 ತಥಾಹಿ - 
"ಅಭಿತ್ಹಾಶೂರೇತೈ (ಷಾ ಬೃಹತೀ ಪ್ರಥಮಾ ಸೋತ್ರಿಯಾ ತಸ್ಯಾ ಮವಿಕೃತಾಯಾಮೇವ 
ರಥನ್ನರಂ ಗಾತವ್ಯಮ್‌ । ತತಸ್ತಸ್ಕಾಮೃಚಿ ಚತುರ್ಥಂ ಪಾದಂ ಪುನರುಪಾದಾ ಯೋತ್ಪ್ತರಸ್ಯಾಃ 
ಪಂಜಕೆ, ಹ ಪೂರ್ವಾದ್ದೆ ೯ೀನ ಸಹ ಯೋಜನೀಯಮ್‌ ಸೇಯಮಹಷಾ  ವಿಂಶತ್ಯಕ್ಷರಾ ತ್ರಿಪದಾ 
ದ್ವಿತೀಯಾಸ್ತೋತ್ರಿಯಾ, ಸಾಚೈಕಾ ಕಕುಪ್‌ ಸಮ್ಪದ್ಯತೇ । ತಸ್ಯಾಂ bis ಚರಮಂ ಪಾದಂ 
ಪಂಜುಕ್ತೀರುತ್ತರಾರ್ದೇನಸಹ ಪ್ರಗ್ರಥ ತೃತೀಯಾ ಸ್ಫೋತ್ರಿಯಾ ಕರ್ತೃವ್ಯಾ, । ಸಾ ಚ 


ರು 
ದ್ವಿತೀಯಾ ಕಕುಪ್‌ ಸಮ್ಪದ್ಯತೇ । ಪ್ರಗ್ರಥನ ಪ್ರಕಾರೇಣ ದ್ವಯೋ ರ್ಯಚೋರಾಮ್ನಾ 


ತಯೋಃ ತೃಚ ನಿಷ್ಠತೆ ೇರ್ನಾಸ್ಟುಕ್ತೋ ವಚನ ವಿರೋಧಃ | ಅಸಿಂಶ ಗ್ರಥನೇ "ಪುನಃ ಪದಾ 
ಇದಿ - ಇದಿ ಅ. ಚಲ 


೧೭೩ 
ಇತಿ ಶ್ರೌತೋಕ್ತಿರ್ಲಿಜ್ಲ್‌ಮ್‌, ತಥಾ ಚ ಶ್ರೂಯತೇ "ಏಷಾ ವೈ ಪ್ರತಿಷ್ಠಿತಾ ಬೃಹತೀ ಯಾ 
ಪುನಃ ಪದಾ ತದ್‌ ಯತ್‌ ಪದಂ ಪುನರಾರಬತೇ ॥ 


ತಸ್ಮಾದ್‌ ವತ್ತೊ ೀಮಾತರಮಭಿಹಿಂಕರೋತಿ' ಇತಿ | ಅಯಮರ್ಥಃ । ಯಾ ಬೃಹತೀ 
ಪುನಃ ಪದಾ ಭವತಿ ಸೈಷಾ ಪ್ರತಿಷ್ಠಿತಾ ಸ್ಥಿರಾ ಭವತಿ | ಪದಂ ಚತುರ್ಥ: ಪಾದಃ, ಸೋತಪ 
© ಇ ಬಲ 
ಗನರ ಸಮ್ಪಾದನಾಯ ಪುನಃ ಪಠ್ಯತೇ |ತತಃಸಾಬೃ ಹತೀ ಪುನಃ ಪದಾ, ಸೇಯಮೃಜ್‌ಮಾತಾ, 
ತಸ್ಯಾಃ ಪಾದೋವತ್ನಃ | ತಥಾಸತಿ ಯಸ್ಥಾದತ್ರ ಚತುರ್ಥಂ ಪಾದಮ್‌ ಉದ್‌ಗಾತಾ ಪುನರಾ 
ರಭತೇ ತಸ್ಮಾದ್‌ ವತ್ತೋಮಾತರಮಭಿ ವೀಕ್ಷಾ ಹಿಮಿತಿ ಶಬ್ದಂ ಕರೋತೀತಿ 1ನ ಕೇವಲಂ ಲಜ್ಗ 
ಮಾತ್ರೇಣ ಪ್ರಗ್ರಥನಂ ಕಿನ್ಮು ಛನ್ಹೋ ಗಾನಾಂ ಪ್ರಸಿದ್ಧ್ಯಾಪಿ ತೇ ಹ್ಯೇವಂ ಸ್ಮರನ್ತಿ "ಕಾಕುಭಃ, 
ಪ್ರಗಾಥಃ' - ಇತಿ । ಕಿಣ್ಚು ಪ್ರಗಾಥ ಶಬ್ದಾರ್ಥ ಪರ್ಯಾಲೋಚನೇನಾಪಿ ಗ್ರಥನಂ ಗಮ್ಯತೇ ! 
ಪ್ರಕರ್ಷೇಣ ಗ್ರಥನಂ ಯತ್ರ ಸ ಪ್ರಗಾಥಃ, ಪ್ರಕರ್ಷೊೋ ನಾಮ ಆಮ್ನಾತಾದೃಕ್‌ ಪಾಠಾದಾ 
ಧಿಕ್ಕಮ್‌, ತಚ್ಚ ಪೂರ್ವೋಕ್ತ ರೀತ್ಯಾ ಪಾದಾಭ್ಯಾಸ ಪುರಸ್ನರಮ್‌ ಯಗನ್ವರ ಸಮಾ ದನೇ 
ನೋಪಜಾಯತೇ । ತಸ್ಟಾನ್ಹೋತತಿ, ಕಕುಭೌ ಗ್ರಹೀತವ್ನೇ ಕಿಂ ತರ್ಹಿ? ಪ್ರಗ್ರಥನೇನ ದ್ವೇ 
೬ ನಬ ಕ -್‌ ಶಿ 
ಉತ್ತರೇ ಕಕುಭೌ ಸಮ್ಪಾದ್ಯ ತಾಸು ತಿಸ್ಟಷು ರಥನ್ನರಮ್‌ ಗಾತವ್ಯಮ್‌ ॥ 


ತಥಾ ಚ ಪಶ್ಯತು ತಾವತ್‌ ಊಹ್ಯಗಾನಸ್ಕಾದಿಮಂ ಸಾಮ : 


೨; ಪಲ: 19 ೧ ೨೦ ೦ ೦೦ 
ಅಭಿತ್ವಾಶೂರನೋನುಮೋವಾ 1 ಆ ದುಗ್ಗಾಇವಧೇನವಈಶಾನಮಸ್ಯಜಗತಃ 


೧ ೨ ೧ ೦ ೨೧ ೪೦ ೧ 9, 
ಸುವಾ5೨೩ರ್ದ್ವತಾಮ್‌ 1 ಆಆಶಾನಮಾ5೨೩ಇನ್ನ್ವಾ 5೩ ॥ ಸೂಸ್ಥೂ5೨೩೪ಷಾ 


0 ೫ ೫ ೨೦೧ ೨ 
ಓವಾ5೬ | ಹಾಉವಾ ॥ ಇತಿ ಪ್ರಥಮಾಂಶಃ ॥ ಈಶೋ ವಾ ॥ ನಾಮಿನ್ಹ 


೦ ೦೦ ೦ ೧ ೨ ೧೦೨೦ 
ಸುಸ್ನುಷೋನತ್ಹಾವಾಜ್‌ ಅನ್ಯೋದಿವಿಯಃ । ನಪಾ5೨೩ರ್ಥಿವಾಃ | ನಜಾತೋ 


ಇ 


೧ ಲ ೧ ೦ ೦ ೫ ೫ 
ನಾ€೨೩ಜಾ5೩ ॥ಟ ನಾಇಹಷ್ಯಾ5೨೩೪ತಾ | ಓವಾಲ೬ 1 ಹಾಉವಾ ॥ ಅತಿ 


೧೭೪ 


ಈ ೨ ೦ ೦ ೦ 
ದ್ವಿತೀಯಾಂಶಃ 1 ನ ಜೋವಾ ॥ ತೋನಜನಿಷ್ಕತೇಅಶ್ವಾಯನ್ನೋಮಥವನ್ನಿ । 


೧ ೨ ೧ ೨೧ ಛ ೧ ೦ ೦ ೫ 
ದ್ರವಾ5೨೩ಜಿನಾಃ ॥ ಗವ್ಯನ್ನಸ್ವಾನ೨೩ಹಾ5೩ | ವಾಮಾ5೨೩ಹಾ । ಓವಾ5೬ ॥ 
೫ 
ಹಾಉವಾ ॥ ಇತಿ ತೃತೀಯಾಂಶಃ ॥ ರಹಸ್ಯ. ೧. ॥ 

ತಥಾ ಬ್ರಹದಪಿ | ಏವಂ ಸತಿ ಪಜ್ಮೇಃ ಪಾಠಃ ಸಾರ್ಥೋ ಭವತಿ । ನಚ್ಛೆವಂ 
ಕಕುಬುತ್ತತ್ರಿ ವೈಯರ್ಥ್ಯಮಿತಿ ಶಜ್ಕ್‌ನೀಯಮ್‌ ವಾಚಸೊ, €ಮೇ ತದುಪಯೋಗಾತ್‌ 1 
ತಸ್ಮಾನ್ನಕಾಪಿ ಪ್ರಗ್ರಥನೇ ಅನುಪಪತಿಃ ಇತಿ ॥ 

ಯಾ್‌ಧಾಜಯೇ ರೌರವೇ ಚ ಬೃಹತ್ಯೋರಾಗಮೋತಥವಾ I 

ಗ್ರಥನಂ ಪೂರ್ವವತ್‌ ಷಹ್ಹೌ ಷಷ್ಟಿ ಲಿಜ್ಲ್‌ಮಿಹೋಚ್ಯತೇ || 


ಜೈ. ನ್ಯಾ.ವಿ. ೯.೨.೬. ॥ 


ಇದಮಾಮ್ನಾ ಯತೇ | ರೌರವ ಯೋದಧಾಜಯೇ ಬಾರ್ಹತೇ ತೃಚೇ ಭವತಃ ಇತಿ । 
ತಾಂ.ಮ.ಬ್ರಾ. ೭.೩.೧೪-೨೦. ॥ ಅಯಮರ್ಥಃ - ರೌರವ ನಾಮಕಮ್‌ ಶಶ್ಚಿತ್‌ ಸಾಮ 
ಊಹ. ೨. ಜಃ ಯಾೌಧಾಜಯನಾಮಕಮಪಹರಮ್‌ 1 ಊಹ.೩. ॥ ತಯೋ ರ್ದ್ವಯೋಃ 

ಸಾಮ್ನೋರ್ಬ್ವಹತೀ ಛನ್ನಸ್ಯಸ್ತಚ ಆಶ್ರಯ ಇತಿ ॥ ಉತ್ತರಾಗ್ರನ್ನೇ ತು ದ್ವಯೋಃ ಸಾ ಸಾಮ್ನ ಏಕ 
ಏವ ತೃಚಃ ಪುನಾನಃ ಜು ಜೂ ಎ 1೬೭೫ 1 ಆಧಾರ: ಸ್ವರಸ್ತೋಮಾದಿ ಭೇದಾತ್‌ 
ನಾಮ ಭೇದಃ ಏತದ್ದಿಧಾನಾತ್‌ । ತಾಂ.ಮ.ಬ್ರಾ. ೭.೩.೧೪, ೨೪. ॥ ಊಹಪ್ರಥಮೇ 
ದ್ವಿತೀಯ ತೃತೀಯ ಸಾಮ ದರ್ಶ ನಾಚ್ಚ ಸ್ಫುಟಮ್‌ ತಸ್ಯಸಾ ಮದ್ವಯಸ್ಯಾಶ್ರಯ ಏಕಃ 
ಪ್ರಗಾಥಃ ಆಮ್ನಾತಃ | ತಸ್ಥಿಂಶ' ಪ್ರಗಾಥೇ "ಪುನಾನಃ ಸೋಮೇತ್ರಸಾವ್ಯಕ್‌ ೬೭೫ 
ಪ್ರಥಮಾಸಾ ಚ ಬೃಹತೀ । ದುಹಾನ "ಊಧರ್ದಿವೃಮಿತಿ' ೬೭೬ ದ್ವಿತೀಯಾ / ಸಾತು 
ಎಷ್ಟಾರಪಜ್ಜ್‌ಃ | ತಾಮೇಕತಾಂ ವಿಷ್ಠಾರಪಜ್ಜ್‌ ಮಪನೀಯ ತಸ್ಯಾಃ ಸ್ಥಾನೇ ಉತ್ಪತ್ತಿ ಬೃಹತ್‌ 
ದ್ವೈಯಚ್‌್‌ ಆನೇತವ್ಯೇ ಏಕರ್ಚ್ಚ ಏವ ದೃಚತ್ವೇನ ಬುದ್ದೌ ಗ್ರಹೀತವ್ಯ ಕಡ ನನು: ॥ ತಥಾ ಚ 
ತ್ಮೃಚಃ ಸಮ್ಪದ್ಯೇತ ಸಾಮ್ಸಸ್ತಿರಭ್ಯಾ ಸೋಪಿ ಸುಕರಃ । ಇತಿ ಪೂರ್ವಪಕ್ಷಃ | ಬೃಹತೀ ವಿಷ್ಟಾ ರ 
ಪಂಜುಕ್ಕ್ಯೋಃ ಪ್ರಗ್ರಥನ ವಿಶೇಷೇಣ ದ್ವೇ ಬೃಹತ್ಯಾವುತ್ತರೇ ಸಮ್ಪಾದನೀಯೇ - ಇತಿ ರಾದ್ದಾನ್ರಃ 


ತತ್ರೋಭಯತ್ರ ಯುಕ್ತಿ: ಪೂರ್ವನ್ಯಾ ಯೇನ ದ್ರಷ್ಟವ್ಯಾ ಲಿಜ್ಜತ್ವೇವ ಮಾಮ್ನಾಯತೇ 
ಷಷ್ಠಿ ಸ್ತ್ರಿಷ್ಟುಭೋಮಾಧ್ಯನ್ದಿನಂ ಸವನಮ್‌ ಇತಿ 1 ಅಯಮರ್ಥಃ ರೌರವಯ್‌ೌಧಾಜಯ 


೧೭೫ 

ನಾಮಕೇ ಸಾಮನೀ ಮಾಧ್ಯನ್ನಿನೇ ಸವನೇ ಗೀಯೇತೇ “ತಸ್ವಿಂಶ್ಚ ಸವನೇ ತ್ರಿಷ್ಟುಪ್‌ 
ಛನ್ನಸ್ಕಾಯಚಃ ಷಷ್ಟಿರ್ಭವನ್ನೀತಿ । ಸೇಯಂ ಷಷ್ಟಿ ಸಂಖ್ಯಾ ಪ್ರಗ್ರಥನ ಪಕ್ಷೇ ಉಪಪದ್ಯತೇ । 
ತಥಾಹಿ | ಮಾಧ್ಯನ್ನಿನೇ ಸವನೇ ಪವಮಾನ ಏಕಃ । ಪೃಷ್ಠ ಸ್ತೋತ್ರಾಣಿ ಚತ್ವಾರಿ | ಪವಮಾನೇ 
ತ್ರೀಣಿ ಸೂಕ್ತಾನಿ 1 ಉಚ್ಚಾತೇಜಾತಮಿತ್ಯೇಕಂ ಸೂಕ್ತಮ್‌ ತತ್ರ ಗಾಯತ್ರ್ಯಾಸ್ತಿಸ್ತ್ರಯಚಃ । 
ಪುನಾನಃ ಸೋಮೇತಿ ದ್ವಿತೀಯಂ ಸೂಕ್ತಮ್‌ ತಚ್ಚ ಪ್ರಗಾಥರೂಪಮ್‌ ತತ್ರಪೂರ್ವಾ ಬೃಹತೀ 
ಉತ್ತರಾ ಎಷ್ಟಾರ ಪಜ್ವಾಃ ಪ್ರತುದ್ರವಪರಿಕೋಶಮಿತಿ ತೃತೀಯಮ್‌ ಸೂಕ್ತಮ್‌ ತತ್ರ 

ಷ್ಠಸ್ತೋತ್ರೇಷು "ಅಭಿತ್ವಾಶೂರೇತಿ ಪ್ರಗಾಥರೂಪಂ ಪ್ರಥಮಂ ಸೂಕ್ತಮ್‌ 


ತ್ರಿಷುಭಸಿಸ್ರಃ | ಪ 
ತ್ರಷ್ಟುಭಿಸಿಸ್ರಃ | ಲಂ ಮ 
ಬ 


ತತ್ರ ಪೂರ್ವಾ ಬೃಹತೀ ಉತ್ತರಾ ವಿಷ್ಠಾರಪಜ್‌ಃ । ಕಯಾನಶ್ಚಿತ್ರ ಇತಿ ದ್ವಿತೀಯಮ್‌ ತತ್ರ 


ಲ 
ತಿಸ್ರೋ ಗಾಯತ್ರ್ಯಃ 1 ತಂವೋದಸ್ಥಮೃತಿಷಹಮಿತಿ ತೃತೀಯಂ ಪ್ರಗಾಥರೂಪಮ್‌ । ತತ್ರ 
ಬೃಹತೀ ಪಜ | ತರೋಭಿರ್ವೊೋ ವಿದದ್ದಸುಮಿತಿ ಪ್ರಗಾಥ ರೂಪಂ ಚತುರ್ಥಂ ತತ್ರಾಪಿ 
ಬೃಹತೀ ಪಜ | ಏವಮನ್ಯೃಸ್ಥಿನ್‌ ಸವನೇ ಸಪ್ತ ಸೂಕ್ತಾನಿ । ತೇಷು ನವ ಸಾಮಾನಿ ಗೇಯಾನಿ 
| ಪ್ರಥಮೇ ಸೂಕ್ತೇ ಗಾಯತ್ರಮಾಮಹೀ ಯವಂಚೇತಿ ದ್ವೇ ಸಾಮಾನಿ |! ದ್ವಿತೀಯೇ 
ರೌರವಂ ಮೌಧಾಜಯಂ ಚ । ತೃತೀಯಾ ಔಶನಂ । ಚತುರ್ಥೇ ರಥನ್ತರಮ್‌ । ಪಜ್ಜಮೇ 


ವಾಮದೇವ್ಯಮ್‌ । ಷಷ್ಠೇ ನೌಧಸಮ್‌ । ಸಷ್ತಮೇ ಕಾಲೇಯಮ್‌ ॥ 


ಆಮಹೀಯವಾದಿ ಕಾಲೇಯಾನಾನ್ಯಷ್ಟ್‌ ಸಾಮಾನಿ ಊಹಗಾನಾರಮ್ಟೇ ಏವ 
ಏಕಾದಿಕ್ರಮೇಣ ಶೃತಾನಿ । ಗಾಯತ್ರಂ ತು ಪ್ರಕೃತಿ ಗಾನಪ್ರಾರಂಭೇ ಸಮುಪ ಲಭ್ಯತೇ 1 
ಪರಮ್‌ "ಉಚ್ಚಾತೇ ಜಾತಮನ್ನಸೋಮ್‌' ಇತ್ಯಾದಿಕಂ ಗುರುಮುಖಾದನು ಶೃತಮಸ್ಸನ್ಸಾ 
ಕಮ್‌ ತತಸ್ಪತ್‌ ಭಾರಣ್ಣಾದಿಕಮಿವ ಗಾನಗ್ರನ್ಹಾತಿರಿಕ್ರಮಿತಿ ಜ್ಞಾಯತೇ । ಅಪಿ ಚ ಊಹಗ್ರನ್ಹೇ 
ಕ್ಷಚಿದೇಕಂ ಕ್ವಚಿದ್ವ್‌ ಇತ್ಯೇವಂ ಉಚ್ಚೇತಿ ಸೂಕ್ತ ಮೂಲಕಾನಿ ದ್ವಾವಿಂಶತಿ ಸಾಮಾನಿ ದೃಶ್ಯನ್ಹೇ 
| ಪರಂ ತೇಷು ಗಾಯತ್ರ ಲಕ್ಷಣಾಭಾವಃ ಗಾಯತ್ರಾದಿ ಲಕ್ಷಣಸ್ತು ತಾಣ್ಣಿಬ್ರಾಹ್ಮಣಾ 
ದವಗನ್ನವ್ಯಮ್‌ । ತಥಾಹಿ ತತ್ರ ॥ ತಾಂ.ಮ.ಬ್ರಾ. ೩.೧೩. ॥ ಅಷ್ಟಾಕ್ಷರಾ ಗಾಯತ್ರೀ 
ನವಮೋಹಿಜ್ಕಾರ? ಇತ್ಯೇವಮಾದಿ: ॥ ತತ್ರ ಪ್ರಥಮ ಸೂಕ್ತಸ್ಯ ಸಾಮ ದ್ವಯ ನಿಷ್ಟತ್ತಯೇ 
ದ್ವಿರಾವೃತ್ತಾವಾಶ್ರಯಭೂತಾ ಖುಚಃ ಷಡ್ಗಾಯತ್ರ್ಯೋ ಭವನಿ | ಪಠ್ಣುಮ ಸೂಕ್ತಗತಾ 
ವಾಮದೇವೃಸಾಮಾಶ್ರಯ ಭೂತಾಃ ತಿಸ್ರಃ ಯಚಃ ಸಪ್ತದಶ ಸ್ತೋಮ ಸಿದ್ಧರ್ಥ 
ಮಾವರ್ತ್ತ್ವಮಾನಾಃ ಸಪ್ತದಶ ಗಾಯತ್ರ್ಯಾಃ ಇತ್ಯೇವಂ ಮಿಲಿತ್ವಾ ತ್ರಯೋವಿಂಶತಿ 
ರ್ಗಾಯತ್ರ್ಯಾಃ | ಷಷ್ಟೇ ಸೂಕ್ತೇ ಬೃಹತೀ ಪಜಳ್ಮೋ ಪ್ರಗ್ರಥನೇನ ಬಾರ್ಹತಸ್ತಚೋ ಭವತಿ | 
ತಥಾ ಸಪ್ತಮೇಪಿ ತತ್ರೋಭಯತ್ರ ಸಪದಶ ಸ್ತೋಮೇ ಸತಿ ಚತುಸ್ರಿಂಶದ್‌ ಬೃಹತ್ಕೋ 
ಭವನಿ ॥ 


೧೭೬ 
ದ್ವಿತೀಯ ಸೂಕ್ತೇ5ಪಿ ಪ್ರಗ್ರಥನೇನ ಬಾರ್ಹತಂ ತೃಚಂ ಸಮ್ದಾದ್ಯ ಸಾಮ 
ದ್ವಯಾರ್ಥಮಾವೃತ್ತಾ ಷಡ್‌ಬೃಹತ್ಯೋಭವನ್ರಿ; | ಚತುರ್ಥ ಸೂಕ್ಕೇ ರಥನರ ಸಾಮಾರ್ಥಂ 


ಪೂರ್ವವರ್ಣಕೋಕ್ತ ರೀತ್ಯಾ ಪ್ರಗ್ರಥನೇ ಸತಿ ಕಕುಭಾ ಉತ್ತರೇ ಭವತಃ ಪ್ರಥಮಾ ತು ಸ್ವತಃ 
ಸಿದ್ದಾಬ್ಬಹತೀ । ತತ್ರಸಪ್ತದಶಸ್ತೋಮೇ ಕೃತೇ ಸತಿ ಪಣ್ಚು ಬೃಹತ್ಯೋ ದ್ವಾದಶಕಕುಭಶ್ಚ 
ಸಮ್ಪದ್ಧನ್ತೇ । ತಸ್ಯ ಚ ಸ್ತೋಮಸ್ಕ ವಿಧಾಯಕಂ ಬ್ರಾಹ್ಮಣಾಮೇವಮಾಮ್ನಾಯತೇ ॥ 
ತಾಂ.ಮ.ಬ್ರಾ. ೭.೨. ॥ ಪಣ್ಜುಭ್ಯೋಹಿಜ್ಕರೋತಿ ಸ ತಿಸೃಭಿಃ ಸ ಏಕಯಾ ಸ ಏಕಯಾ, 
ಪಣ್ಣುಭ್ಯೋ ಹಿಜ್ಕರೋತಿ ಸ ಏಕಯಾ ತಿಸ್ಫಭಿಃ ಸ ಏಕಯಾ ಸಪ್ತಭ್ಯೋ ಹಿಜ್ಕರೋತಿ ಸ 
ಏಕಯಾ ತಿಸ್ಪಭಿಃ ಸು ತಿಸ್ಪಭಿಃ ಇತಿ ॥ ತಾಂ.ಮ. ಬ್ರಾ. ೨.೭.೧. // ಅಯಮರ್ಥಃ | ಏಕಾ ಸ್ವತಃ 
ಸಿದ್ದಾ ಬೃಹತೀ । ಪ್ರಗ್ರಥಿತೇ ದ್ವೇ ಕಕುಭಾವಿತ್ಯೇವಂ ಎಧಸ್ತಚಸ್ತಿಭಿಃ ಪರ್ಯ್ಯಾ 
ಯೈರಾವರ್ತನೀಯಃ । ಪ್ರಥಮೇ ಪರ್ಯಾಯೇ ತ್ರಿರ್ಬ್ಬಹತೀ ಗಾತವ್ಯಾ ಸಕೃತ್‌ ಸಕ್ಕತ್‌ 
ಕಕುಭ್‌ೌ । ದ್ವಿತೀಯೇ ಪರ್ಯಾಯೇ ಸಕೃದ್‌ ಬೃಹತೀ । ತ್ರಿವಾರಮನನ್ನರಾ ಕಕುಪ್‌ । ಸಕ್ಫ 
ದನ್ನ್ಯಾ ತೃತೀಯೇ ಪರ್ಯಾಯೇ ಸಕೃದ್ಬೃಹತೀ ತಿಸ್ರಃ ಕಕುಭಾವಿತಿ । ಹಿಜ್ಕರೋತಿ ಹಿಜ್ಕಾ 
ರೋಪಲಕ್ಷಿತಂ ಗಾನಂ ಕುರ್ಯಾದಿತ್ಯರ್ಥಃ || 


ತದೇವಂ ತೃತೀಯ ಸೂಕ್ತ ವ್ಯತಿರಿಕ್ತೇಷು ಷಟ್ಟು ಸೂಕ್ತೇಷು ತ್ರಯೋವಿಂಶತಿ 
ರ್ಗಾಯತ್ರ್ಯಾಃ ಪಣ್ಣುಚತ್ವಾರಿಂಶಟ್‌ ಬೃಹತ್ಯೋ ದ್ವಾದಶ ಕಕುಭಾಃ ಸಮ್ದನ್ನಾಃ | ತತ್ರ ಕಕುಪ್‌ 
ಅಷ್ಟಾವಿಂಶತ್ಯಕ್ಷರಾ । ತಸ್ಯಾಂ ಷೋಡಶಾಕ್ಷರೇ ಗಾಯತ್ರೀಪಾದದ್ದಯೇ ಯೋಜಿತೇ ಚತುಶ್ಚ 
ತ್ವಾರಿಂಶದಕ್ಷರಾ ತ್ರಿಷ್ಟುಪ್‌ ಸಮ್ಪದ್ಯತೇ | ಅನಯಾ ದಿಶಾ ದ್ವಾದಶಾನಾಂ ಕಕುಭಾಂ ತ್ರಿಷ್ಟುಪ್‌ 
- ಸಮ್ಸಾದನಾಯ ಚತುರ್ವಿಂಶತಿರ್ಗಾಯತ್ರೀ ಪಾದಾ ಯೋಜನೀಯಾಃ । ತಥಾಸತೃಷ್ಟ್‌ 
ಗಾಯತ್ರ್ಯೋಗತಾಃ । ಪಣ್ಣ್ಞುದಶ ಗಾಯತ್ರೊ 2ವಶಿಷ್ಠನೇ । ತಾಸಾಂ ಪಣ್ಣುಚತ್ವಾರಿಂಶತ್‌ 
ಪಾದಾಃ । ತಾಂಶ್ಚ ತಾವತೀಷು ಬೃಹತೀಷು ಸಂಯೋಜ್ಯ ತ್ರಿಷ್ಟುಭಃ ಸಮ್ಪಾದನೀಯಾಃ | ತತ 
ಏತಾಃ ಪಣ್ಚಾಚತ್ವಾರಿಂಶತ್‌ ಕಕುಪ್ಪು ನಿಷ್ಟನ್ನಾ ದ್ವಾದಶ ತೃತೀಯೇ ಸೂಕ್ತೇ ಸ್ವತಃ ಸಿದ್ದಾಸ್ತಿಸ್ರಃ 
ಇತ್ಯೇವಂ ಪ್ರಗ್ರಥನ ಪಕ್ಷೇ ಷಷ್ಠಿಸ್ಟ್ರಿಷ್ಟುಬ್‌ ಉತ್ತ ರಾಗ್ರನ್ಹೇ ಸಮಾಮ್ನಾತಾ ಏವ ಲಭ್ಯನ್ವೇ | 
ಉತ್ಪತ್ತಿ ಬೃಹತ್ಯಾ ನಯನೇ ತು ಪ್ರಕರಣಾಮ್ನಾತಾನಾಂ ತಾವತೀನಾಮಲಾಭಾತ್‌ ಪ್ರಕೃತ 
ಜ್ಞಾನಾಪ್ರಕೃತ ಪ್ರಕ್ರಿಯೇ ಪ್ರಸಜ್ಯೋಯಾತಾಮ್‌ । ತಸ್ಮಾತ್‌ ತ್ರಿಷ್ಟುಭಃ ಷಷ್ಠಿರಿತ್ಯೇತದ್‌ 
ಬೃಹತೀ ಪ್ರಗ್ರಥನಸ್ಯ ಲಿಜ್ಜಮ್‌ । ಪ್ರಗ್ರಥನಪ್ರಕಾರಸ್ವಭಿಧೀಯತೇ । ಪುನಾನಃ ಸೋಮ 
ಇತ್ಯಸ್ಯಾ ಬೃಹತ್ಯಾಶ್ಚತುರ್ಥಃ ಪಾದಂ ಪುನರೂಪಾದಾಯ ದ್ವಿರಭ್ಯಸ್ಕ ದುಹಾನ ಉಧರ್ದಿವ್ಯ 
ಮಿತ್ಯಸ್ಯಾವಿಷ್ಟಾರ ಪಜ್ಮಃ ಪೂರ್ವಾರ್ಧೇನ ಸಂಯೋಜಯೇತ್‌ | ಸಾ ಬೃಹತೀ ಭವತಿ! 


ಹಾಗಿ 


೧೭೭ 
ಏತದೀಯಂ ಚತುರ್ಥಂ ಹಾದಂ ದ್ವಿರಭೃಸ್ಫೋತ್ತರಾರ್ಧೇನ ಯೋಜ ಯೇತ್‌ । ಸಾಹಿ 
ಬೃಹತೀ ಭವತಿ | ತಸ್ಮಾತ್‌ಯೌಧಾಜಯರ್‌ೌರವಯೋಃ ಬೃಹತ್‌ ಉತ್ತರೇ ಪ್ರಗ್ರಥನೀಯೇ 
| ಏವಂ ನೌಧಸಕಾಲೇಯಯೋರಪಿ ದ್ರಷ್ಟವ್ಯಮ್‌ ಇತಿ ॥ 
ಶ್ಯಾವಾಶ್ವಾಂಧೀಗವೇಇನುಷ್ಟುಬಾನೇಯಾ ಗ್ರಥ್ಯತೇನಥವಾ | 
ಪುರೇವ ಲಿಜ್ಲಂ ಜಗತೀ ಚತುರ್ವಿಂಶತಿ ಕೀರ್ತನಮ್‌ ॥ ಜೈ. ನ್ಯಾ. ಎ.೯. ೨.೬. ೩. 


ಇದಮಾಮ್ನಾಯತೇ | ಷಣ್ಚುಚ್ಚನ್ಹಾ ಆವಾಹಃ, ಆರ್ಭವ ಪವಮಾನಃ ಸಪ್ತಸಾಮಾ | ಗಾಯತ್ರ 
ಸಂಹಿತೇ ಗಾಯತ್ರೇತೃಚೇ ಭವತಃ । ಶ್ಯಾವಾಶ್ವಾಂಧೀಗವೇ ಅನುಷ್ಟುಭೇ ತೃಚೇ ಭವತಃ | 
ಉಷ್ಣಿ ಹಿ ಸಥಮ್‌ | ಕಕುಭಿ ಪೌಷ್ಟಲಮ್‌ ಕಾವಮನ್ನಂ ಜಗತೀಷು ಇತಿ 1 ಅಯಮರ್ಥ: | 
ಅಸ್ತಿ ತೃತೀಯ ಸವನೇ ಪವಮಾನ ಆರ್ಭವಸಂಜ್ಞಕಃ । ತಸ್ಥಿನ್‌ ಪಣ್ಗುಸೂಕ್ತಾನಿ ಸಪ್ತ ಸಾಮಾನಿ 
| ಸ್ವಾದಿಷ್ಠಯಾಮದಿಷ್ಠಾ ಇತ್ಯೇಕಂ ಸೂಕ್ತಮ್‌ ॥ ೬೮೯-೬೯೧ ॥ ತಸ್ಮಿನ್‌ ಗಾಯತ್ರ್ಯಾಸ್ತಿಸ 
ಯಚಃ । ತಾಸು ಗಾಯತ್ರಂ ಸಂಹಿತಂ ಊಹ. ೮. 1 ಚೀತಿ ದ್ವೇ ಸಾಮನೀ । ತಾಂ. ಮ. ಬ್ರಾ. 
೧೧.೧,೭ 1 ಪುರೋಜಿತೀ ವೋ ಅನ್ನಸಃ ಇತಿ ಸೂಕ್ತಾನರಮ್‌ ಊಹ. ೧೨. / ತತ್ತೈಕಾ 
ನುಷ್ಟುಬುತ್ತರೇ ದ್ವೇ ಗಾಯತ್ರಿ ತಾಸು ಶ್ಯಾವಾಸ್ಪಮ್‌ ಊಹ. ೧೧. 1 ಆನೀಗವಂ ಚೇತಿ ದ್ವೇ 
ಸಾಮನೀ.। ಇನ್ಹಮಚ್ಛಸುತಾ ಇತ್ಯಪರಂ ಸೂಕ್ತಮ್‌ ಊಹ. ೧೦. 1 ತಸ್ಥಿನ್ನುಷ್ಟಿಹಸ್ತಿಸ್ರ: | 
೬೯೪-೬೬೬ /ತಾಸು ಸಫಂ ಸಾಮ ಪವಸ್ವ ಮಧುಮತ್ತಮ ಇತಿ ಪ್ರಗಾಥಃ | ತಸ್ಮಿನ್‌ ಪೂರ್ವಾ 
ಕಕುಪ್‌ ಉತ್ತರಾಪಜ್ಞ್‌ಃ ೬೯೨,೬೯೩. /ತತ್ರ ಪೌಷ್ಕಲಂ ಸಾಮ । ಅಭಿಪ್ರಿಯಾಣಿ ಪವತೇ ಚ 
ನೋಹಿತ ಇತ್ಯನ್ಸತ್‌ ಸೂಕ್ತಮ್‌ ॥ ಸಾ.ಯ. ೭೦೦-೭೦೨. । ತತ್ರ ತಿಸ್ರೋ ಜಗತ್ಯಃ 
ಸೂಕ್ತಾನಾಂ ತಾಸುಕಾವಂ ಸಾಮ । ಏತೇಷಾಂ ಹಣಇಣ್ಣಾನಾಂ ಮಧ್ಯೇ ಪುರೋಜಿತೀವಃಪವಸ್ವ 
ಇತ್ಯನಯೋಃ ಸೂಕ್ತಯೋಃ ಯದ್ಯಪಿ ದ್ವೇ ದ್ವೇ ಛನ್ನಸೋ ತಥಾಪಿ ಸಮಾಸು ಗಾನಂ ನಿಷ್ಟಾದ 
ಯಿತುಂ ಪ್ರಗ್ರಥನೇ ಕೃತೇ ಸತಿ ಏಕೈಕ ಮೇವ ಛನ್ನಃ ಸಮೃದ್ಯತೇ 1 ತತೋ 
ಗಾಯತ್ರ್ಯನುಷ್ಟುಬುಷ್ಟಿಕ್ಕಕುಜ್ಜಗತೀಭಿಃ ಪಣ್ಣಾಚ್ಛನ್ನಾಃ ಆರ್ಭವಪವಮಾನೊಜಸ್ಥಿನ್‌ ಸವನೇ 
ಆವಪನೀಯ ಇತಿ । ತತ್ರ ಪುರೋಜಿತೀವ - ಇತ್ಯಸ್ಥಿನ್‌ ಸೂಕ್ತೇ ಶ್ಯಾವಾಶ್ವಮಾನ್ವೀಗವಂ ಚ 
ಸಮಾಸು ಗಾತುಮುತ್ತರೇ ಗಾಯತ್ರ್ಯಾವಾಮ್ಡಾತೇ ಪರಿತ್ಯಜ್ಯ ದ್ವೇ ಉತ್ಪತ್ಕನುಷ್ಟುಭಾ ನೇತವ್ಯೇ 
- ಇತಿ ಪೂರ್ವಪಕ್ಷಃ । ಚತುರ್ಥಂ ಪಾದಂ ಪುನರು ಹಾದಾಯ ದ್ವೇ ಅನುಷ್ಟುಭ್‌ 
ಪ್ರಗ್ರಥನೀಯೇ ಇತಿ ರಾದ್ದಾನ್ರಃ ॥ 


ತತ್ರೋಭಯತ್ರ ಪೂರ್ವ ವರ್ಣಕದ್ವಯ ನ್ಯಾಯೇನ ಯುಕ್ತಿರ್ದ್ರಷ್ಟವ್ಯಾ । ಲಿಜ್ಗಂ 
ತ್ವೇವಮಾಮ್ನಾಯತೇ ಚತುರ್ವಿಂಶತಿರ್ಜಗತ್ಸಸ್ಪತೀಯ ಸವನ ಏಕಾ ಚ ಕಕುಬಿತಿ | ಸೇಯಂ 


೧೭೮ 
ಸಂಖ್ಯಾ ಪ್ರಗ್ರಥನ ಪಕ್ಷೇ ಉಪಪದ್ಯತೇ । ತಥಾಹಿ | ಗಾಯತ್ರ ಸಂಹಿತಯೋಃ ಸಾಮ್ನೋ 
ರಾಶ್ರಯೇ ಗಾಯತ್ರೇ ತೃಚೇ ದ್ವಿರಭ್ಯಸ್ತೇ ಸತಿ ಷಟ್‌ ಗಾಯತ್ರ್ಯಃ ಭವನಿ । ಚತುರ್ಮಿಂಶ 
ತ್ಯಕ್ಷರಾ ಗಾಯತ್ರೀ । ಅಷ್ಟಾಚತ್ವಾ ರಿಂಶದಕ್ಷರಾ ಜಗತೀ ॥ ತಾಂ.ಮ.ಬ್ರಾ. ೧೬.೧೧.೧೦. ॥ 
ತತಃ ಷಡ್ಬಿಃ ಗಾಯತ್ರೀಭಿಃ ತಿಸ್ರೋಜಗತೃಃ ಭವನ್ತಿ । ಶ್ಯಾವಾಶ್ಚ್ವಾನ್ಹೀಗವಯೋರಾಶ್ರಯ 
ಭೂತಾಃ ಪ್ರಗ್ರಥಿತಾ, ದ್ವಿರಭೃಸಾಃ ಷಡನುಷ್ಟುಭೋಭವನ್ತಿ ತಾಭಿಶ್ಚತಸ್ರೋ ಜಗತ್ಯೋ 
ಜ್ಞಾ ಂ ಠ್‌ ೦ ಕಣಕ ದಾದೌಣ್‌ 63% ವ್‌ 

ಭವನಿ । ಮಿಲಿತ್ವಾ ಸಪ್ತ ಜಗತ್ಯಃ ಸಮ್ಪನ್ನಾಃ | ಸಫಸ್ಯ ಪಾೌಷ್ಠಲಸ್ಯ ಚ ಸಾಮಾನರ 
ವತ್ತಚೇಗಾನಂ ನ ಕರ್ತ್ವ್ರವ್ಯಮ್‌ ॥ 


ಕಿನ್ಹೇಕೈಕಸ್ಯಾಮೃ ಚಿ | ತತ್‌ ಕುತೋ ಅವಗಮೃತೇ? ಉಷ್ಟಿಹಿ ಕಕುಭೀತಿ ಸಪ್ತಮ್ಯೇಕ 
ವಚನಾನಾ; ಭ್ಯಾಂ ವಿಶೇಷ ವಿಧಾನಾತ್‌ | ತಾಂ.ಮ. ಬ್ರಾ. ೮.೫.೧೦-೧೬ / ಅಷ್ಟಾವಿಂಶ 
ತ್ಯಕ್ಷರಯೋರುಷ್ಟಿಕ್‌ ಕಕುಭೇರೇಕಾ ಜಗತೀ ಗಾಯತ್ರೀಪಾದಶ್ಚ ಸಮದ್ಧತೇ ।ಕಕುಭಿ ಮಧ ಮಃ 

ಚ ಲಲಿ ಲ 

ಪಾದೋ ದ್ವಾದಶಾಕ್ಷರಃ ಉಷ್ಟ್ಣಿಹಿ ಚ ಹರಃ ಪಾದಃ ಇತಿ ತಯೋರ್ಛೇದಃ 1 
ಕಾವಸ್ಯಾಶ್ರಯಭೂತಾಃ ಸ್ವತಃ ಸಿದ್ದಾ ತಿಸ್ರೋಜಗತ್ವಃ ಇತಿ ಮಿಲಿತ್ವಾ ಪವಮಾನೇಜಸ್ಥಿನ್ನೇ 
ಕಾದಶ ಜಗತ್ಕೋಭವನ್ಲಿ । ಗಾಯತ್ರೀ ಪಾದಶ್ಚಾತಿ ರಿಚ್ಛತೇ 1 ಆರ್ಭವಪವಮಾನ 
ವತ್ರತೀಯಸವನೇ ಯಜ್ಞಾಯಜ್ಞೀಯಸ್ತೋತ್ರಮೇಕಮಸ್ತಿ ತಾಂ.ಮ. ಬ್ರಾ. ೩.೭. 1 ತಸ್ಯ 
ಚಾಶ್ರಯಃ ಯಜ್ಞಾಯಜ್ಞಾವೋ ಅಗ್ನಯೇ ಇತ್ಸಸೌ ಪ್ರಗಾಥಃ ಊಹ. ೧೪. (ತತ್ರ ಪೂರ್ವಾ 
ಬೃ ಹತೀ । ಉತ್ತರಾ ಎಷ್ಟಾರಪಂಕ್ರಿ ತಯೋಃ ಪ್ರಗ್ರಥನೇನ ಕಕುಭಾವುತ್ತ ರೇ ಕತ್ತ ೯ವ್ಯೇ | ತತ್ನೆಕ 
ಎಂಶಸ್ತೊ (ಮಃ ತಸ್ಯ ವಿಧಾಯಿಕಾ ಎಷ್ಟುತಿರೇವಮಾಮ್ನಾ ಯನೇ ಸಪ; ಭ್ಯೋ ಹಿಂಕರೋತಿ ಸ 
ತಿಸೃಭಿಃ ಸತಿಸೃಭಿಃ ಸಏಕಯಾ ಸಪ್ತ ಭ್ಯೋ ಹಿಂ ಕರೋತಿ ಸ ಏಕಯಾ ಸ ತಿಸ್ಫಭಿಃ ಸ ತಿಸೃಭಿಃ ಸಪ್ತ 
ಭ್ಯೋ ಹಿಂ ಕರೋತಿ ಸ ತಿಸ್ಫಭಿಃ ಸವಏಕಯಾಸ ತಿಸ್ಫಭಿಃ -ಇತಿ । ತಾಂ.ಮ. ಬ್ರಾ. ೨.೧೪.೧. ॥ 


ಅಯಮರ್ಥಃ । ಪ್ರಥಮಾಯಾಃ ಬೃಹತ್ಯಾಸ್ತ್ರಿಷು ಪರ್ಯಾಯೇಷು ತ್ರಿವಾರ 


ಮೇಕವಾರಂ ಪುನಸ್ತಿವಾರಮಿತಿ ಸಪ್ತಬೃಹತ್ಯಃ । ಮಧ್ಯಮಾಯಾಃ ಕಕುಭ ಪ್ರಥಮ ದ್ವಿತೀ 
ಯಯೋಃ ಪರ್ಯಾಯೋಸ್ತಿಸ್ತ್ರಿ ಪಾಠಃ ಅನ್ನೇ ಸಕ್ಕತ್‌ ಉತ್ತಮಾಯಾಃ ಕಕುಭಃ ಆದೌ 
ಸಕೃತ್‌ । ದ್ವಿತೀಯ ತೃತೀಯ ಯೋಸ್ತ್ರಸ್ರಃ ಇತಿ ಏವಂ ಚತುರ್ದಶ ಕಕುಭಃ 1 ತಾಸುಕಕುಪ್ಪು 
ದ್ವಾದಶಾಕ್ಷರಾಃ ಮಧ್ಯಮ ಪಾದಾಶ್ಚತುರ್ದಶ | ತೇಷು ಸಪಪಾದಾಃ ಸಪಸು ಬೃಹತೀಷು 
ಯೋಜನೀಯಾಃ | ತತಃ ಸಪ್ತ ಜಗತ್ಕೋ ಭವನ್ನಿ | ಅವಶಿಷ್ಟಾ ಅಷ್ಟಾಕ್ಷರಾಃ ಕಕುಭಾಮಾ 
ದ್ಯಪಾದಾ ಅನ್ರಪಾದಾಶ್ಚಮಿಲಿತ್ವಾಷ್ಟಾವಿಂಶತಿಃ | ತೇಷು ಷಡ್ಬಿಃ ಪಾದಃ ಏಕಾ ಜಗತೀತ್ಯನೇನ 


ಕ್ರಮೇಣ ಚತುರ್ವಿಂಶತಿ ಪಾಬೈಶ್ನತಸ್ರೋ ಜಗತ್ಕೋ ಭವನ್ನಿ 1 ಯೇ ತು ದ್ವಾದಶಾಕ್ಷರಾಃ ಸಪ 
ಚ ಲ ಇವಿ ವ pe 


೧೭೯ 
ಪಾದಾಃ ಪೂರ್ವಮವಶಿಷ್ಟಾಃ ತೇಷು ಪವಮಾನ ಶೇಷೋಇಷ್ಟಾಕ್ಷರಃ ಪಾದೋಯೋ 
ಜನೀಯಃ | ಕಕುಭಾಂಶೇಷಾ ುಕ್ಷರೇಷು ಚತುರ್ಷು ಪಾದೇಷು ಚತ್ವಾರ್ಯ್ಯಕ್ಷರಾಣಿ ಯೋಜನೀ 
ಯಾನಿ 1 ತೇ ದೇ ಜಗತ್‌ ಭವತಃ | ತದೇವಂ ಯಜ್ಞಾ ಯಜ್ಞೀಯಸ್ಕ್ತೋತ್ರೇ ತ್ರಯೋದಶ 
ದ ಲ ಇ ಇ 

ಜಗತ್ಯಃ ಪೂರ್ವೋಕ್ತಾ : 1 ಪವಮಾ ನಗತಾ ಏಕಾದಶೇತಿ ಚತುರ್ವಿಂಶತಿರ್ಜಗತ್ಯಃ । ಚತುರ 
ಕ್ಷರವರ್ಜಿತಾ ಚತ್ವಾರೋಷ್ಟಾಕ್ಷರ ಪಾದಾಃ ಮಿಲಿತ್ವಾ ಕಕುಬೇಕಾ ಭವತಿ । ಅನೇನ ಲಿಜಕೇನ 
ಶ್ಯಾವಾಶ್ಚಮಾನ್ಹೀ ಗವಂ ಚ ಪ್ರಗ್ರಧಿತತೃಚೇ ಗಾತವ್ಯಮ್‌ | ನ ತು ತತ್ರೋತ್ಸತ್ಯನುಷ್ಟುಬಾ 
ನಯನಮಿತಿ ಸ್ಥಿತಮ್‌ । ಇತಿ ॥ 

ಚತುಃಶತೇ ಪ್ರಗ್ರಥನಮೃಚಃ ಪಾದಸ್ಯ ವಾಗ್ರಿಮಃ । 

ತೃಚೇಮುಖ್ಯತ್ವತೋ ಮೈವಮೃಗನೃತ್ವಸ್ಯ ವರ್ಣನಾತ್‌ ॥ ಜೈ.ನ್ಯಾ.ಎ.. RE Al 


ಗವಾಮಯನೇ ಬ್ರಹ್ಮಸಾಮ ವಿಹಿತಮ್‌ । ಅಭಿವರ್ತೋ ಬ್ರಹ್ಮಸಾಮಾ ಭವತಿ ಇತಿ 1 
ತತ್ಛಕ್ಛತ್ಯ ಶ್ರೂಯತೇ । ತಾಂ.ಮ. ಬ್ರಾ.೪. 1 ಚತುಃ ಶತಮೈನ್ಹಾಬಾರ್ಹತಾಃ ಪ್ರಗಾಥಾ ಇತಿ 1 
ಲಾ.ಸೂ.೧೦.೩ 11 ತಾಣ್ಹ್ಯಾ ಪಾಠಸ್ತು ಪಂಚಸು ಮಾಃ ಸು ಬಾರ್ಹಿತಾಃ ಪ್ರಗಾಥಾ ಆಪ್ಕನ್ವೇ 
ಇತಿ ತದ್ಭಾಹ್ಯೇ ಚತುಃ ಶತೇ ಇತ್ಯಾದ್ಯುಕ್ತಮುದ್ಧೃತಂಚೇತಿ ಲಕ್ಷ್ಯತೇ ॥ ಚತುರುತ್ತರಶತಸಜ್ಟ್ಯಕಾಃ 

© ಸಾಃ ಹೇಕಪ ದ್ನೇ 
ಇನ್ಹ ದೇವತಾ ಕಾಃ ಬೃಹತೀಚ್ಛನ್ನಸ್ಕಾಃ ಯಗ್‌ದ್ವಯಾತ್ಮಕಾಃ । ತ್ವೇಷ್ಕ್ಯೇಕಪ್ರಗಾಥಗತೇ ಶೆ 
ಯಚ್‌ । ದ್ವಿತೀಯ ಪ್ರಗಾಥ ಗತಾಮೇಕಮೃಚಂ ಚ ಪ್ರಗಥ್ಯ ತೃಚೇ ! ಅಭೀವರ್ತ್ರನಾಮಕಂ 
ಸಾಮ ಗಾತವ್ಯಮ್‌ | ತಥಾಸತ್ಯಾಮ್ನಾತಾನಾಮವಿಕೃತಾನಾಮೇವ ತಿಸ್ಪಣಾಮೃಚಾಂ 
ಲಾಭಾತ್‌ ತೃಚಸ್ಕ ಮುಖ್ಯತ್ವಂ ಭವತಿ । ಪೂರ್ವೋಕ್ತ ರೀತ್ಯಾ ಪಾದಪ್ರಗ್ರಥನೇ ತು 
ವಿಕೃತತ್ವಾದಮುಖ್ಯಸ್ಮಚಃ ಸ್ಯಾತ್‌ ಇತಿ ಪ್ರಾಪ್ತೇ ಬ್ರೂಮಃ । ಅನ್ಯಾಃ ಅನ್ಯಾಃ ಯಚೋ ಭವನಿ 
ತದೇವ ಸಾಮೇತ್ವಚಾಮನ್ಯತ್ನಮತ್ರ ॥ ವರ್ಣ್ಯತೇ ತಚ್ಚ ಪಾದಪ್ರಗ್ರಥನೇ ಸಮೃವತಿ ! 
ಪ್ರಗ್ರಥನೇ ತು ಯೇಯಮೃಕ್‌ಪೂರ್ವಸ್ಯ ತೃಚಸ್ಕಾನ್ತ್ಯಾ ಸೈವೋತ್ತರಸ್ಯ ತೃಚಸ್ಯಾದ್ಯೇತ್ಯನೃತ್ವ 
ಮೃಚಃ ನ ಸ್ಯಾತ್‌ | ತಸ್ಮಾತ್‌ ಪಾದಸ್ಯ ಪ್ರಗ್ರಥನಮಿತಿ ॥ 


ತತ್ತೈವ ನವಮ ದಶಮಯೋರಧಿಕರಣಯೋಃ ಅಪರ ವಿಶೇಷ್‌ ಚಿನಿತ್‌ । 
ನವಮಾಧಿಕರಣಮ್‌ ಜೈ.ನ್ಯಾ.ಎಿ. ಪುಸ್ತಕೇ ಪ್ರಾಯಃ ಸರ್ವತ್ರ "ಆಯೀ" ಇತ್ಯೇವಂ ಯಕಾರ 
ಮಧ್ಯಪಾಠಃ ಮೂಲೇ ಗಾನಗ್ರನ್ನೇ ಕೃಚಿತ್‌ ತಥಾ ಪಾಠದರ್ಶನಂ ತದ್ವೀಜಮ್‌ ಪರಂ 
"ಆಕಾರಃ ಪೂರ್ವಭಾಗಃ ಈಕಾರ ಉತ್ತರಭಾಗ ಇತ್ಯಾದಿ ವಿರೋಧಾದುಪೇಕ್ಷ್ಯಃ ಸೇಅತಿ 
ಮನ್ಯತೇ । ಗಾನಗ್ರನ್ನೇಷು ಬಹುಷು "ಆಈ ಅತ್ಯೇವಮೀಕಾರಾನಃ ಪಾಠಃ ಪರಿಲಕ್ಷ್ಯತೇ । 


೧೮೦ 
ಅಧ್ಯಯನ ಸಮ್ಮದಾಯಾಣ್ಚಾ ತಥ್ಸೆವ | ಯತ್ರ ಕ್ವಚಿದ್‌ ಗಾನೇಯ ಕಾರ ಮಧ್ಯೋಸಸ್ತಿ ಲಿಖಿತಃ 
ತಚ್ಛ್ಚೃತಲಿಖನಾನುಯಾಯಿ ಗಡ್ಡಲಿಕಾ - ಪ್ರವಾಹ ಮೂಲಕಮಿತಿ ಸಮ್ಭಾವ್ಯತೇ ॥ 
ಆಯೀಭಾವೋ ಯೋನಿವಶಾದುತರಾವಶತೋತಥವಾ ।ಟ 
ಗೀತ್ಯರ್ಥತ್ವಾದಾದಿ ಮೋತನ್ನೋ ವರ್ಣಾಭಿವ್ಯಣ್ಣುಕತ್ವತಃ || 


ಜೈೆ. ನ್ಯಾ. ಮಿ. ೯.೨.೯. ॥ 


ಯದ್ಯೋನ್ಯಾಂ ತದುತ್ತರಯೋರ್ಗಾಯತೀತಿ ಶ್ರೂಯತೇ । ತತ್ರ ಕಯಾನಶ್ಚಿತ್ರ ಆಭುವದಿತ್ಯ 
ಸಾವೃಗ್‌ಯೋನಿಃ 1 ಸಾ.ಯ. ೧೬೯, ೬೮೨. ॥ ತಸ್ಯಾಮೃ ಚಿ ಕಯಾ ಇತ್ಯಕ್ಷರದ್ದಯಮಾದ್ಯೋ 
ಭಾಗಃ । ನಶ್ಚಿತ್ರ ಆಭುವದಿತ್ಯಕ್ಷರಷಟ್‌ಕಂ ದ್ವಿತೀಯೋಭಾಗಃ । ತಸ್ಟಿನ್‌ ಭಾಗೇ ದ್ವಿತೀಯಾಕ್ಷರೇ 
ಚಕಾರಸ್ಕೋಪರಿತನಮಿಕಾರಂ ವಿಲೋಪ್ಯ ತಸ್ಯ ಸ್ಥಾನೇ "ಆಈ' ಭಾವಮಾಮ್ನಾಯ ಗೀತಿ 
ರ್ನಿಷ್ಟಾದಿತಾ । ಕಸ್ತ್ವಾಸತ್ಯೋಮದಾನಾಮಿತ್ಯನನ್ರರ್ಭಾವಿನ್ಯುತ್ತರಾ ತಸ್ಕಾಂಯೋನಿನ್ಯಾ 
ಯೇನ ಚತುರ್ಥಾಕ್ಷರೇ ತಕಾರಸ್ಕೋಪರಿತನಂ ಯಕಾರಮೋಕಾರಂ ಚ ಲೋಹಪಯಿತ್ವಾ 
ತಯೋಃ ಸ್ಥಾನೇ "ಆಈ' - ಭಾವಃ ಕಾರ್ಯಃ 1 ಅಭೀಷುಣಃ 1 ೬೮೪. ॥ ಅಸಾವಪ 
ರೋತ್ತರಾ । ತಸ್ಕಾಮಪಿ ಚತುರ್ಥಾಕ್ಷರೇಣಕಾರ ಸ್ಫೋಪರಿತನಮ್‌ ಸಕಾರಂ ಲೋಪಯಿತ್ವಾ 
ತಸ್ಯ ಸ್ಥಾನೇ ಆಈ ಭಾವಃ ಕರ್ತ್ತವ್ಯಃ 
೩ ೦ ೪ i ೪೦ ೫ 
ತಥಾ ಚ - ಕಾತಜಯಾ | ನಶ್ಲಾs೩ಇತ್ರಾs೩ಆಭುವಾತ್‌ । ಇತ್ಯಾದಿ 
ಪ್ರಥಮಾಯಾ ರೂಪಮ್‌ ಏತನ್ಮಾತ್ರಮಿಷ್ಠಮೇವ ॥ 
೦ ೪ ಫಿ ೪ ೫ 
ಕಾs೫ಸ್ಟ್ಯಾ | ಸತ್ಯಾನಡಿಇಜಮಾನ೩ದಾನಾಮ್‌ ॥ ಇತ್ಯಾದಿ ದ್ವಿತೀಯಯಾ 


0. © ೪ ವಿ 
ರೂಪಮ್‌ - ಆನಜಭೀಷುಣಾ೩ಇಸಾ&೩ಖೀನಾಮ್‌ ॥ ಇತ್ಯಾದಿ ತೃತೀಯಾಯಾ 


ರೂಪಂ ಚ ನಿಷ್ಪನ್ನಮ್‌ ಭವೇತ್‌ ಹರಂ ತನ್ನೈವೇಷ್ಟಮ್‌ | ಊಹ ೫ /! ವಿರೋಧಾತ್‌ | 
ಅನ್ಯಥಾ ಗೀತಿನಾಶ ಪ್ರಸಜ್ಜಾತ್‌ ಇತಿ ಪ್ರಾಪೇಃ ಬ್ರೂಮಃ | ನಾತ್ರ ಯೋನ್‌ 
ವರ್ಣಾನರಸ್ಯಾಗಮಃ । ಕಿಂ ತರ್ಹಿ? ವಿದ್ಯಮಾನ ಏವ ಚಕಾರಸ್ಯೋಪರಿತನಃ ಅಕಾರಃ ಸಾಮ 
ಪ್ರಸಿದ್ಧಯಾ ಪ್ರಕ್ರಿಯಯಾ ವೃದ್ಧಃಸನ್ಸೈಕಾರೋ ಭವತಿ । ತಸ್ಯ ಸನ್ಸಕ್ಷರತ್ವಾತ್‌ "ಆಕಾರ: 
ಪೂರ್ವೋಭಾಗಃ ಈಕಾರಃ ಉತ್ತರ ಭಾಗಃ | ತಾವುಭೌ ವಿಶೇಷೇಣ ಗೀಯಮಾನ್‌ "ಆಈ 
ಬಾವಂ ಪ್ರತಿಪದ್ಯೇತೇ ತಥಾ ಚ ಸಾಮಗಾ ಆಹುಃ ವೃದ್ಧ. ೦ ತಾಲವ್ಯಮಾಕ ಭವತಿ ಅತಿ । 


ತಥಾ ಸತ್ಯುತ್ತರಯೋಶ್ಚತುರ್ಥಾಕ್ಷರೇ ನಾಸ್ತಿ - ಪುಷ್ಪಸೂತ್ರಾದ್‌ೌ ಅತ್ರೇದಂ ತತ್ವಮ್‌ - 
ಪೂರ್ವೋತ್ತರಯೋರ್ದ್ವಯೋರೇವ ಪಕ್ಷಯೋಃ ಪ್ರಥಮಾಯಾಃ ಸ್ವರೂಪೇ ಸತೃಪ್ಯಎ 
ರೋಧೇ ಲೋಪವೃದ್ದಯೋಃ ಪ್ರಕರಣಗತ ವಿರೋಧಃ - ತಾಲವ್ಯ ಅಕಾರಃ ಇತಿ "ಆಈ 


ಈ) ೦ ೪ ಪ ೪ ೫ 
ಭಾವಃ ನ ಕರ್ತವ್ಯಃ | ಏವಣ್ಣು- ಕಾsಭ೫ಿನಾ ಶ್ವ 1 ಸತ್ಯೋತ&ಿಮಾಹಿದಾನಾಮ್‌ ಇತ್ಯಾದಿಕ 


ಮೂಹ - ಪ್ರಥಮೇ ಚತುರ್ಥಾನನರಂ Re | ಅಭೀಷುಣಃ ಸಖೀನಾ 
ಮವಿತಾ ಜರಿತ್ರೂಣಾಮ್‌ । ಇತ್ಯೇತಸ್ಯಾಮುತ್ತರಾಯಾಂ ದ್ವಾದಶಾಕ್ಷರಗತಸ್ಯ ರೇಫಸ್ಯೋ 


ಕ್ಲ © ೪ ೨ ೪ ೫% 
ಪರಿತನಃ ಇಕಾರಃ ಪೂರ್ವವದಾಈ ಭವತಿ । ಆs೫ಬೀ । ಷುಣಾಂ&:ಸಾ೩ಖೀನಾಮ್‌ 


೧ ೨೦ ೧ ೨೦ Il 
ಆ | ಎತಾಜರಾಯಿತ್ಚ | ಸಾಮ್‌ ಇತ್ಯಾದಿಕಂ ರೂಪಂ ಗೀಯತೇಚ್ಛೆವಮೇವೋಹ - 


ಗಾಯಕ್ಕೆ: ಸಾಮಗೈಃ ॥ ತಥಾ ಸೋsಯಮಾಕಈ - ಭಾವಃ ಉಕ್ತರೀತ್ಯಾವರ್ಣಾಬ 
ವ್ಯಜ್ಞಕತ್ವಾದುತರಾ ಗತ ವರ್ಣವಶೇನ ಕತ್ತ ೯ವ್ಯಃ | ಗೀತ್ಯರ್ಥತ್ವಾಭಾವೇನ ಯೋನಿಕ್ರಮೇ 
ತೇನ ವಿನಾಪಿ ನ ಗೀತಿರ್ವಿನಶೃತಿ - ಇತಿ ॥ 

ಸ್ತೋಭಾನೋತ ಪ್ರದಿಶ್ಯನ್ನೇ ನಾಗೀತಿತ್ತೇನ ವರ್ಣವತ್‌ । 

ಸ್ಪರಾದಿವತ್‌ ಪ್ರದಿಶ್ಶನ್ನೇ ಗೀತಿ ಕಾಲೋಪಯೋಗತಃ ॥ ಜೈ.ನ್ಯಾ.ಎ.೯.೨.೧೦. ! 


ವಾಮದೇವ್ಯ ಸಾಮ್ನೀಯೋನ್‌ ದ್ವಯೋರರ್ದ್ವಯೋರ್ಮಧ್ಯೇ "ಔ' ಕಾರ ದ್ವಯೇನ 
'ಹೋ' ಶಬ್ದೇನ "ಹಾಯಿ' ಶಬ್ದೇನ ಚ ನಿಷ್ಪನ್ನಃ ಸ್ತೋಭಃ ಏವಮಾಮ್ನಾತಃ | ಔಷಹೋ 
ಹಾಯಿ । ತಥಾಪಿ ಗೇಯ ಸಾಮ ವಾಮದೇವ್ಯಮ್‌ । ಕಯಾನಶ್ಚಿತ್ರ ಆ ಭೂವದೂತೀ 
ಸದಾವೃಧಃ ಸಖಾ | ಕಯಾ ಶಚಿಷ್ಠಯಾ ವೃತಾ । ಇತಿ ತಸ್ಕಯೋನಿಭೂತಾ ಯಕ್‌ ಅಸ್ಯಾಃ 
ಪೂರ್ವಾರ್ದ್ವ "ಕಯೇ' ತ್ಯಾದಿ, ಪರಾರ್ದ್ದಂ "ಕಯಾಶಚಿಷ್ಟಯೇ' ತ್ಯಾದಿ, ಅನಯೋದನ್ನರೇ 
ಸ್ರೋಚೋತಯಂ ಶ್ರೂಯತೇ ॥ ಸ ಚ ವಾಮದೇವ ಗಾನ ಶ್ರವಣೇನೋಪಲಭ್ಯಃ ಗೇಯ 
ಪಳ್ಳುಮೇ ಚ ದ್ರಷ್ಟವ್ಯಃ 1 ಮಾಲಾಯಾಮ್‌ "ಔಹೋಹಾಯಿ' । ಇತಿ ಪಾಠಃ | ಪರಂ ತನ್ನ 
ಸಮ್ಯಕ್‌ ಔಕಾರದ್ವಯೇನೇತಿ ಪೂರ್ವೋಕ್ರೇಃ । ಗಾನಗ್ರನ್ಹೇಷು ಚ ಏಕಔಕಾರಃ ಪ್ರಥಮಸ್ವರಕಃ 
ಅಪರೋ ದ್ವಿತೀಯ ಸ್ವರಕಃ ಸ್ಪಷ್ಟಮ್‌ ಅತಿ ॥ ಸೋತಯಂ ಸ್ಕೋಭಃ ನೋತ್ತರಯೋಃ 
ಅತಿದಿಶ್ಯತೇ | ಕುತಃ ? ಅಗೀತಿತ್ವಾತ್‌, ಯದ್ಯೋನ್ಯಾಂ ತದುತ್ತರಯೋರ್ಗಾಯತಿ ಅತಿ ಗೀತಿ 
ಮಾತ್ರಮತಿದಿಶ್ಯತೇ । ತತ್ರ ಪ್ರಥಮಾಯಾಯಚಃ ವರ್ಣಾಃ ಯಥಾ ನಾತಿದಿಶ್ಯನ್ನೇ ತಥಾ 
ಸ್ರೋಭಾ ಅಪಿ 1 ಇತಿ ಪ್ರಾಪ್ಲೇ ಬ್ರೂಮಃ । ಸ್ವರೋವರ್ಣ ವಿಶ್ಲೇಷೋ ವಿರಾಮಃ ಇತ್ಯೇತೇ 


೧೮೨ 
ಗೀತ್ಯುಪಯೋಗಿತ್ಹ್ವಾತ್‌ ಯಥಾತ್ಹಾದಿಶ್ಯನ್ಮೇ ತಥಾ ಸೋಭಾ ಅಪಿ ಗೀತಿಕಾಲ ಪರಿಚ್ಛೇದಕ 
ದತಿದಿಶ್ಶನ್ನೇ ಇತಿ | ತಥಾ ಚ "ಕಸ್ತ್ವಾಸಶ್ಯೋಮದಾನಾಂ ಮಂಹಿಷ್ಠ್ಕೋ ಮತ್ತದನ್ನಸಃ 
ಇತ್ಯರ್ದ್ವರ್ಚ ಮೂಲಕಸ್ಯ "ಅಭೀಷುಣಃ ಸಖಿನಾಮಮಿತಾ ಜರಿತ್ರೂಣಾಮ್‌' ಇತ್ಯರ್ದ್ವರ್ಚ 
ಮೂಲಕಸ್ಯ ಚ ಗಾನಸ್ಯೋಹರಿಷ್ಟಾತ್‌ "ದೃಢಾಚಿದಾರುಜೇ ವಸು', ಇತ್ಯರ್ದ್ವರ್ಚ ಮೂಲಕಿಸ್ಯ 
"ಶತಮೃವಾಸ್ಯೂತಯೇ' ಇತ್ಯರ್ದ್ವರ್ಚ ಮೂಲಕಸ್ಯ ಚ ಗಾನಸ್ಯ ಪುರಸ್ತಾತ್‌ "ಔಹೋಹಾಣ' 
ಇತ್ಯೇವಂ ಶ್ರೂಯತ ಏವ ॥ ಊಹ. ೫. ॥ ಕೃಚಿದುತ್ತನ್ನಾ ಗಾನಭಾವ ಶಜ್ಕಾನಿವಾರಿತಾ ॥ 


ಗಾನಸ್ಕ ನಿಯಮೋನೀತ ವಿದ್ಯತೇ ವಹುಪಸಿತ್‌ । 


ರ ಇ 
ನಾಮ್ನಾ ನ ದ್ವಯತೋ ಸ್ತೇವ ಪ್ರಕೃತಿತ್ವಾಚ್ಚುತೋರಪಿ ॥ 


ಜೈೆ. ನ್ವಾ. ವ. ೯.೨.೮. ॥ 


ಕ್ವಚಿತ್‌ ಕರ್ಮವಿಶೇಷೇ ಶ್ರೂಯತೇ । ಅಯಂ ಸಹಸ್ರಮಾನವ ಆಅತ್ಯೇತತಯಾಹವನೀಯ 
ಮುಷತಿಷ್ಠತೇ ಇತಿ ॥ ತಾಣ್ವಪಾಠಸ್ವೇವಮ್‌ - ಅಯಂ ಸಹಸ್ರಮಾನವ ಇತೃತಿಚ್ಛನ್ನ ಸಾಹವ 
ನೀಯಮುಪತಿಷ್ಠನ್ನೇ ಇತಿ | ಅಯಂ ಸಹಸ್ರಮಾನವ ಇತಿ । ಅತಿಚ್ಛನ್ನಸಾ ಅತಿಚ್ಛೆನ್ನಸಿ ಯಚಿ 
ಗೀತೇನ ಗೋರಿತಿ | ನಿಧನವತಾ ಉದ್ಧಾತಾರಃ ತ್ರಯ ಆಹವನೀಯ ಉಪತಿಷ್ಠನ್ಹೇ ಇತಿ 
ತದ್ಭಾಷ್ಠಮ್‌ ॥ ತಾಂ.ಮ.ಬ್ರಾ. ೪೯.೧. ॥ ಸಮಾಮ್ನಾತಾ ಪ್ರಗೀತಾ ಗಾನಗ್ರನ್ನೇ ॥ 
ಗ್ರಾ.೩೯೬. //ತತೋ ವಹ್ನೇ ರುಪಸ್ಥಾನೇ ತಸ್ಯಾಮೃಚಿ ಗಾನಂ ನ ನಿಯತಂ ಕಿನ್ನು ವಿಕಲ್ಪಿತಮ್‌ 
ಇತಿ ಪ್ರಾಪ್ತೇ ಬ್ರೂಮಃ । ಅಸ್ತ್ರೇವ ನಿಯಮೋ ಗಾನೇ । ಕುತಃ) ಸಾಮವೇದೇ ಗಾನಸ್ಕೈವ 
ಪ್ರಕೃತತ್ವಾತ್‌ ಯಚಾಂ ಸಂಹಿತಾ ಪಾಠೋತತ್ರಗಾನಾಯ್ಕೆವ ನಹ್ಯಾಧಾರಾಮನ್ತರೇಣ ಗಾತುಂ 
ಶಕೃತೇ । ಅಥೋಚ್ಯೇತ | ಅಯಂ ಸಹಸ್ರೇತ್ಮಕ್‌ ಪ್ರತೀಕ ಪೂರ್ವಕೇಣ ವಾಕ್ಕೇನೋಪ ಸ್ಥಾನ 
ಎಧಾನಾದ್ವಾಕೃಸ್ಯ ಪ್ರಕರಣಾತ್‌ ಪ್ರಬಲತ್ವಾದ್ವಚೈಮೋಪಸ್ಥಾನಮಿತಿ । ತನ್ನ ಪ್ರಕೃತ ಪ್ರಗೀತ 
ಮನ್ರವಾಚಿನ್ಯಾ ಏತಯೇತಿ ಸರ್ವನಾಮತ್ರುತೇಃ ಪ್ರಬಲತರತ್ವಾತ್‌ । ತಸ್ಮಾತ್‌ ಪ್ರಗೀತ 
ಯೋರು ಪಸ್ಥಾನಮ್‌ ಇತಿ ॥ ಸುಸ್ಪಷ್ಟಂಚೈತದಾಹ ಸೂತ್ರಕಾರಃ । ಅಯಜ್‌ ಸಹೋಹಾಇ 
ಇತಿ ತ್ರಿರುದ್ಧಾತಾ ಗಾಯೇನ್ನಿಧನಮಿತರಾವನೂಪೇಯಾತಾಮಿತಿ । ಅತ್ರ ಅಯಂಸಹೋ 
ಹಾಇ ಇತಿ ಸಾಮ್ನಂ ಪ್ರತೀಕಮ್‌ । ಗ್ರಾ.೭೯೯ /| ತ್ರಿಷುಧರ್ಮ ಸಾಜ್ಕರ್ಯಂ ಚಿನ್ಪಿತಮ್‌ ॥ 


ಬೃಹದ್ರಥನ್ನರೈರ್ಧರ್ಮೈಃ ಸಜ್ವೀರ್ಣೇ ವಾ ವ್ಯವಸ್ಥಿತೇ । 
ಪೃಷ್ಠೃಕ್ಯಾತ್‌ ಸಜ್ವರೋ ಧರ್ಮೇ ನಿರ್ದೇಶಾದೇರ್ವವಸಿತಃ ॥ ಜೆ.ನಾ.ಮಿ.೯.೨.೧೫ 
ಬಿ ಈ ಲ 


ಜ್ಯೋತಿಷ್ಟೋಮೇ ಎಕಲ್ಲಿತಂ ಪೃಷ್ಠಸ್ತೋತ್ರೇ ವಿಹಿತಂ ಬೃಹತ್‌ ಪೃಷ್ಠ ಂ ಭವತಿ । ರಥನ್ನರಂ 
ಪೃಷ್ಠಂ ಭವತಿ ಇತಿ | ತತ್ರೋಭಯತ ಧರ್ಮಾಃ ಶ್ರುತಾಃ । ಬೃಹತಿ ಪ್ರಸ್ತೂಯಮಾನೇ ಮನಸಾ 


೧೮೩ 
ಸಮುದ್ರಂ ಧ್ಯಾಯೇತ್‌ ॥ ತಾಂ.ಮ.ಬ್ರಾ. ೭.೭.೯. 1॥ ರಥನ್ನ್ತರೇ ಪ್ರಸ್ತೂಯ ಮಾನೇ 
ಸಮ್ಮೀಲಯೇತ್‌ ಇತ್ಯಾದಯಃ ॥ ತಾಂ.ಮ.ಬ್ರಾ. ೭.೭.೧೫. ॥ ತೇ ಉಭಯತ್ರ 
ಸಹ್ಕೇರ್ಯೇರನ್‌ ಪೃಷ್ಠಸಿದ್ದಿ ಲಕ್ಷಣಸ್ಯ ಔದುಮ್ಚರೀ ಸ್ಪರ್ಶನರೂಪಸ್ಕ್ಯ ಕಾರ್ಯಸ್ಯೈಕತ್ವಾತ್‌ ಅತಿ 
ಚೇತ್‌ | ನ, ನಿರ್ದೇಶ ಬಭೇದಾತ್‌ ಸಾಜ್ಟರ್ಯೇತ್ಸವೈಲಕ್ಷಣ್ಯೇನ ಬೃಹದಿತಿ ರಥನರಮಿತಿ ಚ 
ದೌ ನಿರ್ದೇಶ್‌ ನೋಪಪದ್ಯೇಯಾತಾಮ್‌ ಕಿಇಣ್ಣೊ ೀಭಯಧರ್ಮಸಾಹಿತ್ಯಂ ವಿರುದ್ದಮ್‌ । 
ಉಚ್ಚೆ ರ್ಗೇಯಂ ಬಲವದ್ದೇಯಮಿತಿ ಬೃಹದ್ದರ್ಮಃ- ತಾಂ.ಮ. ಬ್ರಾ. ೭.೭.೧೦. / ನೊಚ್ಚೇ 
ರ್ಗೇಯಂನ ಬಲವದ್ದೇಯಮಿತಿ ರಥನರ ಧರ್ಮ: ॥ ಕ್ಷಿಪ್ರಂ ಗೇಯಂ ಸ್ವರ್ಗಸ್ಯ ಲೋಕಸ್ಯ 


ಸಮಷ್ಕಾ - ತಾಂ.ಮ. ಬ್ರಾ. ೭.೭.೧೨. /ತಸ್ಮಾದುಭಯೋರ್ಧರ್ಮಾ ವ್ಯವತಿಷ್ಠನ್ನೇ 1 ಇತಿ | 


ತಯೋರ್ಧರ್ಮಾಃ ಸಮುಚ್ಚೇಯೋ ನವಾ ಕಣ್ವರಥನ್ನರೇ 
ದ್ವಿಸ್ಥಾ ನತ್ವಾದ್ಬಾವೃ ಆದ್ಯೋ ವಿರೋಧಾದ್ವಾತ್ರಿ ೯ಕೇಠನ್ರಿಮಃ ॥ 
ಜೈ. ನ್ಯಾ. ಏ. ೯.೨.೧೬. |! 


ವೈಶ್ಯ ಸ್ತೋಮೇ ಕಣ್ವರಥನ್ತರಂ_ಪೃಷ್ಠಂ ಭವತೀತಿ - ತಾಂ.ಮ. ಬ್ರಾ. ೧೮.೪.೭. (ಶ್ರೂಯತೇ 
| ತತ್ರ ಕಣ್ವರಥನ್ನರಾಖ್ಯ ಸಾಮ್ನಃ - ಊಹ. ೧೨೪. / ಪೃಷ್ಠ ಸ್ತೋತ್ರ ಸಾಧನಯೋಃ ಪ್ರಾಕೃತ 
ಯೋಃ ಬೃಹದ್ರಥನ್ನರಯೋರುಭಯೋಃ ಸ್ಥಾನೇ ಪತಿತ್ವಾದುಭಯ ಸಂಬನ್ನಿ ಧರ್ಮಾಃ 
ಸಮುಚ್ಚೇತವ್ಯಾಃ 1 ಯೇ ತು ವಿರುದ್ದಾಃ ಧರ್ಮಾಃ ಉಚ್ಚೈರ್ಗೇಯಂ ನೋಚ್ಚೆರ್ಗೇಯ 
ಮಿತ್ಯಾದಯಃ ತೇ ವಿಕಲ್ವ್ಯನ್ರಾಮ್‌ ಸಮುದ್ರಧ್ಯಾನ ನಿಮೀಲನಾದೀನಾಂ ವಿರೋಧಾ 
ಭಾವಾತ್‌, ಪ್ರಕೃತಾವಿವ ನಿರ್ದ್ವೇಶಭೇದಸ್ಯಾತ್ರಾಭಾವಾಚ್ಚ ಸಮುಚ್ಚ ಯಃ ಇತಿ ಭಾಷ್ಯಕಾರಸ್ಯ 
ಜೈಮಿನಿ ಸೂತ್ರ ಭಾಷ್ಯಕಾರ ಶಬರಸ್ವಾಮಿನಃ ಮತಮ್‌ ॥ ವಿಕಲ್ಪಿತ ಯೋರೇವ ದ್ವಯೋಃ 
ಸ್ಥಾನೇ ಪತಿತತ್ವಾತ್‌ ವಿರೂಢ ಧರ್ಮಸ್ಟಾರಸ್ಕಾಚ್ಚ ವಿಕಲ್ಪ ಏವ ಯುಕ್ತೋ ನ ತು 
ಸಮುಚ್ಚೆಯಃ ಇತಿ ವಾತಿ ೯ಕ ಕಾರಸ್ಯ ಜೈ.ಸೂ. ನ್ಯೂನತಾ ಪೂರಯಿತುಃ ಭಟ್ಟಕುಮಾರಲಸ್ಯ 
ಮತಮ್‌ ॥ ತತ್ರೋಭಯತ್ರ ತತ್ತನ್ನತ ವಿಪರೀತಃ ಪೂರ್ವಪಕ್ಷಃ ಉನ್ನೇಯಃ ॥ 

ದ್ವಿಸಾಮಕೇ ದ್ವಯೋರ್ಧರ್ಮಸಾಜ್ಕರ್ಯಂ ವಾ ವ್ಯವಸ್ಥಿತಿಃ | 

ಪೃಷ್ಟೆಕ್ಯಾತ್‌ ಸಜ್ಕರೋಮೈವಂ ಧರ್ಮಾಣಾಂ ಸಾಮಗತ್ವತ: ॥ ಜೈೆ.ನ್ಯಾ.ಎ.6 ೨.೧೭ !! 


ಗೋಸವ ಉಭೇ ಕುರ್ಯಾತ್‌ ಇತ್ಯಾದಿನಾ ಗೋಸವಾದ್‌ ಬೃಹದ್ರಥನ್ತರ ಸಾಮ ದ್ವಯ 
ಸಾಧ್ಯಂ ಪೃಷ್ಠಸ್ತೋತ್ರಂ ವಿಹಿತಮ್‌ । ತತ್ರ ಪೃಷ್ಠಸ್ತೋತ್ರಸೈಕತ್ಪೇನ ಧರ್ಮ ವ್ಯವಸ್ಥಾಯಾಃ 
ಉಚ್ಚೆಸ ್ರ ನೀಚೈಸಾ ಿದೇಃ ಅಸಮೃವಾತ್‌ ಬೃಹತ್ಯುಭಯ ಧರ್ಮಾಃ ಕರ್ತ್ತವ್ಯಾಃ I ರಥನ್ನ 


೧೮೪ 
ರೇತಪ್ಯುಭಯ ಧರ್ಮಾಃ ಇತ್ಯೇವಂ ಸಾಜ್ಕರ್ಯಮಿತಿ ಚೇತ್‌ ಮೈವಮ್‌ । ನಹ್ಯೇತೇ ಪೃಷ್ಠಸ್ತೋತ್ರ 
ಪ್ರಯುಕಾಃ ಧರ್ಮಾಃ ಕಿನ್ನು ಸಾಮ ಪ್ರಯುಕ್ತಾಃ । ತತಃ ಸಾಮ್ನೇರ್ಭೇದಾತ್‌ ಧರ್ಮಾಃ 
ವವತಿಷನೇ । ಇತಿ ವವಸಿತ ಧರ್ಮೊೋಹೇತಾಭ್ಯಾಂ ಬೃಹದ್ರಥನ್ತರ ನಾಮಕಾಭ್ಯಾಂ 
ಲೆ ಅ ವ ಲ ಇ ಶಿ ಲ ಮಿ 
ಸಾಮಭ್ಯಾಂ । ರಹಸ್ಯ. ೧೫೮-೧೫೯. ॥ ನಿಷ್ಟನ್ನ ಸ್ಕೋತ್ರಸ್ಕ ಪೃಷ್ಠಮಿತಿ ವೈದಿಕಂ ನಾಮ 
ಧೇಯಮ್‌ । ಯಥಾ ತ್ರಿವೃಚ್ಚಬ್ದ ಸ್ಯಾರ್ಥೋ ವೇದ ಪ್ರಸಿದ್ದೋ ಗೃಹೀತಃ ತದ್ವತ್‌ ಸಚ 


ಹ ಇ ಲ 


ಘಿ 


ತಿವಚಬಃ ॥ 
ಲಲ ಎ 
ಲೌಕಿಕೋವಾಕ್ಕಗೋವಾರ್ಥಸ್ವಿವೃದಾದೇಃ ಸಮತ್ವತಃ । 


~~ ಎ೨ ೦ 
ಉಭ್‌ವಿಧ್ಯರ್ಥವಾದೈಕವಾಕೃತ್ವಾದಸ್ಥಿಹಾನ್ಷಿಮಃ ॥ ಜೈೆ.ನ್ಯಾ.ಎ. ೧.೩.೬. /! 


ತ್ರಿವೃದ್‌ ಬಹಿಷವಮಾನಮ್‌ । ಇತಿ ಶು ತ್‌ ತ್ರಿವಚಬಸ ತ್ರೈಗುಣ್ಯಂ ಲೋಕ ಸಿದ್ಧೋ5ರ್ಥಃ 


ಲ J "ಲಲ ಎಲಿ 
| ವಾಕೃಶೇಷಾತ್‌ ಯಕ್‌ ತ್ರಯಾತ್ಮಕೇಷು ಸೂಕ್ತೇವ್ಯವಸ್ಥಿತಾನಾಂ ಬಹಿಷ್ಠವಮಾನಾತ್ಮಕ 
ಸ್ತೋತ್ರನಿಷ್ಟಾದನ ಕ್ಷಮಾಣಾಮ್‌ ಉಪಾಸ್ಟೈ ಗಾಯತಾನರಃ ॥ ಸಾ.ಖಯ.೬೫ ॥ ಇತ್ಯಾದೀ 


ನಾಮೃಚಾಂ ನವಕಮರ್ಥಃ - ತಾಂ.ಮ.ಬ್ರಾ. ೨.೫.೩. 1 ತತ್ರ ಧರ್ಮ ನಿರ್ಣಯೇ ವೇದಸ್ಯ 
ಪ್ರಬಲತ್ವೇಪಿ ಪದ ಪದಾರ್ಥ ನಿರ್ಣಯೇ ಲೋಕವೇದಯೋಃ ಸಮಾನಬಲತ್ವಾತ್‌ 
ಉಭಾವರ್ಥಾ ವಿಕಲ್ಪೇನ ಗೃಹೀತವ್ಕ್‌ ಇತಿಚೇತ್‌ । ಮೈವಮ್‌ । ಲೌಕಿಕಾರ್ಥಸ್ವೀಕಾರಪಕ್ಷೀ 
ವಿಧಿವಾಕ್ಕೇ ತ್ರೈಗುಣ್ಯಮರ್ಥಃ । ಅರ್ಥವಾದ ವಾಕ್ಕೇ ಸ್ತೋತ್ರಿ ಯಾಣಾಂ ಯಚಾಂ ನವಕಮ್‌ 
| ಇತ್ಯೇವ ವಿಧ್ಯರ್ಥವಾದಯೋರ್ವೈಯಧಿ ಕರಣ್ಯಾದೇಕವಾಕ್ಯತ್ವಂ ನ ಸ್ಯಾತ್‌ | ಅತಃ ಏಕವಾಕ್ಕ 
ತ್ವಾಯ ಸ್ತೋತ್ರಿಯಾಣಾಂ ನವಕ ಮೇವ ಎಧಿವಾಕ್ಕೇ ನಿಯತೋರ್ಥಃ ॥ ಪೃಷ್ಠ - ಶಬ್ದಸ್ಯ 
ನಾಮಥೇಯತ್ವಂ ಚಿತ್ರಾ ಶಬ್ದವನ್ನಿರ್ಣೀತಮ್‌ ॥ 

ಯಚ್ಚಿತ್ರಯಾ ಯಜೇತೇತಿ ತದ್ದುಣೋ ನಾಮ ವಾ ಭವೇತ್‌ | 

ಚಿತ್ರಸ್ತ್ರೀತ್ವಗುಣೋರೂಢೇರಗ್ನೀಷೋಮೀಯಕೇ ಷಶ್‌ೌ ॥ 

ದ್ವಯೋರ್ವಿಧ್‌ಾ ವಾಕೃಭೇದೋ ವೈಶಿಷ್ಟೇ ಗೌರವಂ ತತಃ । 

ಸ್ಯಾನ್ನಾಮಪೃ್ಪಷ್ಟಾಜ್ಯ ಬಹಿಷ್ಠ್ಟವಮಾನೇಷು ತತ್‌ ತಥಾ ॥ ಜೆ.ನ್ಯಾವಿ. ೧.೪.೩ 1 
ಚಿತ್ರಯಾ ಯಜೇತ ಪಶುಕಾಮ ಇತ್ಯಾಮ್ನಾಯತೇ । ತತ್ರ ಚಿತ್ರಾಶಬ್ದೋನೋದ್ಧಿಚ್ಛಬ್ಬ ವದ್‌ 
ಯಾಗಿಕಃ | ಉದ್ದಿಚ್ಛಬ್ಬಸ್ಯ ಯಾಗಿಕತ್ವೇನೈವ ಉದ್ದಿಮತ್ಪರ್ಥ ಲಕ್ಷಣಾ ಭಯಾದ್‌ ಯಾಗನಾ 
ಮಧೇಯತ್ವ । ತಥಾಹಿ ಉದ್ದಿದಾ ಯಜೇತ ಪಶುಕಾಮ ಇತಿ ವಾಕ್ಕೇನ ಫಲಂ ಪ್ರತಿ ವಿಧಾನಂ 
ತಂ ಪ್ರತಿ ಚ ಗುಣವಿಧಾನಂ ನ ಯುಜ್ಯತೇ, ವಾಕ್ಯಭೇದಾ ಪತ್ತೇಃ, ತತ ಉದ್ದಿದೇತೃಸ್ಯ 


೧೮೫ 

ಉದ್ಬಿದ್‌ವತೇತ್ಯರ್ಥಃ ಕಲ್ಪನೀಯಃ ಗತ್ಯನ್ನರ ಸತ್ತೇ ಸ ಚಾಸಹನೀಯಃ ।ಟ ತಸ್ಮಾತ್‌ 
ಉದ್ದಿನ್ನಾಮಕೇನ ಯಾಗೇನ ಪಶುಂ ಭಾವಯೇತ್‌ ಇತ್ಯೇವ, ತಸ್ಕಾರ್ಥಃ ಸಾಧುರಿತ್ಯಯಂ 
ವಿಚಾರೋ ॥ ಜೈ.ನ್ಯಾ.ಎ. ೧.೪.೩. ॥ ಲೌಗಾಕ್ಷಿ ಪ್ರಭೃತಿಮೀಮಾಂಸಾ ಪ್ರಬನ್ನೇ ಚ ಸ್ಫುಟಃ ॥ 
ಕಿನ್ನು ರೂಢ್ಯಾ ಚಿತ್ರತ್ವಂ ಸ್ತ್ರೀತ್ವಂ ಚಾಭಿಧತ್ತೇ । ತತೋ ನ ಪೂರ್ವನ್ಯಾಯೇನ ನಾಮತ್ವಮ್‌ | 
ತಥಾ ಸತಿ ಅಗ್ನೀಷೋಮೀಯಂ ಪಶುಮಾಲಭೇತೇತಿ ವಿಹಿತ ಪಶು ಯಾಗಮತ್ರ 
ಯಜೇತೇತ್ವನೇನ ಪದೇನಾನೂದ್ಯ ತಸ್ಥಿನ್‌ ಪಶೋ ಚಿತ್ರತ್ವ ಸ್ತ್ರೀತ್ವಂ ಗುಣೋ ವಿಧೀಯೇತೇ, 
ಇತಿ ಪ್ರಾಪ್ತೇ, ಬ್ರೂಮಃ । ಚಿತ್ರತ್ವಂ ಸ್ತ್ರೀತ್ವಂ ಚೇತಿ ದ್ವಾವೇತ್‌ ಗುಣ್‌ | ತಯೋರ್ವಿಧಾನೇ 
ವಾಕ್ಯಂ ಭಿದ್ಯೇತ । ತಥಾಚೋಕ್ತಮ್‌ । ಪ್ರಾಪ್ತೇ ಕರ್ಮಣಿ । ನಾನೇಕೋ ವಿಧಾತುಂ ಶಕ್ಯತೇ 
ಗುಣಃ 1 ಅಪ್ರಾಪ್ತೇ ತು ವಿಧೀಯೇರನ್‌ ॥ ಬಹವೋತಪ್ಯೇಕಯತ್ರತಃ ಇತಿ ॥ 


ಅಥವಾಕ್ಕ ಭೇದ ಪರಿಹಾರಾಯ ಗುಣದ್ವಯ ವಿಶಿಷ್ಟಂ ಪಶುದ್ರವ್ಯರೂಪಂ ಕಾರಕಂ 
ವಿಧೀಯೇತ | ತಥಾ ಗೌರವಂ ಸ್ಯಾತ್‌ | ತಸ್ಥಾಚ್ಚಿತ್ರಾಶಬ್ದ ಪೂರ್ವವತ್‌ ಯಜಿಸಾಮಾನಾಧಿ 
ಕರಣ್ಯೇನ ಯಾಗನಾಮಧೇಯಂ ಭವತಿ । ಚಿತ್ರತ್ವಂ ಚ ತಸ್ಯ ವಿಲಕ್ಷಣ ದ್ರವ್ಯದ್ವಾರೇಣೋ 
ಪಪದ್ಯತೇ | ದಧಿ ಮಧು ಫೃತ ಮಾಪೋಧಾನಾಸ್ತಣ್ಣುಲಾಸ್ತತ್ಸಂಸೃಷ್ಟಂ ಪ್ರಾಜಾಪತ್ಯಮಿತಿ 
ದಧ್ಯಾದೀನಿ ವಿಚಿತ್ರಾಣಿ ಪ್ರದೇಯದ್ರವ್ಯಾಣಿ ಷಡಾಮ್ದಾತಾನಿ । ತಾಣ್ಜ್ಯೇ ಷಡ್‌ಎಂಶೇ ಚ 
ಬ್ರಾಹ್ಮಣೇ ಲಾಟ್ಯಾಯನೇ ಚ ಕಲ್ಪಸೂತ್ರೇ । ತದೇತಚ್ಚಿತ್ರಾನಾಮಕಸ್ಯ ಯಾಗಸ್ಕೋತ್ಪತ್ತಿ 
ವಾಕ್ಕಮ್‌ ಯಾಗಸ್ವರೂಪಭೂತಯೋಃ ದಧ್ಯಾದಿದ್ರವೃಪ್ರಜಾಪತಿದೇವತಯೋಃ ಅತ್ರೋಪ 
ದಿಶ್ಯಮಾನತ್ವಾತ್‌ ಉತ್ಪನ್ನಸ್ಯ ತಸ್ಯ ಯಾಗಸ್ಯ ಚಿತ್ರಯಾ ಯಜೇತ ಪಶುಕಾಮಃ ಇತ್ಯೇತತ್‌ ಫಲ 
ವಾಕ್ಕಮ್‌ । ಏವಂ ಸತಿ ಪ್ರಕೃತಾರ್ಥೋ ಲಭ್ಯೇತ 1 ಅಗ್ನೀಷೋಮೀಯಪಶ್ವನುವಾದೇನ 
ಗುಣವಿಧಾನೇ ಪ್ರಕೃತಹಾನಾ ಪ್ರಕೃತ ಪ್ರಕ್ರಿಯೇ ಪ್ರಸಜ್ಯೇಯಾತಾಮ್‌ । ಲಿಜ್ಲಪ್ರತ್ಯಯಸ್ಯ 
ಚಾನುವಾದಕತ್ವಾಜಕೇಕಾರಾನ್ಸುಖ್ಯೋ ಎಧ್ಯರ್ಥೊೋ ಬಾಧ್ಯೇತ | ತಸ್ಮಾಚ್ಚಿತ್ರಾಪದಂ ನಾಮ 
ಧೇಯಮ್‌ ॥ ಚಿತ್ರಾ ಶಬ್ದಸ್ಯ ಶ್ರುತಿ ಲಿಜ್ಲಾದನೇಕದ್ರವ್ಯಪರಕತ್ವೇನ ಉದ್ದಿದೇತಿ ವಾಕ್ಯ 
ಸಾಮ್ಯಮ್‌ । ಯಾಗಸ್ಯ ಫಲಸಮ್ಮನ್ನೇ ಗುಣಸಮ್ದನ್ನೇ ಚ ವಾಕೃಭಿದ್ಯೇತ ತದು ಭಯಾನ್ನಾಮ 
ಧೇಯತಾಚೇತಿ ಸಾರಮ್‌ ॥ ೪ 


. `ಯಥಾಚಿತ್ರಾ ಶಬ್ದೇ ನಾಮಧೇಯತ್ವಂ । ತಥಾ ಬಹಿಷ್ಟ್ಯವಮಾನ ಶಬ್ದೇ ಆಜ್ಯಶಬ್ದೇ 
ಪುಷ್ಪಶಚ್ಛೇ ಚ ತತ್ಕರ್ಮ ನಾಮಧೇಯತ್ವಂ ಯೋಜನೀಯಮ್‌ । ಏವಂ ಹಿ ಶ್ರೂಯತೇ । 
ತಾಣ್ಗ್‌' ವಿಂಶತಿತಮೇ । ತ್ರಿವೃದ್ಧಹಿಷ್ಟವಮಾನಮ್‌ ಪಣ್ಚು ದಶಾನ್ಯಾಜ್ಯಾನಿ ಸಪ್ತದಶಾನಿ. 
ಪೃಷ್ಠಾನಿ ಇತಿ । ಅಸ್ಯ ವಾಕೃತ್ರಯಸ್ಕಾರ್ಥೋ ವಿವ್ರಿಯತೇ ಸಾಮಗಾನಾಮುತ್ತರ ಗ್ರನ್ಹೇ 


೧೮೬ 

ತ್ರಚಾತ್ಮಕಾನಿ ಸೂಕ್ತಾನ್ಯಾಮ್ನಾತಾನಿ | ತತ್ರ ಉಪಾಸ್ಥೈ ಗಾಯತಾ ನರಃ ಸಾ.ಯ.೭೬೫೧ / 
ಇತ್ಯಾದ್ಯಸೂಕ್ತಮ್‌, ದವಿದ್ಯತತ್ಯಾ ಯಚಾ 1 ಸಾ.ಯ.೭೬೫೪ | ಇತಿ ದ್ವಿತೀಯಮ್‌, 
ಪವಮಾನಸೃತೇ ಕವೇ ೬೫೭ 1 ಇತಿ ತೃತೀಯಮ್‌ । ಜ್ಯೋತಿಷ್ಟೋಮಸ್ಕ ಪ್ರಾತಃ 
ಸವನಾನುಷ್ಠಾನೇ ತೇಷು ತ್ರಿಷು ಸೂಕ್ತೇಷು ಗಾಯತ್ರಂ ಸಾಮಗಾತವ್ಯಮ್‌ । ತಥಾಹಿ - 
ತಾಂ.ಮ.ಬ್ರಾ. ೬.೯.೧೦ 1 ಖಣ್ಣಯೋಃ ಉಪಾಸ್ಟೈ ಗಾಯತಾನರ ಇತಿ | ಇತ್ಯಾದಿನಾ ಯಕ್‌ 
ಸ್ವರೂಪಂ ಪ್ರದರ್ಶ, ಸಪ್ತಮ ಪ್ರಥಮೇ "ಇಮೇ ವೈ ಲೋಕಾ ಗಾಯತ್ರಂ' "ತ್ರ್ಯಾವೃದ್‌ 
ಗೇಯಮ್‌' ಇತ್ಯಾದಿನಾ ತತ್ರ ಸಾಮಾ ದಿಕಂ ವ್ಯವಸ್ಥಾಪಿತಮ್‌ ॥ ತದಿದಂ 
ಸೂಕ್ತತ್ರಯಗಾನಸಾಧ್ಯಂ ಸ್ತೋತ್ರಂ ಬಹಿಷ್ಟವ ಮಾನಮಿತ್ಯುಚ್ಛತೇ | ತದೇತದ್‌ ಗಾನಂ ನ 
ಕ್ವಚಿದ್‌ ಗಾನಗ್ರನ್ನೇಇದ್ಯ ಪ್ರೇಕ್ಷ್ಯತೇ । ಉದ್ಧಾತೃ ಪ್ರಯೋಗಾಖ್ಯ ಯಾಜ್ಞಿಕ ಗ್ರನ್ಮೇತು 
ಪರಿದೃಶ್ಯತೇ ನಿಯೋಗ ಮುಖೇನ । ತತ್ರಾವಸ್ಥಿತಾನಾಮೃಚಾಂ ಪದಮಾನಾರ್ಥತ್ವಾದ್ಬಹಿಃ 
ಸಮೃನ್ನಾಜ್ಞು, ನ ಖಲ್ವಿದಂ ಸ್ತೋತ್ರಮ್‌ ಇತರ ಸ್ತೋತ್ರವತ್‌ ॥ 


ಸದೋನಾಮಕಸ್ಯ ಮಣ್ಣಪಸ್ಯ ಮಧ್ಯೇ ಔದು ಮ್ಹರ್ಯಾ: ಸ್ತಂಭ । ಔದುಮ್ಛರೀ 
ಲಕ್ಷಣಾದಿಕನು ಸಮಾಸತಃ ತಾಂ.ಮ. ಬ್ರಾ. ೫.೫. ಷವಎಂ.ಬ್ರಾ. ೪.೩ ಖಣ್ಣೇ ಪ್ರಜಾಪತಿ 
ರ್ದೇವೇಭ್ಯ ಔದುಮ್ಪರೀಮುಚ್ಛ್ರೂಯತಿ ಇತ್ಯಾದಿನಾ ಪಲ್ಲವಿತಮ್‌ - ಶಾಖಾಯಾಃ 
ಸನ್ನಿಧೌ ಪ್ರಯುಜ್ಯತೇ ಕಿನ್ನು ಸದಸೋಬಹಿಃ ಪ್ರಸರ್ಪದ್ಬಿಃ ಪ್ರಯುಜ್ಯತೇ ॥ ತಥಾಹಿ ಬಹಿಷ್ಟವ 
ಮಾನಂ ಸರ್ಪನಿ | ತಾಂ.ಮ. ಬ್ರಾ. ೬೭೯. ಇತ್ಯಾದಿ, ಯೇ ಅಧ್ವರ್ಯುಮುಖಾಃ 
ಬಹಿಷ್ಟವಮಾನಾರ್ಥಂ ಸದಃ ಸಕಾಶಾಚ್ಚಾತ್ಚಾಲಂ ಪ್ರತಿಸರ್ಪನ್ತಿ ಇತ್ಯಾದಿ ತದ್‌ ಭಾಷ್ಕಮ್‌ | 
ಲಾಟ್ಯಾಯನ ನವಮ ನವಮೇ ಸೂತ್ರಂ ಚೈತತ್‌ ಬಹಿರ್ಬಹಿಷ್ಯ ಮಾನೈೆಃ ಸ್ತುವೀರನ್‌ ಇತಿ ॥ 
ತಸ್ಯ ಚ ಬಹಿಷ್ಟವಮಾನಸ್ಯ ತ್ರಿವೃನ್ನಾಮಕಃ ಸೋಮೋ ಭವತಿ । ತಸ್ಯ ಚ ಸ್ತೋಮಸ್ಕ 
ಎಧಾಯಕಂ ಬ್ರಾಹ್ಮಣ ವಾಕ್ಕಮೇವ ಮಾಮ್ನಾಯತೇ - ತಾಂ.ಮ.ಬ್ರಾ. ೨.೧.೧. 1 
ತಿಸ್ಫ ಭ್ಯೋಹಿಂಕರೋತಿ ಸಪ್ರಥಮಯಾ ತಿಸ್ಫ ಭ್ಯೋ ಹಿಂಕರೋತಿ ಸಮಧ್ಯಮಯಾ ತಿಸ್ಫ ಭ್ಯೋ 
ಹಿಂಕರೋತಿ ಸ ಉತ್ತಮ ಯೋದ್ಯತೀ ತ್ರಿವೃತೋ ವಿಷ್ಟುತಿರಿತಿ। ಅಯಮರ್ಥಃ । ಸೂಕ್ತ ತ್ರಯ 
ಪಠಿತಾನಾಂ ನವಾನಾಮೃಚಾಂ ಗಾನಂ ತ್ರಿಭಿಃ ಪರ್ಯಾಯ್ಯೆಃ ನ ಕರ್ತೃ್ರವ್ಯಮ್‌ । ತತ್ರಪ್ರಥಮ 
ಪರ್ಯ್ಯಾಯೇ ತ್ರಿಷು ಸೂಕ್ತೇಷು ಆದ್ಯಾಸಿಸ್ತ್ರ ಯಚಃ ದ್ವಿತೀಯೇ ಪರ್ಯ್ಯಾಯೇ ಮಧ್ಯಮಾಃ 
ತೃತೀಯೇ ಪರ್ಯ್ಯಾಯೇ ಚೋತಮಾಃ । ತಿಸ್ಪಭ್ಯ ಇತಿ ತೃತೀಯಾರ್ಥೆೇ ಪಣ್ಜುಮೀ । ಹಿಂ 
ಕರೋತಿ ಗಾಯತೀತ್ಯರ್ಥಃ | ಸೇಯಂ ಯಥೋಕ್ತ ಪ್ರಕಾರೋಪೇತಾ ಗೀತಿಸ್ತ್ರಿವೃತ್‌ 
ಸ್ತೋಮಸ್ಯ ವಿಷ್ಟುತಿಃ - ಸ್ತುತಿ ಪ್ರಕಾರ ವಿಶೇಷಃ । ಅಸ್ಕಾಃ ವಿಷ್ಣುತೇ ರುದ್ಧತ್‌ ನಾಮೇತಿ । 
ಏವಂ ಪರಿವರ್ತ್ತಿನೀ - ಕುಲಾಯನೀತಿ ದ್ವೇ ಎಷ್ಟುತ್‌ೌ ॥ 


೧೮೭ 

ತಯೋಃ ಪರಿವರ್ತ್ತಿನ್ಯೇವಮಾಮ್ನಾಯತೇ | ಪರಿವರ್ತಿನೀ ಆವರ್ತಿನೀತ್ಯರ್ಥ:ಃ 
ಯಥಾ ಪ್ರಥಮೇ ಪರ್ಯ್ಯಾಯೇ ಅನಾವೃತ್ತಾಭಿರ್ಗಾನಂ ತಥೋತ್ತರಯೋರಪಿ ಆವೃತ್ತಿ - 
ಮಾತ್ರ - ಪರ್ಯವಸಾಯಿತ್ತಾತ್‌ ॥ ತಾಂ.ಮ.ಬ್ರಾ. ೨.೨.೧-೪. ॥ ತಿಸೃಭ್ಯೋ ಹಿಂ 
ಕರೋತಿ ಸ ಪರಾಚೀಭಿಃ ತಿಸ್ಪಭ್ಯೋ ಹಿಂ ಕರೋತಿ ಸ ಪರಾಚೀಭಿಃ ತಿಸ್ಪಭ್ಯೋ ಹಿಂ ಕರೋತಿ ಸ 
ಪರಾಚೀಭಿಃ ಪರಿವರ್ತ್ತಿನೀ ತ್ರಿವೃತೋ ವಿಷ್ಟುತಿರಿತಿ | ಪರಾಚೀಭಿಃ ಅನುಕ್ರಮೇಣಾಮ್ನಾತಾ 
ಭಿರಿತ್ಕರ್ಥಃ 1 ಕುಲಾಯಿನ್ಯೇವಮಾಮ್ನಾಯತೇ | ಕುಲಾಯೋ ನೀಡಂ ಪಕ್ಷಿಣಾಂ ನಿವಾಸ 
ಸ್ಥಾನಂ ತದ್ಯಥಾ ವ್ಯಸ್ತ ತೃಣಾದಿ ನಿರ್ಮಿತಮ್‌ । ಏವಂ ವೃತ್ಯಾಸಯುಕ್ತಾ! ಯಚಃ ಕುಲಾಯಾಃ 
ತೈಸ್ತದ್ವತೀ ಕುಲಾಯಿನೀ । ಅಸ್ಯಾಃ ಎಷ್ಟುಶೇಃ ಪರಿವರ್ತಿನೀ ಪ್ರಥಮಃ ಹರ್ಯಾಯಃ ! 
ದ್ವಿತೀಯೇ ಪರ್ಯಾಯೇ ಪರಾಚೀಭಿಃ ಪ್ರಯುಕ್ತಸ್ಯ ತೃಚಸ್ಯ ಯಾ ಮಧ್ಯಮಾ ಸಾಪ್ರಾಕ್‌ 
ಪ್ರಯುಜ್ಯ ಪ್ರಥಮಾ ಕಾರ್ಯಾ ಯಾ ಪ್ರಥಮಾ ಸೋತ್ತಮಾ ಕಾರ್ಯಾ । ತೃತೀಯಸ್ತ 
ಪರ್ಯಾಯೋ ನಿಗದಸಿದ್ದ ಏವ ಯಥಾವತ್‌ ಕಾರ್ಯಃ | ತಾಂ. ಮ. ಬ್ರಾ. ೨.೩.೧-೭. ॥ 
ತಿಸ್ಯಭ್ಯೋ ಹಿಂ ಕರೋತಿ ಸ ಹರಾಚೀಭಿ ತಿಸ್ಚಭ್ಯೋ ಹಿಂ ಕರೋತಿ ಯಾ ಮಧ್ಯಮಾ ಸಾ 
ಪ್ರಥಮಾ, ಯಾ ಉತಮಾ ಸಾ ಮಧ್ಯಮಾ, ಯಾ ಪ್ರಥಮಾ ಸೋತ್ತಮಾ, ತಿಸ್ಪಭ್ಯೋ ಹಿಂ 
ಕರೋತಿ ಯೋತ್ತಮಾ ಸಾ ಪ್ರಥಮಾ ಯಾ ಪ್ರಥಮಾ ಸಾ ಮಧ್ಯಮಾ ಯಾ ಮಧ್ಯಮಾ 
ಸೋತ್ತಮಾ, ಕುಲಾ ಯಿನೀ ತ್ರಿವೃತೋ ವಿಷ್ಟುತಿಃ ಇತಿ । ಆತ್ರ ಪ್ರಥಮಸೂಕ್ತ ಪಾಠಕ್ರಮ ಏವ 
| ದ್ವಿತೀಯೇ ಮಧ್ಯಮೋತ್ತಮ ಪ್ರಥಮಾಃ । ತೃತೀಯೇ ತೂತ್ತಮಪ್ರಥಮಮಧ್ಯಮಾಃ 
ಇತ್ಯೇವಂ ವೃತ್ಯ ಯೇನ ಮನ್ತ್ವಾಃ ಗಾತವ್ಯಾಃ 1 ತದಿದಂ ವಿಷ್ಣುತಿತ್ರಯಂ ಎಕಲ್ಪಿತಂ । ತ್ರಿವೃಚ್ಛಬ್ದ 
ಸ್ಯೇದೃತಂ ಸ್ತೋಮ ಸ್ವರೂಪಮರ್ಥಃ ನ ತು ತ್ರೈಗುಣ್ಯಮಿತಿ ಪೂರ್ವಪಾದೇ ನಿರ್ಣೀತಮ್‌ ॥ 

ಉತ್ತರಾಗ್ರನ್ನೇ ಬಹಿಷ್ಟವಮಾನಸೂಕ್ತೇಭ್ಯಃ ತ್ರಿಭ್ಯ ಊರ್ದ್ವಂ ಚತ್ವಾರಿ ಸೂಕ್ತಾನ್ಯಾ 
ಮ್ನಾತಾನಿ | ಅಗ್ನ ಆಯಾಹಿ ವೀತಯೇ । ಯ.೬೬೦-೬೬೨. 1॥ ಇತ್ಯಾದ್ಯಂ ಸೂಕಮ್‌ | ಆ 
ನೋ ಮಿತ್ರಾವರುಣಾ | ಯ.೬೬೭೩-೬೬೫. ॥ ಇತಿ ದ್ವಿತೀಯಮ್‌ | ಆ ಯಾಹಿ ಸುಷುಮಾ 
ಹಿತ। ಖಯ೭೭೬-೭೬೬೮. ॥ ಇತಿ ತೃತೀಯಮ್‌ । ಇನ್ಹಾಗ್ನೀ ಆ ಗತಂ ॥ ಸುತಮ್‌ । 
ಯ.೯೬೯-೯೭೧. ॥ ಇತಿ ಚತುರ್ಥಮ್‌ । ತಾನ್ಯೇತಾನಿ ಪ್ರಾತಃ ಸವನೇ ಗಾಯತ್ರಸಾಮ್ನಾ 
ಗೀಯಮಾನಾನಿ ಚತ್ಹಾರ್ಯ್ಯಾಜ್ಯಸ್ತೋತ್ರಾಣೀತ್ಯುಚ್ಛನ್ನೇ । ತನ್ನಿರ್ವಚನಂ ಚ ಶ್ರೂಯತೇ । 
ಯದಾಜಿಮೀ ಯುಸ್ವದಾಜ್ಯಾನಾಮಾಜ್ಯತ್ತಮ್‌ ।್ಞ ತಾಂ. ಮ.ಬ್ರಾ. ೭.೨. !! ಇತಿ 
ತೇಷ್ವಾಜಸ್ತೋತ್ರೇಷು ಷಣ್ಜಾದಶನಾಮಕಃ ಸ್ತೋಮೋ ಭವತಿ | ತಸ್ಯ ಸ್ತೋಮಸ್ಯ 
ವಿಷ್ಟುತಿರೇವಮಾಮ್ನಾಯತೇ | ಪಣ್ಣುಭ್ಯೋ ಹಿಂ ಕರೋತಿ ಸ ತಿಸೃಭಿಃ ಸ ಏಕಯಾ ಸ 
ಏಕಯಾ, ಪಣ್ಣುಭ್ಯೋ ಹಿಂ ಕರೋತಿ ಸ ಏಕಯಾ ತಿಸೃಭಿಃ ಸ ಏಕಯಾ ಪಣ್ಣುಭ್ಯೋ ಹಿಂ 


೧೮೮ 
ಕರೋತಿ ಸ ಏಕಯಾ ಸ ಏಕಯಾ ಸ ತಿಸ್ಪಭಿಃ ತಾಣ್ಣ್ಯಬ್ರಾಹ್ಮಣಸ್ಯ ಚತುರ್ಥಾದಿಖಣ್ಣತ್ರಯೇಷು 
ತಿಸ್ರೋ ವಿಷ್ಣುತಯಃ ಶ್ರೂಯನ್ನೇ ತಾಸು ಇಯ ಮಾದ್ಯಾ ಅತ್ರ ಏಕೈಕಸ್ಮಿನ್‌ ಹರ್ಯಾಯೇ 
. ಪಣ್ಣಾಚ್ಚೊ ೯ೀಭವನ್ಮೀತಿ ಪಣ್ಣಾಪಣಣ್‌ ನೀತ್ಯಾ ಖ್ಯಾಯತೇ | ಏಕಂ ಸೂಕ್ತಂ 
ತ್ರಿರಾವರ್ತನೀಯಮ್‌ ತತ್ರ ಪ್ರಥಮಾವತೌ ಪ್ರಥಮಾಯಾ ಯಚಸ್ತಿರಭ್ಕಾಸಃ 1 
ಲ ಮ ಈ ಶಿ 

ದ್ವಿತೀಯಾವೃತ್ತ್‌ ಮಧ್ಯಮಾಯಾಃ ತೃತೀಯಾ ವೃತ್ತಾವುತ್ತಮಾಯಾಃ | ಸೋಯಂ ಪಣ್ಣುದಶ 
ಸೋಮಃ ॥ 


ಪಣ್ಚ್ಜುದಶ ಸ್ತೋಮಸ್ತು ವಿಷ್ಟುತಿ ತ್ರಯಾತ್ಮಕತ್ವಾತ್‌ ತ್ರಿಪ್ರಕಾರಃ | ತತ್ರಾಯಮಾದ್ಯ 
ಪ್ರಕಾರಃ | ಉಕ್ತೇಭ್ಯಶ್ಚತುರ್ಭ್ಯಃ ಸೂಕ್ತೇಭ್ಯಃ ಊರ್ಧ್ಯಮುತ್ತರಾಗ್ರನ್ನೇ ತ್ರೀಣಿಮಾಧ್ಯನ್ನಿನ - 
ಪವಮಾನ ಸೂಕ್ತಾನ್ಯಾಮ್ನಾಯ ತತ ಊರ್ಧ್ವಂ ಚತ್ವಾರಿ ಸೂಕ್ತಾನ್ಯಾಮ್ನಾತಾನಿ । ತೇಷು 
ಅಭಿತ್ವಾಶೂರನೋನುಮಃ - ೬೮೦ ॥ ಇತ್ಯಾದ್ಯಮ್‌ । ಕಯಾನಶ್ಚಿತ್ರ ಆ ಭವತ್‌ - ೬೮೨ / 
ಇತಿ ದ್ವಿತೀಯಮ್‌ । ತಂ ವೋ ದಸ್ಮಮೃತೀಷಹಮ್‌ - ೬೮೫ ॥ ಇತಿ ತೃತೀಯಮ್‌ । 
ತರೋಭಿರ್ವೋವಿದದ್ದಸುಮ್‌ - ೬೮೭ ।/ಇತಿ ಚತುರ್ಥಮ್‌ ॥ ಏತಾನಿ ಕ್ರಮೇಣ ರಥನ್ನರ 
- ರಹಸ್ಯ ೧. । ವಾಮದೇವ್ಯ - ಊಹ ೫ ।। ನೌಧಸಂ - ಊಹ. ೬ /! ಕಾಲೇಯಮ್‌ । 
ಊಹ ೭ 1 ಸಾಮಭಿರ್ಮಾಧ್ಯನ್ನಿನಸವನೇ ಗೀಯ ಮಾನಾನಿ ಪೃಷ್ಠಸ್ತೋತ್ರಾಣೀತ್ಯುಚ್ಯನ್ನೆ ॥ 
ಸ್ಪರ್ಶನಾತತ್ಸೃಷ್ಠಾನೀತ್ಯೇವಂ ನಿರುಕ್ತಿರ್ದಷ್ಟವ್ಯಾ 11 ತೇಷು ಸ್ತೋತ್ರ ಷು ಸಪ್ತ ದಶಸೊ. 0 
ಭವತಿ | ತಸ್ಯ ಸ್ತೋಮಸ್ಕ ಎಷ್ಟುತಿರೇವಾಮ್ನಾಯತೇ | ಪಜ್ಜುಭ್ಯಾಂ ಹಿಂ ಕರೋತಿ ಸ ತಿಸೃಭಿಃ ಸ 
ಏಕಯಾ ಸ ಏಕಯಾ ಪಣ್ಬುಭ್ಯೋ ಹಿಂ ಕರೋತಿ ಸ ಏಕಯಾ ಸ ತಿಸ್ಸಭಿಃ ಸ ತಿಸ್ಫಭಿಃ - 
ತಾಂ.ಮ.ಬ್ರಾ. ೨.೭.೧. ॥ ಅತ್ರ ಪ್ರಥಮಾವೃತೌ ಪ್ರಥಮಾಯಾಃ ಯಚಃ ತ್ರಿರಭ್ಯಾಸಃ 
ದ್ವಿಶೀಯವ Manip ತೃತೀಯಾವೃತ್ಥೌ ಮಧ್ಯಮೋತ್ತಮಯೋಃ | ಸೋತsಯಂ 
ಸಪ್ತದಶ ಸೋಮಃ ॥। ಅತ್ರ ಯದ್‌ ವಕ್ಷವ್ಯಮ್‌ ತತ್‌ ಪೂರ್ವಮೇವ ಅಭಿಹಿತಮ್‌ । ಅತ್ರ 
ತ್ರಿಷ್ಟಪಿ ವಾಕ್ಟೇಷು ತ್ರಿ ವೃತ್‌ ಪಣ್ಞುದಶಸಪ್ರದಶ ಶಬ್ದಾಃ ಗುಣವಿಧಾ ಯಕತ್ವೇನ ಸಮ್ಮತಾಃ । 
ಯದಿ ಬಹಿಷ್ಟವಾಮಾನಾಜ್ಯಪ್ಪಷ್ಠರಬ್ದಾ ಅಪಿ ಗುಣ ಎಧಾಯಕಾಃ ಸ್ಯುಃ ತದಾ ಪ್ರತ್ಯುದಾಹರ 
ಣಮ್‌, ಗುಣದ್ದಯ ವಿಧಾನಾದ್‌ ವಾಕ್ಕ ಭೇದಃ ಸ್ಯಾತ್‌ । ತಸ್ಮಾದ್‌ ಬಹಿಷ್ಕವಮಾನಾದಿ 
ಶಬ್ದಾಃ ಸ್ತೋತ್ರ ನಾಮಧೇಯಾನಿ ॥ ತೈರ್ನಾಮಭಿಃ ಕರ್ಮಾಣ್ಯನೂದ್ಯ ತ್ರಿವೃದಾದಿ ಗುಣಾಃ 
ವಿಧೀಯನ್ತೇ - ಜೃ.ನ್ವಾ.ವಿ. ೧೪.೩. / ಅತಿ ॥ ಉಕ್ತಸ್ಯ ಪೃಷ್ಠಾದಿ ಸ್ತೋತ್ರಸ್ಯ ಪ್ರಧಾನ 
ಕರ್ಮತ್ವಂ ನಿರ್ಣೀತಮ್‌ ॥ 

ಪ್ರಉಗಂ ಶಂಸತೀತ್ಕಾದ್‌ೌೌ ಗುಣಾತೀತ ಪ್ರಧಾನತಾ । 

ದೃಷ್ಟಾ ದೇವಸ್ಥೃತಿಸ್ತೇನ ಗುಣತಾ ಸ್ತೋತ್ರಶಸ್ತ್ರಯೋಃ ॥ 


೧೮೯ 
ಸ್ಪತ್ಯರ್ಥತ್ವೇ ಸೌತಿಶಂಸ್ಕೋರ್ಧಾತ್ಸೋಃ ಪಶೌೌತಾರ್ಥಬಾಧನಮ್‌ । 
ತೇನಾದೃಷ್ಟಮುಪೇತ್ಯಾಪಿ ಪ್ರಾಧಾನ್ಯಂ ಶ್ರುತಯೇ ಮತಮ್‌ ॥ 
ಜೈೆ. ನ್ಯಾ. ಐಎ. ೨೧.೫. /! 


ಜ್ಯೋತಿಷ್ಟೋಮೇ ಶ್ರೂಯತೇ । ಪ್ರಉಗಂ ಶಂಸತಿ । ನಿಷ್ಕೇವಲ್ಯ ಶಂಸತಿ ಆಜ್ಕೈ ಸ್ತುವತೇ । 
ಪೃಷ್ಠೆಃ ಸ್ತುವತ ಇತಿ ॥। ಪ್ರಉಗನಿಷ್ಕೇವಲ್ಯ ಶಬ್ದ್‌ ಶಸ್ತ್ರವಿಶೇಷ ನಾಮನ್‌ೌ | ಆಜ್ಯಪ್ಪ ಷ್ಠ ತಬ್ಲಾ 
ತು ವ್ಯಾಖ್ಯಾತೌ । ಅಗ್ರಗೀತಮನ್ವಸಾಧ್ಯಾ ಸ್ತುತಿಃ ಶಸ್ತ್ರಮ್‌ । ಪ್ರಗೀತ ಮನ್ತಸಾ ಧಾ ಸುತಿಃ 
ಸ್ತೋತ್ರಮ್‌ ॥ ತಯೋಃ ಸ್ತುತ ಶಸ್ತ್ರಬೋರ್ಗುಣ ಕರ್ಮತ್ವಂ ಯುಕ್ತಮ್‌ । ಕುತಃ? 
ತುಷವಿಮೋಕವದ್ದಷ್ಟಾರ್ಥ ಲಾಭಾತ್‌ । ಲಬ್ದಮಾನೇ ಫಲೇ ದೃಷ್ಟೇ ನಾದೃಷ್ಟ ಫಲ ಕಲ್ಪನಾ 
ಇತಿ ಸಿದ್ಧಾನ್ನಾತ್‌ ॥ ಪಠ್ಯಮಾನೇಷು ಮನ್ರೇಷು ಅನುಸ್ಥರಣೇನ ದೇವತಾ ಸಂಸ್ಕ್ರಿಯತೇ | ಇತಿ 
ಪ್ರಾಪ್ತೇ ಬ್ರೂಮಃ | ತೇಷು ಅನುಸ್ಥರಣೇನಸ್ತೋತವ್ಯಾಯಾಃ ದೇವತಾಯಾಃ ಸ್ತಾ ವಕೈರ್ಗುಣೈೆಃ 
ಸಂಬನ್ನಕೀರ್ತನಂ ಸ್ತೋತಿ ಶಂಸತಿ ಧಾತ್ವೋರ್ವಾಚ್ಯೋತರ್ಥಃ ! ಯದಿ ಮನ್ತ್ರವಾಕ್ಯಾನಿ 
ಗುಣಸಮ್ಪನ್ಹಾಭಿ ಧಾನಪರಾಣಿ । ತದಾ ಧಾತ್ವೋಃ ಮುಖ್ಯಾರ್ಥಲಾಭಾತ್‌ 
ಶ್ರು ತಿರನುಗೃಹೀತಾ ಭವಿಷ್ಯತಿ 1 ಯದಾ ತು ಗುಣದ್ದಾ ರೇಣಾನುಸ್ಪ ರಣೀಯ ದೇವತಾ ಸ್ವರೂಪ 
ಪ್ರಕಾಶನಪರಾಣ ಮನ್ತ ವಾಕ್ಯಾನಿ ಸ್ಯುಃ ತದಾ ಧಾತ್ವೋಃ ಮುಖ್ಯಾರ್ಥೂೋ ನ ಸ್ಕಾತ್‌ | 
ಲೋಕೇಹಿ ದೇವದತ್ತರೃತುರ್ಪೆೇದಾಭಿಜ್ಞಃ ಇತುಕ್ತೀ ಸುತಿಃ ಪ್ರತೀಯತೇ | ತಸ್ಯ ವಾಕೃಸ್ಯ ye 
ದ್ವಾರೇಣ ದೇವದತ್ತ ಸ್ವರೂಪೋಷಲಕ್ಷಣ ಪರತ್ಹೇನ ಗುಣ ಸಮೃನ್ನ ಪರತ್ವಾತ್‌ । ಯದಾ ತು 
ದೇವದತ್ತಸ್ನರೂಪಪರತಾ ಯಶ್ಚತುರ್ವೇದೋ ತಮಾನಯ ಇತ್ಯಾದೌ ತತ್ರ ನ ಸ್ತುತಿಪ್ರತೀತಿಃ 
| ತಸ್ಕ ಚತುರ್ವೇದ ಸಮೃನ್ನದ್ದಾರೇಣ ದೇವದತ್ತಸ್ವರೂಪೋಪ ಲಕ್ಷಣ ಪರತ್ವೇನ 
ಗುಣಸಮೃನ್ನಶ್ಪ ಪರತ್ಹಾಭಾವಾತ್‌ | ತತಶ್ಚಾಜ್ಮೈರ್ದೇವಂ ಪ್ರಕಾಶ ಯೇತ್‌ | ಪೃಷ್ಟೈರ್ದೇವಂ 
ಪ್ರಕಾಶಯೇತ್‌ । ಇತ್ಯೇವಂ ವಿಧ್ಯರ್ಥ ' ಪರ್ಯ್ಯವಸಾನಾದ್‌ ಧಾತ್ಹೋರ್ಮುಖ್ಯಾರ್ಥೋ 
ಬಾಧ್ಯೇತ । ತತೋಧಾತುಶ್ರುತಿಮಬಾಧಿತುಂ ಸ್ತೋತ್ರ ಶಸ್ತಯೋಃ ಪ್ರಧಾನಕರ್ಮತ್ವಮ 
ಭೃುಷೇತವ್ಯಮ್‌ । ತತ್ರ ದೃಷ್ಟಂ ಪ್ರಯೋಜನಂ ನಾಸ್ತೀತಿ ಚೇತ್‌ - ತತೋತಪೂರ್ವಮಸ್ತು 
ಇತಿ ॥ ವಿಶ್ವಜಿದಾದಿತ್ಯಾಶಯಃ ॥ ತತ್ರೈವ ಸಾಮವಿಶೇಷ ಪ್ರಯುಕ್ತಂ ಕರ್ಮಾನ್ರರಮಭಿಹಿತಮ್‌ 

ಉಕ್ತಾಗ್ಲಿಷ್ಟುತಮೇತಸ್ಯ ವಾರವನ್ನೀಯಸಾಮ ಹಿ | 

ರೇವತೀಷ್ಟಕ್ಷು ಕೃತ್ತೇತಿ ಶ್ರುತಂ ಪಶುಫಲಾಪ್ತ್ಷಯೇ ॥ 

ರೇವತ್ಯಾದಿರ್ಗುಣಃ ಕರ್ಮ ಪೃಢಗ್ವಾ ಪೂರ್ವವದ್ಗುಣಃ ।ಟ 

ರೇವತೀವಾರವನ್ನೀಯ ಸಮೃನ್ಹಾಖ್ಯಃ ಪಶುಪ್ರದಃ ॥ 


೧೯೦ 
ಸಾಮ್ನೋತತ್ರ ಫಲ-ಕರ್ಮಭ್ಯಾಂ ಸಮೃನ್ಹೇ ವಾಕೃಭಿನ್ನತಾ | 
ತೇನೋಕ್ತ ಗುಣ ಸಂಯುಕ್ತಮನ್ಯತ್‌ ಕರ್ಮೋಚ್ಯತೇ ಫಲೇ ॥ 


ಜೈೆ. ನ್ಯಾ. IO D ಬ] 


ತ್ರಿವೃದಗ್ನಿಷ್ಟುದಗ್ನಿಷ್ಟೋಮಸ್ತಸ್ಯ ವಾಯವ್ಯಾಸ್ಟೃಕ್ಷು ಏಕವಿಂಶಮಗ್ನಿಷ್ಟೋಮ ಸಾಮ ಕೃತ್ವಾ 


fs] 
ಬ್ರಹ್ಮವರ್ಚಸ್ಕಾಮೋ ಯಜೇತ - ತಾಂ.ಮ.ಬ್ರಾ.೭.೧೭.೧. / ಇತ್ಯಸ್ಯ ಸನ್ನಿಧೌ ಶ್ರೂಯತೇ. 


ಅ ead 


- ತಾಂಮ.ಬ್ರಾ. ೧೭.೮.೧,೪ | ಏತಸ್ಕೈ ವ ads ಡಕ ಹು ಮಗ್ನಿಷ್ಟೋಮ 


ಇಾಧಿ 


ಸಾಮಕೃತ್ವಾ ಪಶು ಕಾಮೋಹ್ಯೇತೇನ Ne ಇತಿ । ಅಸ್ಕಾ ಯಮರ್ಥಃ ಅಗ್ನಿಷ್ಟೋಮಸ್ಕ 


ಯೃ ಬ 
ಎಕೃತಿ ರೂಪಃ ಕಶ್ಚಿದೇಕಾಹೋಲಗ್ನಿಷ್ಟುನ್ನಾಮಕಃ | ಸ ಚ ಪೃಷ್ಟ ಸ್ತೋತ್ರೇ ತ್ರಿವೃತ್‌ಸ್ತೋಮ 


ಯುಕತಯಾ ತ್ರಿವೃದಿತ್ಯುಚ್ಛತೇ । ಅಗ್ನಿಷ್ಟೋಮೋಕ್ಹ್ವಾ ದೀನಾಂ ಸಹ್ತಾನಾಂ ಸೋಮ 
ಸಂಸ್ಥಾನಾಂ ಮಧ್ಯೆನಿಗ್ನಿಷ್ಟೋಮಸಂಸ್ಥಾ ರೂಪತ್ವಾದಗ್ನಿ ಪ್ಟೋಮ ಇತ್ಯಪ್ಪುಚ್ಛತೇ | ಪ್ರಕೃತ 
ತೃತೀಯ ಸವನೇ ಆರ್ಭವ ಪವಮಾನಸ್ಕೋಪರಿ ಯಜ್ಞಾಯಜ್ಞೀಯಂ ಸಾಮ ಗೀಯತೇ । 
ತೇನ ಚ ಸಾಮ್ನಾ ಅಗ್ನಿ ಪ್ಟೋಮಯಾಗಸ್ಕ ಸಮಾಪ್ಯಮಾನತ್ವಾ ದಗ್ನಿ ಪ್ಟೋಮಸಾಮೇತೃ್ಯುಚ್ಛತೇ 
ತಚ್ಚ ಪ್ರಕೃತೌ ಯಜ್ಞಾಯಜ್ಞಾವೋ ಅಗ್ನಯ - ಇತ್ಯಾದ್ಯಾಗ್ನೇಯೋಷ್ಟೃಕ್ಷು - ಊಹ. ೧೪. / 
ಗೀಯತೇ ॥ 


ಅಸ್ಥಿಂಸ್ಕಗ್ನಿಷ್ಟುತಿ ಬ್ರಹ್ಮವರ್ಚಸ್ಕಾಮೇನ ವಾಯವ್ಯಾಸ್ಸೃಕ್ಷು ತತ್‌ ಸಾಮ ಗಾತವ್ಯಮ್‌ 
| ತಚ್ಚಪ ಪ ಸ್ರಕೃತಾವಿವೈಕವಿಂಶ ಸ್ರೋಮಯುಕಮ್‌ ಪಶುಕಾಮಸ್ಯ ತು ರೇವತೀರ್ನಃ ಸ 
ಇತ್ಯಾದಿಷು ರೇವತೀಷ್ಟಕ್ಷು ॥ ೧೦೮೪. 1 ವಾರ ವನೀಯಂ ಸಾಮ | ಊಹ.೧೦೮ ॥ 
ಗಾಯೇದಿತಿ | ತತ್ರ ರೇವತೀನಾಮೃಚಾಂ ವಾರವನ್ನೀಯನಾಮಕೇನ ಸಾಮ್ನಾ ಯಃ ಸಮೃನ್ನಃ 


ಸೋತಯಂ ಹಕು ಘಫಲಾಯಾಗ್ಗಿಷ್ಟುತಿ ವಿಧೀಯತೇ । ಏತಸ್ಯೈವೇತಿ ಪ್ರಕೃತ 
ಪರಾಮರ್ಶಕೇನೈತಚ್ಛಬ್ದೆ ೇನಾನ್ಯ ವ್ಯಾವರ್ತ್ರಕೇ ನೈವಕಾರೇಣಚಾಗ್ನಿ ಷ್ಫುತಃ 
ಸಮರ್ಪ್ಯಮಾಣತ್ವಾತ್‌ 1 ಯಥಾ ಪೂರ್ವಾಧಿಕರಣೇ ಇನ್ವಿಯಫಲಾಯ 


ಪ್ರಕೃತೇತಗ್ನಿಹೋತ್ರೇ ದಧಿಗುಣೋವಿಹಿತಃ ತದ್ದತ್‌ । ಇತಿ ಪ್ರಾಪ್ತೇ ಬ್ರೂಮಃ | 
ಎಷಮೋದೃಷ್ಟಾನಃ | ದಥ್ನೋಹೋಮ ಜನಕತ್ವಂ ನ ಶಾಸ್ತ್ರೇಣ ಬೋಧನೀಯಂ । ತಸ್ಯ 
ಲೋಕತೋತವಗನುಂ ಶಕೃತ್ವಾತ್‌ | ಫಲ ಸಮೃನ್ನಃ ಏಕಏವ ಶಾಸ್ತ್ರ ಬೋಧ್ಯಃ ಇತಿ ನ 
ತತ್ರ ವಾಕ್ಕಭೇದಃ | ಅಹ ಶ್ಯ ಕೇವತ್ತ | ಗಾಧಾರಕವಾರವನಿ €ಯ ಸ ಸಾಮ್ನೋರಗ್ನಿ ಷ್ಟುತ್‌ ಕರ್ಮ 
ಸಾಧನತ್ತಂ ಫಲ ಸಾಧನತ್ವಂ ಚೇತ್ಯುಭಯಸ್ಕ ಶಾಸ್ತ್ರ ಕಟೋಧ್ದತ್ತಾದ್‌ ಹ 
ವಾಕ್ಯಭೇದಃ । ತೇನ ಪಶುಫಲಕಂ ಯಥೋಕ್ತಗುಣವಿಶಿಷ್ಟ ಕರ್ಮಾನ್ತರಮತ್ರ ವಿಧೀಯತೇ | 
ಏತಚ್ಛಬ್ದಃ ಏವಕಾರಶ್ಚ ವಿಧೀಯಮಾನ ಕರ್ಮಾನರ ವಿಷಯತಯಾ ಯೋಜನೀಯ್‌ಾ ॥ 


೧೯೧ 
ಧಿಕರಣೇ ನಿಧನ । ವಿಶೇಷಾಃ ಕಾಮ್ಯಾಃ ವಿಚಾರಿತಾಃ :- 
chp ಸೌಭರಂ ಸ್ತೋತ್ರ ಮೀರಿತಮ್‌ । 
ಪಿ ಹೀಷೂರ್ಗೂ ಅತಿ ವೃಷ್ಟ್ವಾ ದಿ ಕಾಮಿನಾಮ್‌ ॥ 


ಫಲಾನರಂ ಕಿಂ ವೃಷ್ಠಾ ದಿ ಹೀಷಾ ದೀನಾಮುತೋದಿತೇ । 
ಸೌಭರೇ ಪಲಸಂಭಿನ್ನೇ ನಿಧನಂ ವಿನಿಯಮೃತೇ ॥ 


ನೋಕ್ತಂ ವೃಷ್ಣನ್ನ ಕಾಮಾನಾಮನ್ಯೃತ್ಪಂ ಪ್ರತ್ಯಭಿಜ್ಞಯಾ | 
ನಿಯಮೇತಪಿ ಚತುರ್ಥ್ರೇಷಾ ತಾದರ್ಥ್ಯಾದುಪಪದ್ಯತೇ Il 
ಜೈ. ನ್ವಾ.ಎ. ೨.೨.೧೩. 1 


ಯೋ ವೃಷ್ಟಿಕಾಮೋ ಯೋಜನ್ನಾದ್ಯಕಾಮೋ ಯಃ ಸ್ವರ್ಗಕಾಮಃ ಸ ಸ ಸೌಭರೇಣ ಸುವೀತ । 
ಸರ್ವೇ ವೈ ಕಾಮಾಃ ಸೌಭರಮ್‌ ಇತಿ ॥ ತಾಂ.ಮ. ಬ್ರಾ. ೮.೮. ಖಂಡ /! ಸಮಾಮ್ನಾಯಃ- 
ಸಮಾಮ್ನಾಯ ಇತಿ ತೃವನ್ಹಪದಂ ದೃಶ್ಯತೇ, ಪ್ರಾಯಃ 'ಸರ್ವತ್ರ ಇಹ | ಪರಂ ತನ್ನ ಸಮ್ಯಕ್‌ । 
ತಾಣ್ಹ ಬ್ರಾಹ್ಮಣ ಪಾಠ ವಿರೋಧಾತ್‌ | ತಥಾಹಿ ತತ್ರ ಸುವೀತೇತೈನನ್ವರಂ ಸರ್ವೇ 
ಇತೃಸ್ಯಾದ್‌ ಹೀಷಿತ್ಯಾದಿಕಂ ಪಠಿತಮ್‌, ನ ತು ಸುವೋತೇತ್ಯನನ್ವರಂ ಸರ್ವೇ ಇತ್ಯಾದಿಕಂ 
ಪಠಿತ್ವಾ ಹೀಷಿತ್ಯಾದಿಕಮಸ್ತಿ | ತಾಣ್ಹ್ಯಾಭಾಷ್ಯೇ ಚ ನ್ಯಾಯವಿಸ್ತರ ಗ್ರನ್ನೊ sಯಮುದ್ಭೃತಃ ತತ್ರ 
ಚೈವ ಮೇವ ಪ್ರಥಮಾನಃ ಪಾಠಃ ॥ 


ಪುನಃ ಸಮಾಮ್ನಾತಮ್‌ ಹೀಷಿತಿ ವೃಷ್ಟಿಕಾಮಾಯ ನಿಧನಂ ಕುರ್ಯಾತ್‌ - 
ಊರ್ಗಿತ್ಯನ್ನಾ ದೃಕಾಮಾಯ ಊ ಅತಿ । ಸ್ಪರ್ಗಕಾಮಾಯ ಇತಿ | ಸೌಭರಂ ನಾಮ ಸಾಮ 
ವಿಶೇಷಃ ಊಹ. ೧೬. /ನಿಧನಂ ನಾಮ ಪಣ್ಣುಭಿಃ ಸಪ್ತಭಿರ್ವಾ ಭಾಗ್ಯೇರುಪೇತಸ್ಯ ಸಾಮ್ನೊ ಕವ್‌ 
ನಮೋ ಭಾಗಃ ತದುಕ್ತಂ - ಸಾಮ್ನ ಆದ್ಯೋ ಭಾಗಃ ಪ್ರಸ್ತೋತ್ರಾ ಗೇಯಃ ಪ್ರಸ್ತಾವಃ 
ದ್ವಿತೀಯೋ ಭಾಗಃ ಉದ್ಧಾತ್ರಾ ಗೇಯಃ ಉದ್ಗೀಥಃ | ತೃತೀಯೋ ಭಾಗಃ ಪ್ರತಿ ಹರ್ತ್ರಾ 
ಗೇಯಃ ಪ್ರತಿಹಾರಃ । ಜಾ ಭಾಗಃ - ಪುನರುದ್ಧಾತ್ರಾ ಗೇಯಃ ಉಪದ್ರವಃ ।ಟ 
ಪಣ್ಣುಮಃ ಸರ್ವೇರ್ಯಗಪ ದ್‌ಗೇಯಃ ನಿಧನಾಖ್ಯಃ ಇತಿ ಸರ್ವವಾದಿ ಸಮ್ಮತಮ್‌ 
ಕೀಷಾಂಜಸ್ಟೇನ್ನಯೇ ಗಾನಾರಮ್ಚಕಾಲೇ ಸರ್ವೇಯತಿಗ್ಗಿಃ ಓಮ್‌ ಇತ್ಯೇವ ಮುಚ್ಚಾ ರ್ಯೊೋ 
ಹಿಜ್ಕಾರಃ | ತಮಾರಭ್ಯ ನಿಧನಗಾನಾನಂ ಯಜಮಾನ ಕೃತ್ಯಮ್‌ । ಓಮ್‌ ಇತ್ಯೇವಂ 


೧೯೨ 

ಪ್ರಣವಶ್ಚ ಇತ್ಯೇತದ್‌ ದ್ವಾವಪಿ ಸಾಮಾಜ್ಗಾತ್ವೇನ ಗಣ್ಯಃ । ತತಃ ಹಣ್ಣು ಭಕ್ತಿಕಂ ಸಪ್ತ ಭಕಿಕಂ ವಾ 
ಸಾಮೇತ್ಯುಚ್ಛತೇ । ಮನ್ವ-ಬ್ರಾಹ್ಮಣಸ್ಯ ಚತುರ್ಥಪ್ರಪಾಠಕೇ ಸಾಮ್ನಃ ಪಣ್ಣುಭಕ್ತಿಕತ್ವಂ ಸಪ್ತ- 
ಭಕ್ತಿಕತ್ತಜ್ಚು ಶ್ರೂಯತೇ 1 ಯಜ್ಞತತ್ವದೀಕ್ಷಾಯಾಮುದ್ಧಾತೃಪ್ರಯೋಗೇ ಚಾಸ್ಫೋದಾಹರ 
ಣಂ ವಕ್ತು | ತದುಕ್ತಮ್‌ ಪ್ರಸ್ತಾವಸ್ತತ ಉದ್ಗೀಥಃ ಪ್ರತಿಹಾರೋಪದ್ರವ್‌ೌ ತಥಾ ನಿಧನಂ 
ಪಣ್ಣುಮೇತ್ಕಾರ್ಹಿಜಾರಃ ಪ್ರಣವ ಏವ ಚ ಇತಿ ವಿವರಣ ಕೃತಾ ಮಾಧವೇನ । ತಸ್ಥಿನ್ನಿಧನೇ 

ಹೀಷಾದಯೋ ವಿಶೇಷಾಃ ಸೌಭರಸಾಮ ಸಾಧ್ಯಸ್ತೋತ್ರ ಫಲೇಜ್ಯೋ ವೃಷ್ಣಾ ಶ್ಯ ದಿಬ್ಕೊ ೇ5ನ್ಯಾ 
ನಿ ವೃಷ್ಟ್ಯಾದಿಫಲಾನಿ ಜನಯಿತುಂ ವಿಧೀಯನ್ಮೇ । ಕುತಃ) ಹೀಷಾದಿ ವಿಧಿ ವಾಕ್ಕೇ ವೃಷ್ಟಿ 
ಕಾಮಾಯೇತ್ಕಾ ದಿನಾ ಚತುರ್ಥೀ ಶ್ರವಣಾತ್‌ ಸಾ ಚ ತಾದರ್ಥೇ ತ್ರಯಾಣಾಂ ಹೀಷಾ 
ದೀನಾಂ ವೃಷ್ಟ್ವಾದಿ ಕಾಮ ಪುರುಷ ಶೇಷತ್ಚಂ ಗಮಯತಿ | ತಚೆ ತಷತ್ವಂ ಚ ಪುರುಷಾಭಿಲ 
ಪಿತಫಲ ಸಾಧನತ್ವೇ ಸತ್ಯುಪಪದ್ಯತೇ ॥ 


ಬಾದರಿನಾಮಾ ಚಾರ್ಯ್ಯಮತೇ ಕ್ರಿಯಾಯಾಃ ಶೇಷತ್ಚಂ ನಾಸ್ತಿ ದ್ರವ್ಯಗುಣ 
ಸಂಸ್ಕಾರೇಷ್ವೇವ ಶೇಷತ್ವಮಿತಿ ನಿಯಮಾತ್‌ | ಜೈಮಿನೀಯಮತೇ ತು ಪಾರಾರ್ಥ್ಯಮೇವ 
ಶೇಷತ್ವಮಿತಿ ಅಸ್ಯಾಸ್ಕೈವಾಸ್ತಿ ತದಿತಿ ನಿಯಮಾಭಾವಾತ್‌ ಕ್ರಿಯೇತ್ಯಾ ದೇರಪಿ ಶೇಷತ್ವೇ ನ 
ಬಾಧಃ | ತಥಾ ಚ ತೃಶೀಯಾಧ್ಯಾಯಸ್ಯ ಪ್ರಥಮಪಾದೇ ಶೇಷಾಧಿ ಕಾರೇ ಚತುರ್ಥ ಪಳಣ್ಗುಮ 
ಷಷ್ಠ ಸೂಕ್ತಾನಿ ಕರ್ಮಾಣ್ಯಪಿ ಜೈಮಿನಿಃ ಫಲಾರ್ಥತ್ವಾತ್‌ | ಫಲಣ್ಣು ಪುರುಷಾರ್ಥತ್ಥಾತ್‌ 
ಪುರುಷಣ್ಚು ಕರ್ಮಾರ್ಥತ್ವಾತ್‌ - ಇತಿ ॥ ತತಃ ಸೌಭರಸ್ಯ ಹೀಷಿತಿ ನಿಧನ ವಿಶೇಷಸ್ಯ ಚ 
ಫಲಭೂತೇ ದ್ವೇ ವೃಷ್ಟೀ ಭವತಃ ತದುಭಯ ಮೇಲನಾನ್ನಹತೀ ವೃಷ್ಟಿಃ ಇತಿ ಪ್ರಾಪ್ತೇ 
ಬ್ರೂಮಃ 1 ಸೌಭರವಿಥೌ ಯೋ ವೃಷ್ಟ್ಯಾದಿಕಾಮಃ ಸ ಏವ ಹೀಷಾದಿವಿಧ್‌ ಪ್ರತ್ಯಭಿ 
ಜಾಯತೇ | ತತಃ ಸೌಭರಸ ಸ್ಕ ಫಲ pi wi ವೃಷ್ಟ್ಯಾದಯಃ ತ ಏವ ಹೀಷಾದಿ ವಾಕ್ಕೇಷ್ಟ 
ನೂಹ್ಯನ್ನೇ ಇತಿ ನ ಫಲಾ ನ್ನರಮ್‌ । ಅಥೋಚ್ಛೇತ । ನೂತನಫಲಾನ್ತರಾ ಭಾವಾತ್‌ 
ಹೀಷಾದೀನಾಂ ಚ ನಾನಾಶಾಖಾಧ ಶಯನಾದೇವ ಸೌಭರೇ ಪ್ರಾಪತ್ವಾ ದನರ್ಥಕೋತಯಂ 
ವಿಧಿಃ ಅತಿ ॥ ತನ್ನ | ಫಲತ್ರಯ so ತ್ರಯಾಣಾಮನಿಯಮೇನೈವ ಹೀಷಾದಿಷು 
ಮಧ್ಯೇ ಯಸ್ಯ ಕಸ್ಯಚಿನ್ನಿಧನಸ್ಯ ಪ್ರಾಪ್ರೌವಿಧೇರ್ನಿಯಮಾರ್ಥತ್ವಾತ್‌ । ತಾದರ್ಥ್ಯಸ್ತು ಫಲಾ 
ನರಾಭಾವೇತಪಿ ಸೌಭರವಾಕ್ಯೋಕ್ತ ವೃಷ್ಠಾ ನದಿ ಫಲ ಸಾಧನೇ ಸೌಭರೇ ಹೀಷಾದೀನಾಂ 
ನಿಯಮ್ಯಮಾನತ್ವಾದುಪಪದೃತೇ | ತಸ್ಮಾದಯಂ ನಿಧನ ವಿಶೇಷ ನಿಯಮಃ ನ ವಿಧಿಃ ॥ 


ಸಾಮಗಾನೇ ಉಚ್ಚತ್ವ - ನೀಚತ್ವ ಧರ್ಮ್‌ ವಿಚಾರಿತೌ ತತ್ರ :- 
ಕರ್ತ್ತ್ರವ್ಯಮುಚ್ಚೆಃ ಸಾಮರ್ಗ್ಟ್ವಾಮುಪಾಂಶು ಯಜುಷೇತೃ್ಯಮೀ I 
ಮನ್ರಾಣಾಂವಾಥ ವೇದಾನಾಂ ಧರ್ಮಾ ಮನ್ರಗತಾಯತಃ [| 


೧೯೩ 
ಎಧ್ಯುದ್ದೇಶೇ ಮನ್ರವಾಚಿಶಬ್ದಾಃ ಪ್ರೋಕಾಃ ಯಗಾದಯಃ । 
ಯಗ್ವೇದೋಗ್ನೇಃ ಸಮುತ್ತನ್ನ ಇತ್ಯುಪಕ್ರಮ ವೇದಗೋಃ ॥ 
ಅಸಂಜಾತ ವಿರೋಧೋತಸ್ತದ್ದಶಾದುಪಸಂಪೃತೇಃ | 
ನಯನೇ ಸತಿ ವಾಕ್ಕೇನ ಧರ್ಮಾಣಾಂ ವೇದ ಗಾಮಿತಾ ॥ ಜೈ. ನ್ಯಾ. ಎ. ೩.೩.೧. 


ಜ್ಯೋತಿಷ್ಟೋಮೇ ಶ್ರೂಯತೇ । ಉಚ್ಚೆಯಚಾ ಕ್ರಿಯತೇ | ಉಪಾಂಶು ಯಜುಷಾ | ಉಚ್ಚೆ 
ಸಾಮ್ನಾ ಇತಿ । ತತ್ರ ವಿಧಿ ವಾಕ್ಕೇ ಮನ್ರ್ರ ವಾಚಿನಾಮೃಗಾದಿ ಶಬ್ದಾನಾಂ ಪ್ರಯೋಗಾನ್ನನ್ರ 
ಧರ್ಮಾಃ ಉಚ್ಚೆಸ್ತ್ಯಾದಯಃ । ತಥಾ ಸತಿ ಯಜುರ್ವೇದೋತ್ಪನ್ನಾಃ ಅಧ್ವರ್ಯುಣಾ 
ಪ್ರಯುಜ್ಯಮಾನಾಃಅಪ್ಕಚಃ ಉಚ್ಚೆರೇವ ಪಠಿತವ್ಯಾಃ ಇತಿ ಚೀತ್‌ । ಮೈವಮ್‌ । ಅಸಂಜಾತ 
ವಿರೋಧಿತ್ವೇನ ಪ್ರಬಲಮುಪಕ್ರಮಮನುಸೃತ್ಯ ತದ್ವತೇನೋಪ ಸಂಹಾರಸ್ಯ ನೇತವೃತ್ವಾತ್‌ । 
ಉಪಕ್ರಮೇ ಹಿ ವೇದಶಬ್ದಃ ಶ್ರುತಃ | ತ್ರಯೋವೇದಾ ಅಸ್ಪಜ್ಯನ್ವ ಅಗ್ನೇಯಗ್ವೇದಃ ವಾಯೋ 
ರ್ಯಜುರ್ವೇದಃ । "ಆದಿತ್ಯಾತ್‌ ಸಾಮವೇದಃ ಇತಿ ಅತಃ ಉಪಕ್ರಮಗತ ವೇದಾನುಸಾರೇಣ 
ಎಧ್ಯುದ್ದೇಶ ಗತಾನಾಮಷಗಾದಿ ಶಬ್ದಾನಾಂ ವೇದ ಪರತ್ವೇ ಸತ್ತ್ರೈಚೋತಪಿ ಯಜು 
ರ್ವೇದೋತ್ಪನ್ನಾಃ ಉಪಾಂಶು ಹಠನೀಯಾಃ । ನನೂಪಕ್ರಮೋತರ್ಥವಾದತ್ವಾದ್‌ 
ದುರ್ಬಲಃ 1 ಉಪಸಂಹಾರೋ ವಿಧ್ಯದ್ದೇಶತ್ವಾತ್‌ ಪ್ರಬಲಃ ಇತಿ ಚೇತ್‌ | ಬಾಢಮ್‌ 1 
ಲಬ್ಧಾತ್ಮನೋಹಿ ವಿಧ್ಯುದ್ದೇಶಸ್ಯ ಪ್ರಾಬಲ್ಯಮ್‌ । ಇಹತು ಪ್ರಥಮತೋ ಬುದ್ಧತ್ಪಾ ದಕಃ ಉಪ 
ಕ್ರಮಃ | ತದಾನೀಮಲ ಬ್ಬಾತ್ಮಕತ್ವಾನ್ನ ತಸ್ಯ ಬಾಧಕತ್ವಮ್‌ ಪಶ್ಚಾ ತ್ತು ವಾಕ್ಕೈಕತ್ವಾಯ 
ತದವಿರೋಧೇನೈವಾತ್ಥಾನಂ ಲಪ್ಪೃತೇ ॥ ತದೇವಮುಪಕ್ರಮೋಹಪಸಂಹಾರೈಕವಾಕ್ಕತಾಬಲೇನ 
ನಿರ್ಣಯಾ ದ್ಹಾಕ್ಕ ವಿನಿಯೋಗೋತಯಮ್‌ ॥ 


ಯಜುರ್ವೇದಮಾಧಾನಂ ತದಂಗಂ ಸಾಮ ತತ್ರ ಕಿಮ್‌ | 
ಉಚ್ಚೆರುಪಾಂಶು ವಾ ಗಾನಮುಚ್ಚೆಃ ಶೀಘ್ರ ಪ್ರವೃತ್ತಿತಃ || 
ಉತ್ಪತ್ತೇರ್ವಿನಿಯೋಗೋತತ್ರ ಪ್ರಬಲೋನುಸೃತಿರ್ಯತಃ | 
ಮುಖ್ಯಸ್ಕಾಜಕೇನ ಕರ್ತವಾ ತಸಾದಾನಮುಪಾಂಶುತಃ ॥ 
ಜಿ ೧ ಇವಿ ಲ ೬ ೧ 
ಆಧಾನಸ್ಯಾತ್ರ ಮುಖ್ಯತ್ವಂ ಗಾನಸ್ಯ ಗುಣತಾಥವಾ 1 
ವಿನಿಯೋಗಸ್ಯ ಮುಖ್ಯತ್ತಮುತ್ತತ್ತೇರ್ಗುಣತಾಸ್ಟಿಹ || ಜ್ವೆ.ನ್ಯಾ.ಎ. ೩.೩.೨. / 


ಆಧಾನೇ ವಾಮದೇವ್ಯಾದಿ ಸಾಮಾನ್ಯಜ್ಞತ್ವೇನ ಎಹಿತಾನಿ 1 ತತ್ರ ಯದ್ಯಪ್ಯೇತಾನಿ 
ಯಜುರ್ವೇದ ಗತಸ್ಯಾಧಾನಸ್ಯಾಜ್ಞನಿ ತಥಾಪಿ ಸಾಮವೇದೇ ತೇಷಾಮುತ್ತನ್ನತ್ವಾದುತ್ತ ತ್ತೇಶ್ಚ 


೧೯೪ 

ಶೀಘ್ರಂ ಬುದ್ದಿ ಹೇತುತ್ವಾತ್‌ ಸಾಮವೇದ ಧರ್ಮೇಣ ಗೇಯಾನೀತಿಚೇತ್‌ । ನ 
ವನಿಯೋಗಸ್ಯ ಪ್ರಬಲತ್ವಾತ್‌ | ಸ ಚ ಯಜುರ್ವೆೇದೇ ಶ್ರುತಃ | ಯ ಏವಂ ವಿದ್ವಾನ್‌ 
ವಾಮದೇವ್ಯಂ ಗಾಯತೀತಿ | ಗುಣೇನ ಹಿ ಮುಖ್ಯಸ್ಕಾನುಸರಣಂ ನ್ಯಾಯಮ್‌ |। ಕೋಗುಣಃ? 
ಕಿಂ ಮುಖ್ಯಮ್‌ । ಇತಿ ಚೇತ್‌ | ಅತ್ರಾಜ್‌ ತ್ವಾದಾಧಾನಂ ಮುಖ್ಯಮ್‌ ಸಾಮಗಾನಮಂಗತ್ವೇನ 
ಗುಣಃ 1 ತಥಾ ಸತಿ ಧರ್ಮಃ ಶಿರಃ ಇತ್ಯಾದಯಃ ಆಧಾನಾಜ್ಞು ಭೂತಾಃ ಮನ್ರಾ 
ಯಥೋಪಾಂಶುಪಠ್ಕನ್ನೇ | ತಥಾ ಸಾಮಾನ್ಯಪ್ಯಾಧಾನಾನು ಸಾರೇಣೋಪಾಂಶು ಗೇಯಾನಿ | 
ಅಥವಾ ವಿನಿಯೋಗೋತನುಷ್ಠಾಪಕ ವಿಧಿತ್ವಾನ್ಸುಖ್ಯಃ | ಉತ್ಪತಿವಿಧಿರತಥಾ ವಿಧತ್ವಾದ್ದುಣಃ | 
ತಸ್ಮಾದತ್ರ ವಿನಿಯೋಗ ವೇದಾನುಸಾರೇಣೋ ಪಾಂಶು ಗೇಯಾನಿ - ಇತಿ ॥ 


ಸೋಮ ವಿಚಾರಃ :- 


ಸ್ರೋಮ ವ್ರದ್ನೌ ಕಿಮಾಗನ್ತೋರ್ಮಧ್ಯೇತನ್ವೇ ವಾಸ್ತು ಮಧ್ಯತಃ 
ದ್ವಾದಶಾಹವದನ್ಯತ್ರ ಮಧ್ಯಾನುಕ್ತೀರ್ನಮಧ್ಯತಃ ॥ ಜೈ.ನ್ಯಾ.ಎ. ೫.೩.೪. ॥ 


ಇದಮಾಮ್ನಾಯತೇ ಏಕವಿಂಶೇನಾತಿ ರಾತ್ರೇಣ ಪ್ರಜಾಕಾಮಂ ಯಾಜಯೇತ್‌ । ತ್ರಿಣಾವೇ 
ನೌಜಸ್ಕಾಮಮ್‌ ತ್ರಯಸ್ತಿಂಶೇನ ಪ್ರತಿಷ್ಠಾಕಾಮಮ್‌ - ತಾಂ.ಮ. ಬ್ರಾ. ೨.೧೪-೧೭, 
೩.೧.೨, ೩೩-೩೬. - ಇತಿ । ತತ್ರ ಪ್ರಕೃತೌ ಬಹಿಷ್ಟವಮಾನ ಸ್ತೋತ್ರೇ ತ್ರಯಸ್ತಚಾ ಭವನಿ | 
ಉಪಾಸ್ಕೈ ಗಾಯತೇತೃಾದಿಃ ಏಕಃ - ಸಾಯ. ೬೫೧-೬೫೩. | ಏಕಾಃ ದವಿದ್ಭುತತ್ಯಾರು 
ಚೇತ್ಯಾದಿಃ ದ್ವಿತೀಯಃ - ೬೫೪-೬೫೬ | ಪವಮಾನಸ್ಯ ತೇ ಕವೇ ಇತ್ಯಾದಿಃ ತೃತೀಯಃ - 
೬೫೭-೬೫೯ | ತೇಷು ತ್ರಿಷು ತೃಚೇಷೂರ್ಧ್ಯ ಗಾನೇನ ತ್ರಿವೃತ್‌ ಸ್ತ್ಕೋಮೋ ಭವತಿ - 
ತಾಂ.ಮ.ಬ್ರಾ. ೨.೧,೨.೩. । ನತ್ವತ್ರ ಪಣ್ಚ್ಣುದಶ ಸಪ್ತದಶ ಸ್ತೋಮಾದೀನಾಮಿವಾವೃತ್ತ 
ಗಾನಮಸ್ತಿ । ಸ ಚ ಬಹಿಷ್ಟವಮಾನ ವಿಕೃತಾವತಿರಾತ್ರೇ ಚೋದಕೇನ ಪ್ರಾಪ । ಪ್ರಕೃತಿವದ್‌ 
ವಕೃತಃ ಕರ್ತವ್ಯಃ ಇತಿ ವಚನೇನ ಯಾವತ್‌ - ಅತಿ ರಾತ್ರಶ್ಚ ವಿಕೃತಿಯಾಗಃ । ತತ್ರ 
ತ್ರಿವೃತ್‌ಸ್ರೋಮಂ ಬಾಧಿತುಮೇಕವಿಂಶಾದಿ ಸ್ತೋಮಾಃ ವಿಹಿತಾಃ 1 ಬಹಿಷ್ಟವಮಾನೇ 
ಆವೃತ್ತಗಾನಾಭಾವಾತ್‌ ತ್ರಿಷು ತೃಚೇಷ್ಟವ ಸ್ಥಿತಾಭಿರ್ನವಭಿಯಗ್‌ಭಿರೇಕವಿಂಶಸ್ತೋಮ 
ಪೂರಣಾಭಾವಾತ್‌ । ತತ್‌ ಪೂರಣಾಯ ಚತ್ವಾರಸ್ಪಚಾ ಆಗಮಯಿತವ್ಯಾಃ । ತ್ರಿಣವಸ್ತೋಮ 
ಪೂರಣಾಯ ಷಟ್‌ ತೃಚಾಃ ॥ ತ್ರಯಸ್ವಿಂಶಸ್ತೋಮ ಪೂರಣಾಯಾಷ್‌ ತೃಚಾಃ ॥ 


ಬುಗಾಗಮನಂ - ಕಾ ಯಚಃ ಆಗಮಿತವ್ಯಾಃ ಚೋಪರಿಷ್ಟಾದ್‌ ವಕ್ಷತೇ - 
ಅಗ್ರಿಮಾಧಿಕರಣೇ "ಬ್ರೂಮಃ ತ್ರೀಣಿಹವೈ' ಇತ್ಯಾದಿನಾ | ತೇಷಾಂ ಚಾಗನೂನಾಂ 


೧೯೫ 

ಮನ್ರಾಣಾಂ ಪ್ರಾಕೃತ ಬಹಿಷ್ಟವಮಾನಮಧ್ಯೇ ನಿವೇಶಃ ಕಾರ್ಯಃ 1 ಕುತಃ | ದ್ವಾದಶಾಹೇ 
ತದ್ದರ್ಶನಾತ್‌ । ಇತಿ ಪ್ರಾಪ್ತೇ ಬ್ರೂಮಃ - ದ್ವಾದಶಾಹೇ ಹಿ ವಚನಮೇವಮಾಮ್ನಾಯತೇ । 
ಸ್ತೋತ್ರೀ ಯಾನುರೂಪ್‌ ತೃಚ್‌ ಭವತಃ ವೃಷಣ್ಣನ್ನಸ್ಪಚಾಭವನ್ನಿ | ತತ್ರ ಉತ್ತಮಃ 
ಪರ್ಯಾಸಃ - ಇತಿ - ತಾಂ.ಮ.ಬ್ರಾ. ೧೧.೬-೮ / ಅಯಮರ್ಥಃ । ಪ್ರಾಕೃತಾನಾಂ 
ಬಹಿಷ್ಟವಮಾನ ಗತಾನಾಂ ತ್ರಯಾಣಾಂ ತೃಚಾನಾಂ ಸ್ತೋತ್ರಿಯೋತನುರೂಪಃ ಪರ್ಯಾ 
ಸಇಣೇತಿ ತ್ರೀಣಿ ನಾಮಾನಿ । ತತ್ರ ಚೋದಕಾಗತಯೋರನುರೂಪ ಪಹರ್ಯ್ಯಾಸ 
ಯೋಸೃಚಯೋರ್ಮಧ್ಯೇ ವೃಷಣ್ವಚ್ಛಬ್ದಯುಕ್ತಾಸೃಚಾಃ ಕರ್ತವ್ಯಾ ಅತಿ | ನಚ್ಛಿವಮತಿ ರಾತ್ರೇ 
ಮಧ್ಯೇ ನಿವೇಶನಾಯ ವಚನಮಸ್ತಿ । ತಸ್ಮಾತ್‌ ಕ್ಸೃಪ್ತ ಕ್ರಮಮಬಾಧಿತು ಮಾಗನ್ನೂನಾಮನ್ನೇ 
ನಿವೇಶಃ ॥ 


ಆರ್ಭವೇ ಸಾಮ್ನ ಆಗನ್ರೋರನ್ನೇ ಮಧ್ಯೇಥವಾಗ್ರಿಮಃ | 
ಪೂರ್ವವತ್‌ ತ್ರೀಣಿ ಯಜ್ಞಸ್ವೇತುಕ್ತಾ ಮಧ್ಯೇ ನಿವೇಶನಮ್‌ ॥ 


ಜೈ. ನ್ಯಾ. ಐ. ೫.೩.೫. 1 


ಪೂರ್ವೊೋದಾಹೃತೇಇತಿರಾತ್ರೇ ಮಾಧ್ಯನ್ನಿನಾರ್ಭವ ಪವಮಾನಯೋಶ್ಟೋದಕ - ಪ್ರಾಪ 
ಪಣ್ಣುದಶ ಸಪ್ತದಶ ಸ್ತೋಮ್‌ - ತಥಾಹಿ ಏಷ ಸನ್ತತೋ ಯಜ್ಞೋ ದ್‌ ದ್ವ್‌ಹಿ ಸ್ತೋಮ್‌ೌ 
ಸವನಂ ವಹತಃ । ತ್ರಿವೃತ್‌ ಪಣ್ಣುದಶ್‌ ಪ್ರಾತಃ ಸವನಮ್‌ | ಪಣ್ಣುದಶ ಸಪ್ರದಶ್‌ 
ಮಾಧ್ಯನ್ಹಿನಂ ಸವನಮ್‌ 1 ಸಪ್ತದಶೈಕವಿಂಶ್‌ ತೃತೀಯ ಸವನಮ್‌ । ತಾಂ.ಮ. ಬ್ರಾ. 
೧೬.೧.೬. ॥ ಬಾಧಿತುಮೇಕವಿಂಶಾದಿ ವಿವೃದ್ದ ಸ್ತೋಮೋ ವಚನಾದನುಷ್ಠೀಯತೇ | ತತ್ರ 
ಬಹಿಪ್ಪವಮಾನವದ್ಭಗಾಗಮನಂ ನ ಭವತಿ । ಕಿನ್ನು ಸಾಮಾಗಮೇನ ಸ್ತೋಮಪೂರಣಮಿತಿ 
ದಶಮೇವಕ್ಷ್ಯತೇ ॥ ತಸ್ಯ .ಚಾಗನ್ನೋಃ ಸಾಮ್ನಃ ಪೂರ್ವೋಕ್ಕಾನಾಮೃಚಾಮಿವಾನ್ನೇ 
ನಿವೇಶನಾತ್‌ ಪಠಿತಾನಾಂ ತೃಚಾನಾಂ ಮಧ್ಯೇ-ತತ್ಸಾಮ ಚರಮೇ ತೃಚೇ ಗಾತವ್ಯಮ್‌ 1 ಇತಿ 
ಪ್ರಾಪ್ತೇ ಬ್ರೂಮಃ । ತ್ರೀಣಿ ಹ ವೈ ಯಜ್ಞಸ್ಕೋದರಾಣಿ ಗಾಯತ್ರೀ ಬೃಹತೀ ಅನುಷ್ಟುಪ್‌ 
ಚಾತ್ರಹ್ಯೇವಾವಪನ್ನತ ಏವೋ ದ್ವಹನ್ತಿ ಇತಿ ಹಿ ವಿಶೇಷ ಆಮ್ನಾಯತೇ - ತಾಂ. ಮ. ಬ್ರಾ. 
೭೩ ॥ ಅಯಮರ್ಥಃ । ಸ್ತೋಮಸ್ಕ ವಿವೃದ್ಧಯೇ ಸಾಮ್ನಾಮಾವಾಪಃ ಕ್ರಿಯತೇ । 
ಹ್ರಾಸಾಯ ಚೋದ್ವಾಪಃ | ತಾವುಭಾವಾಪೋ ದ್ವಾಪ್‌್‌ ಗಾಯತ್ರ್ರಾದಿಷ್ಟೇವ | ನಾನೃತ್ರೇತಿ । 
ಉಚ್ಚಾ ತೇ ಜಾತಮನ್ನಸಃ ಇತ್ಯೇಷ ಮಾಧ್ಯನ್ನಿನ ಪವಮಾನಸ್ಕಾದ್ಯಸ್ತಚಃ - ಸಾ.ಖಯ. 
೬೭೨-೬೭೪ /ಸ್ವಾದಿಷ್ಟಯಾ ಇತ್ಯೇಷಃ - ೬೮೯-೬೯೧ / ಆರ್ಭವ ಪವಮಾನಸ್ಕ । ತಾವುಭೌ 


೧೯೬ 
ಗಾಯತ್ರೀಚ್ಛನ್ನಸ್ಕ್‌ ತಯೋರಾವಾಪಃ 1 ನ ತು ತ್ರಿಷ್ಟುಪ್‌ ಜಗತೀ ಛನ್ಹಸ್ಮಯೋರನ್ಯ 
ಯೋಸ್ತಚಯೋಃ ಸಾಮಾವಪನೀಯಮ್‌ ॥ ತತ್ತೈವ ಸ್ತೋಮ - ವಿಚಾರಃ ॥ 
ಏಕಸ್ರೋಮೇತನ್ಯ ಶಬ್ದಃ ಸ್ಯಾದ್‌ ಬಹುಸ್ತೊ ೇಮೇಷಷಪಿ ವಾಗ್ರಿಮಃ । 


ತ್ರಿವೃದನ್ಯೇತ್ಕರ್ಥವಾದಾನ್ನಾನ್ಯಮಾತ್ರಸ್ಯ ಸಮೃವಾತ್‌ ॥ ಜೈೆ. ನ್ಯಾ. ಎ.೫.೩. ೧೫ ॥1 


ಅತ್ರ ಪೂರ್ವೋದಾಹೃತೋತನ್ಯೋನೇತ್ಯಯಮನ್ಯ ಶಬ್ದಃ - ಬೋಧ್ಯಃ ಅನ್ಯ ಶಬ್ದಘಟಿತಂ 
ತದ್ದಿವಾಕ್ಕಮ್‌ - ಜೈ.ನ್ವಾ.ವಿ. ೫.೩.೧೪ ॥ ತಥಾಹಿ - ಏಷವಾವ ಪ್ರಥಮೋ ಯಜ್ಞಾನಾಂ 
ಯ ಏತೇನಾನಿಷ್ಟ್ಯಾಥಾನ್ಯೇನ ಯಜರ್ತೇಕರ್ತ್ರಪತ್ಯಮೇವ ತಜಸ್ತೀಯತೇ - ಇತಿ ॥ 
ತಾಂ.ಮ.ಬ್ರಾ. ೧೬.೧.೨ ॥ ಏಕ ಸ್ತೋಮಕೇ ಕ್ರತೌ ವರ್ತ್ರತೇ ಕುತಃ | ಅರ್ಥವಾದೇನ 
ತದವಗಮಾತ್‌ | ಯೋ ವೈ ತ್ರಿವೃದನ್ಯಂ ಯಜ್ಞಕ್ರತುಮಾಪದ್ಯತೇ ಸ ತಂ ದೀಪಯತಿ | ಯಃ 
ಪಣ್ಣು ದಶಃ ಸ ತಂ ಯಃ ಸಪ್ತದಶಃ ಸ ತಂ, ಯ ಏಕವಿಂಶಃ ಸ ತಮ್‌ ಇತ್ಯರ್ಥವಾದಃ ಎ 
ತಾಂ.ಮ.ಬ್ರಾ. ೧೬.೪.೧. // ಅಸ್ಕಾಯಮರ್ಥಃ ತ್ರಿವೃದಾದ ಯತಶ್ನತ್ವಾರಃ ಸ್ತೋಮಾಃ । 
ಅಗ್ನಿಷ್ಟೋ ಮೇ ವರ್ತ್ರನ್ಹೇ ॥ 


ತೇಷು ತ್ರಿವೃತ್‌ ಸ್ರೋಮೋವಿಕೃತಿರೂಪಂ ಯಂ ಯಜ್ಞಮಾಪ್ದೋತಿ ಸ ತ್ರಿವೃತ್‌ 
ಇವಿ ಲ ಇ ಸ್ನ ಲ 
ಸ್ತೋಮಃ ತಂ ಯಜ್ಞಂ ದೀಪಯತಿ - ಪ್ರಕಾಶಯತಿ - ಸರ್ವತೋವ್ಯಾಪ್ನೋತೀತಿ । ಸ್ತೋಮಾ 
ನ್ನರಸ್ಯಾ ಪ್ರವೇಶಾಯ ತ್ರಿವೃತ ಏವ ಸರ್ವಸ್ಥಿನ್‌ ಯಜ್ಞ ಸ್ಪರೂಪೇ ವ್ಯಾಪ್ತಾವಯಮೇಕ 
ಸ್ತೋಮಕಃ ಕ್ರತುರ್ಭವತಿ | ಏವಂ ಪಣ್ಚುದಶಾದಿಸ್ತೋಮವ್ಳಾಪ್ತಿ ರ್ಯೋಜನೀಯಾ | ತಥಾ 
ಸತ್ಯರ್ಥವಾದಾದೇಕಸ್ತೋಮನಾಮಕಾನಾಮೇವ ಬುದ್ದಿಸ್ತ ತ್ವಾತ್‌ ತ ಏವಾನ್ಯ ಶಬ್ದೇ 
ನೋಚ್ಯನ್ಹೇ । ಏಕಸ್ರೋಮಕಾಶ್ಚ ಷಟ್‌ ರಾತ್ರಾದಿಷ್ಟಹಿನೇಷು ಆಮ್ನಾತಾಃ । ತ್ರಿವೃದಗ್ನಿಷ್ಟೋ 
ಮೋ ಭವತಿ । ಪಣ್ಣುದಶ ಉಕ್ಕೊ ಶ್ಯೀ ಭವತೀತ್ಯಾದಯಃ | ತಸ್ಮಾತ್‌ ತದ್ದಿಷಯೋಜನೃಶಬ್ದಃ | 
ಇತಿ ಪ್ರಾಪ್ತೇ ಬ್ರೂಮಃ । ಸ ತಂ ದೀಪಯತೀತೃತ್ರ ಪ್ರಕಾಶತ್ವಮಾತ್ರಮುಚ್ಯತೇ । ತಚ್ಚ ವ್ಯಾಪ್ತಿ 
ಮನ್ತರೇಣ ಸಮೃನ್ನಮಾತ್ರಾದಪ್ಪುಪಪದ್ಯತೇ । ತಸ್ಮಾತ್‌ ಅಗ್ನಿಷ್ಟೋಮಪ್ರತಿಯೋಗಿಕತಯಾ 
ಬಹು ಸ್ತೊ ೇಮೈಕ ಸೋಮ ಸಾಧಾರಣ ತ್ವೇನ ಶ್ರೂಯಮಾಣಸ್ಯಾನ್ಯ ಶಬ್ದಸ್ಯ ಸಜುಕ್ಕೋಚ 
ಹೇತ್ವಭಾವಾತ್‌ ಸರ್ವ ವಿಷಯೋತಯ ಮನ್ಯ ಶಬ್ದಃ ಇತಿ ॥ ಸರ್ವಪೃಷ್ಯಾತಿದೇಶಶ್ವಿ ನಿತಃ ॥ 


© ಚ 
ವಿಶ್ವಜಿತ್‌ ಸರ್ವಷ್ಠ್ಟಷ್ಠಃ ಕಿಮನುವಾದೋರಥನ್ತರಮ್‌ _ 


ಬೃಹತಾ ವಾ ಸಮಚ್ಚೇಯಂ ಯದ್ವಾ ಷಾಡಹಿಕಾನಿ ಷಟ್‌ ॥ 


೧೯೭ 
ಅತಿದೇಶ್ಯಾನಿ ತತ್ರಾದ್ಯೋ ಮಾಹೇನ್ಹ್ವಾ ದಿ ಚತುಷ್ಟಯೇ 


ಪೃಷ್ಠ ಶಬ್ದಾಚ್ಹೋದಕೇನ ಸರ್ವೇಹಾಮಿಹ ಸಮ್ಪವಾತ್‌ Il 


ಸಮುಚ್ಚಯೋ ವಾ ವಿಧಯೇ ಸರ್ವತ್ಸಂ ಬಹ್ಟ ಪೇಕ್ಷಯಾ I 
ನತು ದಯೋರತಃ ಷಣ್ಣಾಂ ಚಾಡಿ ॥ ಜೆ.ನ್ನಾ.ಎಿ.೭.೩.೩/ 
ದ ಣ ಲ ಅ ಲೆ ಶೆ 


ಇಹೈವ ಸ್ಪರ್ಶನಾತ್‌ ಇತಿ ಪ್ರದರ್ಶಿತ ವಿಗ್ರಹದಾಪಿ ಸ ಏವೋಪಲಭ್ಯತೇ | ಪರಂ ನ ತಥಾ 
ಪಾಠಸಾಣ ಬ್ರಾಹ್ಮಣಪುಸ್ತಕೇಷು ಕ್ವ ಕೃಚಿದಪಿ ಕನ ಕಿಣ್ಬು ಅಥಾಪಾಶೇ ॥ “ವಿಶ್ವಜಿತ್‌ ಸರ್ವ 
ಹಹಃ ಭವತಿ' | ಇತಿ ಶ್ರೂಯತೇ - ತಾಂ.ಮ. ಬ್ರಾ.೯.೩ / ಪರಂ ತತ್ರನೈವ ಪಾಠಃ | ತತ್ರ 
ಮಾಧ 'ನನಷ ವಮಾನಾನನರಭಾವೀನಿ ಮಹೇನ್ಹಾಾ pa ಚತ್ಹಾರಿ ಸೋತ್ರಾ ಣಿ ಸನ | 
ಅಭಿತ್ವಾ ಶೂರನೋನುಮಃ - ಸಾ.ಯ.೭೬೮೦.೬೮೧. / ಕಯಾನಶ್ಚಿತ್ರ ಆ ಭುವತ್‌ - ಸಾ.ಯ. 
೬೮೨-೬೮೪ / ತಂ ವೋ ದಸ್ಥಮೃತೀಷಹಮ್‌ - ಸಾ. ಯ. ೬೮೫, ೬೮೬ ॥ ತರೋಭಿರ್ವೋ 
ವಿದದ್ದಸುಮ್‌ - ಸಾ.ಯ.೬೮೭, ೬೮೮ /ಇತ್ಯೇತೇಷು ಚತುರ್ಷು ಸೂಕ್ತೇಷು ತಾನಿ ಸ್ತೋತ್ರಾ 
ಣಿ ಸಪ್ತದಶ ಸ್ತೋಮತಾಮಾಪಾದ್ಯ ಗೀಯನ್ನೇ ॥ 


ಏಕಸ್ಮಿನ್‌ ಸೂಕ್ತೇ ವಿದ್ಯಮಾನಾನಾಂ ತಿಸ್ಮಣಾಮೃಚಾಂ ಬ್ರಾಹ್ಮಣೋಕ್ತ ವಿಧಾನೇನ 


ಸಪ್ತದಶಧಾಭ್ಯಾಸಃ ಸಪ್ತದಶಸ್ತೋಮಃ | ತಾದೃಶೇಷು ಸ್ಕೋತ್ರೇಷು ಪೃಷ್ಠತಬ್ದಃ ON 
ಸಪ್ಪದಶಾನಿ ಪೃಷ್ಠಾನಿ ಇತಿ । ತಾನಿ ಪೃಷ್ಠಾನಿ ವಿಶ್ವಜಿತಿ ಚೋದಕ ಪ್ರಾಪತಾತ್‌ ಸರ್ವಪ್ಪ 
ಕಬ್ಬೀನಾನೂದ್ಯನ್ತ 'ಆತ್ತೇಕಃ ಪಕ್ಷಃ 1 ರಥನ್ಹರಪ್ಪಷ್ಟ ಬೃಹತ್‌ ಪೃಷ್ಠಯೋಜ್ಯೊ ತಿಷ್ಟೋಮೇ 
ವಿಕಲ್ಲಿತಯೋರಿಹಾಪಿ ಚೋದಕೇನ ವಿಕಲ್ಪ ಪ್ರಾಪ್ತ್‌ "ಸರ್ವ ಶಬ್ದೇನ ಸಮುಚ್ಚಯೋ 
ವಿಧೀಯತೇ । ತಥಾಸತ್ಯನುವಾದಕೃತಂ ವೈಯರ್ಥ್ಯಂ ನ ಭವಿಷ್ಯತಿ - ಇತಿ ದ್ವಿತೀಯಃ । 
ಸರ್ವತ್ಚಂ ಬಹುಷು ಮುಖ್ಯಮ್‌ ನ ತು ದ್ವಯೋಃ | ತಸ್ಮಾದನೇನ ಸರ್ವಪೃಷ್ಠ ಶಬ್ದೇನ 
ಷಟಸಂಖ್ಯಾಕಾನಿ ಪೃಷ್ಠಾನ್ಯತಿದಿಶ್ಯನ್ನೇ । ಷಡಹೇ ಪ್ರತಿದಿನಮೇಕೈಕಂ "ಪೃಷ್ಠಂ' ವಿಹಿತಮ್‌ ।ಟ 
ತಾನಿ ಚ ಪೃಷ್ಟಾನಿ ಷಟ್‌ ರಥನ್ತರ ಬೃಹದ್‌ ವೈರೂಪ ವೈರಾಜ ಶಾಕ್ಟರ ರೈವತ ಆದಿ ಊಹೃ 
ಗಾನಾನ್ನಸಾಮಭಿಃ ನಿಷ್ಟಾದ್ಯಾನಿ । ಯದ್ಯಪಿ ವಿಶ್ವಜಿತ ವಕಾಹತ್ಪಾದ್‌ ಜ್ಯೋತಿಷ್ಟೋಮವಿ 
ಕೃತಿತ್ವಮೇವ ನ ತು ಷಡಹ ವಿಕೃತಿತ್ಚಮ್‌ । ತಥಾಪಿ ಸರ್ವಪ್ಠ ೈಷ್ಟೋಕ್ತಿ ಬಲಾತ್‌ ತಾನಿ ಷಟ್‌ 


ಪೃಷ್ಠಾ ನೃತಿದಿಶ್ಶನ್ರೆ. € ಇತಿ ತತ್ತೈವ ಸ್ವರಸಾಮ ವಿಕಾರ ಚಿನ್ಮಾ:- 


೧೯೮ 
ನ ವಿಕಾರಾ ವಿಕಾರಾ ವಾ ಸ್ವರಸಾಮಾದಯೋ ನಹಿ! 


ವೃಷ್ಣವ ನ್ಯಾಯತೋ ಮೈವಮನನ್ಯಗತಿ ಲಿಜ್ಲತಃ Il ಜೈೆ.ನ್ಯಾ.ವಿ. ೭.೩.೧೦. 


ಗವಾಮಯನೇ ದ್ವಯೋರ್ಮಾಸ ಷಟ್ಕಯೋರ್ಮಧ್ಯೇ ವರ್ತಮಾನಂ ಅಶೀತ್ಯುತ್ತರಶತ 
ದಿನಾನನ್ತ್ನರಂ ವಿಷುವನ್ನಾಮಕ ಪ್ರಧಾನ ಭೂತಮೇಕಮಹಃ ವಿದ್ಯತೇ ॥ ತಾಂ.ಮ. ಬ್ರಾ. 
೪.೬.೧. ॥ ತಚ್ಚ ದಿವಾ ಕೀರ್ತ್ವಮ್‌ ನಾಮಕಸಾಮಕಂ ಗಾವಾಮಯನಂ ನಾಮ ಸತ್ರಮಸ್ತಿ 
ತಚ್ಚ ದ್ವಿವಿಧಮ್‌ । ತಾಸಾಂ ದಶಸು ಮಾಸ್ತು ಶೃಜ್ನಾಣ್ಯಜಾಯನ್ನ ॥ ತಾಂ. ಮ. ಬ್ರಾ. ೪.0೧.0. 
1 ಇತ್ಯಾದಿ ವಿಹಿತಮ್‌ ದಶಮಾಸ ನಿಷ್ಟಾದ್ಯಂ | ಇಮ್‌ ದ್ವಾದಶ್‌ ಮಾಸ್‌ ಸಂವತ್ಸರಮಾಪ 
ಯಾಮೇತಿ ॥ ತಾಂ.ಮ. ಬ್ರಾ. ೪.೧.೨. ॥ ಇತ್ಯಾದಿ ಎಹಿತಂ ದ್ವಾದಶ ಮಾಸ ಸಾಧ್ಯಜ್ಞು ತತ್ರ 
ಶೇಷವಿಧಾ ಅಯಮುಕಿ; ॥ ದಿವಾಕೀರ್ತ ನಾಮಕ ಸಾಮಕಮ್‌ ತಥಾಹಿ | ತಾಂ.ಮ. ಬ್ರಾ. 
೬.೪.೩. 1 ದಿವಾಕೀರ್ತ್ಯ ಸಾಮಾ ಭವತಿ ಇತ್ಯಾದಿ | ತತ್ರ ಸಾಮ ಭ್ರಾಜಸ್‌ | ಆಭ್ರಾಜಮ್‌ ಚ 
ತತ್ರೈವಾಗ್ರೇ ವಿಹಿತಮ್‌ । ಭ್ರಾಜಾಭ್ರಾಜೇ ಪವಮಾನಮುಖೇ । ರಹಸ್ಯ ೪೮-೫೭ 1 ತಥಾಹಿ 
ತಾಂ.ಮ.ಬ್ರಾ. ೪.೫.೮. /ತ್ರಯಃ ಪುರಸ್ತಾತ್‌ ತ್ರಯಃ ಪರಸ್ತಾದ್‌ ಭವನಿ ಇತಿ ಷಡ್‌ವಿಂಶೇ 
ಚ ತತ್‌ ಸ್ಲುಟತರಂ । ತಥಾಹಿ ತೃತೀಯ ದ್ವಾದಶೇ ತ್ರಯಃ ಸ್ವರಸಾಮಾನಃ 
ದಿವಾಕೀರ್ತಮಹ್ಯ ತ್ರಯಃ ಸ್ವರಸಾಮಾನಃ ಇತಿ | ಸ್ವರನಾ ಮಕಸಾಮಾನಿ ವಿದ್ಯನ್ವೇತ್ಯೇಷು ತೇ 
ಸ್ವರನಾಮಾನಃ । ತಾನಿ ಚ ಸ್ವರಸಾಮಾನಿ ಆರಣಿಕಾರ್ಚ್ಜಿಕಸ್ಕ ದ್ವಿತೀಯ ಸಪ್ತಮ್ಯಾಂ 
ಯಜ್ಞಾಯಥಾ ಅಪೂರ್ವ್ಯ । ಸಾ.ಯ. ೬೦೧. ಆತ್ಯಸ್ಯಾ ಮೈಚಿ ಉತ್ಪನ್ನಾನಿ ಷಟ್‌ - ಅರ. 
(೫೦-೧೫೫. Il 


ತಸ್ಮಾತ್‌ ಪ್ರಾಚೀನಾ ಸ್ತ್ರಯಃ ಸ್ವರಸಾಮ ನಾಮಕಾಃ ಅಹರ್ವಿಶೇಷಾಃ 1 
ತತೋಪರಿಷ್ಟಾದಪಿ ತ್ರಯಃ ಸ್ಪರ ಸಾಮಾನಃ । ತದೇ ತದಭಿಪ್ರೇತ್ಯ ಶ್ರೂಯತೇ | 
"ಅಭಿತೋದಿವಾಕೀರ್ತ್ರ್ಯಂ ತ್ರಯಃ ಸ್ಪರ ಸಾಮಾನ? ಇತಿ ತೇಷು ಚ ಗ್ರಹ ಯಜ್ಞೀಯ ಪಾತ್ರ 


ವಿಶೇಷಾಃ ॥ ಸಾನ್ನತ್ಯಾಯ ಸಪ್ತದಶ ಸ್ತೋಮಾದಯೋ ಧರ್ಮಾಃ ವಿಹಿತಾಃ - 
ತಾಂ.ಮ. ಬ್ರಾ. ೪.೩. ಖಂಡೇ ಸಪ್ತದಶಾ ಭವನ್ನಿ ಇತ್ಯಾದಿನಾ ಅನ್ಯತ್ರ ತ್ವೇವಂ ಶ್ರೂಯತೇ | 


ಹ 


ಪೃಷ್ಠ: ಷಡಹೋ ದೌ ಸ್ವರಸಾಮಾನ್‌ ಇತಿ । ತಾವೇತಾವಹರ್ವಿಶೇಷ್‌ ಪೂರ್ಮೋಕಾನಾಂ 
ಸ್ವರ ಸಾಮ್ನಾಂ ನ ವಿಕಾರೌೌ । ಕುತಃ | ವೈಷ್ಣವಸಮಾನತ್ಹಾತ್‌ | ಯಥಾವೈಷ್ಣವ ಶಬ್ದೋ 
ದೇವತಾ ರೂಪ ಗುಣ ವಿಧಾನೇನ ಮುಖ್ಯ ವೃತ್ತಿತ್ವಾನ್ನ ಲಕ್ಷಣಯಾ ಧರ್ಮಾನತಿದಿಶತಿ ತಥಾ 
ಸಾಮ ವಿಶೇಷರೂಪಗುಣ ವಿಧಾಯಕಃ ಸ್ವರಸಾಮಶಬ್ದಃ ಇತಿ ಪ್ರಾಪ್ತೇ ಬ್ರೂಮಃ । ಅನನ್ಯ ಗತಿ 
ಲಿಜ್ಲವಶಾತ್‌ ಸ್ವರಸಾಮಾನ್‌ ವಕಾರ್‌ ಭವತಃ । ತಥಾಹಿ ಪೃಷ್ಟಃ ಷಡಹೋ ದ್‌ 


೧೯೯ 
ಸ್ವರಸಾಮಾನ್‌ ಇತ್ಯೇವಂ ಯೋತಠಯಮಷ್ಟಾಹ ಉಪನೃಸ್ತಃ ತತ್ರ ಷಟ್‌ಸ್ವಹಸ್ಸುಕ್ರಮೇಣ 
ತ್ರಿವೃತ್‌ ಪಜ್ಚುದಶಃ ಸಪ್ತದಶಃ ಏಕವಿಂಶಃ ತ್ರಿಣವಃ ತ್ರಯಸ್ತ್ರಿಂಶಃ ಇತ್ಯೇವಂ ಸ್ತೋಮಷಟ್ಟ 


ಚೋದಕೇನ ಪ್ರಾಪ್ತಮ್‌ । ಏವಂ ಸ್ಥಿತೇ ತೃತೀಯ ಷಷ್ಠ ದಿವಸ ಗತಯೋಃ ಸಪ್ತದಶ ೫ 
ಸ್ವಿಶಯೋರರ್ಥವೃತ್ಯಾಸಂ ವಿಧಾಯ ಸಪ್ರಮಾಷ್ಟ ಆ ದಶಸ್ತ್ಕೋಮಂ 
ಸಿದ್ಧವತ್‌ಕೃತ್ಯ ತ್ರಿಷು ಚರಮೇಷ್ಟಹಸ್ಸುಸಪ್ತದಶ ಸ್ರೋಮ ನೈರನ್ವರ್ಯಮರ್ಥವಾದೇನಾನು 
ವದತಿ ॥ ಯತ್‌ ತೃತೀಯಂ ಸ ಪ್ರದಶಮಹಃ ತತ್‌ತ್ರಯಸ್ತ್ರಿ ೦ಶಸ್ಥಾ ನಮಭಿಪರ್ಯಾಹರನ್ರಿ - 
ಇತಿ ವ್ಯತ್ಯಾಸವಿಧಿಃ । ತ್ರಯಾಣಾಂ ಸಪ್ತ ದಶಾನಾಮನವಾನತಾಯಾಃ ಇತ್ಯರ್ಥವಾದಃ । ತತ್ರ 
ಯದ್ಯನ್ನಯೋರಹ್ನೋಃ ಸಪ್ರದಶ ಸೋಮಂ ಸ್ವರಸಾಮಶಬ್ದೋತತಿದಿಶೇತ್‌ | ತದಾನೈರ 
ನ್ನರ್ಯಮುಪಪದ್ಯೇತ | ನತ್ಚನ್ಯಥಾ ತಸ್ಮಾನ್ನ ವೈಷ್ಣವನ್ಯಾಯೇನ ಗುಣಃ ವಿಧಿಃ । ಕಿನ್ರು 
ಧರ್ಮಾಣಾಮತಿದೇಶಕ:ಃ ಇತಿ ॥ 


ಬಾಧ್ಯಂ ಶ್ಲೋಕಾದಿನಾಜ್ಯಾದಿ ನ ವಾದ್ಯಃ ಸುತಿ ಲಿಜ್ಲತಃ I 
ದೇಶಸಾಮೀ ವಿಧೌ ಭೇದೋ ವೆಶಿಷ್ಲ್ನಾತು ಸಮುಚಯಃ ॥ 
ಲ ಲ ಯೆ ಎ ಚ 
ಜೈ. ನ್ಯಾ. ಎ. ೧೦.೪.೯ 1 


ಮಹಾವ್ರತೇ ಶ್ರೂಯತೇ ಶ್ಲೋಕೇನ ಪುರಸ್ತಾತ್ತ್ರದಸಃ ಸ್ತುವತೇ ಅನುಶ್ಲೋಕೇನ ಪಾಶ್ಚಾತ್‌ 
ಇತ್ಯಾದಿ - ತಾಂ.ಮ. ಬ್ರಾ. ೫.೪.೧೦ । ತತ್ರ ಶ್ಲೋಕಾನುಶ್ಲೋಕಾದಿನಾಮಕೈಃ ಸಾ ಸಾಮಭಃ - 
ಗ್ರಾ. ೭೭೨,೭೭೫. ಅ ಪೃಷ್ಠಾದಿ ಸ್ತ್ರೋತ್ರ ಗತಾನಿ ರಥನ್ನರ ವಾಮದೇವ್ಯಾದಿ 
ನಾಮಕಾನಿ ಸಾಮಾನಿ ಬಾಧ್ಯಾನಿ ॥ ಕುತಃ) ಸ್ತುವತ ಇತಿ ಪ್ರಕೃತಿ ಲಿಜ್ಲ ದರ್ಶನಾತ್‌ | 
ಪ್ರಕೃತಾವಾಜ್ಯೈ ಸ್ತುವತೇ ಪೃಷ್ಠೈಃ ಸ್ತುವತೇ ಇತಿ ಶ್ರುತಮ್‌ । ನೈತತ್‌ ಸಾ ಸಾರಮ್‌ । ಕಿಮತ್ರ 
ಸ್ಪತಿಮನೂದ್ಯ ದೇಶ ಸಾಮ ಗುಣ್‌ ವಿಧೀಯೇತೇ? ಕಿಂವಾ ಗುಣದ್ದಯ ವಿಶಿಷ್ಟಾ ಸ್ತುತಿಃ? 
ನಾದ್ಯಃ ವಾಕ್ಯ ಭೇದಾಪತ್ತೇಃ । ದ್ವಿತೀಯೇ ತು ಕಾರ್ಯಭೇದೇನ ಬಾಧ್ಯಾಭಾವಾತ್‌ 


ಬೆ 
ಸಮುಚ್ಚಯಃ ಸ್ಯಾತ್‌ - ಇತಿ ॥ 


ಸಮುಚ್ಚೀಯೇತ ಕೌತ್ತಾದಿ ಯದ್ವಾ ಪ್ರಕೃತಿ ಬಾಧಕಮ್‌ । 
ಸ್ಪುತ್ಕಭಾವಾದಾದಿಮೋತನ್ನೋ ಲಿಜ್ಲಪ್ರಕರಣದ್ದಯಾತ್‌ || ಜೈ.ನ್ಯಾ.ಎ.೧೦.೪.೧೦ 


ವಿಕೃತಿವಿಶೇಷೇ ಶ್ರೂಯತೇ ॥ ಕೌತ್ತಂ ಭವತಿ ಕಾಣ್ವಂ ಭವತಿ ಇತಿ ॥ ತಾಂ.ಮ. ಬ್ರಾ. (2. ೩.೮. 
! ತದೇತತ್‌ ಕೌತ್ಸಾ ದಿ ನಾಮಕಂ ಸ ಸಾಮಪ್ರಾಕೃತೇನ ಸಾಮ್ನಾ ಸಮುಚ್ಚೀ ಜಾತೆ ಕುತಃ? 


೨೦೦ 
ಕೃತಸ್ಯ ಸ್ತುತಿ ಲಿಜ್ಲಸ್ಯಾಭಾವೇನ ಗ | ಮೈವಮ್‌ ಪ್ರಕರಣಾತ್‌ 
ಕ್ರತ್ವಶ್ಞುತ್ವೇ ಸತಿ ಯಗಕ್ಷರಾಭಿವ್ಯಕ್ತಿ ಸಾಮರ್ಥ್ಯ ಲಕ್ಷಣ ಪ್ರಾಕೃತ ಲಿಜಕ್ಲೇನ ಕಾರ್ಯೈೆಕ್ಯಾವ 


ಗಮಾತ್‌ | ತಸ್ಮಾದ್‌ ಬಾಧಕಮ್‌ ಇತಿ ॥ ಏಕಾದಶೇ ತ್ವೇಕಾದ್ಯು ಕಿತಃ ಪ್ರ ಪ್ರಕೃತ ಬಾಧಕತ್ಸಮ್‌ Il 


ತತ್‌ ಸರ್ವಬಾಧಕಂ ಸರ್ವಮೇಕದ್ವಾದ್ಭುಕ್ತಿತೋತಥವಾ | 
ಅವಿಶೇಷಾದಾದಿಮೋತನ್ಷ ಏಕಾದ್ಯುಕ್ತಿ ವಿಶೇಷತಃ ॥ ಜೈ.ನ್ವಾ.ಎ. ೧೦. ೪.೧೧. ॥ 
ತತ್‌ ಪೂರ್ವೋಕ್ರಂ ಕೌತ್ಲಾದಿ ಸಾಮ ವಿಷಯಃ | ತತ್ರ ಕಿಂ ಕೌತ್ಸಂ ಸಾಮ ಪ್ರಾಕೃತ 
ಸರ್ವಸಾಮ ನಿವರ್ತಕಮ್‌ । ಕಾಣ್ವಮಪಿ ತಥೇತ್ಯೇಕೈಕಸ್ಕ ಸರ್ವ ನಿವರ್ತಕತ್ಚಮುಚ್ಛತೇ 
ಆಹೋಸ್ವಿದೇಕವಚನಾನ್ತ ನಿರ್ದಿಷ್ಠಮೇಕಸ್ಯ ನಿವರ್ತಕಂ ದ್ವಿವಚನಾನ್ತನಿರ್ದಿಷ್ಟಂ ದ್ವಯೋಃ 
ಬಹುವಚನಾನ್ತ ನಿರ್ದಿಷ್ಟಾನಿ ಬಹೂನಾಮ್‌ ತತ್ರ ನಿಯಾಮಕಾಭಾವಾದಾದ್ಯಃ ಪಕ್ಷ | 
ಪ್ರಾಪ್ನೊ ತಿ ಏಕಾದಿ ವಚನ ರೂಪಾಣಾಂ ಶ್ರುತೀನಾಮ್‌ ನಿಯಾಮಕತ್ವಾ ದನ್ನಃ ಪಕ್ಷೀನಭ್ಯು 
ಪೇಯಃ । ತಥಾಹಿ ಕೌತ್ತಂ ಭವತಿ ವಸಿಷ್ಠ ಸ್ಯ ಜನಿತ್ರೆ € ಭವತಃ । ತಾಂ.ಮ. ಬ್ರಾ. ೧೯.೩.೮. ॥ 
ಕೌಇಣ್ವಾನಿ ಭವನಿ | ತಾಂಮ.ಬ್ರಾ. ೧೩೯೧೦ ॥! ಇತಿ ನಿವರ್ತ್ವಕೇಷು ಶ್ರೂಯ 
ಮಾಣಾನಿ ಏಕದ್ದಿಬಹುವಚನಾನಿ ನಿವರ್ತ್ಯಾನಾನತ್‌ ಸಂಖ್ಯಾವತ್ಹ್ವಂ ಪ್ರತ್ಯಾಸತ್ಯಾ ಬೋಧ 
ಯನಿ । ಕಿಂಚ್ಛೈವಂ ಸತಿ ಅಬಾಧಿತ ಸಾಮ ಎಷಯಶ್ಹೊ (ದಕೋಠನುಗೃಹೀತೋ ಭವತಿ । 
ಕೃತ ಬಾಧೇತು. ಸರ್ವಶ್ಹೋದಕೋ ನಿರುಧೃತೇ ತಸ್ಮಾನ್ನ ಸರ್ವಬಾಧಕಃ ಇತಿ ॥ ದ್ವಾದಶೇ 
ಸೋಮ ವೃದ್ಧಾವೃಧ್ಯೋ ಪ್ರಾಕೃತ ಬಾಧಿಕಾಃ ॥ 


ಐಲ" 
ಸ್ತೋಮಸ್ಯ ಯೋರ್ವ್ವಧ್ಯವೃಧ್ಯೋಪ್ರಾಕೃತಃ ಕಿಂ ನಿವರ್ತತೇ 1 
ಅವೃದ್ಧಾವೇವ ವಾದ್ಯಃ ಸ್ಯಾತ್‌ ಸಾಮೋತ್ಸತ್ಯುಪಯೋಗತಃ ॥ 
ಅವೃದ್ಧಾವುಪಯೋಗಾಯ ಪ್ರಾಕೃತಸ್ಯ ನಿವರ್ತ್ರಕಮ್‌ । 
ವೃದ್ದಾ ಪೂರ್ವೋಪಯೋಗಿತ್ವಾತ್‌ ವೃದ್ದಾ ತುನ ನಿವರ್ತಕಮ್‌ || 
ಜೈ.ನ್ಯಾ.ವಿ. ೧೦.೪.೧೨. ॥ 


೭೬ 
ಲಿ 
| 


್ರದ್ದಸ್ಟೋಮಕಾಃ ಅವೃದ್ಧ ಸ್ತೋಮಕಾಶ್ಚ ಎಕೃತಿರೂಪಾಃ ಕ್ರತವಃ ತತ್ರೋಭಯ ತ್ರಾಪಿ 
ಯಾನಿ ಸಾಮಾನ್ಯುಪದಿಷ್ಟಾನಿ ತೈರತಿದಿಷ್ಟಾನಾಂ ಸಾಮ್ನಾಂ ನಿವೃತ್ತಿಃ ಸ್ಕಾತ್‌ ಅನ್ಯಥಾ 
ಸಾಮೋತ್ಪತ್ತಿ ವೈಯರ್ಥ್ಯಾದಿತಿ ಪೂರ್ವಪಕ್ಷಃ । ಸಿದ್ದಾನಃ ಸ್ಪಷ್ಟಾರ್ಥಃ | ತ್ರಯೋದಶೇ 
ಸ್ತೋತ್ರೇ ಛನ್ಹೋವಿಶೇಷತ ಆವಾಪಃ ॥ 


೨೦೧ 
ಕ್ವಾಪಿ ಸ್ತೋತ್ರೇ ಯಚಿ ಕ್ವಾಪಿ ಸ್ಕಾದಾವಾಪಸ್ತಯೋದ್ಧತಿಃ । 
ಪವಮಾನೇಷು ಗಾಯತ್ರ್ಯಾದಿಷ್ಟೇವೋ ತಾ ವಿಶೇಷತಃ ॥ 
ಜೈ.ನ್ಯಾ.ಎ.೧೦. ೪. (2೩. ಗ 

ಆದ್ಯೋ ನೋ ಪರಿಸಂಖ್ಯಾನಾದತ್ರಹ್ಯೇವೇತಿ ತದ್ದಿಧೇಃ । ವಿಧ್ಯನ್ನರಾಶೇಷರೂಪಮ ಪೂರ್ವಂ 
ತದ್ದಿಧೀಯತೇ । ಅವೃದ್ಧಸ್ತೋಮಕೇಷು ಪ್ರಾಕೃತಸ್ಯಾತಿದಿಷ್ಟಸ್ಯ ಸಾಮ್ನ ಉದ್ವಾಪಃ 
ಪ್ರತ್ರಕ್ಷೋಪದಿಷ್ಟಾನಾಮಾವಾಪಃ ವೃದ್ಧಸ್ತೋಮಕೇಷ್ಟಾವಾಪ ಏವೇತಿ ಸ್ಥಿತಂ ಪೂರ್ವಾಧಿ 
ಕರಣೇ ತಾವೇತಾವಾವಾಪೋದ್ವಾಪ್‌ ಯಸ್ಮಿನ್‌ ಕಸ್ಟಂಶ್ಚಿತ್‌ ಸ್ತೋತ್ರೇ ಯಸ್ಯಾಂ ಕಸ್ಯಾಇಗ್ಹಿದೃ 
ಚಿಸ್ಕಾತಾಮ್‌ । ಕುತಃ? ನಿಯಾಮಕಾ ಭಾವಾತ್‌ ಇತಿ ಪೂರ್ವಃ ಪಕ್ಷಃ । ನೋ ಖಲ್ವೇತದ್ಳು 
ಕ್ರಮ್‌ । ಏವ ಕಾರೇಣ ಪ್ರಕೃತಪವಮಾನವ್ಯತಿರಿಕ್ತೇಷ್ಟಾಜ್ಯಾದಿ ಸ್ತೋತ್ರೇಷು ಗಾಯತ್ರೀ ಬೃಹ 
ತೈನುಷ್ಟುಪ್‌ ವೃತಿರಿಕ್ತಾಸಕ್ಷು ಆವಾಪೋದ್ವಾಹಯೋಃ ಪರಿ ಸಂಖ್ಯಾ ತತ್ವಾದೇವ 
ಕಾರಶ್ಲೆವಮಾಮ್ನಾಯತೇ । ತ್ರೀಣಿ ಹ ವೈ ಯಜ್ಞಸ್ಯೋದರಾಣಿ ಯದ್ದಾಯತ್ರೀ ಬೃಹತ್ಯ 
ನುಷ್ಟುಪ್‌ ಅತ್ರ ಹ್ಯೇವಾವಪನ್ನತ ಏವೋದ್ವಯನ್ನಿ ಇತಿ । ನನು ಮಾಭೂತಾಮ ನೃತ್ರಾ 
ವಾಪೋದ್ವಾಪ್‌ ವಿವಕ್ಷಿತದೇಶೇಷು ಕಥಂ ಪ್ರಾಪ್ನುತ ಇತಿ ಚೇತ್‌ । ಅನೇನ ವಾಕ್ಯೇನ 
ತದ್ವಿಧಾನಾತ್‌ । ಇತಿ ಪ್ರಾಪ್ತೇ ಬ್ರೂಮಃ । ನ ಚಾಯಮರ್ಥವಾದಃ ಅನನ್ಯ ಶೇಷತ್ವಾತ್‌ 
ನಾಪ್ಯನುವಾದಃ ಅಪೂರ್ವಾರ್ಥತ್ಹಾತ್‌ । ತಸ್ಮಾತ್‌ ಪವಮಾನೇ ಷ್ಟೇವ ಗಾಯತ್ರ್ರಾದಿಷು 
ಆವಾಪೋದ್ವಾಪ್‌ೌ ॥ ಚತುರ್ವಿಂಶೇ ತು ಕಣ್ವರಥನ್ತರಃ ಸ್ವಯೋನಾವೇವ | 

ಬೃಹದ್ರಥನ್ತರೇ ಸ್ತ್ರೀಯ ಯೋನ್‌ ಕಣ್ವರಥನ್ವರಮ್‌ | 

ರಥನ್ನರಸ್ಕೈವಯೋನ್‌ ಕಿಂ ಸ್ವಯೋನಾವುತಾಗ್ರಿಮಃ ॥ 

ಚೋದಕಸ್ಯಾವಿಶೇಷೇಣ ದ್ವಿತೀಯೋನಾಮ ಸಾಮ್ಯತಃ । 

ಅನಜ್ಡ್‌ತ್ವಾನ್ನಾತಿ ದೇಶಃ ಸ್ವಯೋನ್‌ ಪಡಿತತ್ವತಃ ॥ ಜೈ.ನ್ಯಾ.ಎ. ೧೦.೪.೨೪. !! 


ವೈಶ್ಯ ಸ್ತೋಮೇ ಪೃಷ್ಠ ಸ್ತೋತ್ರೇ ಸಾಮ ವಿಶೇಷೋವಿಹಿತಃ । ಕಣ್ವರಥನ್ತರಂ ಪೃಷ್ಠಂ ಭವತಿ 


ಇತಿ ಪ್ರಕೃತೌ ಪೃಷ್ಠಸ್ತೋತ್ರೇ ಬೃಹದ್ರಥನ್ತರ ಸಾಮನೀ ವಿಕಲ್ಲಿತೇ ತ್ವಾಮಿದ್ಧಿ ಹವಾಮಹೇ - 


ಸಾ.ಯ.೮೦೯. 1 ಅತೀಯಂ Ri ಬೃಹತೋ ಯೋನಿಃ । ಅಭಿತ್ವಾ ಶೂರ - ೬೮೦ (ಇತಿ 
ರಥನ್ಷರಸ್ಯ । ಪುನಾನಃ ಸೋಮ - ೬೭೫ 1 ಇತಿ ಕಣ್ಣರಥನ್ನರಸ್ಯ । ತತ್ರ ಬೃಹದ್ರಥನ್ತರಯೋ 
ರನ್ಯತರಸ್ಯ ಸಾಮ್ನ ಯೋನ್‌ ಕಣ್ವ ರಥನ್ನರಂ - ೬೭೫ / ಗೇಯಮ್‌ | ಕುತಃ) ಚೋದಕಪ್ರಾ 
ಪ್ರಯೋರ್ವಿಶೇಷ ನಿಯಮಾಕಾ ಭಾವಾತ್‌ । ಅಥವಾ ರಥನ್ರರಸ್ಕೈವ ಯೋನ್‌ೌ ಗೇಯಮ್‌ 


॥ ಕುತಃ? ರಥನರೇತಿ ನಾಮ ಸಾಮ್ಯಸ್ಯ ಧರ್ಮಾತಿದೇಶಾರ್ಥತ್ವೇನ ನಿಯಾಮಕತ್ವಾತ್‌ । 


೨೦೨ 
ಪ್ರಕೃತವತ್‌ ವಿಕೃತಿಃ ಕರ್ತವ್ಯೇತಿ ಶಾಸ್ತ್ರಾದಿತಿ ಯಾವತ್‌ । ನೈತತ್‌ ಯುಕ್ತಮ್‌ ಬೃಹದ್ರಥನರ 
ಸಾಮ್ನೋರೇವ ಪ್ರಕೃತಾಮಜ್ಞಾತ್ತೇನ ವಿಧಾನಮ್‌ ನ ತು ತದ್ಯೋನ್ಯೋಃ | ಅತೋ ನಾಸ್ತಿ 
ತಯೋಃ ಅತಿ ದೇಶತಃ ಪ್ರಾಪ್ತಿಃ | ತಸ್ಮಾತ್‌ ಸ್ವಯೋನ್‌ ಗೇಯಮಿತಿ ಪರಿಶಿಷ್ಠತೇ | ಪ್ರ.೯೪೬, 
ಊಹ. ೧೨೦. ॥ ಪ್ರಾಪ್ತಿಶ್ಚ ಸಾಮಗಾನಾಮುತ್ತರಾ ಗ್ರನ್ನ ಪಾಠಾದವಗನ್ನವ್ಯಾ | ರಹಸ್ಯ. 
೧೫೩-೧೫೭ ॥ ಏವಂ ಸತಿ ಶ್ರುತ ಹಾನೃಶ್ರುತ ಕಲ್ಪನೇ ನ ಭವಿಷ್ಯತಃ ॥ ಹಣ್ಣು ವಿಂಶೇತು 
ಕಣ್ವರಥನ್ನರಂ ಸ್ವಕೀಯೋರೇವೋತ್ತಃ ರಯೋಃ ಗೇಯಮ್‌ ॥। 


ಸನ್ನೇಹ ನಿರ್ಣಯ್‌ ಪೂರ್ವವದೇವೋತ್ತರಯೋರೃಚೋಃ 
ಯೋನಿತ್ಯಾಗಃ ಸಮಶ್ಚೇನ್ನ ತೃಚ ಶಬ್ದೇನ ಬಾಧನಾತ್‌ ॥ ಜೈ. ನ್ಯಾ. ಎ.೧೦. ೪.೨೫. 


ಏಕಂ ಸಾಮಾತೃಚೇ ಕ್ರಿಯತ ಇತಿ ಶ್ರುತೇಃ । ಕಣ್ಣರಥನ್ನರ ಸಾಮ್ನ ಯಚಾಂ ತ್ರಯಮಾಶ್ರಯಃ 
| ತತ್ಸೈಕಾ ಸ್ವಯೋನಿಃ ಇತರೇ ಸ್ವಯೋನೃ್ಯುತ್ತರೇ ಏವಂ ಬೃಹದ್ರಥನ್ನರ ಸಾಮ್ನೋರ್ದ್ರಷ್ಟವ್ಯಮ್‌ 
| ತತ್ರ ಬೃಹದುತ್ತರಯೋ ರಥನ್ತರೋತ್ತರಯೋರ್ವಾ ಅತಿದೇಶ ಪ್ರಾಪ್ತವಿಶೇಷೇಣ 
ಸ್ವೇಚ್ಛಯಾ ಗೇಯಮಿತ್ಯಾದ್ಯಃ ಪಕ್ಷಃ । ನಾಮ ಸಾಮ್ಯಾದ್ರಥನ್ನರೋ ತ್ತರಯೋರೇವ 
ಗೇಯಮಿತಿ ದ್ವಿತೀಯಃ ಪಕ್ಷಃ । ಸಾಕ್ಷಾದಜ್ಜತ್ವಾಭಾವೇಇಪಿ ಸಾಮದ್ವಾರಕ ಮಜ್ಗತ್ವಮಜ್ಜೇಕೃತ್ಕ 
ಚೋದಕ ಪ್ರಾಪ್ತ್ಯಾಪಕ್ಷ ದ್ವಯೋಪನ್ಯಾಸಃ | ಯೋನಿವದುತ್ತರಯೋ ರಪ್ಯೂಚೋರುತ್ತರಾ 
ಗೃನ್ನ ಪಠಿತತ್ವಾತ್‌ ಸ್ವಯೋನ್ಯುತ್ತರಯೋರ್ಗೇಯವಮಿತಿ ತೃತೀಯಃ ಪಕ್ಷೋ ರಾದ್ದಾನಃ ! 
ಬೃಹದ್ರಥನ್ನರೋತ್ತರಯೋಃ ಸ್ವಯೋನ್ಯುತ್ತರಯೋರ್ವಾ ಗೀಯ ತಾಮ್‌ ಸರ್ವಥಾಪಿ 
ಸ್ವಯೋನ್ಶಕ್‌ತ್ಯಾಗ ಯಗನ್ನರ ಪರಿಗ್ರಹಶ್ಚ ಸಮಾನಃ ತಥಾ ಸತಿ ಚೋದಕೋತತ್ರ ಪ್ರಾಪಕಃ 
ಇತಿ - 


ಸ 
ಸಿದ್ದಾನಿತಮ್‌ ತಥಾ ಬ ಹ್‌ ಇತಿ ಸೂಕ್ತಸ್ಥ ದುಹಾನ ಇತಿ ದ್ವಿತೀಯಾಯಾಮೃಚಿ 
ಅಪೃಚ್ಛೃಮಿತಿ ತೃತೀಯಾಯಾಮೃಚಿ ಚ ಕಣ್ಣರಥನರ ಗಾನಕಾಲೇ ಪುನಾನ ಇತ್ಯಾದ್ಯಾ ಮೃಚಂ 
ತ್ಯಜ್ಯತ ಏವೇತಿ ಸ್ವಯೋನಿತ್ಯಾಗ ಯಗನರಗ್ರಹೋ ಗಲೇ ಪತಿತ ಏವ 1 ಏವಂ ಚ 
ಅಪರಾಮೃಚಮಪಿ ಆಧಾರತಯಾ ಗ್ರಹಣೇ ನಾಸ್ತಿ ವೈಷಮೃಮಿತಿ ಪ್ರಕೃತಿವದವಿಕೃತಿರಿತಿ 
ಚೋದಕಬಲಾತ್‌, ಪ್ರಕೃತಿಯಾಗೇ ಶ್ರುತಸ್ಯ ರಥನ್ತರಸ್ಯ ಬೃಹದಶ್ವ ಯೋನ್‌ ಅಸ್ಯ 
ಆಧಾರಾಭೂತೇ ಭವಿತವ್ಯೇ ಇತಿ ಪೂರ್ವಪಕ್ಷಾಶಯಃ ॥ 


ಅಕ್ಷರವಿಶಿಷ್ಟಸ್ಯ ಸ್ವರಾದೇರ್ನಾಸ್ತ್ರಿ ಸಾಮತ್ವಮಪಿತು ಸ್ವರಾದೇರೇವೇತಿ ಪೂರ್ವಂ 


ಪೂರ್ವಪಕ್ಷಿಣೋತಭ್ಯಧಿಕಾ ಶಮ । ತೃಚ ಶಬ್ದಃ ಸಮಾನಚ್ಛನ್ನಸ್ಕಾನಾಮೇಕ 
ದೇವತ್ಯಾನಾಮೃ ಚಾನ್ವಯೇ ತಾಂಡ್ಯಾದ್‌ೌ ಪ್ರಸಿದ್ದ | ಅತಸ್ತಚ ಶ್ರುತ್ಯಾ ಪ್ರತ್ಯಕ್ಷಯಾ ಚೋದಕ 
ಪ್ರಾಪ್ರಸ್ಯ ಬಾಧಃ ಇತಿ ರಾದ್ದಾನ್ರಾಶಯಃ ಇತಿ 11 


೨೦೩ 
ತೃಚಾದ್ಯಾಸು ತೃಚೇವಾದ್ಯೇ ತಿಸೃಷ್ಟಿತ್ಯುಚ್ಛತೇನಗ್ರಿಮಃ । 


ಲ ಲೆ 


ತ್ರಿಛನ್ನಸ್ಟ್ಯಾತ್‌ ಪ್ರಾಕೃತಂ ತತ್‌ ಕ್ರಮಾದತ್ರ ತ್ರಚೋತಖಿಲಃ ॥ 


HAH 
ಜೈ. ನ್ಯಾ.ಮಾ. ೧೦.೫.೨. ಬ 


ಏಕ ಸಂಖಾ ಯಾಸ್ತಿಸಂಖ್ಯ ಯಾಶ್ಚ ವೃತಿಷಂಗ ವಿಧಾನಾತ್‌ "ಏಕತ್ರಿಕ ನಾಮಕ:ಃ' ಕಶ್ಚಿತ್‌ 
ಕ್ರತುರ್ಭವತಿ ಸಚ್ಛೆವಂ ಶ್ರೂಯತೇ । ಅಥೈಷ ಏಕತ್ರಿಕಸ್ಪಸ್ಕೈಕ ಸ್ಯಾಂ ಬಹಿಷ್ಟವಮಾನಂ ಏತತ್‌ 


ಸರೂಪಂ ತದಾಧಾರ ಸ್ವರೂಪಾದಿಕಂ ಚ ವರ್ಣಿಕಮ್‌ ತಿಸ ಷು ಹೋತುರಾಜ್ಯಮ್‌ Il 


ಪಾನಮಾವೋ ಅನ್ನಸಃ - - ಸಾ.ಯ. ೧೫೫. / ಅಸ್ಕಾಮುತ್ಪನ್ನಾನಿ ತ್ರೀಣಿ ಸ ಸಾಮಾನಿ - 
ಗ್ರಾ. ೨೬೧-೨೬೩. /ಶ್ರುತಾನಿ | ವೈತಹವ್ಯ ನಾಮಕಾನಿ ತತ್ರ ಅನ್ನಮೋಕೋನಿಧನಂ ಯದ್‌ 
ವೈತಹವ್ಯಂ ತನ್ನಾತ್ರ ಗ್ರಾಹ್ಯಂ ್ರಸೃ್ಟತ್ಯಕ್ತೇಃ | ಅಪಿ ತು ಊಹ ೧೮ | 
ಓಕೋನಿಧನಾಖ್ಯಮೇವ ಗ್ರಾಹ್ಯಮ್‌ । ತದಾಧಾರಭೂತಸ್ಕಚಸ್ತು ಉತ್ತರಾ ಗ್ರನ್ನಸ್ಯ ಪ್ರಥಮ 
ದ್ವಿತೀಯೇ ಪ್ರಥಮ ಸೂಕ್ತಾತೃಕಃ | ತತ್ರ ಪ್ರಥಮಾ "ಪಾನ್ತಮಾವೋ - ಸಾ.ಯ. ೭೧೩. ! 
ಇತ್ಯಾದ್ಯಾ ಛನ್ನಸಿ ಶ್ರುತೈವ । ದ್ವಿತೀಯಾ "ಪುರೂಹೂತಂ ಪುರುಷ್ಟುತಂ' ಸಾ.ಯ.೭೧೪. ! 
ಇತ್ಯಾದ್ಯಾ । ತೃತೀಯಾ "ಇನ್ಹಇನ್ನೋ' ಇತ್ಯಾದ್ಯಾ - ಸಾ.ಯ. ೭೧೫. 1 ಇತಿ ಪ್ರಥಮ 
ಪರ್ಯಾಯೇ ಹೋತುರಾಜ್ಯಮ್‌ । ದ್ವಿತೀಯ ಪರ್ಯಾಯೇ ಅಯನ ಇನ್ಹ ಸೋಮ - 
ಸಾ.ಖಯ. ೭೨೫. 1 ಇತಿ ತೃಚಾತ್ಮಕಂ ಸೂಕಮ್‌ ದೈಮೋದಾಸಾಖ್ಯಂ - ಊಹ ೨೨ /ತೃತೀಯೇ 
"ಇದಜ್‌ಹೃನ್ಹೋಜಸಾ' - ಸಾ.ಯ.೭೩೭. । ಇತಿ ತೃಚಾತ್ಮಕಂ ನವಮಂ ಸೂಕ್ತಮ್‌ । ತತ್ರ 
ತಿಸೃಷು ಗೀತಮೂಹ ಗ್ರನ್ಮಸ್ಯ ಮಧುಶ್ಛನ್ದಸ್ಯಾಖ್ಯಂ ಸಾಮ । ಊಹ. ೪೪. ॥ ಅತ್ರ ಪ್ರಮಾಣಂ | 


“ಚಹ . ೯.೨. // 


ಏಕಸ್ಯಾಂ ಮೈತ್ರಾ ವರುಣಸ್ಯ ಅಸ್ತಿ "ಪ್ರವ ಇನ್ಹಾಯ ಮಾದನಜ್‌' - ಸಾ.ಯ. ೭೨೬. 
/ ಅಸ್ಮಾಮುತ್ತನ್ನಾನಿ ಷಟ್‌ ಸಾಮಾನಿ ತಾನಿ ಚ ಗೇಯಮಾನಸ್ಯ ಚತುರ್ಥ ದ್ವಿತೀಯೇ 
ಊನವಿಂಶಾದೀನಿ ತತ್ರ ತೃತೀಯಂ ಗೌರೀವಿತಂ ತದೇವಾತ್ರ ಪ್ರಥಮ ಪರ್ಯಾಯೇ 
ಮೈತ್ರಾ ವರುಣಸ್ಯ ॥ ಅಸ್ತಿ ಆತೂನ ಇನ್ಹ ಕುಮನಮ್‌ ಸ ಸಾ.ಯ.೭೨೮ / ಅಸಾ ಸ್ಯಾಮುತ್ಪನ್ನಾನಿ 
ಚತ್ವಾರಿ ಸಾಮಾನಿ । ತತ್ರ ಆಕೂಪಾರಮ್‌ - ಊಹ ೨೪ / ತದೇವ ಅತ್ರ ದ್ವಿತೀಯ 
ಪರ್ಯಾಯೇ ಮೈತ್ರಾವರುಣಸ್ಯ ॥ ಅಸ್ತಿ ಆತ್ವೇತಾ ನಿಷೀದತ | ಸಾ.ಯ.೧೬೪,೭೪೦ । 
ಅಸ್ಕಾಮುತ್ತನ್ನಂ ದೈವಾತಿಥ ನಾಮಕಂ ಸಾಮ - ಗ್ರಾ.೪೦೭, ಊಹ ೨೮. ! ತದೇವ ಅತ್ರ 
ದ್ವಿತೀಯೇ ಪರ್ಯಾಯೇ ಮೈತ್ರಾ ವರುಣಸ್ಯ । ಅತ್ರ Wy | ತಾಂ.ಮ. ಬ್ರಾ. ೯.೨.೧೦ 
ಕಿಂಚ ಪ್ರವ ಅನಾ ್ರಯತ್ತಾದ್ಯಾ ಯಚಃ । ೪೪೬, ೧೧೧೩. ।/ ಸನ್ನಿ ಚೋತ್ತರೇ ಸನ್ನೆ € 1ಸನ್ರಿ 


೨೦೪ 
ಸ ತದಾಧಾರಕಾನಿ ಗಾನಾನಿ ತತ್ತನ್ನಾಮಭಿಃ ಪ್ರ ಸಿದ್ದಾನಿ ಊಹ ಗ್ರನ್ಹೇ ಹರಂ ತಾನಿ ಅತ್ರ ನ 
ಗೃಹ್ಯನ್ನೇ ಏಕಸ್ಯಾಮಿತಿ ಶ್ರವಣಾತ್‌ || ತಿಸ ಷು ಬ್ರಾಹ್ಮಣಾಚ್ಛಂಸಿನಃ ತ್ರಚಮ್‌ ಏಕಸ್ಕಾಮಚ್ಛಾವ 
ಕಸ್ಯ ತಿಸ ಷು ಮಾಧ್ಯನ್ನಿನಃ ಪವಮಾನ: ಇತಿ ॥ 


ಅಸ್ತಿ "ವಯಮುತ್ವಾತದಿದರ್ಥಾ' -ಸಾ.ಯ.೭೧೯ -ಇತಿ | ಕಾಣ್ಣನಾಮಕಂ ಸಾಮ - 
ಊಹ.೨೦ | ತದೇವಾತ್ರ ಪ್ರಥಮಪರ್ಯಾಯೇ ॥ ಅಸ್ತಿ "ಅಭಿತ್ವಾ ವೃಷಭಾಸುತಃ' - ೭೩೧ 
ಇತ್ಯಾದ್ಯಾಃ 'ಆರ್ಷಬಾ'ಖ್ಯಂ ಸಾಮ - ಊಹ.೨೫ / ತದೇವಾತ್ರ ದ್ವಿತೀಯ ಹರ್ಯಾಯೇ॥ 
ಅಸ್ತಿ "ಯೋಗೇ ಯೋಗೇ ತವಸ್ತರಂ - ೭೪೩ ! ಇತ್ಯಾದ್ಯಾಃ ಕೌತ್ಸನಾಮಕಂ ಸಾಮ - 
ಊಹ.೩೦ / ತದೇವಾತ್ರ ತೃತೀಯಪರ್ಯಾಯೀ ಗೃಹ್ಯತೇ ॥ ಅಸ್ತಿ - ಇನ್ವಾಯಮದ್ವನೇ 
ಸುತಮ್‌ - ೭೨೨ ಖುಕ್‌ ಅಸ್ಯಾಮುತ್ಪನ್ನಾನಿ ತ್ರೀಣಿ ಸಾಮಾನಿ ತತ್ರ ತೃತೀಯಂ 
ಶ್ರೌತಕಕ್ಷಾಭಿಧಂ - ಗ್ರಾ. ೧೮೮ | ಸಾಮ ತದೇವಾತ್ರ ಪ್ರಥಮ ಪರ್ಯಾಯೇ ॥ ಅಸ್ತಿ "ಇದಂ 
ವಸೋಸುತಮನ್ನ -ಸಾ.ಯೆ. ೧೨೪ ॥ ಅಸ್ಕಾಮೃ ಚ್ಯುತಪನ್ನಾ ನಿತ್ರೀಣಿ "ಗಾರ' ನಾಮಕಾನಿ 
ಸಾಮಾನಿ ತತ್‌ ತೃತೀಯಮಿಹ ದ್ವಿತೀಯ ಹರ್ಯಾಯೇ 1 ಊಹ೨೬. 1 ಗಾರಮಿತಿ 
ಪ್ರಥಿತತ್ವಾತ್‌ ॥ ಅಸ್ತಿ ಇನ್ಹ ಸುತೇಷು ಸೋಮೇಷು - ೩೮೧,೭೪೬. 1 ಅಸ್ಕಾಮುತ್ತನ್ನಾನಿ 
ತ್ರೀಣಿ ಸಾಮಾನಿ ತಾನಿ ಚ ತತ್ರ ತೃತೀಯಂ ಕೌತ್ಸ - ಗ್ರಾ.೬೫೪. / ನಾಮಕಂ, ತದೇವಾತ್ರ 
ತೃತೀಯ ಹರ್ಯಾಯೇ ಗ್ರಹಣೀಯಂ ಭವತಿ ॥ ಅತ್ರ ಸರ್ವತ್ರ ಮಾನಂ ತಾಣ್ಚ್ಯ 
ನವಮಾದ್ದಿತೀಯಮಾರ್ಷೇಯಜ್ಞು ಬ್ರಾಹ್ಮಣಮ್‌ ॥ 


ಸನ್ನಿ ಪ್ರಕೃತ್‌ ಮಾಧ್ಯನ್ನಿನ ಪವ ಮಾನಸ್ಯ ತ್ರಯಸ್ಸಚಾಃ "ಉಚ್ಚಾ ತೇ ಜಾತಮ್‌' - 


೬೭೨-೬೭೪ | ಇತ್ಯಯಂ ಪ್ರಥಮೋ ಗಾಯತ್ರೀಚ್ಛನ್ನಸ್ವಃ 1 ಪುನಾನಃ ಸೋಮ - 


೬೭೫-೬೭೭ 1 ಇತ್ಯಯಂ ದ್ವಿತೀಯೋ ಬ್ರಹತೀಚ್ಛನ್ನಸ್ಸಃ | ಪ್ರತುದ್ರವಾ - ೬೭೭-೬೭೯ / 


ಹಾಲ) 


ಇತ್ಯಯಂ ತೃತೀಯ ಸ್ತಿಷ್ಟುಪ್‌ ಛನ್ನಸ್ಕ : 1 ಏತದೇವಾಭಿಪ್ರೇತ್ನ ಶ್ರುತಮ್‌ ತ್ರಿಚ್ಛನ್ನ ಆವಾಪೋ 


ನ್‌ 
ಮಾಧ್ಯನ್ನಿನ ಇತಿ । ತಾಂ.ಮ.ಬ್ರಾ. ೭. ಕೆ ೨. ॥ ಏವಂ ಸತಿ ಏಕತ್ರಿಕಸ್ಯ ಮಾಧ್ಯನ್ನಿನ ಪವಮಾನೇ 
ತ್ರಿಸೃಷ್ಟಿತಿ ಯದುಕ್ತಂ ತತ್ರ as ತೃಚಾನಾಮಾದ್ಯಾಸ್ತಿಸ್ರಃ ಯಚೋಗ್ರಾಹ್ಯಾ'? ಕಿಂವಾ 


ಪ್ರಥಮ ತೃಚಸ್ಥಾಃ ಕ್ರಮ ಪಡಿತಾಸ್ತಿಸ್ರಃ? ಇತಿ ಸಂಶಯಃ | ತತ್ರ ತ್ರಿಚ್ಛನ್ನಸ್ನ ಶ್ರುತಾ 


ಅ) ಬಲಯ 


ಪ್ರಬಲಯಾ ದುರ್ಬಲಂ ಪಾಠಕ್ರಮಂ ಬಾಧಿತ್ವಾ ಪ್ರಥಮ ಪಕ್ಷೋ ಗ್ರಾಹ್ಯ ಇತಿ ಪ್ರಾಪ್ತೇ 
ಅಭಿಧೀಯತೇ । ಯದೇತತ್‌ ತ್ರಿಚ್ಛನ್ನಸ್ಹಂ ತದೇತತ್‌ ಪ್ರಾಕೃತಮ್‌ ತತ್ರ ಛನ್ನಸ್ತಯೋ 


ಪೇತಸ್ಯ ತೃಚ ತ್ರಯಸ್ಯೋಪದಿಷ್ಟತ್ವಾತ್‌ I ವಿಕೃತಾವಪಿ ತತ್ತರ್ವಮತಿದಿಷ್ಟಮಿತಿ ಚೇತ್‌ 
ಬಾಢಮ್‌ ಟ ಅತ ಏವ ಪಾಠಕ ಕ್ರಮೋಷಪೃತಿದಿಷ್ಟ: ತಥಾಸತಿ ಪ್ರಕ್ರಾನ ಗಾಯತ್ರೀ ಛನ್ನಸ್ಥ 


೨೦೫ 
ತೃಚಸ್ಯ ಸಮಾಪ್ಟ್‌ ಸತ್ಯಾಂ ಪಶ್ಚಾದ್‌ ಬೃಹತೀಚ್ಛನ್ಪಸ್ಕೇ ತೃಚೇ ಪ್ರಥಮಾಯಾಃ ತೃಚಃ 
ಪ್ರಾರಮ್ಸಾವಸರಃ ಸಚಾರಮೃಸಿಸೃಷು ಇತಿ ವಿಶೇಷ ವಿಧಾನೇನ ಬಾಧ್ಯತೇ ಟ ತಸ್ಮಾದಾದೃ 
ಸ್ನಚೋನಿಖಿಲೋಗ್ರಾಹ್ಯಃ ॥। ತೃತೀಯೇ ಧೂರ್ಗಾನಮೇಕಸ್ಕಾಮೃಚಿ ಕರ್ತವ್ಯಮ್‌ 
ತೃಚೇಸ್ಯಾದೃಚಿವೈಕಸ್ಯಾಂ ಧೂರ್ಗಾನಂ ಪ್ರಕೃತಾವಿವ 
ತೃಚೀ ಭವೇದಿ ಹೈ ಕಸ್ಯಾಂ ಶ್ರುತ್ಯಾವೃತ್ತಿವಿಧಾನತಃ ॥ ಜೈೆ.ನ್ಯಾ.ಮಾ.೧೦.೫.೩. / 


ಏಕತ್ರಿಕ ಏವ ಕ್ರತ್‌ ಹೈ ವೃತಿಷಂಗೇಣೈೆ ಕಸ್ಯಾಂ ತಿಸೃಷು ಚ ಸೋತ್ರೇಷು ಸಮ್ಪಾದ್ಯಮಾನೇಷು 
ಯದ್ದ್ಧೂರ್ಗಾನಂ ತತ್‌ ಕಿಂ ತೃಚೇ ಸ್ಯಾತ್‌? ಉತ್ಕೆಕಸ್ಯಾಮೃಚಿ ಇತಿ ಸಂಶಯಃ | ತತ್ರ 
ಚೋದಕೇನ ತೃಚೇ ಭವೇದಿತಿ ಪ್ರಾಪ್ತೇ, ಬ್ರೂಮಃ । ಇಷೈಕ ತ್ರಿಕ ಕ್ರತೌ ಏಕಸ್ಯಾಮೃಚಿ 
ಧೂರ್ಗಾನಂ ಭವೇತ್‌ । ಕುತಃ? "ಆವೃತ್ತಂ ಧೂರ್ಷು ಸ್ತುವತೇ | ಇತಿ ಆವೃತ್ತಿ ವಿಧಾನಾತ್‌ 
ನನು ತೃಚೇ ಗಾನೇಇಪಿ ಸಾಮ್ಲಸ್ತಿರಾವೃತ್ತಿರ್ಭವೇತ್‌? ನ, ಆವೃತ್ತೇಃ ಸ್ತುತಿ ವಿಶೇಷಣತ್ವಾತ್‌ 
ಗುಣ ಸಂಕೀರ್ತ್ರ್ವನಪರಃ ಪದಸಮೂಹಃ ಸ್ತುತಿಃ । ತಚ್ಚ ಯಗಾವೃತ್ತಿಂ ವಿನಾ ತಿಸೃಷ್ಟಕ್ಷು ನ 
ಸಿದ್ಧೃತಿ | ತಸ್ಮಾದೇಕಸ್ಕಾಂ ಧೂರ್ಗಾನಮ್‌ । ಷಷ್ಠೇ ಸ್ತೋಮ ವೃದ್ದಿರಾಗಮಾದ್‌ ಭವೇತ್‌ - 


ಸ್ತೋಮವೃದ್ದಿಃ ಕಿಮಭ್ಯಾಸಾದಾಗಮಾದ್ವಾಗ್ರಿಮೋ ಯತಃ । 
ನ ಕಲ್ಪಮಶ್ರುತಂ ಮೈವಂ ಸಂಖ್ಯಾ ವಾ ಪಾದಲಿಜುತಃ ॥ ಜೈ. ನ್ಯಾ. ಮಾ.೧೦.೫.೬. 


ವಿವೃದ್ಧಃ ಸ್ತೋಮಕಃ ಕ್ರತುರೇವಮಾಮ್ನಾಯತೇ । ಏಕವಿಂಶೇನಾತಿರಾತ್ರೇಣ ಪ್ರಜಾ ಕಾಮಂ 
ಯಾಜಯೇತ್‌ । ತ್ರಿಣವೇನೌಜಸ್ಮಾಮಮ್‌ ತ್ರಯಸ್ತಿಂಶೇನ ಪ್ರತಿಷ್ಠಾ ಕಾಮಮ್‌ ಇತಿ 
ಪ್ರಕೃತಿಗತೇಭ್ಯಃ ತ್ರಿವೃತ್‌ ಪಣ್ಚುದಶಾದಿಸ್ತೋಮೇಭ್ಯೋ ವಿವೃದ್ಧಾಃ ! ಏಕವಿಂಶ ತ್ರಿಣವ 
ತ್ರಯಸ್ವಿಂಶ ಸ್ತೋಮಾಃ, ತೇಷು ಕಿಂ ಪ್ರಾಕೃತಾನಾಂ ಸಾಮ್ನಾಮ್‌ ಅಭ್ಯಾಸಾದ್‌ ವೃದ್ಧಿ 
ರ್ಭವತಿ? ಕಿಂ ವಾ ಸಾಮಾನರಾಗಮಾತ್‌ ಇತಿ ಸಂಶಯಃ । ಅಶ್ರುತಸ್ಯ ಸಾಮಾಗಮಸ್ಕ 
ಕಲ್ಪಯಿತುಮಶಕೃತ್ವಾದ್‌ ಅಭ್ಯಾಸಾದ್‌ ವೃದ್ಧಿಃ ಇತಿ ಪ್ರಾಪ್ತೇ ಬ್ರೂಮಃ | ಅಭ್ಯಾಸೋತಪಿ ನ 
ಸಾಕ್ಷಾಚ್ಛ್ರುತ, ಕಿನ್ನು ಏಕವಿಂಶಾದಿ ಸಂಖ್ಯಾ ಪೂರಣಾಯ ಕಲ್ಪತೇ, ಸಂಖ್ಯಾ ಚ 
ದ್ರವ್ಯಗತಾಭಿನ್ನದ್ರವೈರೇವ ಪೂರ್ಯತೇ ನ ತ್ವೇಕದ್ರವ್ಯಾ ವೃತ್ಯಾ । ನ ಹ್ಯಷ್ಟಕೃತ್ವೇ ಏಕಂ 
ಘಟಮಾನೀಯ ಮದ್ಭಹೇ ಸನ್ನಷ್ಟೌ ಘಟಾಃ ಇತಿ ವ್ಯವಹರನ್ತಿ | ತತಃ 
ಸ್ತೋಮಾವಯವದ್ರವ್ಯಗತಾ ಸಂಖ್ಯಾ ತದವಯವಭೂತಾನಾಂ ಸಾಮ್ನಾಂ ಪದಾರ್ಥಾನಾಂ 
ಭೇದಂ ಗಮಯತಿ । ಸ ಚ ಭೇದಃ ಸಾಮಾನ್ರರಾಗಮ ಲಿಜ್ಗಮ್‌ ಅತ್ರ ಹ್ಯೇವಾವಪನ್ನೀತ್ಯಾ 
ವಾಪೋದ್ದೇಶೇನ ದೇಶವಿಶೇಷೇ ವಿಧಿರಪರಂ ಲಿಜ್ಜಮ್‌ ಸಾಮಾನ್ರರೋತ್ಪತೃರ್ಥಮನ್ಯ 


೨೦೬ 
ಜಮ್‌, ತಸಾದಾಗಮೇನ ವದಿಃ ॥ ಸಹಮೇ ಬಹಿಷಿವಮಾನ ವದ್ದಾವಚ ಆಗಮಃ । 
ಊ ೧ [J ಲವಣ ಇದಿ ಉ ಲ ಇಲ 
ಕಿಂ ಬಹಿಷ್ಟವಮಾನರ್ಧೌ ಸಾಮ್ನರ್ಚಾವಾಭಿಪೂರಣಮ್‌ 
ಸಾಮ್ನಾ ಪೂರ್ವೋಕ್ತಿತೋಮೈವಂ ಸಾಮೈಕತ್ವ ಪರಾತ್ಮತಃ | 
ಜೈ. ನ್ಯಾ. ಮಾ. ೧೦.೫.೭. !! 


ಪ್ರಕೃತೌ ಪ್ರಾತಃ ಸವನೇ ಬಹಿಷ್ಟವಮಾನಸ್ಕ ಅವಿವೃದ್ಧಃ | ಸ್ತೋಮಃ ತಸ್ಯ ವಿಕೃತಿಷು ವೃದ್ಧ್‌ 


ಸತ್ಯಾಂ ಪೂರ್ವೋಕ್ರರೀತ್ಯಾ ಸಾಮಾನರಾಗಮೇ ಪ್ರಾಪ್ತೇ, ಬ್ರೂಮಃ 1॥ ಏಕಂ 
ಹಿ ತತ್ರ ಸಾಮ ಇತಿ ಬಹಿಷ್ಟಪವಮಾನಂ ಪ್ರಕೃತ್ಯ ಸ ಸಾಮೈಕತ್ವಮಾಮ್ನಾಯತೇ | ಅತೋ ನ 
ಸಾಮಾನರಾಗಮಃ ಸಮೃವತಿ | ಏವಂ ತರ್ಹ್ಯಭ್ಯಾಸೇನ ಸಂಖ್ಯಾ ಪೂರಣಮಸ್ತುು ಇತಿ, ನ 
ವಾಚ್ಯಮ್‌ | ಪರಾಗ್ದಹಿಷ್ಠವಮಾನೇನ ಸುವನಿ ಇತಿ ಪರಾಕ್‌ ಶಬ್ದೇನಾಭ್ಯಾಸ ಸಪ್ರತಿಷೇಧಾತ್‌, 


ತಸ್ಮಾತ್‌ ಯಗಾಗಮಃ । ಏಕಂ ಸಾಮ ತೃಚೇ ಗೇಯಮ್‌ 


ಸಾಮೈಕಸ್ಯಾಂ ತೃಚೇ ವಾಸ್ಯಾದಾದ್ಯಃ ಸ್ಟಾ ಧ್ಯಾಯವದ್ಧವೇತ್‌ 
ವಚನಾಲ್ಲಿಜ್ಞು ಸಂಯುಕ್ತಾತ್‌ ಸ್ಕೋತ್ರೇ ಸಾಮ ತೃಚೇ ಭವೇತ್‌ ॥ 
ಜೈ. ನ್ಯಾ. ವಿ. ೧೦.೬.೧. |! 

ಪವಮಾನಾಜ್ಯ ಪೃಷ್ಠಾದಿ ಸ್ತೋತ್ರೇಷು ಯದ್‌ ವಿಹಿತಂ ರಥನ್ತರ ಬೃಹದ್‌ ವೈರೂಪಾದಿ 
ಸಾಮ ಆಧ್ರೇತಾರಃ ಏಕಸ್ಯಾಮೃಚ್ಛಧೀಯತೇ, ತತ್‌ ಕಿಂ ಸ್ಕೋತ್ರಪ್ರಯೋಗ ಕಾಲೇಇಪ್ಯೇಕ 
ಸ್ಯಾಮೃಚಿ ಗೇಯಮ್‌? ಕಿಂ ವಾ ತೃಚೀ ಗೇಯಮ್‌? ಇತಿ ಸಂಶಯಃ 1 ಅಧ್ಯಯನ 
ಸ್ವಾನುಷ್ಠಾನಾರ್ಥತ್ವಾದ್‌, ಯಥಾಧ್ಯಯನಮೇಕಸ್ಕಾಮೃಚಿ ಸ ಸಾಮ್ನಃ ಕೃತಂ ತಥೈಕಸ್ಕಾಮೇವ 
ಸಾಮ ಗೇಯಮ್‌ ಇತಿ ಪೂರ್ವಪಕ್ಷಃ । ಅಪ್ಪಾಕ್ಷರೇಣ ಪ್ರಥಮಾಯಾಃ ಯಚಃ ಪ್ರಸೌತಿ 
ದ್ವಕ್ಷರೇಣ್ಯೋತ್ತರಯೋಃ ಇತಿ ತಿಸ್ಪಕ್ಷುಃ ಪ್ರಸ್ತೋತ್ರಾ ಗಾತವ್ಯೋ ಭಾಗೋ ನಿರೂಪ್ಯತೇ । 
ತದಿದಂ ತೃಚಸ್ಯ ಲಿಜ್ಜಮ್‌ ಯಕ್‌ಸಾಮೇವಾವ ಮಿಥುನೀಸಮ್ಟ ವಾವೇತ್ಯಾದೌ ಯಗ್ಗೇವತಾ 
ಸಾಮದೇವತಯೋಃ ಸಂವಾದರೂಹೇನರ್ಥವಾದೇ ಸಾಮದೇವತೈಕಾಮೃಚಂ ದ್ವೇ ಯಚ್‌ 
ಚ ಪ್ರತ್ಯಾಖ್ಯಾಯ ತಿಸ್ರಃ ಬಯಬೋಜಸಜೇ ಚಕಾರ । ತದಿದಮ್‌ ಅಪರಂ ಲಿಜ್ಜಮ್‌ ಟ 
ತಾಭ್ಯಾಂಲಿಜ್ಗಾಭ್ಯಾಮುಪಬ್ಭಂಹಿತಾದ್‌ ಏಕಂ ಸಾಮ ತೃಚೇ ಗೀಯತೇ ಸ್ತೊ ೇತ್ರಿಯಮ್‌ 
ಅತಿ ವಚನಾತ್‌ ತ್ರಚೇ ಗಾತವ್ಯಮಿತಿ ॥ ದ್ವಿತೀಯೇ ಸ್ಪರ್ದ್ವೃಕ್‌ ಶಬ್ದೋ ಮೀಲನಾವಧಿಃ :- 


ಸ್ವರ್ದೃಕ್‌ ಶಬ್ದೇ ವೀಕ್ಷಣೇ ಚ ಕಿಂ ಸ್ಯಾದಜ್ಜಾಜ್‌ತಾಥವಾ | 
ಮೀಲನಾವಧಿತಾದ್ಯಾಸ್ತು ಭಿನ್ನವಾಕ್ರೇನ ತದ್ದಿದೇಃ || 


೨೦೭ 
ಪ್ರತಿಶಬ್ದೇನಾವಧಿರ್ಹಿದ್ಯೋತ್ಯೋ ವಾಕ್ಯಂ ನ ಭಿದ್ಯತೇ । 
ಸತ್ಯೇವಂ ಮೀಲನಸ್ಯಾಪಿ ವಿಧಿರ್ನೋತ್ತರಯೋರ್ಭವೇತ್‌ ॥ 


ಜೈ. ನ್ಶಾ. ಎ. ೧೦.೬.೨. 1 


ಅಸ್ತಿ ರಥನ್ನರ ಸಾಮ್ನೋಯೋನ್‌ "ಅಭಿತ್ವಾಶೂರ' ಇತ್ಯಸ್ಯಾಮೃಚಿ ೨೩೩/೬೮೦ ॥ ಸ್ವರ್ದೃಕ್‌ 
ಶಬ್ದ: ಈಶಾನಮಸ್ಯ ಜಗತಃ ಸ್ವರ್ದೃಶಮ್‌ । ಇತ್ಯಾಮ್ನಾತಃ । ಅಸ್ತಿ ಚೋದ್ಧಾತುಃ ಕರ್ತ್ತುತಾ 
ತೃಚೀ ರಥನ್ತರೇ ಪ್ರಸ್ತೂಯಮಾನೇ ಸಮ್ಮೀಲಯೇತ್‌ ಸ್ವರ್ದೃಶಂ ಪ್ರತಿ ವೀಕ್ಷೇತ ಇತಿ ಶ್ರುತೇಃ 
॥ ತತ್ರ ಸಂಶಯಃ । ಕಿಂ ಸ್ವರ್ದ್ಯಕ್‌ ಶಬ್ದೋಚ್ಚಾರಣ ವೀಕ್ಷಣಯೋರಜ್ಗಾಜ್ಗ್‌ ಭಾವೋತತ್ರ 
ವಿಧೀಯತೇ? ಕಿಂ ವಾ ವಿಧೀಯಮಾನ ಸಮ್ಮೀಲನಾವಿಧಿತ್ವೇನ ಸ್ವರ್ದ್ವಕ್‌ ಶಬ್ದೋಚ್ಚಾರಣಂ 
ನಿರ್ದಿಶ್ಯತೇ? ಇತಿ । ತತ್ರ ಸಮ್ಮೀಲನ ವಾಕ್ಕಾದ್‌ ವೀಕ್ಷಣ ವಾಕ್ಯಂ ಭಿನ್ನಂ ತತೋ ಮೀಲನಾ 
ವಧಿತ್ವೇನಾನ್ಹಯಃ ಸಮೃವತೀತಿ । ಕಿಳ್ಚು ವೀಕ್ಷೀತೇತಿ ಲಿಜ್ಗ ಪ್ರತ್ಯಯೋತತ್ರ ವಿಧಾಯಕಃ 
ಶ್ರೂಯತೇ | ತತಃ ಸ್ಪರ್ಧೃಕ್‌ ಶಬ್ದೋಚ್ಚಾರಣಂ ವೀಕ್ಷಣಾ ಜ್ಲಮ್‌ ವೀಕ್ಷಣಂ ವಾ ತದಜುಮ್‌ 
ಲ ಎ ಚ [ರ ೧ ಆಸಿ fa 

ಇತ್ಯಜಾ ಜ್‌ ಭಾವೋತಭ್ಯುಪೇಯಃ | ತಥಾಸತಿ ಸ್ಪರ್ದ್ವಕ್‌ ಶಬ್ದರಹಿತಯೋರೃಚೋರ್ಗೀಯ 
ಮಾನೇ ರಥನ್ನರೇತಪಿ ವಿಹಿತ ಸಮ್ಮೀಲನಾನು ವೃತ್ತಿಃ ಫಲಿಷ್ಯತೀತಿ ಪೂರ್ವ: ಪಕ್ಷಃ । ಸ್ಪ್ಧ್ಯಶಂ 
ಪ್ರತೀತ್ಯನೇನ ಕರ್ಮ ಪ್ರವಚನೀಯೇನ ಪ್ರತಿಶಬ್ದೇನ ಸ್ವರ್ದ್ವಕ್‌ ಶಬ್ದೋಚ್ಚಾರಣಸ್ಯ ಮೀಲನ 

ಪ ಹಿ 
ಕಾಲಾವಧಿತ್ಸಂ ದ್ಯೋತೃತೇ, ನ ಚಾತ್ರ ಭಿನ್ನ ವಾಕೃತ್ವಮ್‌ ಏಕ ವಾಕೃತ್ವ ಸಮೃವಾತ್‌ | ತಥಾ 
ವಿರೋಧ ಪರಿ ಹಾರಾಯ ಸ್ಪತ ಏವ ಪ್ರಾಪ್ತತ್ಹಾದ್‌ ವೀಕ್ಷಣಂ ನ ವಿಧೇಯಮ್‌ । ತಥಾ ಸತಿ 
ಆ ಸ್ಪರ್ಧ್ಯಕ್‌ ಶಬ್ದೋಚ್ಚಾರಣಾತ್‌ ಸಮ್ಮೀಲಯೇದಿತ್ಯೇಕಂ ವಾಕ್ಯಂ ಸಮ ದೃತೇ 1 ಏವಂ 

ಲ ಎ ಚ ಆ ಲೆ ಲಿ ಲಿ 

ಸತೃುತ್ತರಯೋರೃಚೋರ್ಮೀಲನ ವಿಧ್ಯಭಾವಃ ಫಲಿಷ್ಯತೀತಿ ರಾದ್ದಾನ್ರಃ ॥ ತೃತೀಯೇ 
ಬೃಹದ್ರಥನ್ತರಯೋದರ್ದಿನ ಭೇದೇನ ಪ್ರಯೋಗಃ ॥ 


ಗಾವಾಮಯನಿಕೇ ಪೃಷ್ಠಃ ಷಡಹೇ ಪ್ರತ್ಯಹಂ ದ್ವಯಮ್‌ I 
ಬೃ್ಲಹದ್ರಥನರಂಚೋತ ಭವೇತ್‌ ಕಿಂಚಿತ್‌ ಕೃಚಿದ್ದಿನೇ I 


ಲ 
ಹುವೀಷೆ ಪ “ವೌ 
ದ್ವನ್ಹ ಗರ್ಭ ಬಹುವ್ರೀಹೇರಾದ್ಯೋತನ್ಷೇತಪಿ ಸಮೋಹ್ಯಸ್‌ । 


ಅನ್ಕೋತನ್ಯನಿರಪೇಕ್ಷಸ್ಯ ಚೋದಕಾದನ್ತಿಮೋ ಭವೇತ್‌ ॥ ಜ್ವನ್ಯಾ ಎ೦. ೬.೩. / 


ದ್ವಾದಶಾಹೇ ಪ್ಪ ಪೃಷ್ಠ: ಷಡಹ ಉತ್ಪನ್ನಃ ತತ್ರ ಷಣ್ಣಾಮಪ್ಯಹ್ನಾ ಿ ಕ್ರಮೇಣ ರಥನ್ತರ ಬೃಹದ್‌ 
ವೈರೂಪ ವೈರಾಜ : ಶಕ್ಷರ ರೈವತಾನಿ ಸ ಸಾಮಾನಿ ವಿಹಿತಾನಿ । ಅಕಾರಃ ತು ವಿಕೃತಿ 
ರೂಪೋ ಯಃ ಪ ಪೃಷ್ಠಃ ಷಡಹಃ ತತ್ರ ಶ್ರೂಯತೇ ॥ 


೨೦೮ 
ದ್ವಾದಶಾಹಸ್ತಾವದ್‌ ದ್ವಿವಿಧಃ, ಸತ್ರಾತ್ಮಕೋ5ಹೀನಾತ್ಮಕಶ್ಚ | ಪುನರಪಿ ಪ್ರತ್ಯೇಕಂ 
ದ್ವೇಧಾ ಸಮುಢೋವ್ಯೂಢಶ್ಚ ಯತ್ರ ಕಾಮವ್ಯೂಹನಾಭಾವಃ ಸ ಆದ್ಯಃ ತದನ್ಯೋ ದ್ವಿತೀಯಃ 
ಇಹ ಸತ್ರಾ ತ್ಥಕಃ | ತಾಣ್ಜ್ವಾ , ದಶಮ ತೃತೀಯ ಖಣ್ಣಾದಿನಾ ವಿಹಿತಃ, ಸಂವತ್ತರಸಾಧ್ಯೋ 
ೈಃ | ತತ್ರ ಚ ಅಹಃ ತಚೀನ ಸವನ ತ್ರಯಾತ್ಮಕಃ ಸೋಮ ಯಾಗು, ತಂ ದ್ವಾದಶಾಹ 
pi ಸೋಮಯಾಗ ಸಮೃದ್ಧಿ ಕಾಮೋತತೃತಿಷ್ಠದಿತಿ ಸ್ಫುಟಮ್‌ ॥ 


ಸಂವತರಸಾಧಸ ಯಾಗಮಾತ್ರಸ್ಕ ದೌ ಷಡಹಾ ಭವತಃ ಅಭಿಪ್ಪವಃ ಪ ೈಷ್ಠಶ್ಚೇತಿ | 


~ “ರೆಶಿ 
ತತ್ರ ಏಕಸ್ಪಿನ್‌ ಮಾಸಿ ಆಭಿಪ್ಲವಿವ ಷಡಹಾಃ ಚತ್ವಾರಃ, ಪೃಷ್ಠಾಃ ಷಡಹಃ । ಏಕಃ ಇತ್ವಂ ಷಡಹ 
ಪಣ್ಣುಕೈಸ್ತ್ರಿಂಶದ್ದಿನಾ ನಾನಿ ಭವನಿ (ಸ್ಟ ಷ್ಟಮೇತತ್‌ ತಾಣ್ಜ್ಯಾ ಜರ್‌ ಪ್ರಥಮ ಖಣ್ನಾದ್‌ || 


ಪೃಷ್ಟಡಹೇ ಯಾಃ ಸ್ತೋತ್ರಿಯಾಃ ಸಾಮಾನಿ ಚ । ತೇಷಾ ಮಸಾಜ್ಕರ್ಯಾಯ 
ಪ್ರತ್ಯಹಂ ವಿಭಿನ್ನಾನಿ ರೂಪಾಣಿ | ತಾಂ.ಮ. ಬ್ರಾ. ೧೦.೬. /ಖಣ್ಣಾನನ್ನರಂ ಷಡ್‌ಭಿಃ ಖಣ್ಣೆಃ 
ಪ್ರದರ್ಶಿತಾನಿ ತತ್ರಾದಿತಸ್ತಿಭಿ: ಸ್ರೋತ್ರಿಯಾಣಾಂ ರೂಪಾಣಿ ತತಸ್ವಿಭಿಃ ಸಾಮ್ನಾಂ 
ರೂಪಾಣೇತಿ ವಿವೇಕಃ । 


ಏತದಾಕಾರಃ ಊಹ್ಯಗಾನಸ್ಯ ಪ್ರಥಮ ಪಠ್ಗುಮ ಸಪ್ತಮ ದಶಮ ಷಣ್ಚಾದಶಾಷ್ಠಾ ದಶ 
ಸಂಖ್ಯಕ ಗಾನದರ್ಶನಾದ್ಭೋಧ್ಯಾಃ 


ಗವಾಮಯನನಾಮಕಂ ಸತ್ರಮಸ್ತಿ ತಚ್ಚ ದ್ವಿವಿಧಮ್‌ 1 ಗಾವೋವಾ ಏತತ್‌ 
ಸತ್ರಮಾಸತ | ತಾಸಾಂ ದಶಸು ಮಾಸುಃ ಶೃಹ್ನಾಣ್ಯಜಾಯನ್ತ ಇತ್ಯಾದ್ಯಾಖ್ಯಾಯಿ ಕಯಾ 
ದಶಮಾಸಾನಿರ್ವರ್ತ್ಯಮ್‌ | ತಾಸಾಂ ದ್ವಾದಶಸು ಮಾಸ್ತು ಶೃಜ್ಞಾಣಿ ಪ್ರಾವರ್ತನ್ರ 1 
ಇತ್ಯಾದ್ಯಾಖ್ಯಾಯಿಕಯಾ ದ್ವಾದಶಮಾಸ ನಿರ್ವತ್ಥಣ್ಞಾ, ಶ್ರೂಯತೇ ಚೇ ತತ್‌ ಸಮಸ್ತಂ 
ತಾಣ್ಣ್ಯಚತುರ್ಥ ಪ್ರಪಾಠಕಾರಮೃಖಣ್ಣೇ । ತತ್ರ ಅಹರ್ನಿಯಮಸ್ಟೇ ವಮ್‌ ।ಟ ಪ್ರಾಯಣೀ 
ಯೋತತಿರಾತ್ರಃ ಪ್ರಥಮಮಹಃ ಚತುರ್ವಿಂಶೀದ್ದಿತೀಯಮಹಃ ಉಕ್ಕಸೃತೀಯಮಹಃ 
ಜ್ಯೋತಿಷಾ ಚತುರ್ಥಮಹಃ ಆಯುರ್ಗಾರಿತಿ ಪಂಚಮಹಃ ಆಯುರ್ಜ್ಯೋತಿರಿತಿ ಷಷ್ಟಾಹಃ 
ಏಷ ಏವ ಷಡಹಃ ಆಭಿಪ್ಪವಿಕ ಉಚ್ಯತೇ | ಏವಂ ಚತುರ್ಭಿರಾಭಿಪ್ಲವಿಕೈಶ್ಚತುರ್ವಿಂಶತೃಹಾನಿ 
ಭವನಿ । ತತ್‌ ತ್ರಿವೃತ್‌ ಸ್ತೋಮ ಸಾಧ್ಯಃ ಏಕಾಹಃ ಪಣ್ಣುದಶಸ್ತೋಭ ಸ ಸಾಧ್ಯೋ ದ್ವಿತೀಯಾಹಃ 
I ಸಪ್ತದಶಸ್ತೊ ೀಮ ಸಾಧ್ಯಸೃತೀಯ ಮಹಃ | ಏಕವಿಂಶ ಸೋಮ dc bk 
ತ್ರಿಣವ ಸ್ರೋಮ ಸಾಧ್ಯಃ ಪಣ್ಣು ಮಾಹಃ । ತ್ರಯಸ್ತಿಂಶ ಸ್ರೋಮ ಸ ಸಾಧ್ಯಃ ಷಷಾಹ 


© 


ಸೋಯಂ ಷಡಹಃ ಪೃಷ್ಠಾ ಶ್ರ ಉಚ್ಯತೇ, ಪೂರ್ವವಿಷ್ಠತಾಭಿಪ್ಲವಿಕಷಡಹಚತುಷ್ಠೆ Wise 


ಯೋಗೇ ತಿ ಶ್ರಿಂಶದ್ದಿನಾತ್ಮಕ ei ಮಾಸಃ ಸಮನ: । ದಿತೀಯ ತತೀಯ ಚತುರ್ಥ ಪಣ್ಣುಮ 
ಉಲ ದ ಲ 


೨೦೯ 
ಮಾಸಾಸ್ಟೇವಮೇವ । ಷಷ್ಟಮಾಸಸ್ಯಾದ್ಯಾಷ್ಟಾದಶದಿನಾನಿ ಆಭಿಪ್ಲವಿಕಷಡಹಹತ್ರಯಾತ್ಚ 
ಕಾನಿ 1 ಊನವಿಂಶ ತ್ಯಾದ್ಯಃ ಪೃಷ್ಟಃ ಷಡಹಃ | ಇತಿ ಚತುರ್ವಿಂಶತಿಃ | ಹಣ್ಣುವಿಂಶತಿ 
ತಮಮಹೋತಭಿಜಿತ್‌ ತತಸ್ತ್ರೀಣಿ ದಿನಾನಿ ಪ್ರಥಮಾದಿ ಸ್ವರ ಸಾಮ ತ್ರಯ ಸಾಧ್ಯಾನಿ 
ಊನತ್ರಿಂಶತ್ತಮಾಹಃ ಪ್ರಾಯಣೀಯ,, ತ್ರಿಂಶತ್ತಮಶ್ಚತುರ್ವಿಂಶಾಖ್ಯಕಮ್‌ । ಇತ್‌ ಶಬ್ದಸ್ಯ 


ಪೂರ್ವಾರ್ದ್ದಂ ವೃತ್ತಮ್‌ ॥ 


ಉತ್ತರಷಣ್ಣಾಸಾನಾಂ ಪ್ರಥಮಮಾಸಸ್ಯ ಪ್ರಥಮಮಹಸ್ಪತೀಯಸ್ವರ ಸಾಮಸಾ 
ಧ್ಯಮ್‌ ದ್ವಿತೀಯಮಹೋ ದ್ವಿತೀಯ ಸ್ವರಸಾಮಸಾಧ್ಯಮ್‌ । ತೃತೀಯಮಹಃ ಪ್ರಥಮ ಸ್ವ 
ಸಾಮ ಸಾಧ್ಯಮ್‌ । ಚತುರ್ಥಮಹೋ ವಿಶ್ವಜಿದಾವೃತ್ತಮ । ಪಣ್ಣುಮಾದೀನಿ ಷಟ್‌ ದಿನಾನಿ 
'ಪಷ ಶ್ಯ ಸಂಜ್ಞಿಕಾನಿ ತತ್ರ ತ್ರಯಸಿ ್ರಿಂಶಸೊ ಶೀಮ ಸಾಧ್ಯಂ ಪಣ್ಣುಮಮಹಃ ಃ । ತ್ರಿಣವಸ್ತೋಮ 
ಸಾಧ್ಯಂ ನ ಷ್ಟಮಹಃ | ಏಕವಿಂಶಸ್ತೋಮಸಾಧ್ಯಂ ಸಪ್ತಮಹಃ ಸಪ್ತದಶಸ್ತೋಮ ಸ ಸಾಧ್ಯಮಷ್ಟಮ 
ಮಹಃ | ಪಜ್ಚುದಶ ಸ್ತೋಮಸಾಧ್ಯಂ ನವಮಮಹಃ | ತ್ರಿ ವೃತ್‌ಸ್ತೋಮ ಸ ಸಾಧ್ಯಂ ದಶಮಮಹ 
ತತೋಭಿಪ್ಲವಾಃ ಷಡಹಾ ಸ್ತ್ರಯಃ I ಇತ್ಯಷ್ಟಾವಿಂಶತಿಃ ಊನವಿಂಶತಮಮಹಃ ಮಹಾ 
ವ್ರತಾಖ್ಯಂ ಅತಿರಾತ್ರಾಖ್ಯಣ್ಣು ತ್ರಿಂಶತ್ತಮಮ್‌ ॥ 


ದ್ವಿತೀಯಾದಿಷು ಮಾಸಚತುಷ್ಟಯೇ ಪ್ರಥಮದಿನಷಟ್ಕಂ ಪೃಷ್ಟಷಡಹಃ | ತತಃ 
ಪೂರ್ವೋಕ್ತ ಪ್ರತಿಲೋಮೇನಾನುಷಿತಾಶ್ನತ್ವಾರಃ ಆಭಿಪ್ಲವಿಕಾಃ ಷಡಹಾಃ ॥ ಅನ್ನಮಾಸಸ್ಯ 
ತ್ರಯೋಭಿಪ್ಲವಿಕಾಃ ಷಡಹಾಃ | ಪ್ರಥಮಾಃ ತಥಾಚಾಷ್ಠಾ ದಶದಿನಾನಿ ನಿಷ್ಠನ್ನಾನಿ 
ಗೋಷ್ಟೋಮಸಾಧ್ಯಮೂನವಿಂಶತಿತಮಮ್‌ । ಆಯುಷ್ಟೂ €ಮ ಸಾಧ್ಯಂ ಎಂಶತಿತಮಮ್‌ 
ದಶರಾತ್ರಸ್ಯ ದಿವಸಾದಶ ಇತಿ ತ್ರಿಂಶತ್‌ । ಇತ್ಮಮುತ್ತರಾರ್ದ್ದ್ವಮಬ್ಬಸ್ಯ ಅನಯೋರ್ಮಾಸ 
ಷಟ್‌ಕಯೋಃ ಸನ್ನಿಸ್ಲಾನಮ್‌ ಅಶೀತ್ಯುತ್ತರ ಶತದಿನಾನನ್ನರಮ್‌ | ಅತೀತೃುತ್ತರ 
ಶತದಿನಾಪುರಸ್ತಾಚ್ಚ ವಿದ್ಯಮಾನಮಹಃ ವಿಷುವನ್ನಾಮಕಮ್‌ ತದಿದಮೇಕ ಹಷಷ್ಟುತ್ತರ 
ತ್ರಿಂಶದ್ದಿನ ನಿರ್ವರ್ತಂ ಗವಾಮಯನಂ ಸತ್ರಂ ತಾಣ್ವಸ ಸ್ಯ ಕೃತ್‌ಸ್ತೆ €ನ ಚತುರ್ಥ ಪ್ರಪಾಠಕೇನ 
ವಿಹಿತಮ್‌ | ಎವೃತಂ ಚ ತತಃ ಪರಃ ಪರಃ | ತದಯಂ ತ ಕಃ - 


ಶತಾನಿತ್ರೀಣಿ ಷಷ್ಠಿಶ್ಚ ವಿಷುವಾಂಶ್ಚ ಚತುರ್ಥಕೇ ! 


ಪ್ರೋಕ್ತಾನಿ ಗವ್ಯಸತ್ರಸ್ಯ ಸುತ್ಯಾಹಾನಿ ಕ್ರಮಾದಿಹ ॥ 


"ಪೃಷ್ಟಃ ಷಡಹೋ ಬೃಹದ್ರಥನರ ಸಾಮ' ಇತಿ ಚೋದಕ ಪ್ರಾಪ್ತಯೋಃ ಬೃಹದ್ರಥನ್ತರ 


ಎಖಿ 


ಲ 
ಸುನರ್ವಿಧಾನಾತ್‌ ವೈರೂಪಾದಿ ನಿವೃತ್ತಿಃ | ತತಃ ಶಿಷ್ಯಮಾಣಂ ಬೃಹದ್ರಥ ರಂ 


ಕ 
೭ 


೨೧೦ 

ಸಾಮದ್ದಯಂ ಕಿಂ ಪ್ರತ್ಯಹಂ ಕರ್ತವ್ಯಮ್‌? ಕಿಂ ವಾ ಕೇಷುಚಿದಹಸ್ಸು ಬೃಹತ್‌ 
ಕೀಷುಚಿದ್ರಥನ್ನರಮ್‌? ಇತಿ ಸಂಶಯಃ । ಬೃಹದ್ರಥನ್ನರಣ್ಣು-ಬೃಹದ್ರಥನ್ನರೇ ತೇ ಚ ಸಾಮ 
ನೀಯಸ್ಕ ಇತಿ ದ್ವನ್ಹಗರ್ಭಿತೇ ಬಹುವ್ರೀಹಾವಿತರೇತರ ಯೋಗ ದ್ವನ್ನೇ ನ ಸಾಮ್ನೋಃ 
ಸಾಹಿತ್ಯಂ ಪ್ರತೀಯತೇ । ತತಃ ಪ್ರತ್ಯಹಂ ಸಾಮದ್ದಯಂ ಇತಿ ಪೂರ್ವಪಕ್ಷಃ | ತೇ ಸಾಮ 
ನೀಯಸ್ಕಾಹ್ನಃ ಇತ್ಯಹ್ನೀಯದ್ಯನ್ಯಪದಾರ್ಥತ್ವಂ ತದಾ ಭವದುಕ್ತಮೇವ ಸ್ಯಾತ್‌, ಅಹ ತು 
ಷಡಹೋನನ್ಯ ಪದಾರ್ಥಃ, ತಥಾಸತಿ ಷಡಹೇ ದ್ವಯೋಃ ಸಾಮ್ನೊ ತ ಸಾಹಿತ್ಯಂ ಸಿದ್ಧಾ ನ್ವೇಪಿ 
ಸಮಾನಮ್‌ । ಪ್ರಕ್ಸತೌ ಸಾಮ್ನೊ ರನ್ಯೋನ್ಯನಿರಪೇಕ್ಷತ್ವಾದಿಹಾಪಿ ನಿರಪೇಕ್ಷತ್ತಮೇವ ಸಾಮ 
ಚೋದಕೇನಾತಿ ದಿಶ್ಯತೇ । ತಸ್ಮಾತ್‌ ತೇಷುಚಿದಹಃ ಸು ಕಿಇಗ್‌ತ ಸಾಮ ಇತಿ ರಾದ್ದಾನ;ಃ | 
ಪಣ್ಞುಮೇ ಸರ್ವಪೃಷ್ಠೇ ಯಹಥೋಕ್ತದೇಶೇ ಪೃಕ್ತಾನಿ - 


ಲೊ 


© ಸರ್ವಪೃಷ್ಠೇ ಸರ್ವಾಣಿ ಪೃಷ್ಠದೇಶೇ ಯಥೋಕ್ತಯಾ I 
ಪೃಷ್ಠ ಶಬಾತ್‌ ಪಷದೇಶೇ ವಚನಾತ್ತು ವ್ಯವಸ್ಥಿತಿಃ || ಜ್ವ.ನ್ಯಾ.ಎ. ೧೦.೬.೫. !! 


೧ ಲ೦ 


ಇದಮಾಮ್ನಾಯತೇ ವಿಶ್ವಜಿತ್‌ ಸರ್ವಷ್ಟಷ್ಟಃ ಇತಿ ಷಡಹೇ ಷಟ್‌ಸ್ಪಹಸು ಕ್ರಮೇಣ ರಥನರ 
ಬೃಹದ್ದೈರೂಪಮ್‌ ಇತ್ಯಾದಿಭಿಃ ಷಡ್ಡ; ಸಾಮಭಿಃ ಪೃಷ್ಠ ಸೋತ್ರಂ ನಿಷ್ಟಾದಿತಮ್‌ ॥ ತಾನಿ 
೮೦ ಎಬಿ ಲ 
ಸರ್ವಾಣಿ ಪೃಷ್ಠ ಸಾಮಾನಿ ಯಸ್ಮಿನ್‌ ವಿಶ್ವಜಿತಿ ಸೋ5ಯಂ ಸರ್ವಪ್ಪಷ: 
ಪವಮಾನ ಮೈತ್ರಾವರುಣ ಸಾಮ್ನೋರನ್ನರಾಲರೂಹೇ ಪೃಷ್ಠಸ್ತೋತ್ರದೇಶೇ ಕಿಂ ಸರ್ವಾಣಿ 
ಪೃಷ್ಠ ಸಾಮಾನಿ ಕಾರ್ಯಾಣಿ? ಕಿಂ ವಾ ಯಥಾವಚನಂ ದೇಶವ್ಯವಸ್ಥಾ? ಇತಿ ಸಂಶಯಃ । 
ಪೃಷ್ಠ ಕಾರ್ಯ್ಯ ಗಮಕೇನ ಪೃಷ್ಠ ಶಬ್ದೇನ ಪೃಷ್ಠ ದೇಶೇ ಪ್ರಾಪ್ಲೇ ವಚನೇನ ದೇಶ ವಿಶೇಷೋ 
ವ್ಯವಸ್ಥಾಷ್ಯತೇ | ವಚನಂ ಚೈವಮಾಮ್ನಾಯತೇ । "ಪವಮಾನೇ ರಥನ್ತರಂ ಕರೋತ್ಕಾ ರ್ಭವೇ 
ಬೃಹನ್ಮಧ್ಯ ಇತರಾಣಿ ವೈರೂಪಂ ಹೋತು: ಪೃಷ್ಠ ವೈರಾಜಂ, ಬ್ರಹ್ಮಸಾಮ ಶಾಕ್ಷರಂ 
ಮೈತ್ರಾವರುಣಸ್ಯ ರೈವತಮಚ್ಚಾವಾಕಸ್ಯ' ಅತಿ ವಚನಂ ಹಿ ನ್ಯಾಯಾದ್‌ ಬಲೀಯಃ 
ತಸಾದೇಶವಿಶೇಷೋ ವವಸಿತಃ ॥ 
೪೦ ಜಿ ಇ 
ಕಾತಾ ರ್ಟ ದ್ವೈರೂಪ ವೈರಾಜೇ ಉಕ್ಕ್ಕ ಷೋಡಶಿನೋರುತ ಟ 
ಪೃಷ್ಠೇ ಸ್ಯಾತ್‌ ಕ್ರತು ಸಂಯೋಗಾದಾದ್ಯೋತನ್ನ್ಯ ಪೃಷ್ಠ ಲಿಂಗತಃ ॥ 


ಜೈೆ.ನ್ಯಾ.ವಿ. ೧೦.೬.೬. / 
ಇದಮಾಮ್ನಾಯತೇ ಉಕ್ನೋ ವೈರೂಪಸಾಮೈಕವಿಂಶಃ ಷೋಡಶೀ ವೈರಾಜಸಾಮೇತಿ । ತತ್ರ 
ಕೃತ್ಸ್ನೇ ಉಕ್ಟ್ರೋ "ವೈರೂಪಂ' ಸಾಮ, ಕೃತ್ಸ್ಯೇ ಷೋಡತಶಿನಿ ವೈರಾಜಂ; ವೈರೂಪಂ ಸಾಮ 
ಯಸ್ಸಿನ್ನುಕ್ಸ್ಯ ಕ್ರತೌ ವೈರಾಜಂ ಸಾಮ ಯಸ್ಮಿನ್‌ ಹೋಡಶಿನಿ ಕ್ರತ್‌ ಇತ್ಯೇವಂ ಕ್ರತು ಸಂಬಂಧ: 


ಹೆ 


೨೧೧ 
ಪ್ರತೀತಿಃ | ಮೈವಮ್‌ । ಪ್ರಕೃತೋ ರಥನ್ತರ ಸಾಮ ಬೃಹತ್ತಾಮ ಇತ್ಯೇವಂ ವಿಧಸ್ಯ ನಿರ್ದೇಶಸ್ಯ 
ಪೃಷ್ಠ 
ಗ 


ಸ್ತೋತ್ರ ಎಷಯತ್ವ ದರ್ಶನಾದತ್ರಾಪಿ ತನ್ನಿರ್ದೇಶೇನ ಪೃಷ್ಠ ಲಿಂಗೇನ ಪೃಷ್ಠ ಕಾರ್ಯೇ 


ಇರಿ 


ವೈರೂಪ ಪಂ ವೈರಾಜಂ ಚ ಭವಿತು ಮರ್ಹತಿ; ಕ್ರತು ಸಂಟಂಭತ ತ ಸೃದ್ದಾರೇಣೋಪ 


ಪದ್ಯತೇ | ಸಹಮೇ ತಿ ವೃದಗ್ನಿಷ್ಟುತಿ ಸೋಮ ಏವ ॥॥ 


ತ ಎ 


ತ್ರಿವೃದಗ್ನಿಷ್ಟುದಿತ್ತೇತತ್‌ ಸರ್ವತ್ರ ಸ್ತೋಮ ಏವ ವಾ | 
ಆದ್ಯಸ್ತೈಗುಣ್ಯ ವಾಚಿತ್ವಾದನ್ತ್ಯ ಸ್ರೋಮೇತಸ್ಯ ರೂಢಿತಃ ॥ ಜೈ.ನ್ಯಾ.ಎ.೧೦.೬.೭. Il 
ಏವಂ ಶ್ರೂಯತೇ । ತ್ರಿವೃದಗ್ನಿಷ್ಟುದಗ್ನಿಷ್ಟೋಮಃ ಇತಿ - ತಾಂ.ಮ.ಬ್ರಾ. ೧೧.೧೫. ॥ 8೦ 
ತ್ರಿವೃತ್ವಮಗ್ನಿಷ್ಟುತಿ ಕ್ರತೌ ಸರ್ವೇಷು ಸಾಧನೇಷು ಸಂಬಧ್ಯತೇ? ಕಿಂ ವಾ Wk ಮಾತ್ರ 
ಸಮೃನ್ನಿ ತತ್‌ ತ್ರಿವೃದ್ರಜ್ಞುರಿತ್ಯಾದೌ ತ್ರಿವೃಚ್ಛಬ್ಬಸ್ಯ ತ್ರೈಗುಣ್ಯವಾಚಿತ್ವ ದರ್ಶನಾ ದತ್ರಾಪಿ ಕ್ರತು 
ಸಾಧನೇಷು ವಾ ಸಂಖ್ಯಾ ಶ್ರೂಯತೇ ಸಾ ಸರ್ವಾ ತ್ರಿವೃತ್ವೇನ ವಿಕ್ರಿಯತ ಇತಿ ಪ್ರಾಪ್ತೇ 
ಬ್ರೂಮಃ | ಯದ್ಯಪಿ ತ್ರಿವಚ್ಛಬ್ದೋ5ವಯವ ಪ್ರಸಿಧ್ಯಾ ಲೋಕೇ ತ್ರೈಗುಣ್ಯಂ ಬ್ರೂತೇ ತಥಾಪಿ 
ವೇದೇ ರೂಢ್ಯಾ ಸ್ತೋಮವಾಚಿತ್ರಿವೃದ್ಧಹಿಷ್ಟವಮಾನಃ ಇತ್ಯುಕ್ತ್ವಾ ಸ್ಕೋತ್ರೀಯಾಣಾಂ 
ನವಾನಾಮೃಚಾಮನುಕ್ರಮೇಣ ಸ್ತೋಮ ವಿಷಯಮೇವ ತ್ರಿವೃತ್ತಮ್‌ ॥ ಅಷ್ಟಮೇ 
ಸಂಸವಾದ್‌್‌ ಪೃಷ್ಠತ್ತಮ್‌ - 
ಸಂಸವಾದೌ ದ್ವಯೋರೇಕಂ ಪೃಷ್ಠಂ ಯದ್ವಾ ಸಮುಚ್ಚಿತಮ್‌ । 
ಏಕಂ ಪ್ರಕೃತಿವದ್ದಿಶ್ಚಜಿದ್ದದನ್ಯತ್ರ ಚೇತರಮ್‌ ॥ 


ವಚನಾದ್ದಿಶ್ಚಜಿತ್ಯೇತೇ ಸಾಮ್ನೇ ದ್ವೇ ಸ್ತೋತ್ರಯೋರ್ದ್ವಯೋಃ 
ನೇಹಾಸ್ತಿ ತತ್‌ ಪೃಷ್ಠ ಏವ ಸಾಹಿತ್ಯಂ ಸ್ಯಾತ್‌ ಪುನರ್ವಿಧೇಃ ॥ ಚೈ.ನ್ಯಾ.ಎ.೧೦.೬.೮. 


ಇದಮಾಮ್ನಾಯತೇ | ಸಂಸವ ಉಭೇ ಕುರ್ಯಾದ್‌ । ಗೋಸವ ಉಭೇ ಕುರ್ಯಾದ್‌ 
ಅಭಿಜಿತ್ಯೇಕಾಹಃ ಉಭೇ ಬೃಹದ್ರಥನ್ನರೇ ಕುರ್ಯಾತ್‌ ಇತಿ । ಕಿಮತ್ರ ಬೃಹದ್ರಥನ್ತರ 
ಯೋರೇಕಂ ಪೃಷ್ಠಸ್ತುತ್‌ ಇತರದನ್ಯ ಸ್ತುತೌ ಸ್ಯಾತ್‌) ಕಿಂ ವಾ ಸಮುಚ್ಚಿತಮುಭಯಂ ಪೃಷ್ಠ 
ಸ್ಪತೌ? ಇತಿ | ಸಂಶಯಃ | ಪ್ರಕೃತೌ ದ್ವಯೋರ್ವಿಕಲ್ಪಿತತ್ವಾದೇಕಸ್ಥಿನ್‌ ಪ್ರಯೋಗೇ ಏಕಸ್ಯ 
ಪೃಷ್ಠತ್ವಾದನೃತ್ರಾಪಿ ತಥಾತ್ವಂ ಯುಕ್ತಮ್‌ | ತಥಾ ಸತ್ಯವಶಿಷ್ಠಂ ಸಾಮ ಸರ್ವಪೃಷ್ಠ 
ವಿಶ್ವಜಿನ್ಯಾಯೇನ ಸ್ತೋತ್ರಾನ್ನರೇ ಪ್ರಯೋಕ್ತವೃಮ್‌ ಇತಿ ಪೂರ್ವ ಪಕ್ಷ: | ತಾದೃಗ್ವಚನಾ 
ಭಾವೇನಾತ್ರ ವಿಶ್ವಜಿತ್‌ ವೈಷಮ್ಯಾತ್‌ ಪ್ರಕೃತಿವದ್‌ ವಕಲ್ಪೇ ಸತಿ ಪುನರ್ವಿಧಾನವೈಯ 
ರ್ಥ್ಯಾತ್‌ ಸಮುಚ್ಚೆಯಃ - ಇತಿ ರಾದ್ದಾನಃ ॥ 


ಬ ಛು 
ಬಹದದಃ ಖಾದಿರಾಶ ವಿಕಲಾ. ನಿಯತಾ ಉತ ॥ 
ಲ ಜಿ ಚ ಯೆ 


ಎಕಲ್ಪಾಾಶ್ಹೋದಕ ಪ್ರಾಪ್ತೇರ್ನಿಯತಾಃ ಸ್ಕುಃ ಪುನರ್ವಿಧೇಃ ॥ 
ಜ್ವೆ.ನ್ವಾ. ಏ. ೦.೭.೧೬. !! 


ಕ್ಷಚಿದ್‌ ವಿಕೃತೌ ಶ್ರೂಯತೇ ಬೃಹತ್‌ ಪೃಷ್ಠಂ ಭವತಿ ಅತಿ । ತ್ರೈಧಾತವೀಯೇ ಶ್ರೂಯತೇ 
ಯವಮಯೋ ಮಧ್ಯಮಃ ಇತಿ । Sidi ಶ್ರೂಯತೇ Ps ಯೂಪೋ ಭವತಿ 
ಇತಿ | ತತ್ರ ಬೃಹದ್ರಥನ್ನರಯೋಃ ವ್ರೀಹಿಯವಯೋಃ ಖಾದಿರ ಬೈಲ್ವಾದೀನಾಜ್ಞು ಪ್ರಕೃತ” 
ಎಕಲ್ಪಿತತ್ವಾದತ್ರಾಪಿ ಚೋದಕೇನ ವಿಕಲ್ಲಿತಾ ಇತಿ ಚೇತ್‌ ಪುನರ್ವಿಧಾನ ವೈಯರ್ಥ್ಯಾತ್‌ 
ಪರಿಸಂಖ್ಯಾ ತು ದುಷ್ಟತ್ವಾತ್‌ ನ ಶಂಕ್ಯಾ | ತಸ್ಮಾ ನ್ನಿಯತಾಃ ಕೋಟ್ಯನ್ನರ ತ್ವರ್ಥಾನ್ನಿವರ್ತ್ತತೇ || 
ವಿಪ್ರಗಾನಂ ವಿಕಲ್ಪಿತಮ್‌ - 

ಉನ್ನೇಯೋ ಬ್ರಹ್ಮಗಾನಸ್ಯ ನಿಷೇಧೋವಿಹಿತ ಸ್ತುತಿಃ । 

ವಿಕಲ್ಲಿತೋ ವಾ ಶೂನ್ಯೋತಪಿ ವಪೋತ್ಸೇದ ಇವ ಸ್ತುತಿಃ ॥ 

ವಿಧ್ಯನನ್ನಯತೋತಸ್ರೋತ್ರಂ ಬ್ರಹ್ಲೋದಾತಾ ತಥಾ ಸತಿ | 

ಎ ೧ 

ವಿಷಯ್ಛೆಕ್ಕಾದ್ದಿಕಲ್ಲೋತತ್ರ ಷೋಡಶಿಗ್ರಹವನ್ನತಃ ॥ ಜೈೆ.ನ್ಯಾ.ಎ. ೧೦.೮.೬. ॥ 
ಆಧಾನೇ ವಾಮದೇವ್ಯಾದಿ ಸಾಮ್ನಾಂ ಗಾನಾನಿ ವಿಹಿತಾನಿ, ಆಧಾನ ಏವೇದಮಹಪರ 
ಮಾಮ್ನಾಯತೇ । ಉಪವೀತಾ ವಾ ಏತಸ್ಯಾಗ್ನಯೋ ಭವನ್ನಿ । ಯಸ್ಯಾಗ್ಹ್ಯಾಧೇಯೇ ಬ್ರಹ್ಮ 
ಸಾಮಾನಿ ಗಾಯತಿ ಇತಿ ।ಟ ಉಪ ಶಬ್ದಃ ಸಾಮೀಪ್ಯಂ ಬ್ರೂತೇ, ವಿಗತಾಃ ಕಾಲ ವಿಲಮೃ 
ಮನ್ತರೇಣ ಪರೈಸ್ತಕ್ತಾ ಇತ್ಯರ್ಥಃ 1 ಅನಯಾ ನಿನ್ನಯಾ ಬ್ರಹ್ಮಣಃ ಸಾಮಗಾನ - ನಿಷೇಧ 
ಉನ್ನೀಯತೇ, ಸ ನಿಷೇಧ ಉದ್ದಾತುರ್ವಿಹಿತಂ ವಾಮದೇವ್ಯಾದಿ ಸಾಮಗಾನಂ ಸತಿ । ನನು 
ಬ್ರಹ್ಮಣಃ ಸಾಮಗಾನಮಪ್ರಸಕ್ತಂ ತತಸ್ತನ್ನಿಷೇಧೋತತ್ಯನ್ನಮಸಮೃ್ಭಾವಿತ ತ್ಹಾಚ್ಚಶವಿಷಾಣವ 
ಚ್ಚೂನ್ಯಃ । ನ ಹಿ ವನ್ಸ್ಯಾಪುತ್ರೋ ವಾ ತದ್ವಧೋ ವಾ ಸಮ್ಪಾವ ಯಿತುಂ ಶಕೃತೇ । ತಥಾಸತಿ 
ತಾದೃಶೇನ ಕಥಂ ಸ್ತುತಿಃ? ಇತಿ ಚೇತ್‌ ವಪೋತ್‌ ಖೇದವತ್‌ ಇತಿ ಬ್ರೂಮಃ । "ಸ 
ಆತ್ಮನೋವಹಪಾಮುದಖಿದತ್‌' ಇತ್ಯನೇನಾ ತ್ಯನ್ಹಾ ಸಮ್ಮಾವಿತಾರ್ಥೇನ ಯಥಾ ಪ್ರಾಜಾ 
ಪತೃಸ್ಯ ತೂಪರಸ್ಯ ಅಜಸ್ಯ ಎಧಿಃ ಸೂಯತೇ, ತದ್ದತ್‌ ಅತಿ ಪ್ರಾಪ್ತೇ ಬ್ರೂಮಃ | ನೇದಂ 
ವಾಮಜೇವ್ಯಾದಿ ಸ ಸಾಮ ವಿಧೀನಾಂ ಸ್ತೋತ್ರಂ ಭವಿತುಮರ್ಹತಿ । ವಿಧೀನಾಮನೇಕತ್ವೇನ ಸ್ವ 
ಸನ್ನಿಧಿ ಪಠಿತೈರರ್ಥವಾದೃರ್ನಿರಾಕಾಂಕ್ಷತ್ವೇನ ಚ ತದನ್ವಯಾಯೋಗಾತ್‌ ಕಾ ತರ್ಹ್ಯಸ್ಯ.: 

ಗತಿಃ? ಇತಿ ಚೇತ್‌ । ಉಚ್ಯತೇ ಬ್ರಹ್ಮ ಶಬ್ದೋತತ್ರ ವಿಪ್ರತ್ವ ಜಾತಿದ್ವಾರೇಣೋ 


ಸಸ 
ವ 
ವಾಕ್ಯಸ್ಯ 


೨೧೩ 
ದ್ಲಾತಾರಂ ಬ್ರೂತೇ । ಯಸ್ಯ ಚ ಗಾನಂ ಪ್ರಸಕ್ತಂ ತಸ್ಥಿನ್ನಿಷೇಧೇ ಸತಿ ವಿಧಿ ನಿಷೇಧಾಭ್ಯಾಮೇಕ 


ವಿಷಯಾಭ್ಯಾಮುದ್ಧಾತುರ್ಗಾನಂ ವಿಕಲ್ಪತೇ । ಬ್ರಹ್ಮಸಾಮಾನ್ಯುತ್ಕರ್ಷಃ 1 


ಪರ್ಯಗ್ನಿಕರಣೇ, ತ್ಯಾಗ ಆಲಮ್ಬೋ ಬ್ರಹ್ಮಸಾಮನಿ । 
ಕರ್ಮಶೇಷ ನಿಷೇಧಶ್ಚ ಕರ್ಮಾನರ ವಿಧಿರ್ಭವೇತ್‌ ॥ 


ಕಿಂ ಚೋತ್ಕರ್ಷೊೋವಶಿಷ್ಟಸ್ಯಹ್ಯಾರಣ್ಯೋಕ್ತಿವದಾದಿಮುಃ I 


ದ್‌ ದ್‌ೆ ಲ 
ಅದೃಷ್ಟ ವಾಕ್ಕಭೇದಾಪ್ರೇರ್ದ್ರವ್ಯಾಭೇದೇನಶ್ಚಾನ್ನಿಮಃ ॥ ಜೈ.ನ್ಯಾ.ಎ. ೧೧.೨.೧೨ 


ವಾಜಪೇಯೇ ಸಪ್ತದಶಪ್ರಾಜಾಪತ್ಕಾನ್‌ ಪಶೂನ್‌ ಸಇಸ್ತಿನುತ ಅತಿ ಪ್ರಕೃತ್ಯ ಶ್ರೂಯತೇ 
ತಾನ್‌ ಪರ್ಯಗ್ಗಿಕೃತಾನುತ್ಸೃಜತಿ ಇತಿ, ಬ್ರಹ್ಮ ಸಾಮ್ಮ್ಯಾಲಭತ ಇತಿ | ಸಪ್ತದಶಸು ಪಶುಷು 
ಪರ್ಯಗ್ನಿಕರಣೇತನುಷ್ಠಿತೇಸತ್ತುತ್ತರಕಾಲಭಾವೀ ಕರ್ಮಶೇಷಃ । ಉತ್ಸರ್ಗ ಶಬ್ದೇನ 
ನಿಷಿಧ್ಧತೇ । ಅಶ್ಚಮೇಧೇ ಪರ್ಯಗ್ನಿಕೃತಾನ್‌ ಆರಣ್ಯಾನುತೃಜತಿ ಇತ್ಯತ್ರ ಕರ್ಮಶೇಷ 
ನಿಷೇಧಸ್ಯ ಪ್ರತಿಪನ್ನತ್ವಾದತ್ರಾಪಿ ತಥಾತ್ವೇನ ಸಪ್ತದಶ ಪಶವಃ ಪರ್ಯಗ್ನಿ ಕರಣಾನ್ರಾಃ 
ಸಮಾಪ್ಯಾಃ | ಆಲಭತಿನ ಚ ಬ್ರಹ್ಮಸಾಮಕಾಲೇ ಕರ್ಮಾನ್ತರಮ್‌ ಇತಿ ಪ್ರಾಪ್ತೇ, ಬ್ರೂಮಃ । 
ಕರ್ಮಾನರವಿಧ್‌ ಸಪ್ತದಶಪಶುಜನ್ಯಾದೃಷ್ಟಾದ್‌ ಭಿನ್ನಂ ಕಿಇಗ್ಸಿ ದದೃಷ್ಟಂ ಕಲ್ಬೇತ ! ವಾಕ್ಯ 
ಭೇದಶ್ಚ ಪ್ರಾಪ್ನುಯಾತ್‌ । ಕಿಣ್ಚು ಬ್ರಹ್ಮಸಾಮ್ಚ್ಯಾಲಭತೇ ಇತ್ಯತ್ರ ದ್ರವ್ಯ ದೇವತಯೊ:ರ 
ಶ್ರವಣಾತ್‌ ನ ಕರ್ಮಾನ್ಹರ ವಿಧಿಃ ಸಮೃವತಿ ॥ 


ಅತ್ರೇದಂ ತತ್ವಮ್‌ ಶಬ್ದಾನರಮ್‌ ಅಭ್ಯಾಸಃ ಸಂಖ್ಯಾ ಗುಣಃ ಪ್ರಕ್ರಿಯಾಮ್‌ 
ನಾಮಧೇಯಮ್‌ ಅತಿ ಷಟ್‌ ಕರ್ಮ ಭೇದ ಹೇತವಃ ಸ್ವೀಕುರ್ವನ್ತಿ ಜೈಮಿನೀಯಾಃ 
ತಥಾಹಿ, ಜೈಮಿನೀಯೇ ದ್ವಿತೀಯ ದ್ವಿತೀಯೇ ಪ್ರಥಮಂ ಸೂತ್ರಮ್‌ - ಶಬ್ದಾನ್ನರೇ 
ಕರ್ಮಭೇದಃ ಕೃತಾನುವನ್ನತ್ವಾತ್‌ ಇತಿ! ಯಜತಿ ಜುಹೋತಿ ದದಾತೀತ್ರೇವಮಾ ದಾಯೋ 
ಬಹವಃ ಕ್ರಿಯಾಶಬ್ದಾಃ ಶ್ರೂಯನ್ರೇ ತತ್ರ ಸರ್ವತ್ತೈೆವ ಭಾವಯೇತ್‌ ಇತಿ ಸಮಂ ಪ್ರತೀಯತೇ 
| ಏವಣ್ಚು ಭಾವನಾವಾಚಕತ್ವಾಂಶೇ ಏಕತ್ವ್ಯೇಇಪಿ ಕೃತಾನು ಬನ್ನತ್ವಾತ್‌ ಯಜ್ಯಾದಿ ಧಾತು 
ರೂಪಾನುಬನ್ನಕೃ್ಕತಭೇದಾತ್‌  ಶಬ್ದಾನ್ರರತ್ವಂ ಸ್ವೀಕಾರ್ಯ ಮೇವ ಸತ್ಯೇವಂ 
ಕರ್ಮಭೇದೋಪ್ಯಾಗತಃ - ಇತಿ ತದರ್ಥಃ ॥ 


ಸೋಮೇನ ಯಜೇತ "ಹಿರಣ್ಯಮಾತ್ರಾಯಾಯ ದದಾತಿ' "ದಾಕ್ಷಿಣಾನಿ ಜುಹೋತಿ' 
ಇತ್ಯಾದಿ ತದುದಾಹರಣಮ್‌ | ತದೇತನ್ನಾ ಕಿ ಯೇ ನಾತ್ರ ಕರ್ಮಭೇದಶಜ್ಯಾ ಅಪವಾದಹಪಾದ 


೨೧೪ 

ಗತ ವಎಂಶತಿತಮ ಸೂತ್ರಾನುಸಾರೇಣ ಚ ಸಮಾಧಾನಮ್‌ । ತದ್ದಿ ಸೂತ್ರಮ್‌ - ಅದ್ರ 
ವೃತ್ವಾತ್‌ ಕೇವಲೇ "ಕರ್ಮಶೇಷಃ ಸ್ಕಾತ್‌' ಇತಿ । ಕೇವಲೇ ದ್ರವ್ಯ ದೇವತಾ ರಹಿತಾವಾಕ್ಕೇ 
"ಕರ್ಮಶೇಷಃ ಸ್ಯಾತ್‌ ಕರ್ಮಣಃ ಉಕ್ತಸ್ಯ ಶೇಷಃ ಅನುವಾದಾದಿರೂಪಃ ಸ್ವೀಕಾರ್ಯೋ ಭವತಿ 
| ಕುತಃ) "ಅದ್ರವೃತ್ವಾತ್‌ ದ್ರವೃಮಿತ್ಯುಪಲಕ್ಷಣಂ ದೇವತಾಯಾ ಅಪಿ ಕೇವಲೇ ಇತಿ 
ಸಮ್ಪನ್ನಾತ್‌ ದ್ರವ್ಯದೇವತಯೋರಶ್ರವಣಾತ್‌ ಇತಿ ತದರ್ಥಃ 1 ಅತ ಏವೋಕ್ತಮ್‌ - 
ಧ್ರೌವಂ ಸಾಧಾರಣಂ ದ್ರವ್ಯ ದೇವತಾ ಮಾನ್ತವರ್ಣಿಕೋ । ರೂಪವನ್ಮ್‌ ತತೋ ಯಾಗಿ 
ವಿಧೀಯೇತೇ ಪೃಥಕ್‌ತಯಾ | ಇತಿ ॥ 


ತಸ್ಮಾತ್‌ ಪರ್ಯಗ್ನಿಕರಣಾನನ್ನರಮೇವ ಕಾರ್ಯಸ್ಯ ಸಪ್ತದಶ ಪಶೂನಾಮಾಲ 
ಮ್ಬಾದಿ ಶೇಷಸ್ಯ ಬ್ರಹ್ಮಸಾಮ ಕಾಲೇ ಉತ್ಕರ್ಷೂೋ ವಿಧೀಯತೇ । ತಥಾಸತಿ ಅರ್ಥ ಪ್ರಾಪಿಃ 
ಪರ್ಯಗ್ನಿಕರಣಾನನ್ತರ್ಭಾವಿಕರ್ಮ ವ್ಯಾಪಾರೋಪರಮ ಉತ್ಪರ್ಗ ಶಬ್ದೇನಾನೂದ್ಯತೇ' ॥ 
ಅತ್ರ ಹಿ ಪ್ರಜಾಪತಿರ್ದೇವತಾ ಯಸ್ಯ ಪಶೋಃ ಸ ಪ್ರಾಜಾಪತ್ಯಃ ಇತಿ ತದ್ಭಿತಾನ್ಹಂ 
ಪ್ರಾತಿಪದಿಕಂ ವೃತ್ಪಾದ್ಯ ಪಶ್ಚಾತ್‌ ತದ್ಧಿತಾನ್ಪಪ್ರಾತಿಷದಿಕಾರ್ಥಸ್ಯ ಪ್ರಜಾಪತಿದೇವತಾವಿಶಿಷ್ಟ 
ಪಶೋಃ ಕರ್ಮ ಬಹಾೂತ್ವ ವವಕ್ಷಾಯಾಮುತ್ಪನ್ನೇ ಇಮೇದ್ವಿತೀ ಯಾವಿಭಕ್ತಿ ಬಹುವಚನೇ 
ತತ್ರ ಪ್ರಥಮಭಾವಿನ್ಯಾ ದ್ವಿತೀಯಾಎಭಕ್ತೇರೇವ ತಾವತ್‌ ತದ್ದಿತೋತ್ಪತ್ತಿವೇಲಾಯಾ 
ಮನ್ಸಯೋ ನಾಸ್ತಿ । ಕುತಃ? ಪಶ್ಚಾ ದ್ಭಾವಿನೋ ಬಹುವಚನಸ್ಕಾ ನ್ವಯಃ ಏವಂ ಸತಿ ಪ್ರಾಜಾ 
ಪತ್ಯೇತ್ಯನೇನ ತದ್ದಿತಾನ್ತ ಪ್ರಾತಿಪದಿಕೇನ ಏಕಪಶೂವ್ರವ್ಯಮೇಕ ದೇವತೋಪೇತಂ ಯಾಗಸ್ಯ 
ರೂಪಂ ಸಮರ್ಪಿತೇ | ತಾದೃಶಾನಾಂ ಬಹುತ್ವಾಯ ಬಹುವಚನಂ । ಬಹುತ್ವ ವಿಶೇಷಃ 
ಸಪ್ತದಶ ಇತಿ ನಿರ್ದಿಶೃತೇ । ತಸ್ಮಾದಿಹ ಸಂಖ್ಯಯಾ ಕರ್ಮಭೇದಃ ಸತ್ಯೇವಮೇಕಸ್ಮಿನ್‌ ಪಶ್‌ 
ದುಷ್ಟೋ ಸ ಏವಾವರ್ತ್ಯತೆ, ನ ಹಿ ಪಶುಃ ಪಶ್ಚನರಮಾಕಾಂಕ್ಷತಿ, ಅನ್ಯಥಾ ಏಕಸ್ಮಿನ್‌ ಪಶ್‌ೌ 
ದುಷ್ಟೇ ಕೃತಃ ಪಶುಗಣ ಆವರ್ತೈೇತ ತಚ್ಚಾದೃಷ್ಟಾರ್ಥಮಭವಿಷ್ಯಮ್‌ । ವಿಚಾರೋತಯಂ 
ಜೈಮಿನೀಯ ದ್ವಿತೀಯ ದ್ವಿತೀಯ ವಿಂಶತಿತಮೇ ಸತ್ರೇ ತದ್ಭಾಷ್ಟೇ ಭಾಷಿತಂ ಸ್ಸು ಟಮ್‌ ॥ 


ಮನ್ತ್ರ ಲಕ್ಷಣಮಾರಭ್ಯ ಬ್ರಹ್ಮಸಾಮೋತೃರ್ಷಃ ಪರ್ಯನ್ನೆ; ಪೂರ್ವ ಮೀಮಾಂಸಾ 
ಗತೈಃ ಜೈಮಿನೀಯೈ ದ್ವಿಷಷ್ಟಿ ಸಂಖ್ಯಾಕ್ಳಿಃ ಎಚಾರೈಃ । ಜೈ.ನ್ಯಾ.ವಿ. ೧.೨.೪. ಸಾಮವೇದಸ್ಯ 
ಕ್ರತುಷೂ ಪ್ರಯೋಗೋ ವಿಸ್ಪಷ್ಟೀಕೃತಃ । ಅತಃ ಸ ಪ್ರಯೋಜನತ್ವಾತ್‌ ಖುಗ್ವೇದಾದಿವ 
ದೇವಾವಶ್ಯಂ ವ್ಯಾಖ್ಯಾತವ್ಯಃ ॥ 


ಅತ್ರೇದಂ ವೇದ್ಯಮ್‌ ದರ್ಶಿತಾನಾಮೇಷಾಂ ದ್ವಿಷಷ್ಠಿಸಂಖ್ಯಾಕ ವಿಚಾರಾಣಾಂ 
ಜೈಮಿನೀಯ ನ್ಯಾಯವಿಸ್ತರಾದೌ ಚ ತಥಾ ಪರಃ ಪರಃ ಪಾಠಾದರ್ಶನಮ್‌, ಪ್ರತ್ಯುತ ದೃಶ್ಯತೇ 


೨೧೫ 
ಚ ತತ್ರ ಸರ್ವತ್ರ ತೇಷಾಂ ಬಹುವಿಧವಿಷಯಕ ಬಹುವಿಚಾರ ವ್ಯವಾಯ ಕೃತಂ ಮಿಥೋ 
ವಿಭಿನ್ನ ದೇಶ ಸಂಸ್ಥಾನಮ್‌ । ಯದಿ ಚ ಕ್ವಚಿತ್‌ ಕ್ವಚಿತ್‌ ಚತುರ್ಣಾಂ ಪಇಣ್ಣಾನಾಮಧಿ 
ಕರಣಾನಾಂ ವಾ ಸಾಹಿತ್ಯಮಸ್ತಿ, ಹರಂ ನ ತಥಾ ಸರ್ವೇಷಾಮ್‌, ಅಧ್ಯಾಯಪಾದಾಧಿಕರಣ 
ವ್ಯವಾಯಸ್ಯ ತತ್ರ ತತ್ರಾತ್ರ ಚ ಸ್ಫುಟದರ್ಶನಾತ್‌ | ತಥಾ ಚ ಸಾಮವೇದೇ ಕ್ರತು ವಿಷಯಕ 
ವಿಚಾರ ಸಂಖ್ಯಾ ನಿರ್ದ್ದಾರಣೇ ಏವಾಸ್ಯ ತಾತ್ಪರ್ಯಮ್‌ । ಮನ್ತಲಕ್ಷಣಾದಾಬ್ರಹ್ಮಸಾಮೋ 
ತೃರ್ಷಮಿತಿ ಕಥನಂ ನ ನೈರನ್ವರ್ಯ್ಯಪರಮ್‌ 


'ನನ್ನಸ್ಸಿನ್‌ ಸಾಮವೇದೇ ಬ್ರಾಹ್ಮಣಭಾಗಸ್ಯ ವ್ಯಾಖ್ಯಾತುಂ ಯೋಗ್ಯತ್ತೆಪಿ 
ಮನ್ವಭಾಗಸ್ಯ ನ ವ್ಯಾಖ್ಯಾನ ಯೋಗ್ಯತಾಸ್ತಿ । ತತ್ರ ತ್ಯಾನಾಂ ಮನ್ರಾಣಾಂ ಗೀತಿ 
ಮಾತ್ರಾತ್ಮಕತ್ವಾತ್‌ ನ ಖಲು ಪದ ವಾಕ್ಯ ವ್ಯತಿರಿಕ್ತಾಯಾಂ ಸ್ವರಸ್ತೋಭಾದಿ ಸಾಧ್ಯಾಯಾಂ 
ಗೀತ್‌ ಕ್ರಿಯಾ ಕಾರಕ ಯೋಜನಾಭಿವ್ಯಜ್ಯಃ ಕಶ್ಚಿದರ್ಥೊೋಸಸ್ತಿ ಯಸ್ಯಾಭಿವೃಕ್ತಯೇ ಭವತಾ 
ಗೀತಿರ್ವ್ಯಾ ಖ್ಯಾಯೇತ | ಯತ್ತು ಸ್ಪರಾದಿ ಲಕ್ಷಣ ವಿಶೇಷ ಕಥನೇನ ಗೀತಿವ್ಯಾಖ್ಯಾನಂ 
ತತ್ಪೂರ್ವಾ ಚಾರ್ಯೆ ಪುಷ್ಪಸೂತ್ರಕಾರಾದಿಭಿಃ ಏವ ತತ್ತಲ್ಲಕ್ಷಣ ಮನ್ರ ಗ್ರಹಣೇಷು 
ಸಮ್ಪಾದಿತಮ್‌ ಇತಿ | ನ ತತ್ರ ತ್ವಯಾ ಯತಿತವ್ಯಮ್‌ । ಅತಃ ಕಥಂ ಭವತಃ ಮನ್ರಭಾಗ 
ವ್ಯಾಖ್ಯಾ ನಮ್‌? ಅತ್ರೋಚ್ಯತೇ ನ ತಾವದ್‌ ಗೀತಿರ್ನಿರಾಶ್ರಯಾ ತಸ್ಯಾಃ ಯಚ್ಛ್ಯಾಪ್ರಿತತ್ವಾತ್‌ 
| ಅತ ಏವ ಛನ್ಹೋಗಾ ಉಪನಿಷದ್ಯೇವಮಾಮನನ್ವಿ ತಸ್ಮಾ ದೃಚ್ಛದ್ಯೂಢಂ ಸಾಮ ಗೀಯತೇ 
ಇತಿ1 ಛಾಂಉ. ೧.೬.೨. ॥ ಗೀತ್ಯಾಶ್ರಯ ಭೂತಾ ಸೇಯಮೃಗಪಿ ಮನ್ರ್ಯ ಏವ, 
ತೇಷಾಮೃಗೃತ್ರಾರ್ಥವಶೇನ ಪಾದ ವ್ಯವಸ್ಥಾ ಇತಿ ಮನ್ತ್ರ ವಿಶೇಷತ್ವೇನ ಸೂತ್ರಿತತ್ವಾತ್‌ | 
ಜಗಾತೃಕಸ್ಯ ತು ಮನ್ರಸ್ಯ ಕ್ರಿಯಾಕಾರಕಾನ್ವಯಾಭಿವ್ಯಂಗ್ಯೋ ಅರ್ಥೊೋ ಎದೃತೇ।1ಸಚ 
ಕ್ರತ್ನನುಷ್ಠಾನ ಕಾಲೇಇನುಸ್ಥರ್ತ್ತವ್ಯಃ ಇತಿ ಯಗ್‌ ವ್ಯಾಖ್ಯಾನಮವಶ್ಯಂ ಕತ್ತ ೯ವ್ಯಮ್‌ ॥ ಮನ್ವ್ರೈಃ 
ಅರ್ಥಾನುಸ್ಮರಣಂ ತು ನಿರ್ಣೀತಮ್‌ :- 


ಮನ್ರಾ ಉರುಪ್ರಥಮಸ್ವೇತಿ ಕಿಮದೃಷ್ಟೈಕ ಹೇತವಃ 1 
ಯಾಗೇಷೂತ ಪೂರೋಡಾಶ ಪ್ರಥನಾದೇಶ್ವ ಭಾಸಕಾಃ ॥ 


ಬ್ರಾಹ್ಮಣೇನಾಪಿ ತದ್ದಾನಾನ್ನನ್ರಾಾ ಪುಣ್ಣೆಕ ಹೇತವಃ । 
ನ ತದ್ದಾನಸ್ಯ ದೃಷ್ಟತ್ವಾತ್‌ ದೃಷ್ಟಂ ವರಮದೃಷ್ಟತಃ ॥ ಜ್ವೆ.ನ್ವಾ.ಮಾ. ೧.೨. ಲ, /| 


ಉರುಪ್ರಥಸ್ವೋತ್ಕಯಂ ಕಶಿನನ್ನಃ, ತಸ್ನಾಯಮರ್ಥಃ । ಭೋ; ಪ್ರರೋಡಾಶ ತ್ತಂ ಉರು 


ಚ ಆ ಈ 
ಪಿ © ದೆ 
ಎಪುಲತಾ ಯಥಾ ಭವತಿ ತಥಾ ಪಸರ ಇತಿ | ಬವಮಾದಯೊ ಮನ್ತಾ; ಯಾಗ 


೨೧೬ 
ಪ್ರಯೋಗೇಷೂಚಾರ್ಯಮಾಣಾ: ಅದೃಷಮೇವ ಜನಯನಿ | ನತ್ತರ್ಥ ಪ್ರಕಾಶ ನಾಯ 
ಚ ಲಿ ಲಲ ಇವಿ ಸ 

ತದುಚ್ಚಾರಣಮ್‌ । ಪುರೋಡಾಶ ಗ್ರಥನ ಲಕ್ಷಣ ಸ್ಕಾರ್ಥಸ್ಯ ಬ್ರಾಹ್ಮಣ ವಾಕ್ಯೇ ನಾಪಿ 
ಪ್ರಾಪತ್ನಾತ್‌ | ಉರುಪ್ರಥಸ್ವೇತಿ ಪುರೋಡಾಶಂ ಪ್ರಥಯತಿ - ಇತಿ ಹಿ ಬ್ರಾಹ್ಮಣ ವಾಕ್ಯಮ್‌ | 
ನೈತದ್ಯುಕ್ತಮ್‌ । ಅರ್ಥ ಪ್ರತ್ಯಾಯನಸ್ಯ ದೃಷ್ಟಪ್ರಯೋಜನಸ್ಯ ಸಮೃವೇ ಸತಿ ಕೇವಲಾದೃಷ್ಟಸ್ಯ 
ಕಲ್ಪಯಿತುಮಶಕೃತ್ವಾತ್‌ । ತಸ್ಮಾತ್‌ ದೃಶತ್ಯಮಾನಾರ್ಥಾನು ಸ್ಮ್ಥರಣಮೇವ ಯಾಗ ಪ್ರಯೋಗೇ 
ಮನ್ರೋಚ್ಚಾರಣಸ್ಯ ಪ್ರಯೋಜನಮ್‌ ॥। ಬ್ರಾಹ್ಮಣ ವಾಕ್ಕೇನಾರ್ಥಾನುಸ್ಮರಣ ಸಮೃವೇ 
ಮನ್ತ್ರೇಣೈವಾನುಸ್ಥರಣೀಯಮಿತಿ ಯೋ ನಿಯಮಃ ತಸ್ಯ ದೃಷ್ಟಾಸಮ್ಸವಾತ್‌ ಅದೃಷ್ಟಂ 
ಪ್ರಯೋಜನಮಸು ॥ ಅಸ್ಥಿನ್ಹೇವಾಧಿಕರಣೇ ಮತಾನರೇಣ ಪೂರ್ಮೋತರಪಕ್ಷಾವಾಹ - 


ಮನ್ತ್ರಬ್ರಾಹ್ಮಣಯೋರ್ಯದ್ವಾ ಕಲಹೋ. ವಿನಿಯೋಜನೇ ಟ 
ನ ಮನ್ರಲಿಜ್ಞ ಸಿದ್ಧಾರ್ಥ ಮನುವಕ್ತೀತರದೃತಃ || ಜೈ. ನ್ಯಾ. ಮಾ. ೧.೨.೪. ॥ 


ಅಸ್ಯ ಮನ್ತಸ್ಯ ಲಜಕೇನ ವಿನಿಯೋಗೇ ಬ್ರಾಹ್ಮಣ ವಾಕ್ಕಮ್‌ ಅವಿವಕ್ಷಿತಾರ್ಥಂ ಸ್ಯಾತ್‌, 
೧ ಶೆ ಆಪ - ಶೆ 
ವಾಕ್ಕೇನ ವಿನಿಯೋಗೇ ಮನ್ತ್ರ ಲಿಜ್ಲಂ ನ ವಿವಕ್ಷ್ಯೇತ ಇತ್ಯುಭಯೋರ್ವಿರೋಧಾದ 
ಪ್ರಮಾಣ್ಯಂ ಚೋದನಾಯಾ ಇತಿ ಪೂರ್ವಪಕ್ಷಃ | ನಾಯಂ ವಿರೋಧಃ | ಪ್ರಬಲೇನ ಲಿಜಕೇನ 
ವಿನಿಯೋಗ ಸಿದ್ದಾ ವಾಕೃಸ್ಯಾನುವಾದಕತ್ವಾತ್‌ ಇತಿರಾದ್ದಾನಃ ॥ 
11 ಇತಿ ಕೃತ್‌ಸ್ನಸ್ಯ ಭಾಷೃಸ್ಯಾವತರಣಿಕಾ ಸಮಾಪಾಃ ॥. 

ಅರ್ಥಾನುಸ್ಥರಣಾಯ ವ್ಯಾಖ್ಯಾತವ್ಯಾಃ ಸಾಮಯೋನಿ ಭೂತಾಃ ಯಚಃ ಸಂಹಿತಾ 
ಗ್ರನ್ನೇ ಛನ್ಹೋನಾಮಕೇ ಸಮಾಮ್ನಾತಾಃ,` ತಾಃ ಸರ್ವಾಃ ಯಚಃ ಆಮ್ನಾತ - ಕ್ರಮೇಣೇಹ 
ವ್ಯಾಖ್ಯಾಯನ್ತೇ ॥ ನ ಚ ತಾಸಾಂ ಕ್ರತುಷು ಸ್ವಾತನ್ರ್ಯೇಣ ವಿನಿಯೋ ಗೋಪಸ್ತಿ ಬ್ರಾಹ್ಮಣೇನ 
ಸೂತ್ರೇಣ ಚ ವಿನಿಯುಕ್ತಾನಾಂ ಸಾಮ್ನಾಮಾಶ್ರಯತಯಾ ತದುಪಯೋಗಾತ್‌ । ತಸ್ಮಾದ್‌ 
ಯಗ್ವೇದ ವ್ಯಾಖ್ಯಾನಇವೈತದ್ವ್ಯಾಖ್ಯಾನೇ ವಿಶೇಷೇಣ ವಿನಿಯೋಗೋನಾನ್ವೇಷಣೀಯಃ - 
ಪರನ್ಮು ಯಥಾ ಬಯಗ್ಗೇದೀಯಾನಾಮೃತ್ತಿಜಾಮುಪಕಾರಾಯ ಯಗ್‌ಭಾಷ್ಯೇ ಯಚಾಂ 
ಪ್ರತ್ಛೇಕಸ್ಯ ವಿನಿಯೋಗೋ ಜ್ಞಾಪಿತ, ಇಹ ತಥಾ ಅಸ್ಕಾಮೃಚಿ ಇದಂ ಗಾನಂ ತಸ್ಯ ತತ್ರ 
ವಿನಿಯೋಗ ಇತಿ ಸಾಮ್ನಾಂ ವಿನಿಯೋಗಃ ಕಥಂ ನ ಭಾಷಿತಃ - ಇತಿ ನಿರುತ್ತರಕಲ್ಪಃ ಪ್ರಶ್ನ 
ಉಜ್ಜಮೃತೇ ॥ ಸಾಮಾನ್ಯೇನ ತು ಎನಿಯೋಗೋ ಯದ್ಯಪಿ ಬ್ರಹ್ಮಯಜ್ಞ ವಿಷಯೋಪಸ್ತಿ 
ತಥಾಪ್ಯಸ್‌ೌ ಕೃತ್ಸಸ್ಯ ವೈದಸ್ಕೈಕಏವೇತಿ ನಾನ್ವೇಷಣಪ್ರಯಾಸೋಶಸ್ತಿ | ನನ್ವೇವಮಪ್ಶೃಚಾಮೃಷಿ 


೨೧೭ 

ಛನ್ಹೋದೇವತಾನ್ಯವಗನ್ನವ್ಯಾನಿ ಅನ್ಯಥಾ ಪ್ರತ್ಯವಾಯ ಪ್ರಸಜ್ಞಾತ್‌ । ತಥಾ ಚ ಛನ್ಹೋಗಾ 
ಆಮನನ್ತಿ --ಯೋ ಹ ವಾ ಅವಿದಿತಾರ್ಷೇಯ ಛನ್ಹೋದೈವತ ಬ್ರಾಹ್ಮಣೇನ ಯಾಜಯತಿ 
ವಾಧ್ಯಾಪಯತಿ ವಾ ಸ್ಥಾಣುಂ ವರ್ಭತಿ ಗರ್ತ್ತ ವಾ ಪದ್ಯತಿ ಪ್ರವಾಮೀಯತೇ ಪಾಷೀಯಾನ್‌ 
ಭವಾತ ಯಾತಯಾಮಾನ್ಯಸ್ಯ ಛನ್ಹಾಂಸಿ ಭವನ್ಮಥ ಯೋ ಮನ್ರೇ ವೇದ ಸರ್ವಮಾಯುರೇತಿ 
ಶ್ರೀಯಾನ್‌ ಭವತ್ಯಯಾತಯಾಮಾನ್ಯಸ್ಯ ಛಂದಾಂಸಿ ಭವಂತಿ, ತಸ್ಮಾದೇತಾನಿ ಮನ್ರೇ ಮನ್ತ್ರೇ 
ವಿದ್ಯಾತ್‌ ಇತಿ । ಏವನ್ನರ್ಹಿ ತಾಸಾಮೃಚಾಂ ಕ್ರಮವೃತ್ಯಾಸೇನ ಬಹ್ಟೃಚ್ಛಃ ಅಪ್ಯಧೀಯಮಾನ 
ತ್ವಾತ್‌ ತದೀಯಾನು ಕ್ರಮಣಿಕೋಕ್ತಾನ್ಮಷ್ಯಾದೀನ್ಯತ್ರಾನುಸನ್ನೇಯಾನಿ ॥ 


ಸಾಮವೇದ ಸಂಹಿತಾ 
ಛನ್ಹ ಆಚ್ಚೆ ಕಃ 


ಹರಿಃ ಓಮ್‌ : - ವೇದಾಧ್ಯಯನ ಅಧ್ಯಾಪನಾರಂಭ ಸೂಚಕಮ್‌ ಏತದ್ವಾ ಕೈಜು 
ವೈದಿಕ ಸಂಪ್ರದಾಯ ಸಿದ್ದಮ್‌ । ಅಧ್ಯಯನ ಆರಂಭಾವಸಾನಯೋಃ ಓಂಕಾರೋಚ್ಚಾರಣಂ 
ಮನ್ಹಾದಿ ವಿಹಿತಂ ಚ | ತಥಾಹಿ :- 


ಬ್ರಹ್ಮಣಃ ಪ್ರಣವಂ ಕುರ್ಯಾತ್‌ ಆದಾವಂತೇ ಚ ಸರ್ವದಾ 1 
ಸ್ರವತ್ಯನೋಂಕೃತಂ ಸರ್ವಂ ಪರಸ್ತಾಚ್ಚ ವಿಶೀರ್ಯತಿ ॥ ಮನು. ೨.೭೪. ॥ 


ಅಥ ಗ್ರನ್ನಮಧಿಕೃತ್ಯ ಕಿಂಚಿತ್‌ ಬ್ರೂತೇ :- ಆಗ್ನೇಮೈನ್ಹ,ಂ ಪಾವಮಾನಮಿತಿ ಕಾಂಡ 
ತ್ರಯಾತ್ಮಕೋಯೋತ5ಯಂ ಛನ್ಹೋನಾಮಕ ಸಂಹಿತಾಗ್ರಂಥಃ ಯೋತಯಮಾರಣ್ಯ 
ಕೀನಾಧ್ಯಾಯೇನ ಷಟ್‌ ಸಂಖ್ಯಾ ಪೂರಕೇಣ ಸಹ ಷಡ್ಬಿರಧ್ಯಾಯೈರುಪೇತಃ | ತತ್ರ ಪ್ರಥಮೇ 
ಖಂಡೇ ಯಾ ಹುಚಸ್ತಾಃ ಕ್ರಮೇಣೋದಾಹೃತ್ಯ ವ್ಯಾಖ್ಯಾಯನ್ನೇ ॥ ಅಗ್ಗ ಆಯಾಹೀತ್ಯೇಷಾ 
ಭರದ್ವಾಜೇನ ದೃಷ್ಟಾ ಗಾಯತ್ರೀ ಆಗ್ನೇಯೀ ॥ 


ಸಂಹಿತಾ ಲಕ್ಷಣತ್ಸೇವಮುಕ್ತಮ್‌ - ನಿರು.೧.೧೭. ॥ ಪರಃ ಸನ್ನಿಕರ್ಷಃ ಸಂಹಿತಾ, ಪದ 
- ಪ್ರಕೃತಿಃ ಸಂಹಿತಾ, ಪದಪ್ರಕೃತೀನಿ ಸರ್ವ ಚರಣನಾಂ ಪಾರ್ಷದಾನಿ ಇತಿ ಅತ್ರ ಭಾವ್ಯಮ್‌ | 
'ಪರಃ' ಪ್ರಕೃಷ್ಟೋಯಃ "ಸನ್ನಿಕರ್ಷ? ಸಂಶ್ಲೇಷಃ ಪರಸ್ಪರೇಣ ಸ್ವರಾಣಾಂ ಸ್ವರಾಧಿರೂಢಾನಾಂ , 
ವ್ಯಜ್ಜುನಾಇ್ಚು ಸಾ "ಸಂಹಿತಾ' ಇತ್ಯುಚ್ಛತೇ 1 ಸಾ ಚ ಪುನರಿಯಂ "ಪದಪ್ರಕೃತಿಃ ಸಂಹಿತಾ' ಅತ್ರ 
ದ್ವಿವಿಧಾ ವರ್ಣಯನ್ನಿ 1 ಪದಾನಾಂ ಯಾ ಪ್ರಕೃತಿಃ ಸೇಯಂ ಪದಪ್ರಕೃತಿಃ ಸಂಹಿತಾ ಎಕಾರಸ್ಯ 
ಸಂಹಿತಾತೋಹಿ ಪದಾನಿ ಪ್ರಕ್ರಿಯನ್ನೇ, ತಸ್ಮಾತ್‌ ಸಂಹಿತೈವ ಪ್ರಕೃತಿಃ ವಿಕಾರಃ ಪದಾನಿ 
ಇತ್ಯೇವಮೇಕೇ ಮನ್ಯನ್ನೇ ಅಪರೇ ಪುನಃ ಸಸ ಪ್ರಕೃತಿ ಸಂಹಿತಾ ಇತಿ 1 ಪದಾನಿ 


೨೧೮. 
ಕೃತಿರ್ಯಸ್ಕಾಸೇಯಂ ಪದಪ್ರಕೃತಿರಿತಿ, ಕಿಂ ಕಾರಣಮ್‌? ಪದಾನ್ಯೇವ ಹಿ ಸಂಹತ್ಯಯಾನಾ 
ಸಂಹಿತಾ ಭವತಿ ತಸ್ಮಾತ್‌ ಪದಾನ್ಯೇವ ಪ್ರಕೃತಿಃ ವಿಕಾರಃ ಸಂಹಿತಾ ಇತಿ | ಏವಣ್ಣು ಕೃತ್ವಾ ಪದ 
ಪ್ರಕ್ಷತೀನಿ ಸರ್ವಚರಣಾಮ್‌ ಪಾರ್ಷದಾನಿ ಸರ್ವೇಷಾಂಚರಣಾನಾಂ ಸರ್ವಶಾಖಾನರಾ 
ಣಾಮಿತೃರ್ಥಃ | ಕಿಮ್‌ ।ಃ ಪಾರ್ಷ ದಾನಾಂ ಸ್ವಚರಣ ಪರ್ಷದ್ಯೇವ ಯ್ಳೆಃ ಪ್ರತಿಶಾಖಾ ನಿಯತ 
“A ಹ ) ಆರ್ಯಾ 

ಮೇವ ಯದಾವಗ್ರಹಂ ಪ್ರಗೃಹ್ಯ ಕ್ರಮಸಂಹಿತಾ ಸ್ಪರಲಕ್ಷಣಮುಚ್ಛತೇ ತಾನೀಮಾನಿ ಪಾರ್ಷ 
ದಾನಿ ಪ್ರಾತಿಶಾಖ್ಯಾ ನೀತ್ಯರ್ಥಃ । ಆಹ ಕಿಂ ತೇಷಾಂ? ಇತಿ ಉಚ್ಯತೇ | ತಾನಿ "ಪದ ಪ್ರಕೃತೀನಿ 
ಪದಂ ಏಷು ಸಂಹಿತಾಯಾಃ ಪ್ರಕೃತಿತ್ವೇನ ಚಿನ್ನತೇ ತಾನೀಮಾನಿ ಪದ ಪ್ರಕೃತೀನಿ' ತೇಷಾಮಪಿ 
ಸ ಏವ ಸಮಯಃ ಇತ್ಯಭಿಪ್ರಾಯಃ Il 


ಆಹ ಕಿಮ್ದುನರತ್ರ ಸಾಧೀಯಃ? ಪದಾನಾಮ್‌ ಪ್ರಕೃತಿತ್ವಮ್‌? ಸಂಹಿತಾಯಾ 
ಎಕಾರತ್ವಮ್‌? ಉತ ವಾ ಎಕಾರತ್ವಮ್‌ ಪದಾನಾಮ್‌? ಪ್ರಕೃತಿತ್ವಂ ಸಂಹಿತಾಯಾಃ? ಇತಿ । 
ಉಚ್ಯತೇ - ಸಂಹಿತಾಯಾಃ ಪ್ರಕೃತಿತ್ವಂ ಜ್ಯಾಯಃ । ಆಹ ಕಿಂ ಕಾರಣಮ್‌ ಉಚ್ಯತೇ? ಮನ್ರೋ 
ಹೃಭಿವ್ಯಜ್ಯಮಾನಃ ಪೂರ್ವಂ ಯಷೇಃ ಮನ್ತ್ರ ದೃಶಃ ಸಂಹಿತಯ್ಯೆವಾಭಿವ್ಯಜ್ಯತೇ ನಪದೈಃ । ಅತಶ್ಚ 
ಸಂಹಿತಾಮೇನಂ ಪೂರ್ವಮಧ್ಯಾಪ ಯನ್ನನೂಚಾನಾಃ ಬ್ರಾಹ್ಮಣಾ ಅಧೀಯತೇಚಾಧ್ಯೇ 
ತಾರಃ | ಅಪಿ ಚ ಯಜ್ಞಕರ್ಮಣಿ ಸಂಹಿತಾಯೈವ ವಿನಿಯುಜ್ಯನ್ನೇ ಮನ್ರಾಃ ನ ಪದೈಃ । ಯದಿ 
ಹಿ ಪದಾನಿ ಪ್ರಕೃತಿರ ಭವಿಷ್ಯಮ್‌, ಸಂಹಿತಾ ಪದೈರೇವ ಮನ್ತೋಇಭಿವ್ಯಜ್ಯೇತ ಪದಾನ್ಯೇವ ಚ 
ಪೂರ್ವ ಮಧ್ಯಾಪಯಿಷ್ಕನ್‌, ಬ್ರಾಹ್ಮಣಾಃ ಅಧ್ಯೇಷ್ಠನ್ಮ ಚಾಧ್ಯೇತಾರ, ಪದೈರೇವ 
ವಿನಿಯೋಕ್ಷ್ಯನ್ತ ಮನ್ವ್ರಾಃ ಕರ್ಮಸು । ನ ತ್ವೇತತ್‌ ಸರ್ವಮಸ್ತಿ । ತಸ್ಮಾತ್‌ ಏಕೈರ್ವಿಶೇಷ್ಠೆಃ 
ಹೇತುಭಿಃ ಸಂಹಿತೈವ ಪ್ರಕೃತಿರ್ನಪದಾನೀತಿ ಪಶ್ಯಾಮಃ ಇತಿ ॥ ಸಂಹತ್ಯಪಠಿತಾಃ ಯತ್ರ 
ಮನ್ನಾ; ಸಾ ಸಂಹಿತೇತಿ ಸ್ಫುಟಾರ್ಥಃ ॥ 


ಅಸ್ಯ ಹಿ ಸಾಮವೇದಸ್ಯ ಚತ್ವಾರಃ ಸಂಹಿತಾಗ್ರನ್ಹಾ, ತತ್ರ ವೇದ ಸಾಮೋಹ 
ಗಾನನಾಮಕ್‌ ಗಾನಗ್ರನ್ನ ದ್ಲೌ ಮುಖ್ಕೌ ಛನ ಉತರಾಭಿಧೌ ಆರ್ಚಿಕ ಗ್ರನ್ನೌ ದೌ 
ಐ ನ ರ' “ಎ ಹ ಇ ವ 

ತದಾಧಾರಭೂತ್‌ ತತ್ರ ಛನ್ಹೋನಾಮಕೇ ಪೂರ್ವಾರ್ಚಿಕೇ ಕಾಣ್ಣ ತ್ರಯುತ್ಛಿಕ 
ಸಂಹಿತಾಗ್ರನ್ನೇ ಅಧ್ಯಾಯಾಃ ಪಂಚ ವರ್ತನ್ಹೇ ಆರಣ್ಯಾಭಿಶ್ಚಾಪರೋ ಧ್ಯಾಯಃ ಕ್ರೋಡ 
ಪತ್ರಮಿವ ಚ, ಸ ಷಷ್ಠಃ । ತದಯಂ ಛನ್ಹೋ ಗ್ರನ್ನಃ ಷಡಧ್ಯಾಯಾತ್ಮಕಃ ಸಮೃನ್ನಃ | ತತ್ರಾತ್ರ 
ಪ್ರಥಮೇನಧ್ಯಾಯೇ ಯಾವನ್ನೋ ಮನ್ರಾವಿದ್ಯನ್ನೇ ತೇ ಸರ್ವೇ ಏವ ಅಗ್ನಿಮನು 
ಕೂಲಯಿತುಂ ಕ್ರತುಷು ನಿಯುಜ್ಯನ್ರೇ ತತಸ್ತತ್‌ ಸಮುದಾಯಃ ಆಗ್ನೇಯಂ ಕಾಣ್ಣಮಿತ್ಯುಚ್ಛತೇ 
| ಅಗ್ನಿರ್ದೇವತಾ ಅಸ್ಯೇತಿ, ವಿಗ್ರಹೇ ಸಾಸ್ಯದೇವತಾ ಇತ್ಯಧಿಕಾರೇ ಅಗ್ನೇರ್ಡಕ್‌, ಇತಿ ಅಗ್ನಿ 


೨೧೯ 
ಶಬ್ದಾತ್‌ "ಢಕು' ಪ್ರತ್ಯಯೇ ವಿಹಿತೇ ತಥಾರೂಪಂ ತಥಾವಿಧೋರ್ಥಶ್ಚ ಪ್ರತಿಪದ್ಯತೇ । ಏವಂ 
ದ್ವಿತೀಯಾದ್ಯಧ್ಯಾಯತ್ರಯಾತ್ಮಕಮೈನ್ಹ,ಂ, ಪಣ್ಣುಮಾಧ್ಯಾಯಾತ್ಮಕಂ ಪಾವಮಾನಮ್‌, ಷಷ್ಠ 
ಮಾರಣ್ಯಕಮ್‌, ಅರಣ್ಯೋಧ್ಯೇತವ್ಯ ತಯಾ ತಸ್ಯ ತಥಾವಿಧಂ ನಾಮಧೇಯಮ್‌ ॥ ನನು 
ಗಾನಗ್ರನ್ನಾರಮ್ಟೇ ಗಾಯತ್ರೀಸಾಮೈವ ಶ್ರುತಮ್‌, ತದ್ಯೋನ್ಮಗೇವಪ್ಯಾದ್‌ೌ ವ್ಯಾಖ್ಯಾತುಂ 
ಯುಕ್ತಮಿತಿ ಚೇತ್‌ - ನ ತಸ್ಯಾ ಉತ್ತರಾ ಶ್ರುತತ್ಪೇನ ಅತತ್‌ಸ್ನಾನತ್ವಾತ್‌, ಗಾನಾರಮ್ಬೇಶ್ರುತಿ 
ಸ್ತು ಶ್ರುತತ್ವೇನ ಲೋಕಶಾಸ್ತ್ರಯೋರನುಶಾಸನಾದಿತಿ ಧ್ಯೇಯಮ್‌ ॥ 


ಭರದ್ವಾಜಾದಿ ನಾಮಧೇಯಂ ಪಂಕಜಾದಿವದ್‌, ಯೋಗರೂಢಮ್‌ ಟ ತಥಾಹಿ 
ವಾಜಸ್ಯಾನ್ನಸ್ಯ ಭರಣಾದ್‌ ಭರದ್ವಾಜಃ । ಯಷ್ಟುಮಸ್ಪಸ್ಯ ಮೇಧಾ ಪ್ರಿಯಾ ಇತಿ 
ಪ್ರಿಯಮೇಧಃ 1 ಭರ್ಜನಾದ್‌ ಭೃಗುಃ । ಅತ್ರೇದಮಸ್ತಿ ವೃತ್ತಮ್‌ ಪ್ರಜಾಪತಿನಾ ಆತ್ಮೀಯಂ 
ಶುಕ್ರಮಗ್ನ್‌ ಹೂತಮ್‌ ತತ್ತೇ ಅರ್ಚಿಷಿ ಜ್ವಾಲಾಯಾಂ ಸ ಮಹರ್ಷಿರುತ್ನನ್ನಃ ವ್ಯಪಗತೇ 
ತ್ಥಿನ್ನರ್ಚಿಷಿ ಯೋಇನಜಾಾರೇಷು ಜಾತ ಸ "ಅಜ್ಗ್‌ರಾ? 1 ಅತ್ರೈವ ಅಜ್ಜಾ ರೇಷು 
ಜಾತಸ್ಪತೀಯಃ "ಅತ್ರಿ' ವೃತಂ ಕರ್ಮ ಮಹಿಮಹತ ಅಸ್ಯ ಇತಿ "ಮಹಿವ್ರತಃ ಇತ್ಯೇವಂ ನಾನಾ 
ರೂಪತ್ವಾತ್‌ "ವಿರೂಪಃ' | ಇತ್ಯಾದಿಕಮಭಿಧಾನ ನಿರ್ವಚ ನಮ್‌ ಸ್ಟುಟಮೇತತ್‌ | ನಿರು. 
೩೧೭. ॥ ತದ್ಬಾಷ್ಯೇ ಚ ಏತದ್‌ ಯಕ್‌ಪ್ರಯೋಗ - ಫಲಂ ಭರದ್ವಾಜರ್ಷಿಃ ಸಾಕ್ಷಾತ್‌ 
ಪಶ್ಯನ್‌ ಶಿಷ್ಯೇಭ್ಯೋಸಸ್ಯಾ ಉಪದೇಶಂ ದದೌ ಇತ್ಯರ್ಥಃ | ತಥಾಹಿ, ನಿರುಕ್ತ ಪ್ರಥಮ ಷಷ್ಠ 
ಷಡ್ಡಿಂಶತಿತಮೇ ಸಾಕ್ಷಾತ್‌ ಕ್ರತುಧರ್ಮಾಣ ಯಷಯೋ ಬಭೂವುಃ ತೇತವರೇಭ್ಯೋ 
ಸಾಕ್ಷಾತ್‌ ಕೃತಧರ್ಮಸ್ಯ ಉಪ ದೇಶೇನ ಮನ್ಶಾನ್‌ ಸಮ್ಮಾಹೂಃ ಇತಿ | ಅತ್ರ ಧರ್ಮಪದೇನ 
ತಜ್ಜನ್ಯಂ ಫಲಂ ಗ್ರಾಹ್ಯಂ ತಸ್ಯಾಮೂರ್ತ್ತತ್ವೇನಾದ ಶಕೃತ್ವಾತ ಇತಿ | ಯಷನ್ತಿ ಪರಿಣಾಮಂ 
ಪಶ್ಯನ್ನಿ ಇತಿ ಯಷಯಃ ಇತಿ ಚ ತತ್ರೈವ ತದ್ಬಾಷ್ಯೇ ವಿವೃತಮ್‌ ವಿಸ್ತಾ ರತಃ । "ಉಚ್ಚಾ ವಚ್ಛೆರಭಿ 
ಪ್ರಾಯ್ಕೆ ಜುಷೀಣಾಂ ಮನ್ರದ್ರಷ್ಟಯೋ ಭವನಿ' ಇತಿ । ನಿರುಕ್ತ. ೭.೧,೩/! ಉಚ್ಚಾವಚ್ಛೆರಿತೃ 
ಸ್ಕಕರ್ಮಣಾಂ ಸ್ತುತಿ ನಿನ್ಹಾದ್ಯುತೃಷ್ಟಾಪಕೃಷ್ಟ ಬೋಧಕೈರಿತ್ಯರ್ಥಃ ॥ 


ಗೀಯನ್ನೇ ಸೂಯನ್ನೇ ದೇವತಾ ಅನಯೇತಿ ಗಾಯತ್ರೀ | ತದುಕಮ್‌ । ನಿರು. 
೭೩೬ ॥ ಗಾಯತ್ರೀ ಗಾಯತೇಃ ಸ್ತುತಿ ಕರ್ಮಣಃ - ಇತಿ । ಸೈಷಾ ಅಷ್ಟಾಕ್ಷರಾ ತೃಕ್ಕ್ರಿಭಿಃ 
ಪಾದೈಃ ನಿಬದ್ಧ ಛನ್ಹೋ ವಿಶೇಷಃ ತತ್‌ ಪರಿಸ್ಸುಟಮ್‌ ಛನ್ನೋಗ್ರನ್ನಸ್ಯ ದ್ವಿತೀಯ ಖಣ್ಣೇ ಛನ್ನಃ 
ಇತ್ಯಧಿಕಾರೇ ಗಾಯತ್ರ್ಯಾ ವಸವಃ ಇತ್ಯಾದ್ಯುಕ್ತಿತಃ । ತತ್ರೈವ ನಿರುಕ್ತೇ ತ್ರಿಗಮನಾ ಇತ್ಯುಕ್ತೇಶ್ಚ 
ಛನ್ನಸ್ಮಂ ಚಾಸ್ಯಾಃ ನಿಯತಾಕ್ಷರಾದಿ ಸನ್ನಿವೇಶ ರೂಪಚ್ಛ ದನಾತ್‌ - ತಥಾಸಿ ತತ 
ನೈರುಕ್ತಮ್‌ ಛನ್ಹಾಂಸಿ ಛದನಾದಿತಿ ॥ 


ಸಬು 
ಆಗ್ನೇಯೋ ಅನಯಾ ಯಚಾ ಅಗ್ನಿರ್ದೇವೋಪಾಸ್ಯ ಇತ್ಯರ್ಥಃ | ತಥಾಹಿ. 
ಯತ್ಕಾಮ ಖಯಷಿರ್ಯಸ್ವಾಂ ದೇವತಾಯಾಮಾರ್ಥಪತ್ಯಮಿಚ್ಛನ್‌ ಸ್ತುತಿ ಪ್ರಯಸಶಕ್ಷೀ 
ತದ್ದೈವತಃ ಸ ಮನ್ರೋ ಭವತಿ ಇತಿ | ನಿರು.೭.೧ 1 ಆರ್ಥಪತ್ಯಮರ್ಥಪತೇರ್ಭಾವಮ್‌ 
ಅಮುಷ್ಯಾದೇವತಾಯಾಃ ಪ್ರಸಾದೇನ ಅಹಮಮುಷ್ಯಾರ್ಥಸ್ಯ ಪತಿರ್ಭವಿಷ್ಯಾಮಿತ್ಯಾಕಾರ 
ಮಿತೃರ್ಥಃ || 


1 ಓಂ ನಮಃ ಸಾಮವೇದಾಯ ॥। 
ಸಾಮವೇದ ಸಂಹಿತೆ 
ಭಾಷ್ಯಾವತರಣಿಕೆ - ಕನ್ನ ಡ ಭಾವಾನುವಾದ 


ವಾಜ್ಜಯಗಳೆಲ್ಲಕ್ಕೂ ಒಡೆಯರಾದ ಸರಸ್ವತಿ ಚತುರ್ಮುಖ ಬ್ರಹ್ಮ, ದೇವಗುರು 
ಬೃಹಸ್ಪತಿಗಳಾದಿಯಾಗಿ ಎಲ್ಲರೂ ತಮ್ಮ ಯಾವುದೇ ಕಾರ್ಯಗಳನ್ನೂ ಪ್ರಾರಂಭಿಸು ವಾಗ 
ಗಜಾನನಿಗೆ ನಮಸ್ಕರಿಸಿ ಕೃತಕೃತ್ಯರಾಗಿರುವುದನ್ನನುಸರಿಸಿ ನಾನೂ ಸಹ ಗಜಾನನಿಗೆ 
ನಮಸ್ಕರಿಸುತ್ತೇನೆ. ಯಾರಉಸಿರೇ ವೇದವಾಗಿದೆಯೋ ಯಾವ ವೇದಗಳಿಂದ ಈ ಜಗತ್ತು 
ನಿರ್ಮಾಣವಾಗಿದೆಯೋ ಅಂತಹ ಎದ್ಯಾತೀರ್ಥ ಮಹೇಶ್ವರರನ್ನು ವಂದಿಸುತ್ತೇನೆ. ಅವರ 
ಕೃಪಾಕಟಾಕ್ಷದಿಂದ ಅದೇ ರೂಪವನ್ನು ತಳೆದ ಬುಕ್ಕ ಮಹೀಪತಿಯು ವೇದಾರ್ಥವನ್ನು 
ಪ್ರಕಾಶಿಸಬೇಕೆಂದು ಸಾಯಣಾಚಾರ್ಯರಿಗೆ ನಿರೂಪವನ್ನಿತ್ತನು. 


ಜೈಮಿನೀಕೃತ ಮೀಮಾಂಸಾ ಸೂತ್ರಾನುಸಾರವಾಗಿಯೂ ವೈಯಾಸಕಿ, ಶಾರೀರಕ 
ಎಂದೆಲ್ಲಾ ಹೆಸರಿರುವ ಉತ್ತರಮೀಮಾಂಸಾ ಸೂತ್ರಾನುಸಾರವಾಗಿಯೂ, ವಿಷಯ 
ಸಂಶಯ ಪೂರ್ವಪಕ್ಷ ಉತ್ತರಪಕ್ಷ ಸಂಗತ್ಯಾತ್ಮಕಗಳೆಂಬ ಐದು ಅಧಿಕರಣಗಳಲ್ಲಿ ವಿಸ್ತಾರ 
ವಾಗಿ ವ್ಯಾಖ್ಯಾನ ಮಾಡಿರುವ ನ್ಯಾಯಮಾಲಾ, ನ್ಯಾಯ ವಿಸ್ತರಗ್ರಂಥ ಗಳೆಂಬ ಮನೋಹರ 
ವಾದ ಮೀಮಾಂಸಾ ಶಾಸ್ತ್ರಗಳ ಪುಷ್ಕರಣಿಗಳಲ್ಲಿ ಓದುಗರನ್ನು ಈಜಾಡಿಸಿ ಮುದಗೊಳಿ 
ಸುತ್ತಾ ಕೃಪಾಳುಗಳಾದ ಶ್ರೀ ಸಾಯಣಾಚಾರ್ಯರು ಪೂರ್ವ ಹಾಗೂ ಉತ್ತರ 
ಮೀಮಾಂಸಾಶಾಸ್ತ್ರಗಳ ಪ್ರಮೇಯಗಳನ್ನು ಸಂಗ್ರಹವಾಗಿ ಉಲ್ಲೇಖಿಸಿ ವ್ಯಾಖ್ಯಾನಮಾಡಿ 
ಆದರ ಪೂರ್ವಕವಾಗಿ ಸಾಮವೇದದ ಅರ್ಥವನ್ನು ಪ್ರಕಾಶ ಗೊಳಿಸುತ್ತಿ ದ್ದಾ ರೆ. 

ಉದ್ದಾತೃವೆಂಬ' ಸಾಮವೇದ ಖಯತ್ತಿಜರು ತತ್ವಜಿಜ್ಞಾಸುಗಳೂ ಆಗಿದ್ದರೆ 
ಕೃತಾರ್ಥರಾಗುತ್ತಾರೆ. ಉದ್ದಾತ್ರ ನಾಮಕಃ ಯತ್ತಿಗ್ಗಿಶೇಷಃ । ತಸ್ಯ ಸಾಮವೇದಾರ್ಥ 


೨೨೧ 

ಜ್ಞಾನಮತ್ಯ್ಕಾವಶ್ಯಕಮ್‌ । ಯಜ್ಞೇ ಬಾಹುಲ್ವೇನ ತಸ್ಕೈವ ಸಾಮವೇದೀಯ ಕಾರ್ಯ ಕಲಾಪ 
ಅಧಿಕಾರತ್ವಾತ್‌ ಉದ್ದಾತಾ ಸಾಮವೇದೇನ ॥ ಮನ್ರಾನ್‌ ಕರ್ಮಾಣಿ ಚೋದ್ಧಾತೈವ 
ಕುರ್ಯಾದನಾದೇಶೇ ॥ ಲ್ಯಾಟ್ಕಾಯನ ೪.೧೦೫, ೧.೧೫. ॥ ಯಜ್ಞದ ಕಾರ್ಯಕಲಾಪ 
ಗಳಲ್ಲೂ ಮನ್ತಪಠನದಲ್ಲೂ ಪ್ರಧಾನವಾಗಿ ಭಾಗವಹಿಸಬೇಕಾದ ಉದ್ದಾತ್ಸ ಸಾಮವೇದದ 
ಅರ್ಥವನ್ನು ತಿಳಿದಿರಬೇಕಾದುದು ಅತಿ ಅವಶ್ಯಕ. ಯಾವುದೇ ಯಜ್ಞವು ನೆರವೇರಲು 
ಜ್ಞಾನಕಾಂಡ ಕರ್ಮಕಾಂಡಗಳ ಅರ್ಥವನ್ನು ತಿಳಿದ ಅಧ್ವರ್ಯುವೇ ಮುಖ್ಯವಾಗಿರುವ 
ನಾಲ್ವರು ಖತ್ವಿಜರು ಯಜ್ಞದ ಸಂಪತಾಗಿರುತ್ತಾರೆ - ತತ್ರ ಅಧಿಕಾಂಶಃ ಕರ್ಮಕಾಂಡಃ 
ಕಿಂಚಿದಂಶಃ ಉಪರಿವದ್ಭಾಮಕಃ ಜ್ಞಾನಕಾಂಡಃ । ಪ್ರಾಭಾಕಾರಾದಿ ಮತೇ ಜ್ಞಾನಕಾಂಡೋ 
ನಾಸ್ಕೈವ ॥ 

ಯಜ್ಞಕ್ರಿಯಾ ನಿರ್ವಹಣೆಯಲ್ಲಿ ಸಮಷ್ಟಿಯಾಗಿ ಅಧ್ವರ್ಯುವು ಯಜ್ಞದ ಶರೀರ 
ವಾಗಿರುತ್ತಾನೆ. ಈ ಶರೀರವನ್ನು ಹೋತ್ಸ ಬ್ರಹ್ಮ ಹಾಗೂ ಉದ್ಗಾತೃ ಎಂಬ ಮೂರು ಬಗೆಯ 
ಯತ್ತಿಜರು ಅಲಂಕರಿಸುತ್ತಾ ರೆ. ಶಸ್ತ್ರ ಯಾಜ್ಯಾ ಅನುವಾಕ್ಯಾದಿ ವಿಶಿಷ್ಟ ಮನ್ರ ಗಳಿಂದ ಹೋತ್ಪ 
ಯಜ್ಞವನ್ನು ಶೃಂಗಾರಗೊಳಿಸುತ್ತಾರೆ. ಆಜ್ಯ ಪೃಷ್ಠ ಸ್ತೋತ್ರಾದಿ ಸಾಮಗಾನಗಳಿಂದ ಉದ್ದ್ಗಾತೃ 
ಇದನ್ನು ವೈಭವೋಪೇತ ಗೊಳಿಸುತ್ತಾರೆ. ಈ ಮೂರೂ ಗುಂಪಿನ ಯತ್ವಿಜರಿಂದ 
ಸಂಭವಿಸಬಹುದಾದ ನ್ಯೂನತೆಗಳನ್ನು ಬ್ರಹ್ಮನು ಪರಿಹರಿ ಸುತಾನೆ. ಯಚಾನ್ವ ಮನ್ರದಿಂದ 
ಇದು ಎಲ್ಲರಿಗೂ ತಿಳಿಯುತ್ತದೆ. 


ಯಜ್ಞವನ್ನು ಅಧ್ವರ್ಯುವು  ಯಜುರ್ವೇದದಿಂದ ನಿರ್ವಹಿಸುವುದರಿಂದ 
ಯಜುರ್ವೇದಕ್ಕೆ ಪ್ರಥಮದಲ್ಲೇ ವಾಖ್ಯಾನಮಾಡಿ ನಂತರ ಖುಗ್ವೇದಕ್ಕೆ ವ್ಯಾಖ್ಯಾನವನ್ನು 
ನೀಡಲಾಗಿದೆ. ಸಾಮಗಳು ಯಚೆಗಳನ್ನಾಶ್ರಯಿಸಿರುವುದರಿಂದ ಸಾಮದ ವ್ಯಾಖ್ಯಾನವನ್ನು 
ನಂತರ ಮಾಡಲಾಗಿದೆ. .ಜಿಜ್ಞಾಸುಗಳಿಗೆ ಈ ವ್ಯಾಖ್ಯಾನ ಕ್ರಮವನ್ನು ಹೀಗೆ ತಿಳಿಸಲಾಗಿದೆ. 
ಶರೀರ ಹುಟ್ಟಿದ ನಂತರವೇ ಕೈಕಡಗಾದಿ ಒಡವೆಗಳು ಶರೀರಕ್ಕೆ ಭೂಷಣವಾಗುವುವು. ಈ 
ಕಡಗ ಆದಿ ಒಡವೆಗಳನ್ನಾಶ್ರಯಿಸಿಯೇ ಮಣಿ ಮುತ್ತುಗಳ ಅಲಂಕಾರಾದಿ ಅಸ್ತಿತ್ವ ಪ್ರಕಾಶ 
ವಾಗುವುದು. ಹೀಗೆಯೇ ಯಜುರ್ವೇದ ರೂಪವಾದ ಯಜ್ಞವೆಂಬ ದೇಹಕ್ಕೆ ಯಗ್ವೇದ 
ರೂಪವಾದ ಯಚಿಗಳು ಅಲಂಕಾರರೂಪವಾದ ಒಡವೆಗಳಾಗಿರುತ್ತವೆ. ಈ ಯಚೆಗಳ 
ರೂಪವಾದ ಒಡವೆಗಳನ್ನಾಶ್ರಯಿಸಿಯೇ ಸಾಮವೇದದ ಸಾಮಗಾನವೆಂಬ ಮಣಿ- 
ಮುತ್ತುಗಳು ಶೋಭಾಯಮಾನವಾಗಿ ಪ್ರಕಾಶಿಸುತ್ತವೆ. 


ಎದಿ 


೨೨೨ 

ಅಧ್ವರ್ಯು ಹೋತೃ ಉದ್ಧಾತೃ ಬ್ರಹ್ಮ ಇವರ ಕರ್ತವ್ಯ ಪ್ರತಿಪಾದಕ ಅರ್ಥವನ್ನು 
ಯೋಜಿಸುವುದು ಹೀಗಿರುತ್ತದೆ. ಯಚಾಂ ತೃ; ಮ ಉತ್ತ; ಎಂಬ ೧೦.೭೧.೧೧. ಯಗ್ವೇದ 
ಮನದಲ್ಲಿ ತ್ವ ಶಬ್ದವು ಸರ್ವನಾಮದಲ್ಲಿ ಪಠಿತವಾಗಿದ್ದು ಏಕ - ಒಂದು ಎಂಬ ಶಬ್ದದ 
ಪರ್ಯಾಯವಾಗಿದೆ. ಹೋತ್ಸವೆಂಬ ಹೆಸರಿನ ಯತ್ತಿಜರೊಬ್ಬರು, ತಾವು ಅಧ್ಯಯನ 
ಮಾಡಿದ ಯಚೆಗಳನ್ನು ಯಜ್ಞಾನುಷ್ಠಾನಕಾಲದಲ್ಲಿ ಶಾಸ್ತೋಕವಾದ ಪೂರ್ವಪಕ್ಷ 
ಸಮಾಧಾನಗಳೆಂಬ ಲಕ್ಷಣಗಳಿಂದ ಊಹೆ ಮಾಡಿ ಸಾಂಗತ್ಯವನ್ನು ಕಲ್ಪಿಸಿಕೊಂಡು ಯಜ್ಞತ್ವ 
ವನ್ನು ಪುಷ್ಟಿಗೊಳಿಸುತ್ತಾರೆ. ಉದ್ದಾತ್ಸವೆಂಬ ಹೆಸರಿನ ಖತ್ವಿಜರೊಬ್ಬರು ಶಕ್ಷರಿ ಎಂಬ 
ಹೆಸರಿನ ಛಂದಸ್ಸಿನ ಯಕ್ಕಿನಲ್ಲಿ ಉದಯವಾದ ಗಾಯತ್ವ್ಯಾದಿ ಸಾಮಗಾನಗಳನ್ನು 
ಗಾನಮಾಡುತ್ತಾರೆ. ಬ್ರಹ್ಮನೆಂಬ ಹೆಸರಿನ ಖತ್ತಿಜರೊಬ್ಬರು ಹೋತ ಆದಿ ಯತ್ತಿಜರು 
ವೇದತ್ರಯೀ ವಿಷಯದಲ್ಲಿ ಎಸಗಿರಬಹುದಾದ ಅಪರಾಧಗಳಿಗೆ ಪ್ರತೀಕಾರವಾದ 
ವಿದ್ಯೆಯಿಂದ .... ಯಜ್ಞಸ್ಯ ವಿರಿಷ್ಟಂ ಸಂದಧಾತಿ ಭೇಷಜಕೃತೋ ಹ ವ ಏಷ ಯಜ್ಞೋ 
ಯತ್ಸೈವಂ ವಿದ್‌ ಬ್ರಹ್ಮಾಭವತಿ ॥ ಛಾಂ. ೪.೧೭.೮. ॥ ವೈದ್ಯನಂತೆ ವ್ಯಾಹೃತಿ ಮನ್ತ. ಗಳಿಂದ 
ಅರ್ಪಿಸಲ್ಪಟ್ಟ ಪ್ರಾಯಶ್ಚಿತ್ತ ಆಹುತಿಗಳೆಂಬ ಓಷಧಿಗಳಿಂದ ಯಜ್ಞದಲ್ಲಾಗಿರಬಹುದಾದ 
ಲೋಪದೋಷಗಳನ್ನು ಹೋಗಲಾಡಿಸಿ ಯಜ್ಞವನ್ನು, ಸರಿಪಡಿಸುತ್ತಾರೆ. ತದ್ಯದ್ಧಕ್ಟೋ 


ರಿಷ್ಯೇದ್‌ ಭೂಃ ಸ್ವಾಹೇತಿ ಗಾರ್ಹಪತ್ಯೇ ಜುಹುಯಾತ್‌ .... ॥ ಛಾಂ.ಉ. ೪.೧೭.೪. ॥ 
ಬ್ರಹ್ಮಾ ಯಜ್ಞಂ ಯಜಮಾನಂ ಸರ್ವಾಂಶ್ಚರ್ತಿಜೊಬಭಿರಕ್ಷತಿ.... ॥ ಛಾಂ.ಉ.೪.೧೭.೧೦. 


/! ಈರೀತಿಯಾದ ಪ್ರಕರಣ ಉಪಸಂಹರಣ ವಚನಗಳು ಲಭ್ಯವಿವೆ. ಹೀಗೆ ಏಕಪದದಿಂದ 
ಸಂಕೇತಿಸಲ್ಪಟ್ಟ ಅಧ್ವರ್ಯು ಆದಿ ಖತ್ತಿಜರು ಒಬ್ಬೊಬ್ಬರೂ ತಮಗೆ ನಿಯೋಜಿಸಿರುವ 
ಕಾರ್ಯಗಳನ್ನು ನಿರ್ವಹಿಸಿ ಯಜ್ಞವನ್ನು ಪರಿಪೂರ್ಣಗೊಳಿಸುತ್ತಾರೆ. 


ವೇದಾರ್ಥ ಪ್ರಕಾಶನದಲ್ಲಿ ತೊಡಗಿರುವ ಈ ಗ್ರಂಥದಲ್ಲಿ ವೇದವ್ಯಾಖ್ಯಾನ 
ಮಾಡುತ್ತಿರುವ ಸಂದರ್ಭದಲ್ಲಿ ಯಜುರಾದಿಗಳ ಬಗೆಗೆ ಚರ್ಚಿಸುವುದು ಸೂಕವಲ್ಲ 
ವೆನ್ನುವುದಾದರೆ, ವಾಚನ ಮಾಡಿದ ಮನ್ತ ವಿಶೇಷಗಳು ಆಯಾ ಮನ್ರಗಳನ್ನೊಳ ಗೊಂಡ 
ಯಜುರಾದಿ ವೇದಗಳನ್ನೇ ಲಕ್ಷ್ಮವಾಗಿಟ್ಟುಕೊಂಡಿರುವುದರಿಂದ ಇದೇನೂ ದೋಷವನಿಸು 
ವುದಿಲ್ಲ. ಮನ್ತ ಮತ್ತು ವೇದಗಳೆರಡರ ವಿಶೇಷಗಳ ಬಗೆಗೆ, ಆಪಸ್ತಂಬರು ಮನ್ತ ಮತ್ತು 
ಬ್ರಾಹ್ಮಣಗಳ ಸಮಷ್ಟಿಯ ಹೆಸರೇ ವೇದವೆಂದು ಅಪ್ಪಣೆ ಮಾಡಿದ್ದಾರೆ. 


ಉಪನಿಷತ್ತುಗಳಲ್ಲಿ ಈಶಾವಾಸ್ಯಾದಿ ಕೆಲವು ಮನ್ವಾತ್ಮಕವಾಗಿಯೂ ಕೇನೋ 
ಪನಿಷದಾದಿ ಕೆಲವು ಬ್ರಾಹ್ಮಣಾತ್ಮಕವಾಗಿಯೂ ಇರುವುದರಿಂದ "ಮನ್ತಬ್ರಾಹ್ಮಣ 


೨೨೩ 

ಸಮಷಿರ್ಮೇದಃ? ಉಕ್ತಿಗನುಸಾರವಾಗಿ ಉಪನಿಷತ್ತುಗಳೂ ವೇದವೇ ಆಗಿವೆ. ಆದರೆ 
ಮೀಮಾಂಸಕರು ವೇದದಲ್ಲಿ ಕ್ರಿಯಾಪರವಾಗಿಯೂ ಕರ್ಮಪರವಾಗಿಯೂ ಅರ್ಥೈಕ್ಕ 
ವಾಗುವಂತೆ ಉಪನಿಷತ್ತಿನಲ್ಲಿ ಆಗದೆ ಇರುವುದರಿಂದಲೂ ಕ್ರಿಯಾಪರವಾದ ಅರ್ಥಕ್ಕಿಂತ 
ಅತಿರಿಕವಾದುದನ್ನು ಒಳಗೊಂಡಿರುವುದರಿಂದಲೂ ಉಪನಿಷತ್ತುಗಳಲ್ಲಿ ವೇದತ್ವಎಲ್ಲ 
ವೆಂದು ಅಭಿಪ್ರಾಯಪಟ್ಟು - ಮುಂ.ಉ.೧.೧.೫. ಯಗ್ವೇದ ಯಜುರ್ವೇದ 
"ಸಾಮವೇದಗಳು ಅಪರಾವಿದ್ಯೆ' ಎಂದಿರುವುದನ್ನು ಮುಂದಿಡುತ್ತಾರೆ. ಮನುಸ್ಥೃತಿಯಲ್ಲ 
ಬ್ರಾಹ್ಮಣನು ರಹಸ್ಯ ಉಪನಿಷತ್‌ ಸಹಿತವಾಗಿ ಅಧ್ಯಯನ ಮಾಡಬೇಕೆಂದಿರುವುದನ್ನು 
ಸಾಂಖ್ಯರು ಅನುಮೋದಿಸುತ್ತಾರೆ. ಪ್ರಾಭಾಕರಾದಿಗಳು ಪ್ರವೃತ್ತಿ ನಿವೃತ್ತಿ ವಿಧಿಗಳಿಗಿಂತ 
ಭಿನ್ನವಾದ ಕೇವಲ ವಸ್ತುವಾದೀ ದ್ರವ್ಯ ವಿಷಯ ಭಾಗವೆನ್ನುವುದು ಇಲ್ಲವೆನ್ನುತ್ತಾರೆ. ಈ 
ಮೂರರ ಮನ್ರಭಾಗಾನವಾದ ಈಶೋಪನಿಷದಾದಿಗಳು ಕ್ರಿಯಾಪರವಾದವು ಎಂಬುದೇ 
ಗ್ರಾಹ್ಯವಾದದ್ದು. ಅರ್ಥಾನ್ನರವೆಂಬುದು ಕೇವಲ ಕಾಲ್ಪನಿಕ. ಕೇನೋಪನಿಷದಾದಿಗಳು 
ಬ್ರಾಹ್ಮಣಗ್ರನ್ನವೆಂಬ ಅಭಿಪ್ರಾಯ ಭ್ರಾಮಕವಾದದ್ದು. ವೇದವೇತೃಗಳಾದ ಶಿಷ್ಠರಿಂದ ಇವು 
ಉಪದೇಶಿತವಾಗಿ ಗ್ರಂಥರೂಪವನ್ನು ಪಡೆದು ಆದರಿಸಲ್ಪಡುತ್ತಿವೆ. 


ಗೇಯ, ಅರಣ್ಯಗಾನಗಳಂತೆಯೇ ಅಪೌರುಷೇಯವಾಗಿರುವ "ಊಹ' "ರಹಸ್ಯ' 
ಗಾನಗಳನ್ನು ಪೌರುಷವೆಂದು ಭ್ರಮಿಸುವಂತೆಯೇ, ಬ್ರಾಹ್ಮಣಗ್ರನ್ನ ವಾಜ್ಜಯದ ರಚನಾ 
ಸಾಮ್ಯ ಮಾತ್ರದಿಂದ ಕೇನೋಪನಿಷದಾದಿಗಳು ಬ್ರಾಹ್ಮಣ ಸಾಹಿತ್ಯದ ಗುಂಪಿಗೆ ಸೇರುತ್ತ 
ದೆಂಬುದು ಕೇವಲ ಭ್ರಮೆಯಾಗಿರುತ್ತದೆ. ಸ್ಹಯಂ ನ್ಯಾಯವಿಸ್ತರಣಕಾರರು ಇದು ಪುರುಷ 
ನಿರ್ದೇಶಿತ ಲೇಖನ ಶೈಲಿಯೆಂದು ತಮ್ಮ ಜೈೆನ್ಯಾ. ೨.೧.೭೮ ಉದಾಹರಣೆಗೆ ಅಹೇ 
ಬುದ್ಧಿಯ ಮನ್ವಂ ಮೇ ಗೋಪಾಯ.... ॥ ತೈ.ಬ್ರಾ. ೧.೨.೧.೮೬ನ್ನು ತೆಗೆದುಕೊಂಡು 
ಮನ್ತಲಕ್ಷಣವನ್ನು ತಿಳಿಸಿದ್ದಾರೆ. ....ತಚ್ಚೋದಕೇಷು ಮನ್ರಾಖ್ಯಾ ಇತಿ ಶೇಷೇ ಬ್ರಾಹ್ಮಣ ಶಬ್ದಃ 
ಇತಿ ಚ 1 ತತ್ರ ತೇಷಾಂ ಮನ್ರಾಣಾಂ ಚೋದಕೇಷು ಅಧ್ಯಾಪಕೇಷು ಮನ್ತ ಇತಿ ವ್ಯಾಖ್ಯಾ 
ಪ್ರಸಿದ್ಧಾ... ॥ ಚೋದಕವಾದ ವಿಧಿರೂಪವಾದ ಮನ್ರಗಳೂಸಹ ಬ್ರಾಹ್ಮಣ ಶಬ್ದದಿಂದ 
ಗ್ರಹಿಸಿರುವುದು ಅಧ್ಯಾಪಕರಲ್ಲೂ ಪ್ರಚಲಿತವಾಗಿದೆ. ಇದಕ್ಕೆ ಅಸ್ತಿ ನಾಸ್ತಿ ಅವ್ಯಾಖ್ತ ಆದಿ 
ಆವರಣಗಳೇನೂ ಇಲ್ಲ. ಯಾಜ್ಞಿಕರು ಯಾವುದನ್ನು ಮನ್ರವೆಂದು ಹೇಳುವರೋ ಅದಕ್ಕೆ 
"ಸಮಾಖ್ಯಾನ' ವೆನ್ನುತ್ತಾರೆ. ಅನುಷ್ಠಾನದ ಸ್ಮರಣೆಗಾಗಿ ಮನ್ತಶಬ್ದವನ್ನು 
ಉಪಯೋಗಿಸುವುದರಿಂದ ಈ ಸಮಾಖ್ಯಾನ ದೋಷವರ್ಜಿತವೆಂದು ಪರಿಗಣಿಸಲ್ಪಟ್ಟಿದೆ. 


೨೨೪ 

ಅಗ್ವಾsಧಾನದಲ್ಲಿ ಉಪಯೋಗಿಸುವ "ಅಹೇ ಬುದ್ದಿಯ ಮನ್ರಂ ಮೇ ಗೋಪಾಯ 
. ತೈ.ಬ್ರಾ. ೧.೨.೧.೮೬ದಲ್ಲಿ ಅವ್ಯಾಪ್ತಿ ಅತಿವ್ಯಾಪ್ತಿ ಅಸಂಭವ ಎಂಬ ಮೂರು 
ದೋಷಗಳಿಲ್ಲವೆಂದು ಹೇಳಬೇಕೆಂಬ ನಿಯಮದಂತೆ ಈ ದೋಷತ್ರಯವನ್ನು ನಿವಾರಿಸಿ 
ಇಲ್ಲಿ ಈ ಮನ್ತ ಲಕ್ಷಣವನ್ನು ಹೇಳಲು ಸಾಧ್ಯವಲ್ಲ. ವಸನ್ನಾಯ ಕಪಿಂಜಲನಾ ಲಭತೇ... 
ವಾ.ಸಂ. ೨೪.೨೦. ಹೊಸ ವಿಷಯವನ್ನು ವಿಧಿಯಂತೆ ಹೇಳುವುದರಿಂದ ಅತಿವ್ಯಾಪ್ತಿ 
ದೋಷದವಿದ್ದು ಶಾಸ್ತ್ರದಲ್ಲಿ ವಿಧಾಯಕವಾಗಿರುವ ಅರ್ಥವನ್ನೇ ಪ್ರತಿಪಾದಿಸುವ ವಾಕ್ಯವೇ 
ಮನ್ತವನ್ನುವುದನ್ನು - ಈ ಪ್ರಸಂಗದಲ್ಲಿ ಸಮರ್ಥಿಸಲಾಗುವುದಿಲ್ಲ. ಮನನ ಹೇತುವಾದದ್ದು 
ಮನ್ರವೆನ್ನುವುದಾದರೆ - ಬ್ರಾಹ್ಮಣಗಳೆಲ್ಲಾ ಮನ್ತವಾಗಬೇಕಾದುದರಿಂದ ಇಲ್ಲಿ ಬ್ರಾಹ್ಮಣ 
ವಾಕ್ಯಗಳಿಗೆ ಅತಿವ್ಯಾಪ್ತಿ ದೋಷವಾಗುತ್ತದೆ. 


ಹೀಗೆಯೇ ಅಸಿ ಪದಾನವಾದವು ಉತ್ತಮ ಪುರುಷಾನವಾದವು ಮನ್ರಗಳು ಎಂದರೆ 
ಒಂದಲ್ಲ ಒಂದನ್ನು ಬಿಡಬೇಕಾಗುವುದರಿಂದ ಪರಸ್ಪರ ಅವ್ಯಾಪ್ತಿ ದೋಷ ಉಂಟಾಗುತ್ತದೆ. 
ಆದುದರಿಂದ ಮನ್ತಕ್ಕೆ ಲಕ್ಷಣವಿಲ್ಲ ಎಂಬ ಪೂರ್ವಪಕ್ಷಕ್ಕೆ ಸಮಾಧಾನ ಹೀಗಿದೆ. ಯಾಜ್ಞಿಕರೂ 
ಶಿಷ್ಯರೂ ಪ್ರಾಜ್ಞರೂ ಕರ್ಮಾನುಷ್ಠಾನ ನಿರತರೂ ಯಾವುದನ್ನು ಮನ್ತವೆನ್ನುವರೋ ಅದು 
"ಸಮಾಖ್ಯಾನ'. ಅದು ದೋಷವರ್ಜಿತವಾದ ಮನ್ತ್ವ ಅದನ್ನು ಯಜ್ಞಾನುಷ್ಠಾನಕಾಲದಲ್ಲಿ 
ಉಪಯೋಗಿಸುವರು. ಅಷ್ಟೇ ಸಾಕು. ಇದಕ್ಕೆ ಅವ್ಯಾಪ್ತಿ ಅತಿವ್ಯಾಪ್ತಿಗಳಿಲ್ಲದ ಯಾವ 
ಧರ್ಮವನ್ನೂ ಲಕ್ಷಣವೆಂದು ಹೇಳುವಂತಿಲ್ಲ. ಹಾಗಾದರೆ - ಮನ್ತಗಳಿಗೆ ಅತಿವ್ಯಾಪ್ತಿ ಆದಿ 
ದೋಷವಿರುವುದರಿಂದ ಇವುಗಳಿಗೆ ಮನದ ಲಕ್ಷಣವಿಲ್ಲ. ಆದುದರಿಂದ ಈ ಮನಗಳನ್ನು 
ವೇದವೆನ್ನಲು ಸಾಧ್ಯವಿಲ್ಲ - ಎಂಬ ಪೂರ್ವಪಕ್ಷಕ್ಕೆ ಹಾಗಲ್ಲ ಎಂಬ ಸಮಾಧಾನ ಹೀಗಿದೆ. 
ಯಾಜ್ಞಿಕರು ಯಾವುದನ್ನು ಮನ್ತವೆನ್ನುವರೋ ಆ ಸಮಾಖ್ಯಾನವೆಂಬ ನಿರ್ದೋಷವಾದ 
ಲಕ್ಷಣವೇ ಯಾಗಪ್ರಯಾಗಾದಿಗಳನ್ನು ತಿಳಿಸಿ ಕೊಡುವುದರಿಂದ ಮನ್ರವಾಗಿದೆ ಎಂಬುದನ್ನು 
ಈ ಉದಾಹರಣೆಗಳಿಂದ ಖಚಿತಪಡಿಸಿ ಕೊಳ್ಳಬಹುದಾಗಿದೆ. 


ಉರುಪ್ರಥಸ್ಯ.... ॥ ತೈ.ಸಂ. ೯.೨.೭.೩. ಮುಂತಾದವು "ಅನುಷ್ಠಾನ' ಕ್ರಮವನ್ನು 
ತಿಳಿಸುವುವು. ಅಗ್ನಿಮೀಳೇ ಪುರೋಹಿತಂ.... ॥ ಯ. ಸಂ. ೧.೧.೧. ॥ ಇತ್ಯಾದಿಗಳು "ಸುತಿ 
ಪರವಾದವು. ಇಷೇತ್ವಾ... ॥ ತ್ವೆಸಂ. ೧.೧.೧. ॥ ಮುಂತಾದವು ಕೊನೆಯಲ್ಲಿ "ತ್ಲಾ' 
ಪದವಿರುವ “ತ್ವಾಂ' ತಗಳಾಗಿವೆ. ಅಗ್ನ ಆಯಾಹಿ ವೀತಯೇ.... ॥ ಸಾ.ಸಂ.೧. /! ಮುಂತಾ 
ದವು ದೇವತೆಗಳನ್ನು ಆಹ್ವಾನಿಸುವ "ಆಮಂತ್ರಣ' ಮಂತ್ರ ಗಳಾಗಿವೆ. ಅಗ್ನೀದಗ್ನೀನ್‌ 
ಎಹರ.... ॥ ತೈ.ಸಂ. ೬.೩.೧.೨. !! ಇತ್ಯಾದಿಗಳು "ಆಜ್ಞೆ' ಕೊಡುವ "ಪ್ರೈಷ' ಮನ್ರಗಳಾಗಿವೆ. 


೨೨೫ 

ಅಥಃ ಸ್ವಿದಾಸೀ.... ॥ ಯ. ಸಂ. ೧೦.೧೨೯-೫ ॥ ಮುಂತಾದವು ತತ್ವಾರ್ಥ ಬೋಧಕವಾದ 
ವಿಚಾರಪರವಾದ ಮನ್ತಗಳಾಗಿವೆ. ಅಂಬೇ.... ಕಶ್ಚನ ॥ ತ್ರೈಸಂ ೭೪೧೯.೧. ॥ 
ಇತ್ಯಾದಿಗಳು ಶೋಕವನ್ನು ಪ್ರದರ್ಶಿಸುವ "ಪರಿವೇದನಾ' ಮನ್ರಗಳಾಗಿವೆ. ಪೃಚ್ಛಾಮಿ.... 
ಪೃಥಿವ್ಯಾ ॥ ಯ..ಸಂ. ೧.೧.೧೬೪-೩೪. ಮುಂತಾದವು "ಪ್ರಶ್ನ' ರೂಪವಾದ ಮನ್ತಗಳಾಗಿವೆ. 
ವೇದಿಮಾಹು:.... ಪೃಥಿವ್ಯಾ... || ತ್ರೆ.ಸಂ. ೬೪೧೮.೨. ॥ ಇತ್ಯಾದಿಗಳು ಉತ್ತರ 
ರೂಪವಾದ ಮನ್ರ್ರಗಳಾಗಿವೆ. ಹೀಗೆ ಇನ್ನೂ ಅನೇಕ ಉದಾಹರಣೆಗಳನ್ನು ಕೊಡಬಹುದು. 
ಈ ವಿಧವಾದ ಅತ್ಯಂತ ವಿಜಾತೀಯ ವಾಕ್ಯಗಳನ್ನು ಮನ್ರಗಳನ್ನೆಲು ಈ ಹಿಂದೆ ತಿಳಿಸಿದ 
"ಸಮಾಖ್ಯಾನ' ವೆಂಬ ಲಕ್ಷಣವನ್ನು ಪೂರ್ವಾಚಾರ್ಯರು ಗುರುತಿಸಿ ಪ್ರದರ್ಶಿಸಿರುತ್ತಾರೆ. 
ಇದರಲ್ಲಿ ಖಷಿಗಳಿಂದಲೂ ವಿದ್ವಾಂಸರಿಂದಲೂ ವಿವರಿಸಲ್ಪಟ್ಟಿರುವ ಅನ್ಯಲಕ್ಷಣಗಳೂ 
ಸಮಾವೇಶವಾಗಿರುವುದರಿಂದ ಅವಧಾನವುಳ್ಳ ಆಸಕ್ತರಿಗೆ "ಸಮಾಖ್ಯಾನ' ವೆಂಬ ಈ ಪ್ರಸಿದ್ದ 
ಲಕ್ಷಣಗಳು ಇಂತಹವೇ ಮಂತ್ರಗಳೆಂದು ಖಚಿತಪಡಿಸಿಕೊಳ್ಳಲು ಸಹಾಯಕವಾಗಿರುತ್ತ ವೆ. 


ಈಗ ಮನ್ತಬ್ರಾಹ್ಮಣದ್ವಯಾತ್ಮಕವಾದ ವೇದರಾಶಿಯಲ್ಲಿ ಇದುವರೆಗೆ ಮನ್ತ 
ಲಕ್ಷಣವನ್ನು ಹೇಳಿ ಮನ್ತವಲ್ಲದ ಉಳಿದ ಭಾಗವು ಬ್ರಾಹ್ಮಣವೆಂದು ಬ್ರಾಹ್ಮಣ ಲಕ್ಷಣವನ್ನು 
ಜೈ.ನ್ಯಾ.ಎ. ೨.೧.೮ರಲ್ಲಿ ತಿಳಿಸುತ್ತಿದ್ದಾರೆ. ಚಾತುರ್ಮಾಸ್ಯೇಷ್ಟಿಯಲ್ಲ ಉಪಯೋಗಿಸುವ 
ಏತದ್ಬಾಹ್ಮಣಾ .... ಹವೀಗ್‌ಂಷಿ ತೆ. ಬ್ರಾ.೧.೭.೧.೧ರಲ್ಲಿ ಬ್ರಾಹ್ಮಣಕ್ಕೆ ಲಕ್ಷಣವನ್ನು 
ಹೇಳಿಲ್ಲ. ವೇದಭಾಗದಲ್ಲಿ ಇಷ್ಟು ಮನ್ತ ಇಷ್ಟು ಬ್ರಾಹ್ಮಣ ಎಂದು ವಿಂಗಡಿಸಲಾಗಿಲ್ಲ 
ವಾದುದರಿಂದ ಯಾವ ಲಕ್ಷಣ ಹೇಳಿದರೂ ಅವ್ಕಾಪ್ತಿ ಅತಿವ್ಯಾಪ್ತಿ ದೋಷಗಳು 
ಸಂಭವಿಸುವುವು. ಹಿಂದೆ "ಸಮಾಖ್ಯಾನ' ದ ವ್ಯಾಖ್ಯಾನದಲ್ಲಿ ಯಜ್ಞಾನುಷ್ಠಾನ ಕರ್ತೃಗಳೂ 
ಪೂರ್ವಾಚಾರ್ಯರೂ ಯಾವುದನ್ನು ಮನ್ತವೆಂದು ಹೇಳುವರೋ ಅದು ಮನ್ತವಂದು 
ತಿಳಿಸಿದೆ. ಮನ್ತವಲ್ಲದ್ದು ಬ್ರಾಹ್ಮಣ, ಆದರೆ ಮನ್ತವು ಅಲ್ಪಸ್ವಲ್ಪ ಪದ ವ್ಯತ್ಯಾಸವೂ 
ಕ್ರಮವೃತ್ವಾಸವೂ ಇಲ್ಲದ "ವೇದ ವಾಕ್ಕ' ವಾಗಿರಬೇಕು. ವೇದದಲ್ಲಿಲ್ಲದ ಯಾವ ವಾಕ್ಕವೂ, 
ಶಿಷ್ಟಪರಿಗೃಹೀತವಾಗಿದ್ದರೂ ಮನ್ತವೆನಿಸುವುದಿಲ್ಲ. ಬ್ರಾಹ್ಮಣ ಭಾಗವನ್ನು ನಿರ್ಣಯಿಸಲು 
ಪೂರ್ವಾಚಾರ್ಯರು ಈ ಲಕ್ಷಣ ಗಳನ್ನು ಹೇಳುತ್ತಾ ಉದಾಹರಣೆಯನ್ನು ಕೊಟ್ಟಿರುತ್ತಾರೆ. 


ಹೇತುಃ - ಕಾರಣ - ತೇನಹ್ಯನ್ನಂ ಕ್ರಿಯತೇ । ಶ.ಬ್ರಾ. ೨.೫. ೨.೨೩. ॥ ನಿರ್ವಚನಂ 
- ವಿಷಯ ಸಮರ್ಥನೆ - ತದ್ದದ್ದೋ ದಧಿತ್ವಂ । ತ್ರೆ.ಸಂ. ೨.೫.೩.೪. ॥ ನಿಂದಾ - 
ದೋಷಾರೋಪಣೆ - ಅಮೇಧ್ಯಾ ವೈ ಮಾಷಾಃ । ತ್ರೆ.ಸಂ. ೫.೧.೮.೧. ॥ ಪ್ರಶಂಸಾ - ಸ್ತುತಿ 
ವಾಯುರ್ವೈ ಕ್ಷೇಪಿಷ್ಠಾ ದೇವತಾ । ತೈ.ಸಂ. ೨.೧.೧.೧. ॥ ಸಂಶಯಃ - ಅನುಮಾನ - 
ತದ್ವಚಿ ಕಿತ್ಸತ್‌ | ಜುಹವಾನೀಷಿಮಾಹೌಷಾಮಿತಿ । ತೈ.ಸಂ. ೬.೫.೬.೧. ! ವಿಧಿಃ - ಆಜ್ಞೆ - 


೨೨೬ 
ಯಜಮಾನೇನ ಸಂಮಿದೌದುಂಬರೀ ಭವತಿ । ತೈ.ಸಂ. ೬.೨.೧೦.೩. ॥ ಪರಕೃತಿ - ಅನ್ಯ 
ಕರ್ತೃಕಸ್ಯ ವ್ಯಾಹತಸ್ಯ ವಿಧೇರ್ವಾದಃ ಪರಕೃತಿಃ ಇನ್ನೊಂದು ವಿಷಯವಾಗಿ ಹೇಳುವುದು - 
ಮಾಷಾನೇವ ಮಹ್ಯಂ ಪಚಂತಿ । ಪುರಾ ಕಲ್ಪಃ - ಹಿಂದಿನ ಇತಿಹಾಸ - ಪುರಾ ಬ್ರಾಹ್ಮಣಾ 
ಅಬೈಷು । ತ್ವೆ.ಸಂ. ೧.೫.೭.೫. ॥ ವ್ಯವಧಾರಣ ಕಲ್ಪನಾಃ - ಹೀಗೆ ಮಾಡಿದರೆ ಹೀಗೆ 
ಆಗುವುದೆಂಬ ವಿಷಯ ನಿರೂಪಣೆ - ಯಾವತೋಶಶ್ಚಾನ್‌ ಪ್ರತಿಗೃಹ್ಟೀಯಾತ್ತಾವತೋ 
ವಾರುಣಾಂತ್ಚತುಷ್ಠಪಾಲಾನ್ನಿರ್ವ ಪೇತ್‌ | ತೃ.ಸಂ. ೨.೩.೧೨.೧. ॥ 


ಈ ಹೇತು ಆದಿಗಳು ಬ್ರಾಹ್ಮಣ ಲಕ್ಷಣಗಳಾಗಿದ್ದು ಹೀಗೆಯೇ ಅನೇಕ 
ಉದಾಹರಣೆಗಳನ್ನು ಕೊಡಬಹುದು. ಮನ್ರಾದಿಗಳಲ್ಲಿಯೂ ಬ್ರಾಹ್ಮಣ ಲಕ್ಷಣವೆಂದು 
ಹೇಳಿರುವ ಹೇತುನಿರ್ವಚನಾದಿಗಳಿಗೆ ಈ ಉದಾಹರಣಗಳನ್ನೂ ಗಮನಿಸಬಹುದಾಗಿದೆ 


ಹೇತುಃ - ಇಂದವೋ ವಾಮುಶಂತಿ ಹಿ 1 ಯ.ಸಂ. ೧.೨.೪. ॥ ನಿರ್ವಚನಂ - 
ಉದಾನೀಷುರ್ಮಹೀರಿತಿ ತಸ್ಮಾದುದಕಮುಚ್ಛತೇ 1 ಅಥ. ೩.೧೩೪. ॥ ನಿಂದಾಃ - 
ಮೇಘಮನ್ನಂ ವಿಂದತೇ ಅಪ್ರಚೇತಾಃ | ಖು.ಸಂ. ೧೦.೧೧೭.೬. ॥ ಪ್ರಶಂಸಾಃ - ಅಗ್ನಿ 
ರ್ಮೂರ್ಥಾ ದಿವಃ ಕಕುತ್‌ | ಯ.ಸಂ. ೮.೪೪.೧೬. ॥ ಸಂಶಯಃ - ಅಥಃ ಸ್ವಿದಾಸೀ೩ದು 
ಪರಿಸ್ವಿದಾಸೀ೩ಿತ್‌ ॥ ಯ.ಸಂ. ೧೦.೧೨೯.೫. ॥ ವಿಧಿಃ - ವಸಂತಾಯ ಕಪಿಂಜಲಾನಲಭತ 
॥ ವಾ.ಸಂ. ೨೪.೨೦. ॥ ಪರಕೃತಿಃ - ಸಹಸ್ರಮಯುತಾ ದದತ್‌ | ಖಯ.ಸಂ. ೮.೨೧.(೮. ॥ 


ಪುರಾಕಲ್ಪಃ - ಯಜ್ಞೇನ ಯಜ್ಞಮಯಜಂತ ದೇವಾಃ । ಯ.ಸಂ. ೧೦.೯೦.೧೬. ॥1 ಇಂತಹ 
ವಾಕ್ಯಗಳು ವಿಪುಲವಾಗಿವೆ. 


“ಅತಿ” "ಇತಿ' ಎಂಬ "ಇತಿ' ಶಬ್ದಗಳನ್ನುಪಯೋಗಿಸಿರುವ ಇತಿಕರಣ ಬಹುಲತ್ವದ 
ವಾಕ್ಯಗಳನ್ನು ಮನ್ತವೆನ್ನಲೂ ಆಗುವುದಿಲ್ಲ ಏಕೆಂದರೆ "ಇತ್ಯಾದದಾ' "ಅತ್ಯಯಜಥಾ' 
"ಇತ್ಯಪಚ' ಇತ್ಯಾದಿ “ಇತಿ' ಶಬ್ದದಿಂದ ಕೂಡಿದ ಅನೇಕ ವಾಕ್ಯಗಳನ್ನು ಯಜ್ಞದಲ್ಲಿ 
ಪಠಿಸಬೇಕಾಗುವುದರಿಂದ ಅತಿ ವ್ಯಾಪ್ತಿದೋಷ ಬರುತ್ತದೆ. "ಇತ್ಯಾಹ' ಪದಗಳಿಂದ ಅಂತ್ಯ 
ವಾಗುವ ವಾಕ್ಯಗಳು ಬ್ರಾಹ್ಮಣಗಳೆನ್ನಲು - ರಾಜಾ ಚಿದ್ಕಂ ಭಗಂ ಭಕ್ಷಿತ್ಯಾಹ । ಯ.ಸಂ. 
೭.೪೧.೨. 1 ಯೋ ವಾ ಕಕ್ಷಾಃ ಶುಚಿರಸ್ಟ್ರೀತ್ಯಾಹ | ಯ.ಸಂ. ೭.೧೦೪.೧೬. 1 ಎಂಬ 
ಮನ್ರಗಳಲ್ಲೂ ಇತ್ಯಾಹ ಪ್ರಯೋಗವಿದ್ದು ಅತಿವ್ಯಾಪ್ತಿ ದೋಷ ಬರುವುದರಿಂದ - ಆಗು 
ವುದಿಲ್ಲ. ಕಥಾರೂಪವಾದ ಯಮಯಮೀ ಸಂವಾದವು ಯ.ಸೂ. ೧೦.೧೧ರಲ್ಲಿ ಉರ್ವಶೀ 
ಪುರೂರವ ಸಂವಾದವು. ಯ.ಸೂ.೧೦.೯೫ರಲ್ಲಿ ಇರುವುದರಿಂದ ಅತಿವ್ಯಾಪ್ತಿ ದೋಷದಿಂದ 
ಕೂಡಿದ್ದು ಬ್ರಾಹ್ಮಣವೆನಿಸಿಕೊಳ್ಳಲಾರದು ಎಂಬಿತ್ಯಾದಿ ಪೂರ್ವಪಕ್ಷಕ್ಕೆ ಸಮಾಧಾನವನ್ನು 
ಹೀಗೆ ಹೇಳಲಾಗಿದೆ. 


೨೨೭ 

ವೇದದಲ್ಲಿ ಮನ್ರ್ಯ, ಮತ್ತು ಬ್ರಾಹ್ಮಣವೆಂದು ಎರಡೇ ಭಾಗವಿದೆಯೆಂದು ಶಿಷ್ಟರು 
ಅಂಗೀಕರಿಸಿದ್ದಾರೆ. ಈಗಾಗಲೇ ಮನ್ತಲಕ್ಷಣವನ್ನು ಹೇಳಿರುವುದರಿಂದ ಮನ್ತವಲ್ಲದ 
ಉಳಿದ ಭಾಗವು ಬ್ರಾಹ್ಮಣವೆಂಬುದೇ ಲಕ್ಷಣವಾಗಿದೆ. ಜೈ.ನ್ಯಾ.ಎ. ೨.೧.೮. ತಚ್ಚೋದಕೇಷು 
ಮನ್ರಾಖ್ಯಾ | ಶೇಷೇ ಬ್ರಾಹ್ಮಣ ಶಬ್ದಃ ॥ ಜೈ.ಸೂ. ೩.೧.೩೨,೩೩ ॥ ಯಗೃಜುಸ್ಸಾಮ 
ರೂಪಗಳಲ್ಲಿರುವ ಮನ ವಿಶೇಷಗಳ ಲಕ್ಷಣಗಳನ್ನು ಜೈ.ನ್ಯಾ.ವಿ. ೨.೧.೧೦-೧೨ನೆಯ 
ಅಧಿಕರಣಗಳಲ್ಲಿ ಸೂತ್ರರೂಪದಲ್ಲಿ ಅರ್ಥಕೃನುಸಾರವಾಗಿ ಪಾದವ್ಯವಸ್ಥೆ ಇರುವುದು 
ಹುಗೇದವೆಂದೂ ಗಾನಕ್ಕೆ ಅನುಕೂಲವಾಗಿರುವ ಸಾಮ ವಿಶೇಷವೇ ಸಾಮವೇದವೆಂದೂ 
ಉಳಿದವು ಯಜುರ್ವೇದವೆಂದೂ ಕೃಷ್ಣಯಜುಃ ಬ್ರಾ. ೧.೨.೨೫, ಕೃಷ್ಣಯಜುಃ ಸಂ. 


ಸಷ 
೧.೬.೫. ಸಷಪಡಿಸಿದಾರೆ. 
“ಬ ಲ fe) 


ಇಲ್ಲಿ ಅಥರ್ವವೇದದ ಲಕ್ಷಣವನ್ನು ಪರಿಗ್ರಹಿಸದಿರುವುದನ್ನು ಗಮನಿಸಬೇಕು. 


..ಯಗ್ವೇದಃ ಪೃಥಿವ್ಯಾ ಯಜುರ್ವೇದೋದನ್ನರಿಕ್ಷಾತ್‌ ಸಾಮವೇದೋ ಅಮುಷ್ಠ್ಕಾತ್‌ .... ! 
ಷವಿಂ.ಬ್ರಾ. ೫.೧.೨೦ / ಅಗ್ನೇರ್ಬಚೋ ವಾಯೋರ್ಯಜೂಜ್‌ಷಿ ಸಾಮಾನ್ಯಾದಿತ್ಕಾತ್‌ 
. | ಛಾಂ.ಉ.೪.೧೭.೨. ॥ ಅಗ್ನಿವಾಯುರವಿಭ್ಯಸ್ತು ತ್ರಯಂ ಬ್ರಹ್ಮಾ ಸನಾತನಂ 1 
ದುದೋಹ ಯಜ್ಞ ಸಿದ್ಧ ೈರ್ಥಂ ಯಗೃಜುಸ್ಸಾಮ ಲಕ್ಷಣಂ ॥ ಮನು.೧.೨೩. ॥ ಇತಿ 
ವೇಹಾಸ್ತ್ರಯೀಸ್ವಯೀ .... ॥ ಅಮರ. ೧.೧೭೫. ॥ ಆದರೆ ಅಥರ್ವಣಾಂಗಿರಸರು ಈ 
ವೇದಗಳಿಂದಲೇ ಸಂಗ್ರಹಿಸಿದ ಅಥರ್ವವೇದವನ್ನು ನಾಲ್ಕನೆಯ ಮೇದವಾಗಿ ಪ್ರಸಿದ್ದಿಗಾಗಿ 
ತಂದಿರುವುದರಿಂದಲೇ ಅಥರ್ವ ಎಂಬ ಅನ್ವರ್ಥ ನಾಮ ಸಿದ್ದಿಗಾಗಿ ತೈತ್ತಿರಿಯಾದಿ 
ಶ್ರುತಿಗಳಲ್ಲಿ ಅಥರ್ವಾಂಗಿರಸ ಎಂಬ ವಿಶೇಷಣವೂ ಸೇರಿಸಲ್ಪಟ್ಟಿದೆ. ಕೆಲವರು ಅಥರ್ವ 
ವೇದವೂ ಯಗ್ವೇದದಂತೆ ಪಾದಬದ್ದ ವ್ಯವಸ್ಥೆಯಲ್ಲಿರುವುದರಿಂದ ಅಥರ್ವ ವೇದವನ್ನು 
ಪ್ರತ್ಯೇಕವಾಗಿ ಹೇಳಬೇಕಾದ ಕಾರಣ ಎಲ್ಲವೆನ್ನುತ್ತಾರೆ. ವಾಜ್ಜಯವು "ಪದ್ಯ ಗದ್ಯ ಗಾನದಲ್ಲಿ 
ಮೂತ್ರ ವ್ಯಕ್ತವಾಗುವುದರಿಂದ ಪದ್ಯಭಾಗದಲ್ಲಿ ಯಗ್ವೇದ ಮತ್ತು ಅಥರ್ವವೇದವೂ 
ಗದ್ಯಭಾಗದಲ್ಲಿ ಯಜುರ್ವೇದವೂ ಗಾನಭಾಗದಲ್ಲಿ ಸಾಮವೇದವೂ ಸೇರಿ ವೇದತ್ರಯೀ 
ಆಗಿರುವುದರಿಂದ ಅಥರ್ವವೇದ ಬಿಟ್ಟಿದೆಯೆಂಬುದು ಸರಿಯಲ್ಲ. ಹೀಗಾಗಿ ವೇದತ್ರಯೀ 
ಅಥವಾ ವೇದ ಚತುಷ್ಟಯೀ ಎನ್ನುವುದರಿಂದ ಲೋಪವೇನಿರುವುದಿಲ್ಲವೆಂದು ಅಭಿಪ್ರಾಯ 
ಪಡುತ್ತಾರೆ. 
ಯಕ್‌ ಸಾಮ ಯಜುರ್ವೇದಗಳ ಪ್ರಧಾನ ಚಿಹ್ನೆಗಳಲ್ಲೇ ಸಾಂಕರ್ಯ ಕಂಡು 
ಬರುತ್ತದೆ ಎಂಬ ಶಂಕೆಗೆ ಸಮಾಧಾನ ಹೀಗಿದೆ. ಪಾದ ಮತ್ತು ಗೀತಿ - ಪಾದಶ್ಚಗೀತಿಃ - 


| ಹ ಸೆ ನ 
ಕ (110% ಶ್‌ ಟ್ರ NC 


೨೨೮ 

ಯುಕ್ತಿಯುಕ್ತಿವಾದ ಪಾಠವಾಗಿದ್ದು Wiig ಸಜ ಸ್ಕಾ? ತೋರಿಸುತ್ತಿದೆ. "ಅಹೇ 
ಬುದ್ಧಿಯ.... ತ್ಲೆವಿದಾ ವಿದುಃ | ಯಚಃ ಸಾಮಾನಿ ಯಜೂಜ್‌ ಷಿ.... | ತ್ಫ.ಬ್ರಾ. ೧.೨.೧., 

ಕೃಷ್ಣಯಜು.ಬ್ರಾ. ೧.೨.೨೬. 1 ಮೂರು ವೇದಗಳನ್ನು ತಿಳಿದವನು "ತ್ರಿವೇದಿ ಎನಿಸಿ 
ಕೊಳ್ಳುತಾನೆ. ಈ ಮೂರೂ ಬಗೆಯ ಸಂಬಂಧಗಳನ್ನೂ ಅಧ್ಯಯನಮಾಡಿದವನು 
"ತ್ರೈವಿದಾ' ಇಂತಹವರು ಮನ್ತಭಾಗವಾದ ಯಗಾದಿ ರೂಪುಗಳನ್ನು ಮೂರುಬಗೆಯಾಗಿ 
ಹೇಳುವವರು "ಗೋಪಾಯೇತಿ' ಆದಿ ಮನ್ತಗಳನ್ನು ಯೋಜಿಸಿರುವವರು ಎಂದು 
ಅಭಿಪ್ರಾಯ. ಅಲ್ಲಿ ಖಕ್‌, ಸಾಮ ಯಜುಸ್ಸುಗಳ ನಡುವಿನ ವ್ಯವಸ್ಥಿತ ಲಕ್ಷಣವನ್ನು 
ದುಷರಿಹಾರ್ಯವಾದ ಸಾಂಕರ್ಯದ ಕಾರಣದಿಂದ ಸ್ಪಷ್ಟವಾಗಿ ಹೇಳಿಲ್ಲ. ಅಂದರೆ 
ಅಧ್ಯಯನ ನಿರತರಾದವರು ಪಠಿಸುವ ಯಗೆ ಓದಾದಿಗಳಲ್ಲಿನ ಮನ ಕ್ರಗಳೆಂಬುದೇ ಲಕ್ಷಣವುಳ್ಳ 
ದ್ದೆಂದು ಅರ್ಥ. ವಿವರಿಸಲು ಅದು ಬಹುಸಂಕೀರ್ಣವಾದುದು. "ದೇವೋವಃ ಸವಿತೋ.... 
ರಶ್ಮಿಭಿ ಮನ್ರವು ಯಜುಸ್ಸುಗಳ ಮಧ್ಯೆ ಪಠಿತವಾಗಿದ್ದರೂ ಇದರಲ್ಲಿ ಯಜುಷ್ಟವೇನೂ 
ಇಲ್ಲದಿದ್ದರೂ ಅದರ ಬ್ರಾಹ್ಮಣದಲ್ಲಿ ಸಾವಿತ್ರೀ ಖಚೆಯೊಂದಿಗೆ ಮಾತ್ರ ವ್ಯವಹೃತವಾಗಿದೆ. 


ಹೀಗೆಯೇ ಸಾಮಗಾಯನ್ನಾಸ್ತೇ ಎಂಬಲ್ಲಿ ಸ್ವಲ್ಪ ಸಾಮವನ್ನು ಅಂಗೀ ಕರಿಸಲಾಗಿದೆ. 
"ಅಕ್ಷಿತಮಸಿ ಅಚ್ಛುತಮಸಿ ಪ್ರಾಣಸಂಶಿತಮಸಿ' ಛಂ. ೩೧೭.೬. / ಎಂಬ ಮೂರು 
ಯಜುರ್ಮನ್ರಗಳು ಸಾಮವೇದದಲ್ಲಿ ಸಮಾವೇಶವಾಗಿವೆ. ಹೀಗೆಯೇ ಗಾನಮಾಡ 
ಬೇಕಾದ ಸಾಮಕ್ಕೆ ಆಶ್ರಯಭೂತವಾದ ಯಚೆಗಳು ಸಾಮವೇದದಲ್ಲಿ ಸಮಾವೇಶವಾಗಿವೆ. 
ಆದರೆ ಇವುಗಳಲ್ಲಿ ಲಕ್ಷಣವಿಲ್ಲ ಎನ್ನಲಾಗುವುದಿಲ್ಲ ಪಾದಬದ್ಧವೆಂಬ ಸಂಕೀರ್ಣವಲ್ಲದ 
ಲಕ್ಷಣಗಳಿವೆ. ಪಾದಬದ್ಧವಾಗಿರುವುದರಿಂದ ಅರ್ಥವನ್ನೊಳಗೊಂಡಿದೆ. ವೃತ್ತಬದ್ದವಾದ 
ಮನ್ತ ಗಳು ಯಚೆಗಳು, ಗೀತೀರೂಪವಾದ ಮನ್ರ ಗಳು ಸಾಮಗಳು, ವೃತ್ತ ಗೀತಿ ರಹಿತವಾದ 
ಯುಕ್ಕಿಯುಕಿವಾಗಿ ಪರಸ್ಪರಸೇರಿಕೊಂಡು ಪಠಿತವಾದ ಮನ್ರಗಳು ಯಜುಸ್ಸು ಇತ್ಯಂ ಚ 


ಗದ್ಯ ಪದ್ಯ ಗೀತಿ ರಚನಾತ್ರಯ ಭೇದಾತ್‌ ವೇದ ತ್ರಯಿತ್ಚಮ್‌ ॥ ಹೀಗೆ ಹೇಳುವುದರಿಂದ 
ಎಲ್ಲೂ ಸಂಕರ ದೋಷವಿರುವುದಿಲ್ಲ 


ಜೈ.ನ್ಯಾ.ವಿ. ೭.೨.೧.ರಲ್ಲಿ "ಗೀತಿಷು ಸಾಮಾಖ್ಯೇತಿ' ಉಕ್ತಿಯು ರಥನ್ತರ ಶಬ್ದದ 
ಮೂಲಕ ವಿವರಿಸಲ್ಪಟ್ಟಿದೆ. ಅತಿದೇಶ್ವವೆಂಬ ಅಂದರೆ ಒಂದರ ಧರ್ಮವನ್ನು ಇನ್ನೊಂದಕ್ಕೆ 
ವರ್ಗಾಯಿಸುವ ಪರಿಯನ್ನು "ರಥನ್ತರ' ದಲ್ಲಿ ಕಾಣಬಹುದು. ಯಕ್ಕು ಗಾನಯುಕವಾದಾಗ 
ಅರ್ಥವನ್ನು ಗಾನದಲ್ಲಿ ಕಾಣಬೇಕೇ ಅಥವಾ ಯಕ್ಕಿನಲ್ಲೇ ಎಂಬ ಚಿಂತನೆ ಗಾನಯುಕವಾದ 
"ಅಭಿತ್ವಾ' ಯಕ್ಕಿನಲ್ಲಿ ಪ್ರಸಿದ್ದಿಯಾಗಿದೆ. 'ಕಯಾನಶ್ಲಿತ್ರ್ತ ಆಭುವದಿತಿ ಕವತ್ಯ” ಎಂದು 


೨೨೯ 

ತಾಂ.ಮ. ಬ್ರಾ. ೧೫.೧೦.೧. ತಿಳಿಸುತ್ತದೆ. ಸಾ.ಯ. ೬೮೨-೬೮೪ ಹಾಗೂ ಊಹಗಾನ ೫. 
ಹೀಗೆ ತೃಚಸೂಕ್ತಾದಿಗಳನ್ನು ಗ್ರಹಿಸಲು ವಿಧಿರನಾದೇಶೇ ಇತಿ ೬.೩. ಲಾಟ್ಯಾಯನ ಸೂತ್ರದ 
ಸ್ಫರಣೆ ಲಾಭದಾಯಕ. 'ವಾಮದೇವ್ಯಂ' ಎಂಬುದು ಸಾಮಾಧ್ಯಯನ ಪರಂಪರೆಯಲ್ಲಿ 
ಬಂದಿದೆ. ಇದನ್ನು ಬಾಧಿಸಲು ರಥನ್ನರ ಸಾಮವನ್ನು ಅವುಗಳಲ್ಲಿ ಅತಿದೇಶ ಮಾಡಲಾಗಿದೆ. 
ಅತಿದೇಶ ಸ್ವರೂಪವನ್ನು ನಿಶ್ಚಯಿಸಲು ರಥನ್ತರ ಶಬ್ದಾರ್ಥವನ್ನು ಚಿಂತಿಸಲಾಗಿದೆ. 
ಗಾನವಿಶೇಷಯುಕವಾದ 'ಅಭಿತ್ವಾಶೂರನೋ....' ಸಾ. ಯ. ೨೩೩. ರಥನರವೆಂಬ ಅಭಿ 
ಧಾನವು ಗಾನಪರಂಪರೆಯಲ್ಲಿ ಬಂದಿದ್ದು ಅಧ್ಯೇತ್ಛ ಪ್ರಸಿದ್ದಿಯಾಗಿದೆ. 


"ರಥನ್ನರ' ಅರ.೭೬ ಗಾನವನ್ನು ಮಾಡೋಣವಾಗಲಿ ಎಂದು ಯಾರಾದರೂ ಅರಿಕೆ 
ಮಾಡಿದರೆ ಅಧ್ಯಯನ ಮಾಡಿರುವವರು ಸ್ವರಸ್ತೋಭಗಳಿಂದಲಂಕೃತವಾದ ಅಭಿತ್ವಾ ಎಂಬ 
ಸಾ.ಯ. ೨೩೫೩ನ್ನು ಗಾನ ಮಾಡುತ್ತಾರೆಯೇವಿನಃ ಕೇವಲ ಸ್ವರ ಸ್ತೋಭಗಳನ್ನೇನೂ ಗಾನ 
ಮಾಡುವುದಿಲ್ಲ. ಆದುದರಿಂದ ಗಾನ ವಿಶಿಷ್ಠವಾದ ಯಕ್‌ "ರಥನ್ತ್ನರ' ಶಬ್ದಾರ್ಥ 
ವೆನ್ನಬೇಕಾದರೆ ಯಗಾಕ್ಷರಗಳಿಂದ ಬೇರೆಯಾದ ಸ್ವರಾದಿ ವಿಶೇಷಗಳ ಆನುಪೂರ್ವಿ 
ಸ್ವರೂಪದ ಗಾನವೇ ರಥನ್ಮರ ಶಬ್ದಾರ್ಥವೆನ್ನುವುದೇ ಸರಳವಾದ ವಿವರಣೆಯಾಗಿದೆ. ಹಿಂದೆ 
ಪ್ರಸಾಪಿಸಿರುವ "ಕವತೀ' ಎನಿಸಿಕೊಂಡಿರುವ ಯಚೆಗಳಲ್ಲಿ ಗಾನಧರ್ಮವನ್ನು ಅತಿದೇಶ 
ಮಾಡುವುದು ಯೋಗ್ಯವೇ ಹೊರತು ಆ ಖುಕ್‌ಗಳಿಗೆ ಆ ಯೋಗ್ಯತೆಯು. ಇಲ್ಲ. ಕಯಾನ 
ಹಾಗೂ ಅಭಿತ್ವಾ ಈ ಎರಡೂ ಖಚೆಗಳನ್ನು ಆಧಾರಾಧೇಯ ರೂಪದಲ್ಲಿ ಪಠಿಸಲು 
ಸಾಧ್ಯವಿಲ್ಲದ ಕಾರಣ. ಗಾನವಿಶೇಷಬೆಂಬುದೇ ರಥನ್ನರದ ಶಬ್ದಾರ್ಥವಾಗಿದೆ -ರಹಸ್ಯ.(., 
ಜೈ.ನ್ಯಾ.ಎ. ೭.೨.೧. 

ಜ್ವಿನ್ಯಾವಿ. ೯.೨.೧೧ರಲ್ಲಿ "ಸಾಮ' ಶಬ್ದ ಗಾನ ಮಾತ್ರವನ್ನು ಅಭಿವ್ಯಕ್ತ 
ಪಡಿಸುತ್ತದೆಂಬುದನ್ನು ಸ್ಪರಣೆಗೆ ತರುತ್ತದೆ. ಸಾಮಾನ್ಯ ವಾಚಕವಾದ ಸಾಮ ಶಬ್ದವೂ 
ವಿಶೇಷ ವಾಚಕವಾದ . ಬೃಹದ್ರಥನರಾದಿ ಶಬ್ದಗಳೂ ಗಾನಮಾತ್ರದಲ್ಲಿ ಪ್ರವರ್ತ 
ವಾಗಿವೆಯೇವಿನಾ ಗಾನವಿಶಿಷ್ಠವಾದ ಯಚೆಗಳನ್ನೆ ನೂ ಸೂಚಿಸುವುದಿಲ್ಲ. ಜೆ. ನ್ಯಾ. ಏ. 
೭.೨.೧ರಲ್ಲಿ ಸಿದ್ದವಾಗಿರುವ ಈ ನಿಯಮವು ಈಗ ತಿಳಿಸುತ್ತಿ ರುವ ವಿಚಾರಕ್ಕೆ ಉಪಯೋಗ. 
ವೆಂಬುದನ್ನು ಸ್ಥರಣೆಗೆ ತರುತ್ತದೆ ಸಾಮಶಬ್ದ ವಾಚ್ಛವಾದ ಗಾನಸ್ವರೂಪವು ಯಗಾಕ್ಷರಗಳಲ್ಲಿ 
ಆರೋಪಿಸಿರುವ ಕ್ರುಷ್ಟುದಿ ಸಪ್ಪಸ್ವರಗಳಿಂದಲೂ ಅಕ್ಷರ ಎಕಾರಗಳಿಂದಲೂ ಮೂಡಿ 
ಬಂದಿದೆ. 


ಕ್ರುಷ್ಟ ಪ್ರಥಮ ದ್ವಿತೀಯ ತೃತೀಯ ಚತುರ್ಥ ಪಂಚಮ ಷಷ್ಠ ಎಂಬ ಏಳು 
ಸ್ವರಗಳು ಅವಾಂತರ ಭೇದಗಳಿಂದ ಅನಂತವಾಗಿವೆ. ಕ್ರುಷ್ಠಸ್ವರದಲ್ಲಿ ಮಾಡುವ ಸ ಸಾಮಗಾನ 


೨೩೦ 

ದಿಂದ ಇನ್ಹಾದಿ ದೇವತೆಗಳೂ, ಪ್ರಥಮಸ್ಸರದಲ್ಲಿ .... ದಿಂದ ಮನುಷ್ಯರೂ, ದ್ವಿತೀಯ 
ಸ್ವರದಲ್ಲಿ .... ದಿಂದ ಗನ್ನರ್ವಾಪುರೆಯರೂ, ತೃತೀಯ ಸ್ವರದಲ್ಲಿ .... ದಿಂದ ಗೋ ಆದಿ 
ಪಶುಗಳೂ, ನಾಲ್ಕನೆಯ ಸ್ವರದಲ್ಲಿ.... ದಿಂದ ಪಿತ್ಛಗಳೂ, ಬ್ರಹ್ಮಾಂಡದಲ್ಲಿ ವಾಸಿಸುತ್ತಿರುವ 
ಸಮಸ್ತಪ್ರಾಣಿಗಳೂ ಐದನೆಯ ಸ್ವರದಲ್ಲಿ .... ದಿಂದ ಅಸುರರೂ ರಾಕ್ಷಸರೂ, ಆರನೆಯ 
ಸ್ತರದಲ್ಲಿ ಮಾಡುವ ಸಾಮಗಾನದಿಂದ ಓಷಧಿ ವನಸ್ಪತಿಗಳೂ ಇಲ್ಲಿ ಹೇಳದಿರುವ ಅನ್ಯವಾದ 
ಸಮಸ್ತವೂ ತೃಪ್ತಿ ಹೊಂದುತ್ತವೆ ಎಂದು ತದ್ಯೋತಸ್‌ ಕ್ರುಷ್ಟತಮ ಇವ ಸಾಮ್ನಃ ತ್‌ 
ಪ್ರಾಯಚ್ಛತ್‌ | ಸಾವಿಬ್ರ. ೧೧.೮. ತಿಳಿಸುತ್ತದೆ. ಹೆಚ್ಚಿನದನ್ನು “ನಾರದ ಶಿಕ್ಷಾ' 
ಗ್ರಂಥದಿಂದ ಅರಿಯಬಹುದು. 


ಟೆ 

ಸಾವುದ ಉದ್ಗೀಥದ ಗತಿ ಆಶ್ರಯ ಯಾವುದು ಎಂಬ ಪ್ರಶ್ನೆಗೆ "ಸ್ವರ' ವೆಂಬ 
ಉತ್ತರವಿದೆ. ಏಕೆಂದರೆ ಸಾಮವು ಸ್ವರಾತ್ಮಕವಾಗಿರುತ್ತದೆ. ಘಟವು ಮಣ್ಣಂಬ ಗತಿಯನ್ನು 
ಆಶ್ರಯವನ್ನು ಪಡೆದಿರುವಂತೆ ಯಾವ ಪದಾರ್ಥ ಯಾವ ಸ್ಟರೂಪವುಳ್ಳದ್ದಾಗಿರುವುದೋ 
ಅದು ಆ ಗತಿಯದ್ದಾಗಿರುತ್ತದೆ ಎಂದು ಛಾಂ.ಉ. ೧.೮.೩೪ರಲ್ಲಿ ನಡೆಯುವ ಪ್ರಶ್ನೋತ್ತರ 
ರೂಪವಾದ ಚರ್ಚೆಯಲ್ಲಿ ಗೊತ್ತಾಗುತ್ತದೆ. ಚಿನ್ನವು ಶುಭ ಪ್ರದವೂ ಆಕರ್ಷಣೀಯವೂ 
ಆದ ಹಿರಣ್ಯದ ವಿಶೇಷ ರೂಪವೇ ಆಗಿರುವಂತೆ ಸಾಮವೂ ಸಹ ತನ್ನದೇ ಸ್ವಂತ ದ್ರವ್ಯವಾದ 
ಹಿರಣ್ಯ ಸ್ಥಾನೀಯವಾದ ಸ್ವರದ ರೂಪವಾಗಿರುವುದರಿಂದ ಸ್ವರವೇ ಸುವರ್ಣದಂತೆ 
ಶೋಭಾಯಮಾನವೂ ಆಕರ್ಷಣೀಯವೂ ಆಗಿರುತ್ತದೆ ಎಂದು ಕಾಣ್ವ ಉದ್ಗೀಥದಲ್ಲಿ 
ತಿಳಿಸಲಾಗಿದೆ. ಸಾಮವೇ ಸ್ವದ್ರವ್ಯವಾದ ಶೋಭನೀಯವಾದ ಸುವರ್ಣವೆಂದೂ, ಕ್ರುಷ್ಟುದಿ 
ಲಕ್ಷಣೋಪೇತವಾದ ಸ್ವರಕ್ಕೆ ಆಶ್ರಯವಾದ "ಅ' ಕಾರಾದಿ ಸ್ವರವರ್ಣಾದಿಗಳ ಗೀತಾತ್ಮಕ 
ವಿಕಾರಗಳೂ ಸುವರ್ಣವೆಂದೂ ತಿಳಿದ ಜ್ಞಾನವಂತನು ಸ್ವಯಂ ಈ ಎರಡೂ ಸುವರ್ಣಗಳ 
ಸ್ಥಾನೀಯನಾಗುತ್ತಾನೆಂದು ತಿಳಿದುಬರುತ್ತದೆ - ಸಾ.ವಿ. ಬ್ರಾ. ೧.೧.೧೧., ಜೈ.ನ್ಯಾ.ವಿ. 
೯.೨.೭. ಅಕ್ಷರ ವಿಕಾರಾದಿಗಳಿಂದಲೇ ಸಾಮದ ಉದಯವೆಂಬುದನ್ನು ವಿವರಿಸುತ್ತಾ ಶಬರ 
ಸ್ವಾಮಿಗಳು ಸಾಮವೇದದಲ್ಲಿ ಗಾನ ಮಾಡುವ ಸಹಸ್ರ ಬಗೆಗಳಿವೆ. ಈ ಗಾನ ಮಾಡುವ 
ಉಪಾಯದ ಹೆಸರೇ ಅಭ್ಯನ್ವರ ಪ್ರಯತ್ನದಿಂದುಂಟಾದ ಕ್ರಿಯೆಯೇ 'ಸ್ವರೆ ಎಂದು 
ತಿಳಿಸಿದ್ದಾರೆ. 


ಎಶೇಷ ಪ್ರಕಾಶಕವಾದ ಸಾಮವು ಶಬ್ದಾಪೇಕ್ಷೆಯಿಂದ ಖಚಿತವಾದ ನಿಯಮಾನು 
ಸಾರ ಹಕ್‌ ಮೇಲೆ ಗಾನ ಮಾಡಲ್ಪಡುತ್ತದೆ. ಆದುದರಿಂದಲೇ ತಸ್ಯ ಹ ವಾ ಏತಸ್ಯ ಸಾಮ್ನ 
ಯಗೇವಾಸ್ದೀನಿ | ಸ್ವರೋ ಮಾಂಸಾನಿ । ಸೋಭಾ ಲೋಮಾನಿ ॥ ಈ ಸಾಮಗಳಿಗೆ 


೨೩೧ 

ಯಚೆಗಳು ದೇಹಕ್ಕೆ ಮೂಳೆಗಳಂತೆ ಆಶ್ರಯವಾಗಿವೆ. ಸ್ವರಗಳು ಮೂಳೆಯಮೇಲಿರುವ 
ಮಾಂಸಸ್ಥಾನದಲ್ಲಿವೆ. ಸ್ತೋಭಗಳು ಕೂದಲಿನ ಸ್ಥಾನದಲ್ಲಿವೆ ಎಂದು ಸಾ.ವಿ.ಬ್ರಾ. 
೧.೧.೧೦. ತಿಳಿಸುತ್ತಿದೆ. ಇಂತಹ ಸಾಮಗಾನ ಸಂಪಾದನೆಗಾಗಿಯೇ ಯಕ್‌ನಲ್ಲಿನ ಅಕ್ಷರ, 
ವಿಕಾರ ವಿಶ್ಲೇಷ ವಿಕರ್ಷಣ, ಅಭ್ಯಾಸ, ವಿರಾಮ, ಸೋಭ ಮುಂತಾದವುಗಳೆಲ್ಲವೂ 
"ಸಾಮವೇದ' ಶಬ್ದದಲ್ಲಿ ಸಮಾವೇಶಗೊಂಡಿವೆ. ಗೇಯ, ಅರಣ್ಯ, ಊಹ, ರಹಸ್ಯ, ಎಂಬ 
ಗಾನಗ್ರನ್ನಗಳಲ್ಲೂ ಮಹಾನಾಮ್ಹ್ಯಾದಿ ಸಾಮಗಳಲ್ಲೂ ಹೀಗೆಯೇ ಇದೆ ಎಂಬುದನ್ನು 
ಗಮನಿಸಬೇಕು. 


ಅಗ್ನ ಆಯಾಹಿ.... ಸಾ.ಯ. ೧.ರ ಮೇಲೆ ಮೂರು ಗಾನಗಳಿದ್ದು ಅದರ 
ಮೊದಲನೆಯ ಸಾಮ ಓಗ್ನಾಯಿ 1 .... ಹೀ೨೩ಷೀ ॥ ಗ್ರಾ.೧. ಗಾನದಲ್ಲಿ ಆದ್ಯಕ್ಷರಗಳು 
ವಿಕ್ಸತವಾಗಿವೆ. 'ವೀತಯೇ' ಬೀಜಾಂಕುರ ರೂಪದಲ್ಲಿದೆ... "ವೋಯಿ' ಮುಂತಾದವು 
ಪೀಡಿಸಲ್ಪಟ್ಟು “ತೋಯಾ' ಇತ್ಯಾದಿ ವಿಶ್ಲಿಷ್ಟ ಅಂದರೆ ಒಟ್ಟಿಗೆ ಸೇರಿಕೊಂಡಿಲ್ಲದ ರೂಪ 
ದಲ್ಲಿದೆ "ಯಾತ೨ಯಿ' ಮುಂತಾದವು ಅಂಶತಃ ವಿಕರ್ಷಣವಾಗಿದ್ದು "ತೋಯಾವಃವಿಯಿ' 
ಸೋಭವು ಅಭ್ಯಾಸವೆನಿಸಿಕೊಂಡಿದೆ. "ಹವ್ಯದಾತಯೇ' ಬೀಜರೂಪದಲ್ಲಿದೆ. "ವ್ಯದಾತೋ 
ಯಾ5೨ಯಿ' ಅಂಶತಃ ಹಕಾರಾ ನನ್ನರ ಯತಿ ಎರಾಮವೆನಿಸಿದೆ. "ತಿ' ಇತಿ ಮೂಲಕ 
"ತ್ಯಾನನಿಯಿ' ಅಂಶತಃ ಸೋಭವಾಗಿದೆ. ಸಾಮಗಾನಾವಸರದಲ್ಲಿ ಗಾನಸಾಧನವಾಗಿಯೂ 
ಸಾಮಘಟಕವಾಗಿಯೂ ಯಗ್ಗಿಲಕ್ಷಣವಾಗಿಯೂ ಇರುವ ಅಧಿಕವರ್ಣವೇ "ಸೋಭ' ಸಂಜ್ಞೆ 
ಪಡೆದಿದೆ. "ಸ್ತೋಭಾದಯ' ಪದದಿಂದ ಲೋಪಾಗಮಾದಿಗಳು ಗ್ರಾಹ್ಯವಾಗಿವೆ. "ಬರ್ಹಿಷಿ' 
ರೇಫಾ ಶ್ರವಣದ ಮಧ್ಯೆ "ಔಹೋವಾ' ಆಗಮವಿದೆ. ಹೀಗೆ ಎಕೃತಾದಿಗಳು ಸರ್ವತ್ರ ಸೇರಿವೆ 
ಎಂಬುದೇ ಅಭಿಪ್ರಾಯ. 

ಈ ವಿಷಯದಲ್ಲಿ ಜೈನ್ಯಾ.ವಿ.೯.೨.೭. ಭಿನ್ನ ಭಿನ್ನ ಗಾನಗಳಿಗೆ ಇವೆಲ್ಲಾ 
ಸಮುಚ್ಚಯವಾಗಿಯೋ ವಿಕಲವಾಗಿಯೋ ಕಾರಣವಾಗಿದ್ದು ಸಮುಚ್ಚಯವು ಪ್ರಯೋಗ 
ಗ್ರಹಣಕ್ಕಾಗಿಯೂ ವಿಕಲ್ಪವು ಅರ್ಥೈಕೃತೆಗಾಗಿಯೂ ಗ್ರಹಿಸಲ್ಪಟ್ಟಿದೆ ಎಂದು ತಿಳಿಸುತ್ತದೆ. 
ಛಾಂದೋಗ್ಯದಲ್ಲಿ ತಲವಕಾರಾದಿ ಶಾಖಾಭೇದಗಳಲ್ಲಿ ಗಾನಕ್ಕಾಗಿ ವಿಲಕ್ಷಣವಾದ ಅಕ್ಷರ 
ವಿಕಾರಗಳನ್ನು ವೇದದಲ್ಲಿ ವಿನಿಯೋಗಿಸಲಾಗಿದ್ದು ಕರ್ಮಾನುಷಾ ಷ್ಠಾನಗಳಲ್ಲಿ ಪ್ರಚಲಿತ 
ವಾಗಿರುವುದನ್ನು ಎಲ್ಲರೂ ಒಪ್ಪಿ ಸ್ವೀಕರಿಸಿದ್ದಾರೆಂದರೆ ಅದು ಸರಿಯಲ್ಲ ಒಂದೊಂದು 
ಶಾಖೆಯಲ್ಲೂ ಉಕವಾಗಿರುವ ಅಕ್ಷರ ವಿಕಾರಾದಿಗಳನ್ನು ಅಧ್ಯಯನ ಕಾಲದಲ್ಲಿ ಗಾನದ 
ಸ್ವರೂಪವನ್ನು ತರಲು ಗಾನಲಕ್ಷಣದ ಪ್ರಯೋಜನಕ್ಕಾಗಿ 'ಪ್ರಯೋಗ ವಚನಗಳಲ್ಲಿ 
ಪರಿಗ್ರಹಿಸಿದ್ದಾಗ್ಯೂ ವ್ರೀಹಿ ಯವ ಧಾನ್ಯಗಳಂತೆ ಬೃಹದ್ರಥನ್ತರದಂತೆ ವಿಕಲ್ಪವಾಗಿದೆ. 


೨೩೨ 

ಗಾನಕ್ಕಾಗಿ ಸೋಭವೆನ್ನುವುದು ಬಹಳ ಪ್ರಸಿದ್ಧವಾಗಿಲ್ಲವಾದುದರಿಂದ ಅದರ ಲಕ್ಷಣವನ್ನು 
ಜೈ.ನ್ಯಾ.ಎ. ೯.೨.೧೧ರಲ್ಲಿ ಹೀಗೆ ಚಿಂತಿಸಲಾಗಿದೆ. 

ಸ್ತೋಭಕ್ಕೆ ಲಕ್ಷಣವಿದೆಯೇ ಇಲ್ಲವೇ ಎಂಬುದನ್ನು ಖಚಿತವಾಗಿ ನಿರೂಪಿಸ 
ಲಾಗುವುದಿಲ್ಲ. ಆಧಿಕ್ಯವೆಂದರೆ ಅತಿವ್ಯಾಪ್ತಿಯ ವಿಶಿಷ್ಟ ಲಕ್ಷಣವಾಗುತ್ತವೆ. ವರ್ಣವಿಕಾರಗಳು 
ಬಗೆಬಗೆಯ ಸ್ಕೋಭತ್ವವನ್ನು ಪಡೆಯುವುದರಿಂದ ನಿರೂಪಣೆ ಮಾಡಲಾಗುವುದಿಲ್ಲ ಅಗ್ಗ 
ಆಯಾಹಿ.... ಸಾ.ಯ.೧. ಯ ಯಚೆಯ 'ಅ' ಕಾರವನ್ನು "ಓ' ಕಾರ ಮಾಡಿ "ಓಗ್ನಾಯಿ....' 
ಗ್ರಾ.೧. ಎಂದು ಗಾನ ಮಾಡಲಾಗುತ್ತದೆ. "ಅಧಿಕ್‌ ವಾದ ವರ್ಣವು "ಸ್ಕೋಭ' ಎಂದರೆ 
"ಅಭ್ಯಾಸ' ದಲ್ಲಿ ಅತಿ ವ್ಯುಪ್ತಿಯಾಗುತ್ತದೆ. ಪಿಬಾಸೋಮಮಿನ್ಹ.... ಸಾ.ಯ. ೩೯೮. 
ಖಯಚೆಯಲ್ಲಿನ "ದತುತ್ವೇ' ಅಕ್ಷರಗಳನ್ನು ಗಾನ ಕಾಲದಲ್ಲಿ ಮೂರುಬಾರಿ ಪಠಿಸಲಾಗುತ್ತದೆ. 
ಗ್ರಾ.೬೯೩. ವಿಕಾರ ಅಭ್ಯಾಸಗಳಲ್ಲಿ ಅತಿವ್ಯಾಪ್ತಿಯ ಲಕ್ಷಣವಿಲ್ಲವೆಂಬುದು ಸರಿಯಲ್ಲ 
ಯಗ್ಗಿಲಕ್ಷಣವಾದ ಅಧಿಕ ವರ್ಣವೇ ಸ್ತೋಭ. 

ವರ್ಣಸೊ ೀಭಕ್ಕೆ ಈ ಲಕ್ಷಣವೇ ಅರ್ಥವತಾ ಿಗಿರುವುದರಿಂದ ಆಶಾಸ್ತ್ರಾದಿ ಒಂಬತ್ತು 
ಬಗೆಯ ವಾಕ್ಕಸ್ತೋಭಗಳಲ್ಲೂ "ಹಾಉ' ಕಾರಾದಿ ಹದಿನೈದು ಪದಸ್ತೋಭಗಳಲ್ಲೂ 
ಅವ್ಯಾಪ್ತಿಯ ದೋಷವಿಲ್ಲ, "ಆಶಾಸಿಃ ಸ್ತುತಿಃ ಸಂಖ್ಯಾನಂ ಪ್ರಲಯಂ ಪರಿ ದೇವನಂ ಪ್ರೈಷ್ಯಮ 
ನ್ವೇಷಣಂ ಚೈವ ಸ್ಥ ಸೃಷ್ಟಿರಾಖ್ಯಾನಮೇವ ಚ' ಇವು ವಾಕ್ಕಸ್ತೂ ೀಭ ಭೇದಗಳೆಂದು ಪರಿಗಣಿತ 
. ವಾಗಿವೆ. 


ಅಗನೃಜ್ಜೊ ಕ್ವೀತಿರಮೃತಾ I ॥॥ ನಮೋನ್ನಾಯ We ERS 
ಎ. ಯೇ ದೇವಾದೇವಾಃ ದಿವಿಷದ:.... | .... ಅನರಿಕ್ಷ ಸ Ey A ಶ್‌ ಪೃಥಿವೀಷದಃ... 
...ಏತತ್‌ Je ರಿಶಾಸ ಇನ್ಹ . ಯದಿನ್ಹಾಹಮ್‌ ie ತ್ತಮ್‌........ 
ಸಮತ್ರಿಣಂ ದಹ... ॥ Wek PMs ಚುಚ ಜ್ಯೋತಿರಾ 
ತತನಮ್‌.... 1. ಜಾಟರು ಜಟ || ದೌರಕ್ತಾನ್‌ LI 
ಸಮುದ್ರಂ ಸಮಚೂಕುಪತ್‌.... | ಇತ್ಯಾದಿಗಳು ಕ್ರಮಪ್ರಾಪ್ತ ಉದಾಹರಣೆಗಳಾಗಿವೆ. ಪದ 
ಸ್ತೋಭದ ವಿವರಣೆಗಳನ್ನು ಛಾಂ.ಉ. ೧.೧೩.೧-೪ರಲ್ಲೂ ಇತರ ಉದಾಹರಣೆ ಗಳನ್ನು 


ಸೋಭ ಗ್ರಂಥದಲ್ಲೂ ನೋಡಬಹುದು" ಈ ಒಂಬತ್ತು ವಾಕ್ಕಸ್ತೋಭಗಳೂ ಹದಿನೈದು 
ಪದಸ್ತೋಭಗಳೂ ಗಾನಗ್ರಂಥಗಳಲ್ಲಿ ವಿಶೇಷವಾಗಿ ಅರಣ್ಯಗಾನಗಳಲ್ಲಿ ಕಂಡುಬರುತ್ತವೆ. 


ಎದಿ 


ಹೀಗೆ ಮೇಲೆ ವಿವರಿಸಿರುವ ವಶಿಷ್ಟ ಲಕ್ಷಣಗಳಿಂದ - ಲೌಕಿಕ ಸಭೆ ಸಮಾರಂಭ 
ಗಳಲ್ಲಿ ಲೋಕಾಭಿರಾಮವಾಗಿ ವಂಚನೆ/ ಮೋಸ ಎಂಬ ಪದಗಳನ್ನು ಬಳಸುವಂತೆಯೇ - 


೨೩೩ 
ಪ್ರಕೃತದಲ್ಲಿ ಸಂಬಂಧಾನ್ವಯಗಳಿಲ್ಲದ ಕಾಲಕ್ಷೇಪಕ್ಕೆ ಆಶ್ರಯವಾದ ಶಬ್ದರಾಶಿಗೆ ಸ್ಲೋಭ 
ವೆನ್ನುತ್ತಾರಾಗಿ ಸ್ತೋಭಕ್ಕೆ ಲಕ್ಷಣವಿದೆ ಎಂದಾಯಿತು. ಹೀಗೆಯೇ ಅಕ್ಷರ ವಿಕಾರ ಸ್ತೋಭ 
ಗಳಂತೆಯೇ ವರ್ಣಲೋಪವೂ ಕೆಲವು ಗಾನಗಳಿಗೆ ಕಾರಣವಾಗಿರುತ್ತದೆ. ಈ ಲೋಪದ 
ವಿಷಯವನ್ನು ಜೈ.ನ್ಯಾ.ಎ. ೯.೧.೧೮ ವಿಚಾರ ಮಾಡಲಾಗಿದೆ. 


ಇರಾಗಿರಾ ವಿಕಲ್ಪವಿದ್ದರೂ ಅಲ್ಲಿ ವಿಶೇಷವಿದೆ. ಮೊದಲಲ್ಲಿ ಬಾಧಿಸದಿದ್ದರೂ 
ನಂತರದಲ್ಲಿ “ಇರಾಯಾ' ವಿಹಿತವೆನ್ನಲಾಗಿದೆ. ಜ್ಯೋತಿಷ್ಟೋಮದಲ್ಲಿ ಯಜ್ಞಾಯಜ್ಞೀಯ 
ದಲ್ಲಿ ಸ್ತುತಿಸಿ - ತಾಂ.ಮ.ಬ್ರಾ. ೮.೯.೧-೧೪ ಎಂದಾಗ ಯಜ್ಞಾ ಯಜ್ಞಾ ಶಬ್ದದಿಂದ 
ಕೂಡಿದ ಯಚಿಯಿಂದ ಉದಯವಾಗಿರುವ ಯಜ್ಞಾ ಯಜ್ಞೀಯಮ್‌ ಗ್ರಾ.೫೯, 
ಸಾಮವನ್ನೇ ಗಾನಮಾಡುತಾರೆ. ಯಜ್ಞಾ ಯಜ್ಞಾವೋ ಅಗ್ನಯೇ ಗಿರಾಗಿರಾ ಚ ದಕ್ಷಸೇ..... | 
ಸಾ.ು. ೩೫. । "ಗಿರಾ' ಶಬ್ದ ಪಠಿತವಾಗುತ್ತವೆ. ಅಧ್ಯೇತೃಗಳು ಇಲ್ಲಿ ಯೋನಿ ಗಾನವನ್ನು 
"ಗಾಯಿರಾ ಗಿರಾ' ಎಂದೇ ಗಕಾರಯುಕ್ತವಾಗಿಯೇ ಗಾನ ಮಾಡುತ್ತಾರೆ. 

ಸಾಮಗಾನಗಳಿಗೆ ಆಶ್ರಯಭೂತವಾದ ಖಚೆಗಳು ಛನ್ಹಾರ್ಚಿಕದಲ್ಲಿ ಪಠಿತವಾಗಿವೆ. 
ಸಾಮಗಾನಗಳ ಅನ್ಯ ಪರ್ಯಾಯಗಳಲ್ಲಿ ಮೂಡಿಬಂದಿರುವ ಈ ಗಾನಗಳನ್ನು ಯೋನಿ 
ಗಾನವೆನ್ನುತ್ತಾರೆ. ಇದನ್ನೇ ಪರಂಪರೆಯಿಂದ ವೇದಸಾಮಗೇಯಗಾನ ಗೇಯಗಾನ ಎಂದು 
ಹೆಸರಿಸಲಾಗಿದೆ. ವೇದಸಾಮಾದಿ ಅಭಿಧಾನಗಳನ್ನು ಅಧಿಕರಣಮಾಲಾ ಗ್ರಂಥಗಳಲ್ಲ 
ನೋಡಬಹುದು... "ವೇಯ' ಗಾನವೆಂಬುದು "ಗೇಯಗಾನ' ದ ಅಪಭ್ರಂಶವೆಂಬ 
ಅನುಮಾನವಿದೆ. ಗೇಯಗಾನ ಗ್ರಂಥಗಳಲ್ಲಿ "ಗೇಯಗಾನ' ವೆಂದೇ ಬಳಸಿರುತ್ತಾದರೂ 
ಕೆಲವರು ವೈದಿಕರು "ವೇಯಗಾನ' ವೆಂದೇ ವ್ಯವಹರಿಸುತ್ತಾರೆ. 


ಗಾನಮಾಡುವಾಗ "ಗಾಯಿರಾ ಗಿರಾ' ಎಂದೇ "ಗ' ಕಾರದಿಂದಲೇ ಗಾನ 
ಮಾಡುತ್ತಾರೆ - ತಾಂ.ಮ.ಬ್ರಾ. ೮.೬.೧೦-೧೪ದಲ್ಲಿ "ಗ' ಕಾರ ಲೋಪಪೂರ್ವಕ "ಯ' 
ಕಾರದ ಗಾನವನ್ನೇ ವಿಧಿ "ಐರಂ' ಎಂದು ಪರಿವರ್ತಿಸಿ ಗಾನಮಾಡಬೇಕೆಂದಿದೆ. ಗಿರಾ ಶಬ್ದ 
"ಗ ಕಾರ ಲೋಪದಿಂದ "ಇರಾ' ಶಬ್ದವಾಗಿದ್ದು ಇರಾಯ ಸಂಬಂಧಿತ ಗಾನ "ಐರಮ್‌' 
ಎಂದು ಪ್ರಯೋಗಕಾಲದಲ್ಲಿ ಗಾನಮಾಡಬೇಕೆಂದೂ ವಿಧಿಸಲಾಗಿದೆ. ಯೋನಿಗಾನಕ್ಕೆ 
ಮೂಲವಾದ ಛನ್ನಾ ರ್ಚಿಕವೂ ಬ್ರಾಹ್ಮಣವೂ ಎರಡೂ ಸಮಾನವಾಗಿ ವಿಶೇಷತೆಯೇನೂ 
ಇಲ್ಲದೆ ಗೌರವಿಸಲ್ಪಡುವುದರಿಂದ ವಿಕಲ್ಪವಾಗಿ "ಇರಾ' ಎಂದೂ "ಗಿರಾ' ಎಂದೂ 
ಗಾನಮಾಡಬಹುದೆಂಬ ಅಭಿಪ್ರಾಯವೇ ಎಂದು ಹೇಳಿದರೆ "ಗಿರಾಗಿರಾ' ಎಂದು ಪಠಿಸ 
ಕೂಡದು. "ಗಿರಾಗಿರಾ' ಎಂದೇನಾದರೂ ಉದ್ಗಾತೃ ತಾನೇ ಪಠಿಸಿದರೆ, ಉದ್ಗಾತೃವು ಬಿದ್ದು 
ಹೋಗುತ್ತಾನೆ/ ಪತಿತನಾಗುತ್ತಾನೆಂದು - ತಾಂ.ಮ. ಬ್ರಾ. ೮.೬.೧.೧೪ರಲ್ಲಿ ತಿಳಿಸಿ "ಗಕಾರ' 


೨೩೪ 
ಸಹತ ಗಾನಮಾಡುವುದರಿಂದಾಗುವ ಬಾಧೆಯನ್ನು ವಿವರಿಸುತ್ತಾ "ಗೆ" ಕಾರ ರಹಿತವಾದ 
"ಇರಾ' ಪದವನ್ನೇ ಗಾನಮಾಡಬೇಕೆಂದು ವಿಧಿಸಿವೆ. ಆ ಪದದ ಆದಿಯಲ್ಲಿನ ಇ 
ಕಾರವನ್ನು ಗಾನ ಮಾಡಲು “ಆ' "ಯ' "ಅ' ಎಂಬ ಮೂರು ವರ್ಣಗಳನ್ನು ನಿಯೋಜಿಸ 
ಬಹುದಾಗಿದೆಯಾದರೂ “ಆಯಿರಾ' ಎಂದೇ ಗಾನಮಾಡಬೇಕೆಂದು ಖಚಿತಪಡಿಸಿದೆ - 
ರಹಸ್ಥ ೫೧. ಹೀಗೆ ಅಧಿಕಾರಯುತವಾಗಿ ಹೇಳುವಲ್ಲಿ ಈ ಚಿಂತನೆ ಇದೆ. 


ಇರಾ ಪದವನ್ನು ಗಾನಮಾಡಬಾರದು ಅಥವಾ ಗಾನಮಾಡಬೇಕೆಂದೇನೂ 
ಹೇಳಿಲ್ಲ. ಗಾನಮಾಡುವ ಸ್ಥಾನದಲ್ಲಿ ಇಂತಹದನ್ನು ಗಾನಮಾಡಬಾರದೆಂದು ವಿಧಿಸಿರು 
ವಾಗ ಉಕ್ತವಿಧಿಯನ್ನು ಉಲ್ಲಂಘಿಸಿ ಗಾನಮಾಡಿದರೆ ಪತಿತನಾಗುತ್ತಾನೆ. ಬ್ರಾಹ್ಮಣ ಗ್ರಂಥ 
ದಲ್ಲಿ ವಿಹಿತವಾಗಿರುವ "ಇರಾ' ಶಬ್ದವನ್ನು ಗಾನಮಾಡಬಾರದು. 'ಐರಮಿತಿ' ಶಬ್ದೇನ 
ಗೀತೇರನುಕ್ಸ್ವಾತ್‌ ಎಂಬ ಪಾಣಿನಿ ೫.೨.೬, ಸೂತ್ರದಂತೆ ರಾ ಶಬ್ದಕ್ಕಿಂತ ಣ್‌ ಪ್ರತ್ಯಯವು 
ಮತ್ವರ್ಥದಲ್ಲಿ ವಿಹಿತವಾಗಿರುವಾಗ "ರಾ' ಪದೋಪೇತವಾಗಿ ಮಾಡಿದರೆ "ಏತಾವಾನೇವಾ' 
ಅರ್ಥವಾಗುತ್ತದೆ. 


ಪ್ರಗೀತದಲ್ಲಿ "ರಾ' ಪದ ಸಂಬಂಧವನ್ನು ತದ್ದಿತವಾಗಿ ನೋಡಿದರೂ "ಆ "ಯ' 
ಈ "ರೇಘ' 'ಆ ಈ ಐದೂ ವರ್ಣಗಳಿಂದ ಉದಯವಾದ 'ಆಯಿರಾ' ರೂಪವನ್ನು 
ಗಾನಮಾಡುವಾಗ "ರಾ' ಪ್ರಾತಿಪದಕವಾಗುತ್ತದೆ. ೪.೨.೧೧೪. ಪಾಣಿನೀ ಸೂತ್ರದಂತೆ 
ಪ್ರತ್ಯಯಾನ್ನರವಾಗಿರುವಾಗ "ಆಯಿರೀಯಂ' ಎಂದು ಮಾಡಿದರೆ ಬ್ರಾಹ್ಮಣ ಪಾಠವೇ 
ಆಗುತ್ತದೆಯಾಗಿ ಗಾನಮಾಡಬಾರದೆಂಬ ಪಕ್ಷದಲ್ಲಿ ಉತ್ತರ ಹೀಗಿದೆ - ಗಾನ ಮಾಡ 
ಬೇಕಾದ "ಗಿರಾ' ಸ್ಥಾನದಲ್ಲಿ "ಇರಾ' ವನ್ನು ವಿಧಿಸುವುದರಿಂದ ಪದಕ್ಕೆ ಮಾತ್ರ ಬಾಧೆ 
ಯಾದರೂ ಗಾನಕ್ಕೇನೂ ಬಾಧೆಯಾಗುವುದಿಲ್ಲ ಆದರೆ ೫.೨.೬೧ ಸೂತ್ರದಂತೆ - ಣಾಣ್‌ 
- ಪ್ರತ್ಯಯದಲ್ಲೂ ಮತ್‌ ಘಃ ಸೂಕ್ತ ಸಾಮಗಳಲ್ಲಿ ೫.೨.೫೯ ಸೂತ್ರದಂತೆ ಸಾಮಾನು 
ವೃತ್ತಿಯಲ್ಲಿ ಹಿಂದಿನಸಾಮದ ಪದಗಳನ್ನು ಮುಂದಲ ಸಾಮದಲ್ಲಿ ಸೇರಿಸಿ ಗಾನಮಾಡುವಾಗ 
"ಐರಂ' ಸಾಮವೆಂದರ್ಥವಾಗುತ್ತದೆ. ಸಾಮತ್ತವೆಂದರೆ ಗಾನಸಾಧ್ಯವಾದುದೆಂದೇ ಆಗಿದೆ. 
೪.೩.೧೩೪ರಂತೆ "ಅದರ ವಿಕಾರ' ಎಂಬರ್ಥದಲ್ಲಿ "ಆ ಣ' ಪ್ರತ್ಯಯವಾದಾಗ "ಇರಾಯಾ' 


ಎಕಾರ ಎಂಬ ಈ ವಿಗ್ರಹದಲ್ಲಿ ಯಥೋಕವಾದ ಗಾನ ಲಭಿಸುತ್ತದೆ. ಆದುದರಿಂದ 
ಹೀಗೆಯೇ ಗಾನಮಾಡತಕ್ಕದ್ದು. 


ಬಹು ಪ್ರಕಾರಗಳಿಂದ ಗಾನಾತ್ಮಕ ಸಾಮಸ್ವರೂಪವು ದೇವತಾಸ್ಕುತಿಗಳಿಗಾಗಿಯೇ 
ನಿರೂಪಿತವಾಗಿದೆಯೆಂಬುದನ್ನು ಜೈ.ನ್ಯಾ. ವಿ. ೯.೨.೮ರಲ್ಲಿ ಹೀಗೆ ನಿರ್ಣಯಿಸಲಾಗಿದೆ. 


೨೩೫ 

ಕೆಲವು ಕರ್ಮ ವಿಶೇಷಗಳಲ್ಲಿ ಯಚೆಗಳಿಂದ ಸುತಿಸುವುದು. ಸಾಮಗಳಿಂದ ಸುತಿಸುವುದು 
ಎಂದು ಹೇಳಿರುತ್ತದೆ. ಪೂರ್ವನ್ಯಾಯದಂತೆ ಇದು ವಿಕಲ್ಪವಾಗಿರುತ್ತದೆ ಎಂದರೆ ಹಾಗಲ್ಲ. 
ಯಚೆಗಳಿಂದ ಸುತಿಸುವುದು ನಿಂದಾರ್ಹವೆಂದೂ ಸಾಮಗಾನದಿಂದ ಸುತಿಸುವುದು 
ಪ್ರಶಂಸಾರ್ಹವೆಂದೂ ಹೇಳಿರುವುದನ್ನು ಗಮನಿಸಬೇಕು - ಖಚೆಗಳಿಂದ ಸ್ತುತಿಸುವುದು 
ಅಸುರರಿಗೆ ಅನ್ವಯವಾಗುತ್ತದೆ. ಸಾಮಗಾನದಿಂದ ಸುತಿಸುವುದು ಅಸುರರಿಗೆ ಅನ್ವಯ 
ವಾಗುವುದಿಲ್ಲ ಎಂದು ತಿಳಿದ ವಿದ್ವಾಂಸನು ಸಾಮಗಾನದಿಂದ ಸುತಿಸುತಾನೆ - ಹೀಗೆ 
ಯಚೆಗಳ ಬಗೆಗೆ ನಿಂದನೆ ಮಾಡಿ ಸಾಮಪ್ರಶಂಸೆ ಮಾಡಿರುವುದರಿಂದ ಸಾ ಸಾಮಗಾನದಿಂದ. 
ಸುತಿಸುವುದೇ ವಿಹಿತವಾದುದೆಂದು ಲಿಜ್ಲಪ ಪ್ರತ್ಯಯದಿಂದ ತಿಳಿದುಬರುತ್ತದೆ. 


ಪ್ರಾಯಣೀಯಾತಿರಾತ್ರಿನನ್ನರಮನುಷ್ಠೆಯೇತು ಖುಕ್‌ ಸಾಮ್ನೋರುಭಯೋರೇ 
ವಾಸ್ತಿ ವಿಧಾನಮ್‌ | ಪರಂ ತತ್ರಾಪಿ ಮಹತೀ ನಿನ್ಹಾ ಗಮ್ಯತೇ ತಥಾಹಿ ಸಾಮ್ನೇ ತೋಯನ್ನಿ 
ಬಾ ಪುನರಾಯನಿ । ತಾಂ.ಮ. ಬ್ರಾ.: ೪.೩. ॥/ ಇತಿ ಸಾ ಸಾಮ್ನಾ ಪ್ರಯುಜ್ಯ ನೇ ಅತಃ 
ಅಸ್ಥಾಲ್ಲೋಕಾತ್‌ ಯನ್ತಿ ಸ್ಪರ್ಗಮ್‌. 1 | ಯಚಾ ತು ಸ್ವರ್ಗಂ ಗಚ್ಛನ್ನೊ €ಪಿ.ಯಜಮಾನಾಃ 
ಪುನರಾಗಚ್ಛನ್ನಿ' ಇತಿ ತದರ್ಥಃ - ॥ ಅಂದರೆ ಅತಿರಾತ್ರಾನನ್ನರ ಮಾಡಬೇಕಾದ 
ಅನುಷ್ಠಾನಗಳಲ್ಲಿ ಯಕ್‌ ಮತ್ತು ಸಾಮಗಳೆರಡರ ವಿಧಾನವೂ ವಿಹಿತವಾಗಿದೆ. ಆದರೆ 
ಅಲ್ಲೂ ಸಹ ಸಾಮಗಾನದಿಂದ ಸ್ವರ್ಗವನ್ನು ಪಡೆಯುತ್ತಾರೆ. ಯಚೆಗಳಿಂದ ಸ್ವರ್ಗಕ್ಕೆ 
ಹೋದರೂ ಪುನಃ ಹಿಂತಿರುಗುತ್ತಾರೆ ಎಂದು ತಾಂ.ಮ. ಬ್ರಾ. ೪.೩ ತಿಳಿಸುತ್ತಾ ಯಕ್‌ ಬಗೆಗೆ 
ತಾತ್ಸಾರವನ್ನೇ ಸ್ಪಷ್ಟ ಪಡಿಸುತ್ತಿದೆ. ಖುಕ್‌ ಸಂಸ್ಕಾರಗೊಂಡು ಗಾನವಾಗಿರುವುದರಿಂದ 
ಅಭ್ಯಾಸ ಮಾಡುವಾಗ ಖುಕ್‌ ಮುಖ್ಯವೇ ಅಥವಾ ಗುಣಮುಖ್ಯವೇ ಎಂಬುದನ್ನು 
ಜೈ.ನ್ಯಾ.ವಿ.೯.೨.೨ರಲ್ಲಿ - ಗಾನಾಕ್ಷರಗಳಿಂದ ಸುುತಿಸುವುದರಲ್ಲೇ ಹೆಚ್ಚಿನ ಗುಣ ಮಹಿಮೆ 
ಗಳಿರುವುದರಿಂದ ಗಾನದಿಂದ ಸುತಿಸುವುದೇ ಪ್ರಶಸ್ತವೆಂದು ತಿಳಿಸಿ ಉದಾಹರಣೆಗಾಗಿ 
ರಥನ್ನರ ಗಾನಮಾಡುತ್ತಿದ್ದಾರೆ, ಇತ್ಯಾದಿ ಮಾತುಗಳಲ್ಲಿ ವಿಹಿತ ಗಾನವೇ ಸಾಮಶಬ್ದಾರ್ಥ 
ವೆಂದು ಪ್ರತಿಪಾದಿಸಲಾಗಿದೆ. 


ಯತ್ರ ಫಲವಿಶೇಷೋ ನ ಶ್ರೂಯತೇ ನದ್ಭಶ್ಯತೇ ವಾ ತತ್ರ ಸ್ಪರ್ಗಃ ಫಲಂ ಕಲ್ಪತೇ । 
ಸ ಸ್ವರ್ಗಃ ಸರ್ವಾನ್‌ ಪ್ರತ್ಯವಶಿಷ್ಠಃ | ಇತಿ ಮೀಮಾಂಸಾ ಸಿದ್ದಾನ್ರಮ್‌ | ಅತಃ ವಿಶ್ವಜಿತಾ 
ಯಜೇತ । ಇತೃತ್ರ ಸ ಸ್ವರ್ಗ: ಫಲಂ ಇತ್ಯುಕ್ತ್ವಾ ನಿರಣಾಯಿ । ತದ್ವತ್‌ ಅತ್ರಾಪಿ ! ತದುಕಮ್‌ 
ವಿನಾಪಿ ವಿಧಿನಾ ದೃಪ್ಟಲ್ಲಾಭಾನ್ನ ಹಿ ತದರ್ಥತಾ । ಕಲ್ಪಸ್ತು ವಿಧಿಸಾಮಥ್ಯಾ ೯ತ್‌ ಸ್ವರ್ಗೋ 
ವಿಶ್ವಜಿದಾದಿವತ್‌ | ಅಂದರೆ ಯಾಗಪ್ರಯೋಗ ಹಾಗೂ ಅಧ್ಯಯನ ಕಾಲಗಳಲ್ಲೂ ಖಕ್‌ಗೆ 


೨೩೬ 

ಪ್ರತಿಯಾಗಿ ಗಾನಮಾಡುತ್ತಿರುವುದನ್ನು ಸ್ಥರಿಸಬೇಕು. ಗುಣಕರ್ಮದಲ್ಲೂ ಪ್ರಸಿದ್ಧವಾದ 
"ವ್ರೀಹಿ ಪ್ರೋಕ್ಷಣವತ್‌' ನ್ಯಾಯದಂತೆ ಯಾಗ ಮಧ್ಯದಲ್ಲಿ ಸಾಮಗಾನಾನುಷ್ಠಾನ 
ಮಾಡಬೇಕೆಂಬುದು ವಿಧಿ. ವಿಶ್ವಜಿತ್‌ ಆದಿ ಯಾಗಗಳಂತೆ ಬಹಿರ್ಗಾನಕ್ಕೆ ಫಲವನ್ನು 
ಕಲ್ಪಿಸತಕ್ಕದ್ದು. 

ಯಾಗಮಧ್ಯದ ಗಾನವಾದರೋ ಪ್ರಯಾಜಾದಿಗಳಂತೆ ಆರಾದುಪಕಾರವಾದಂತ 
ಹುದು. ತಥಾ ಚಾವಧೇಯಮ್‌ । ಯಾಗಸ್ಯ ಕರ್ಮರೂಪತ್ವಾತ್‌ ಕರ್ಮಣಶ್ಚ ಕ್ಷಯಿತ್ವಾತ್‌ 
ಕಾಲಾನ್ರರ ಭಾವಿ ಸ್ವರ್ಗಾದಿ ಫಲಸಾಧನತ್ವಂನೋತ್ಪದ್ಯತೇ । ಅತಃ ಯಾಗಕ್ರಿಯಾ ಸಹ 
ಭಾವಿನೋ ಕಾಚಿಚ್ಛಕ್ತಿರಪೂರ್ವಮಿತಿ ಮೀಮಾಂಸಕ್ಕೆಃ ಸ್ವೀಕ್ರಿಯತೇ | ಸಾ ಚ ಯಥಾ 
ಅಂಗಾವಜನ್ಯಮ್‌ೌಷ್ಣಂ ಶಾನ್ರೇಷ್ಟಂಗಾರೇಷು ಜಲೇ ಅನುವರ್ತತೇ ತಥೈವ ನಷ್ಟೇ ಅಪಿ 
ಯಾಗೇ ಕರ್ತುರಾತ್ಮಾನಮಾಶ್ರಯತೇ । ತಂ ಚ ಫಲಾಪೂರ್ವಮ್‌ ಸಮುದಾಯಾ 
ಪೂರ್ವಮ್‌ ಉತ್ಪತ್ಕ ಪೂರ್ವಂ ಅಂಗಾಪೂರ್ವಂಚೀತಿ ನಾನಾ ವಿಧಮ್‌ | ತತ್ರ 
ಸನ್ನಿಪತ್ಯಾರಾದಿತಿ ಭೇದಾತ್‌ ಅಂಗ ಪೂರ್ವಮ್‌ ದ್ವಿವಿಧಮ್‌ । ಯಾನಿ ದ್ರವ್ಯ ದೇವತಾ 
ಸಂಸ್ಕಾರ ದ್ವಾರೇಣ ಯಾಗಸ್ವರೂಪಾತಿಶ ಯಾಧಾನೇನ ತದುತ್ಬ್ಪತೃಪೂರ್ವ ನಿಷ್ಠತ್ತೌ 
ವ್ಯಾಪ್ರಿಯನ್ಹೇ ತದ್ದಾರೇಣ ಫಲಾಪೂರ್ವಂ ತಾನಿ ಸನ್ನಿಪತ್ಯೋಪಕಾರಕಾಣಿ । ಅವಘಾತಾ 
ದೀನಿ ಯಾನಿ ತು ಉತ್ಪತೃಪೂರ್ವೇಬ್ಛಃ ಫಲಾಪೂರ್ವ ನಿಷ್ಟತ್‌ ಸಾಕ್ಷಾದೇವ ವ್ಯಾಪ್ರಿಯನ್ನೇ । 
ತಾನಿ ಆರಾದುಪಕಾರಾಣಿ ಪ್ರಯಾಜಾದೀನಿ ಇತಿ | ಏತತ್‌ ಸಮಸ್ತಂ ಜೈ.ನ್ಯಾ.ಎ. ೯.೨.೨. 
ಸ್ಫುಟಮ್‌ ॥ 


ಅಂದರೆ ಇಲ್ಲಿ ಗಮನಿಸಬೇಕಾದದ್ದು - ಯಾಗ ಕರ್ಮಸ್ವರೂಪವಾದದ್ದು ಕರ್ಮ 
ವಾದರೋ ಕ್ಷಯಿಸುವಂತಹುದು. ಹೀಗಿರುವಾಗ ಮುಂದೆ ಸಿಗಬಹುದಾದ ಸ್ವರ್ಗಾದಿ ಫಲಕ್ಕೆ 
ಸಾಧನ ಎಂಬುದು ಹೊಂದುವುದಿಲ್ಲವಾಗಿ ಯಾಗಕ್ರಿಯೆಗಳೊಂದಿಗೆ "ಅಪೂರ್ವ' 
ಎಂಬೊಂದು ಶಕ್ತಿಯನ್ನು ಮೀಮಾಂಸಕರು ಸ್ವೀಕರಿಸಿದ್ದಾರೆ. ಬೆಂಕಿಯಿಂದುಂಟಾದ ಉಷ್ಣವು 
ಬೆಂಕಿ ಶಾಂತವಾದ ನಂತರವೂ ನೀರಿನಲ್ಲಿ ಕಂಡು ಬರುವಂತೆಯೇ ಯಾಗ ಸಮಾಪ್ತಿಯಾದ 
ನಂತರವೂ ಕರ್ತೃವನ್ನಾಶ್ರಯಿಸಿರುತ್ತವೆ. ಆ "ಅಪೂರ್ವ' ಎಂಬ ಫಲವು ಸಮುದಾಯ 
ಅಪೂರ್ವಮ್‌ ಉತ್ಪತ್ತಿ ಅಪೂರ್ವಮ್‌ ಎಂದು ನಾನಾಬಗೆಯದಾಗಿರುತ್ತದೆ. ಅಲ್ಲಿ ಒಟ್ಟಾಗಿ 
ಸೇರಿದುದರಿಂದುಂಟಾಗುವ ಸಮೂಹತ್ವಾದಿ ಭೇದಗಳಿಂದ ಅಂಗಾಪೂರ್ವಮ್‌ ಎಂಬುದು 
ಎರಡುಬಗೆ. ದ್ರವ್ಯ ದೇವತಾ ಸಂಸ್ಕಾರಗಳ ಮೂಲಕ ಯಾಗಸ್ವರೂಪವೇ ಅತಿಶಯವಾದ 
ಗುಣವನ್ನು ಉತ್ಪಾದಿಸುವಂತಹದಾದುದರಿಂದ ಅಪೂರ್ವವಾದುದನ್ನು ಉತ್ಪತ್ತಿ ಮಾಡುವ 


೨೩೭ 
ಕಾರ್ಯದಲ್ಲಿ ತೊಡಗಿರುತ್ತವೆ. ಧಾನವನ್ನು ಹಿಟ್ಟುಮಾಡುವ ಅವಘಾತಾದಿಗಳು 
ಫಲೋತ್ಪತ್ತಿ ಪೂರ್ವದಲ್ಲೂ ಸಮೂಹತ್ವೇನ ಉಪಕಾರಕಗಳಾಗಿದ್ದು ಅಪೂರ್ವವೆಂಬ 
ಫಲೋತ್ಪತ್ತಿಗೆ ಸಾಕ್ಷಾತಾಗಿಯೂ ಕಾರ್ಯನಿರತವಾಗಿರುತ್ತವೆ. ಅವು ದೂರಸ್ಥವಾಗಿದ್ದೂ 
ಸಮೀಪಸ್ಥವಾಗಿದ್ದೂ ಪ್ರಯಾಜಾದಿಗಳಂತೆ ಉಪಕಾರಕಗಳಾಗಿರುತ್ತವೆ. ಈ ಪ್ರಕರಣವು 
ಜೈ.ನ್ಯಾ.ಎ.೯.೨೨ರಲ್ಲಿ ಸ್ಪಷ್ಟವಾಗಿ ಚರ್ಚಿಸಲ್ಪಟ್ಟಿದೆ. 


ಆದುದರಿಂದ ಇದೇಮುಖ್ಯಗುಣಕರ್ಮಗಳಲ್ಲವೆಂದರೆ - ಹೀಗೆ ಹೇಳಬೇಕಾಗು 
ತ್ತದೆ. ಪ್ರಧಾನ ಕರ್ಮದೊಂದಿಗಿರುವ ಪಾಠವನ್ನು "ಭೂಮಿರಥ ಶುಷ್ಕೇಷ್ಟಿ ನ್ಯಾಯದಂತೆ - 
ಭೂಮಿಯ ಮೇಲೆ ರಥದ ಚಿತ್ರವನ್ನು ಬರೆದು ವಿದ್ಯಾರ್ಥಿಗೆ ರಥದ ವೈಶಿಷ್ಟ್ಯಗಳ ಪರಿಚಯ 
ಮಾಡಿಸುವಂತೆಯೇ ಅಗ್ನಿಯಲ್ಲಿ ಮಾಡಬೇಕಾದ ಇಷ್ಟಿಯ ಸ್ವರೂಪವನ್ನು ಒಣಕಟ್ಟಿಗೆ 
ಸಮಿತ್ತುಗಳ ಸಹಾಯದಿಂದ ತಿಳಿಸಿಕೊಡುವಂತೆಯೇ - ಪ್ರಯೋಗ ಸೌಕರ್ಯಕ್ಕಾಗಿ 
"ಗಾನ' "ಅಧ್ವಯನ' ಎಂದು ಬಿಡಿಸಿ ತಿಳಿಸಲಾಗಿದೆ. ಇದನ್ನೇನೂ ಪ್ರಧಾನವಾದ ಕರ್ಮಕ್ಕೆ 
ಗುಣಕರ್ಮಗಳಿಂದ ಪುಷ್ಟಿಯಾಗಲೀ ಪ್ರಯೋಜನವಾಗಲೀ ಇಲ್ಲವೆಂದು ಹೇಳಲಾಗುವು 
ದಿಲ್ಲ. ಇದಕ್ಕೆ ಕಾರಣ ಗಾನದಿಂದ ಸಂಸ್ಕೃತವಾದ ಯಗಾಕ್ಷರಗಳಿಂದಲೇ ಸ್ತುತಿ ಸಾ ಸಾಧ್ಯವಾಗುವು 
ದರಿಂದ "ಆಜ್ಯೈಸ್ತುವತೇ ಪೃಷ್ಟೆಸ್ತುವತೇ' ಎಂಬೀ ರೀತಿಯ ವಿಧಿವಿಧಾನವೇ ಮೇಲಿನ 
ಅಭಿಪ್ರಾಯವನ್ನು ಸಮರ್ಥಿಸುತ್ತದೆ. ಹೀಗಾಗಿ ಯಗಾಕ್ಷರಗಳಿಗೆ ಸ್ವರ ಎಶಿಷ್ಟತೆ ಅಭಿವ್ಯಕ್ತ 
ವಾಗುವುದೇ ದೃಷ್ಟ ಪ್ರಯೋಜನವಾಗಿರುವುದರಿಂದ ಗಾನವು ಸಂಸ್ಕಾರ ಕರ್ಮವಾಗಿದೆ. 


ಹೀಗೆ ಸಂಸ್ಕಾರಗೊಂಡ ಯಗಾಕ್ಷರಗಳ ಗೀತಾತ್ಮಕವಾದ ಒಂದೊಂದು ಸಾಮವನ್ನೂ 
ಒಂದೊಂದು ಯಕ್ಕಿನ ಮೇಲೆ - "ವೇದಸಾಮ' ವೆಂದು ಸಾಮವೇದ ಗ್ರಂಥಗಳ ಅಧ್ಯಯನ 
ಮಾಡುತ್ತಾರೆ. ಊಹಗ್ರಂಥದಲ್ಲಿ ಒಂದೊಂದು ಸಾಮವನ್ನು ಮೂರು ಖಚೆಗಳ ಮೇಲೆ 
ಗಾನಮಾಡುತ್ತಾ ಅಧ್ಯಯನ ಮಾಡುತ್ತಾರೆ. ಈ ರೀತಿಯ ಊಹಗ್ರಂಥದ ಬಗೆಗೆ ಜೈ. ನ್ಯಾ. ವಿ. 
೯.೨.೧೨ರಲ್ಲಿ ಚರ್ಚಿಸಲಾಗಿದೆ. 


ಸಾಮಕರು ಮೂರು ಮೂರು ಖಚೆಗಳ ಮೇಲೆ ಒಂದೊಂದೇ ಸಾಮವನ್ನು 
ಗಾನಮಾಡುವ ಊಹ ಗ್ರಂಥವು ಯಾರ ಹೆಸರಿನಲ್ಲೂ ರಚಿತವಾಗಿಲ್ಲದಿರುವುದ ರಿಂದಲೂ 
ಅಧ್ಯಾಪಕರು ಅನಧ್ಯಯನ ಕಾಲಗಳಲ್ಲಿ ಅಪೌರುಷೇಯವಾದ ಅನ್ಯವೇದ, ವೇದಭಾಗ 
ಗಳನ್ನು ಅಧ್ಯಯನ ಮಾಡಿಸದಿರುವಂತೆಯೇ ಈ ಊಹ ಭಾಗವನ್ನು ಅಧ್ಯಯನ ಮಾಡಿಸದಿ 
ರುವುದರಿಂದಲೂ ವೇದಸಾಮವೆಂಬುದು ವೇದವೇ ಆದ ಯೋನಿ ಯಚೆಗಳಿಂದಲೇ 
ಉದಯವಾಗಿರುವುದರಿಂದಲೂ ಪುರುಷಕೃತವಾಗಿರದೆ ಅಪೌರುಷೇಯವಾದುದೆಂದರೆ 


೨೩೮ 

ಯೋನಿ ಮೊದಲು ತದನಂತರ ಗಾನವೆಂದು ವಿಧಿಸಿರುವುದನ್ನು ಗಮನಿಸಿ ವಿಧಿಯ 
ಪ್ರಯೋಜನವಿಲ್ಲದ ಪ್ರಸಂಗವೆಂದು ನಿರಾಕರಿಸ ಬೇಕಾಗಿದೆ. ಅಪ್‌ೌರುಷೇಯವೆಂದೇ 
ಗಣಿಸಿರುವ ವೇದಸಾಮ ಗೇಯಗಾನ ಗ್ರಂಥದಲ್ಲಿ ಕಯಾನಶ್ಚಿತ್ರ ಆಚುವ.... | ಸಾ.ಯ. 
೧೬೯ ದಿಂದ ಉದಯವಾದ ೩೦೪-೩೦೬ ಸಾಮಗಳಲ್ಲಿ ೩೦೬ನೆಯದು ಮಹಾವಾಮ 
ದೇವೃಮ್‌ ಎನಿಸಿಕೊಂಡಿದೆ. ಆರ್ಷೇಯ ಬ್ರಾಹ್ಮಣದಲ್ಲೂ ೨.೬.೬. ಹೀಗೆಯೇ ಇದೆ. 
ಉತ್ತರಾರ್ಚಿಕದ ಕಸ್ಟ್ಯಾ ಸತ್ಯೋಮ ದಾನಾಮ್‌.... | ೬೮೩ ಮತ್ತು ಅಭೀಷುಣಾ 
ಸಖೀನಾಮ್‌.... 1 ೬೮೪ ಎಂಬೆರಡೂ ಯಚೆಗಳ ಯೋಗದಿಂದ ಗಾನಮಾಹಬೇಕೆಂದು 
ಊಹ.೫ ವಿಧಿಸಲಾಗಿದೆ. ಹೀಗಿರುವ ವಿಧಿ ಗ್ರನ್ನರೂಪಕ್ಕೆ ವೇದತ್ವವು ವ್ಯರ್ಥ ಎಂಬ ಪಕ್ಷದಲ್ಲಿ 
ವೇದಸಾಮವೆಂಬುದು ಅಧ್ಯಯನದಿಂದಲೇ ಸಿದ್ದಿಸುತ್ತದೆ. ಮೇಲಿನ ಎರಡೂ ಖುಚೆಗಳ 
ಆಧಾರದಿಂದಾದ' ಸಾಮವಾಗಿರುವುದರಿಂದ ಅಪೌರುಷೇಯತ್ವ ಎಂಬುದರೊಂದಿಗೆ 
ಮೂರೂ ಖುಚೆಗಳು ಅನಧ್ವಯನದಲ್ಲಿ ಅಧ್ಯಯನ ಮಾಡಲ್ಪಡುವುದಿಲ್ಲ. ಶಿಥಿಲವಾದ 
ಭಾವಿ ಉದ್ಯಾನವನಗಳ ಕರ್ತೃಗಳು ಗೊತ್ತಿಲ್ಲವಾಗಿ ಸ್ಮರಿಸದಿರುವಂತೆಯೇ ಪ್ರಕೃತ ಸಾಮ 
ಗಾನದ ಕರ್ತೃಗಳ ಮೂಲವೂ ಗೊತ್ತಿಲ್ಲವಾಗಿ ಸ್ಫರಿಸುವ ವ್ಯವಧಾನವೂ ಇಲ್ಲ. ಈ ಕರ್ತೃ 
ಸ್ಪರಣ ರಾಹಿತ್ಯದಿಂದ ಅಧ್ಯಾಪಕರಲ್ಲಿ ಸಾಮಗಾನದ ವೇದತ್ವ ಪ್ರಸಿದ್ಧವೇ ಆಗಿದೆ. 


ಇಲ್ಲಿ ಉತ್ತರವನ್ನು ಹೀಗೆ ಅನುಸಂಧಾನ ಮಾಡಬಹುದಾಗಿದೆ - ಜೈ.ನ್ಯಾ.೧.೧.೮ 
ರಂತೆ ಅಧ್ಯಯನ ಅಧ್ಯಾಪನದಲ್ಲಿ ಪ್ರಸಿದ್ಧವಾಗಿರುವುದರಿಂದ ಕರ್ತೃ ಕ್ರಿಯಾಪದಗಳಿಂದ 
ಕೂಡಿದ ಪದಸಮೂಹದ ಸಾಧಾರಣ ವಾಕ್ಯ ಎಂಬ ವಾದಕ್ಕೆ ಹುರುಳಿಲ್ಲದಂತಾಯಿತು. 
ಕರ್ತೃನಾಮ ಸಿಗುವುದಿಲ್ಲವೆಂದರೆ ಅಧ್ಯಯನ ಸಂಪ್ರ ಚಹ ಪರಂಪರೆಯಿಂದ ಸಾಮ 
ಗಾನ ಲಭ್ಯವಾಗಿರುವುದರಿಂದ ಅಪೌರುಷೇಯವೆಂದೇ ಆಯಿತು. ಕಾಳಿದಾಸಾದಿ ಮಹಾ 
ಕವಿಗಳ ಗ್ರಂಥಗಳ ಸರ್ಗಾಂತ್ಯದಲ್ಲಿ ಕರ್ತೃವಿನ ಹೆಸರಿರುತ್ತದೆ. ವೇದ ಪೌರುಷೇಯ 
ವಾಗಿದ್ದರೆ ಕರ್ತೃವಿನ ಹೆಸರಿರುತಿತು. ಹೆಸರಿಲ್ಲದುದರಿಂದ ವೇದ ಅಪೌರುಷೇಯವೆಂದೇ 
ಆಗುವುದರಿಂದ ಪದಸಮೂಹ - ವಾಕೃತ್ವ ಎಂಬ ತರ್ಕವೇ ಇಲ್ಲದಂತಾಯಿತು. ವೇದಕ್ಕೆ 
ಅಪೌರುಷೇಯತ್ನವು ಆತ್ಮಕ್ಕೆ ಕರ್ತೃ ಹೇಗಿಲ್ಲವೋ ಹಾಗೆ. ಆದುದರಿಂದ ವೇದ 
ಅಪೌರುಷೇಯವೆಂದೇ ವ್ಯಾಖ್ಯಾನಿಸಲ್ಪಟ್ಟಿದೆ ಎಂಬ ಪಕ್ಷದಲ್ಲಿ ಊಹಗ್ರಂಥದ ಅಪ್‌ೌರುಷೇ 
ಯತ್ವವು ಅದ್ಭುತ ಶಕ್ತಿಯ 'ಸಾಧಕ್ಕೆತನ್ಯಾಯ' ದಂತೆ ಅಂದರೆ ನೀರಿನಲ್ಲಿರುವ ಗುಂಡು 
ಕಲ್ಲಿನಂತೆ ಎಂದು ಹೇಳುವುದೇನೂ ಹೆಗ್ಗಳಿಕೆಯಾಗುವುದಿಲ್ಲವಷ್ಟೆ 


ಇದಕ್ಕೆ ಉದಾಹರಣೆ/ ಪರಂಪರೆಯೂ ಬಹೃಚರಲ್ಲಿ/ ಯಗ್ವೇದಿಗಳಲ್ಲಿ 


ಆಶ್ಚಲಾಯನ ನಿರ್ಮಿತ ಮಹಾವ್ರತ ಪ್ರಯೋಗ ಪ್ರತಿಪಾದಕವಾದ ಕಲ್ಪಸೂತ್ರವನ್ನು 


೨೩೯ 

ಅರಣ್ಯದಲ್ಲಿ ಅಧ್ಯಯನ ಮಾಡುವ ಐದನೆಯಾದ ಅರಣ್ಯಕವನ್ನು ವೇದವೆಂದೇ ವ್ಯವಹರಿಸು 
ವಂತೆಯೇ ಎಂದಾಗ ಅದರಲ್ಲೂ ವೇದತ್ವವಿಲ್ಲವೆಂದು ತಿಳಿಯಬಾರದು. ಪ್ರಥಮಾರಣ್ಯಕ 
ದಿಂದ ಪುನರುಕ್ತಿಯಾಗಿರುವುದರಿಂದಲೂ ಅರ್ಥವಾದವಿಲ್ಲವಾದುದರಿಂದಲೂ ಬ್ರಾಹ್ಮಣ 
ಸದೃಶವಾಗಿಲ್ಲದುದರಿಂದಲೂ ಪಂಚಮಾರಣ್ಯಕದಂತೆಯೇ ಊಹಗಾನದಲ್ಲಿಯೂ ಸಹ 
ಇದೇ ನ್ಯಾಯವಿರುತ್ತದೆ - ಜೈ.ನ್ಯಾ.ಎ.೩.೬ ಅಧಿಕರಣಗಳಲ್ಲಿನ ಅನೇಕ ವರ್ಣಕಗಳಲ್ಲಿ 
ಒಂದು ಅಥವಾ ಮೂರು ಖಚೆಗಳಿಂದಾಗಿರುವ ಸಾಮಗಳಲ್ಲಿ "ಸ್ತುತಿ' ಒಂದು ಯಕ್ಕಿನ 
ಮೇಲಿನ ಒಂದು ಸಾಮದಿಂದ ಸಿದ್ದವಾಗುವುದಿಲ್ಲವಾಗಿ ಮೂರು ಯಚೆಗಳ ಮೇಲೆ 
ಉದಯವಾಗಿರುವ ಒಂದು ಸಾಮ ಸ್ಕೋತ್ರೀಯವೆನಿಸಿಕೊಳ್ಳುತ್ತದೆಂಬುದನ್ನು ತಿಳಿಸ 
ಲಾಗಿದೆ. ಛನ್ನಸಿನಲ್ಲಿ ಉತ್ತರಪದಲೋಪ ಎಂಬುದು ಆರನೆಯ ವಚನದಿಂದ ಸಿದ್ದವಾಗಿರು 
ವುದರಿಂದ ಖುಚಮಿತಿ ಎಂದಿದೆ. ಇಲ್ಲಿ ಸಾಮಗಳು ಮೂರಾಗಿ ವಿಭಕ್ತಗೊಂಡು 
ಒಂದೊಂದು ಸಾಮವೂ ಅಂಶಿಕವಾಗಿ ಒಂದೊಂದು ಯಕ್ಕಿನ ಮೇಲೆ ಗಾನ ಮಾಡಲ್ಪಡು 
ವುದೆಂದರೆ ಸುತಿಸುವುದು ಎಂಬುದು ಒಂದೇ ಸಾಮದಿಂದಾದಾಗಲೇ ಸ್ತೋತ್ರೀಯ' 
ವೆನಿಸಿಕೊಳ್ಳುತ್ತದೆ ಅದು ಸಾಮಾಂಶದಿಂದ ಕೈಗೂಡುವುದಿಲ್ಲ. ಗುಣಕಥನ ಪರವಾದ 
ವಾಕ್ಯವೇ ಸ್ತುತಿ ಎನಿಸಿಕೊಳ್ಳುವುದು. ಈ ವಾಕ್ಯ ಮೂರು ಯಚೆಗಳಿಂದಾದ ಒಂದು ಸಾಮ 
ದಿಂದಲೇ ಪೂರ್ಣವಾಗತಕ್ಕದ್ದು ಹೀಗಾಗಿ ಒಂದೇ ಸಾಮದಿಂದ ಆ ವಾಕ್ಯವು ಸಂಸ್ಕಾರ 
ಗೊಳಿಸಲ್ಪಟ್ಟ ಯಕ್ಕಿನಿಂದಲೇ ಸಾಮಗಾನದ ಅಭ್ಯಾಸ ಸಿದ್ಧಿಸುವುದು. 


ಸಾಮಶಬ್ದದಿಂದ ಸ್ವರಸ್ತೋಭಾದಿಗಳಲ್ಲದೆ ಅವಕ್ಕೆ ಆಧಾರವಾದ ಮೂರೂ 
ಯಚೆಗಳೂ ಗ್ರಾಹ್ಯವಾಗತಕ್ಕದ್ದು, ಪರಸ್ಪರ ಬೇರೆಯಾಗಲಾರವು ಎಂಬ ತತ್ವ ಊಹ 
ರಹಸ್ಯಗಳಲ್ಲದೆ ಅನ್ಯಸುಮಗಳಿಗೂ ಅನ್ವಯವಾಗುವುದು. ಹೀಗಾಗಿ ಎರಡನೆಯ ಮತ್ತು 
ಮೂರನೆಯ ಯಚೆಗಳಿಂದಲೇ ಸಾಮಗಾನದ ಆವರ್ತನ ಆಗುವುದರಿಂದ "ಸಾಮಾನ್ಹರತ್ನ' 
ಎಂಬುದಿರುವುದಿಲ್ಲ. ಯಕ್‌ ತ್ರಯಗಳಿಂದುಂಟಾದುದು ಎಂಬುದೇನೂ ವಿರುದ್ದ ವಿಚಾರ 
ವಲ್ಲ. ಆದುದರಿಂದ ಪ್ರತಿ ಯಕ್ಕಿನೊಂದಿಗೂ ಪ್ರತ್ಯೇಕವಾದ ಸಾಮವೊಂದರಿಂದಲೇ 
ಸಮಾಪ್ತ ಮಾಡಬೇಕು ಎಂದರೆ - ಜೈ. ನ್ಯಾ.ವಿ. ೯ ೨.೪ರಂತೆ ಮೂರು ಯಚೆಗಳಿಂದುದಯ 
ವಾದ ಸಾಮವನ್ನು ವಿಷಮ ಛನ್ನಸಿನಿಂದಾಗಲೀ ಸಮ ಛಂದಸಿನಿಂದಾಗಲೀ ಇಷ್ಟಬಂದಂತೆ 
ಯಾವುದೇ ಭಾವದಿಂದ ಸಾಮಗಾನ ಮಾಡಬಹುದೆಂಬುದು ಸರಿಯಲ್ಲ ಇದನ್ನು ಶರ 
ಅಂದರೆ ಹಿಂಸೆ. ಲೇಶವೆಂದರೆ ಸ್ವಲ್ಪ. ಅಲ್ಪಹಿಂಸೆ ಎಂಬ ನಿಯಮಕ್ಕೆ ಒಳಪಡಿಸಲಾಗಿದೆ. 


ಅಧಿಕ ಛಂದಸ್ಸಿನ ಯೋನಿಯಿಂದಾದ ಸಾಮವನ್ನು ನ್ಯೂನ ಛಂದಸ್ಸಿನೊಂದಿಗೆ 
ಗಾನಮಾಡಿದರೆ, ಸಾಮಭಾಗದಿಂದಲೇ ಅದನ್ನು ಪೂರ್ಣಗೊಳಿಸಿದರೆ ಉಳಿದ ಸಾಮ 


೨೪೦ 
ಭಾಗವು ಆಶ್ರಯದ ಅಭಾವದಿಂದ ಬಾಧಿತವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಯೋನಿ 
ಗಿಂತ ಅಧಿಕ ಛಂದಸಿನಲ್ಲಿ: ಗಾನಮಾಡಿದರೆ ಸಾಮದ ಅಲ್ಪಭಾಗದಿಂದ ವಂಚಿತವಾಗಿ 
ಉಳಿದ ಯಕ್ಕಿನ ಭಾಗವು ಸಾಮ ರಹಿತವಾಗಿ ಉಳಿಯುತ್ತದೆ. ಹೀಗಾಗಿ ಸಮಾನ ಛಂದಸ್ಸಿ 
ನಲ್ಲೇ ಗಾನಮಾಡಬೇಕು. ಈ ಅಧಿಕರಣದ ಅಭಿಪ್ರಾಯವನ್ನು ಲಿಪಿ ಬದ್ದಮಾಡಲು ಸಾಧ್ಯ 
ವಾಗುವುದಿಲ್ಲವಾಗಿ ಅಂತಹ ಒಂದು ಸಾಮವನ್ನು ನಿದರ್ಶನಕ್ಕಾಗಿ ಉದಾಹರಿಸಿ ಎವರಿಸ 
ಲಾಗಿದೆ. 


ಉಚ್ಚಾತೇಜಾತ .... | ಸಾ.ಯ. ೬೭೨. ॥ ಸನ ಇನ್ಚ್ವಾಯ .... 1 ಸಾ.ಯ.೬೭೩ ॥ 
ಏನಾವಿಶ್ವಾನಿ .... 1 ಸಾಯ. ೬೭೪ ॥ ಈ ಮೂರು ಯಕ್ಕುಗಳ ಸಮುದಾಯದಿಂದ 
ಮೈದಳದಿರುವ ಆಮಹೀಯವೆಂಬ ಉಚ್ಚಾತಾ .... ಸ್ರಾಷೇ ೨5೩೪೫ ॥ ಊಹ. ೧ ॥ 
ಸಾಮಗಾನದಲ್ಲಿ ಆಧಾರ ಭೇದದಿಂದ ಸ್ವರಸ್ತೋಭಾದಿಗಳ ಭೇದಗಳೂ: ಸ್ಫುಟವಾಗಿವೆ. 
ಆಧಾರಭೂತವಾದ ಮೂರು ಯಚೆಗಳಲ್ಲಿ ಮೊದಲನೆಯದು ಗಾಯತ್ರೀ ಛಂದಸಿನದೂ 
ಎರಡನೆಯದು ಬೃಹತೀ ಛನ್ಹಸ್ಸಿನದೂ ಮೂರನೆಯದು ಜಗತೀ ಅಥವಾ ಬೃಹತೀ 
ಛನ್ನಸ್ಸಿನದೂ ಆಗಿದ್ದರೆ, ಎಲ್ಲೆಡೆಯೂ ಒಂದೇ ರೂಪದ ಗಾನವು ಅಸಂಬದ್ಧವಾಗುತ್ತದೆ. 
ಆದುದರಿಂದ ಮೂರೂ ಖಚೆಗಳಿಗೆ ಒಂದೇ ಛನ್ಹಸನ್ನು ಆಧಾರವಾಗಿ ಗ್ರಹಿಸಬೇಕೆಂಬ 
ಆಶಯದಿಂದ ಅಧ್ಯಯನ ನಡೆಯುತ್ತಿದೆ. ಉತ್ತರಾರ್ಚಿಕ ಗ್ರನ್ನಪೂರ್ತ ಈ ಕ್ರಮವನ್ನೇ 
ಅನುಸರಿಸಿದೆ. ಸಾಮಗಾನದಲ್ಲಿ ಯಕ್‌ ಪಾಠಕ್ಕಾಗಿ ಛನ್ಹಾರ್ಚಿಕ ಅಥವಾ "ಪೂರ್ವಾರ್ಚಿಕ' 
ಮತ್ತು "ಉತ್ತರಾರ್ಚಿಕ' ಎಂಬ ಗ್ರಂಥಗಳಿವೆ. 


ಛನ್ಹೋಗ್ರಂಥ ಮಧ್ಯದಲ್ಲಿ ಅನ್ನರ್ಭೂತವಾಗಿರುವ ಅರಣ್ಯಕದಲ್ಲೂ ಹಿಂದಿನ 
ವಿವರಣಕಾರರಾದ ಮಾಧವರೂ ಸಹ ಈ ಕ್ರಮವನ್ನೇ ವ್ಯಾವಹಾರಿಕವನ್ನಾಗಿ ಮೂಡಿರುವುದ 
ರಿಂದ ಮೂರಕ್ಕೂ ಛನ್ಹಾರ್ಚಿಕವೆಂಬ ಸಾಮಾನ್ಯವಾದ ಒಂದೇ ಹೆಸರು ಪ್ರಚಲಿತವಾಗಿದೆ. 
ಛನ್ದಾರ್ಚಿಕದಲ್ಲಿ ಸಾಮಗಳ ಯೋನಿಭೂತ ಯಚೆಗಳನ್ನೇ ಪಠಿಸ ಲಾಗಿದೆ. ಉತ್ತರಾರ್ಚಿಕ 
ದಲ್ಲಿ ಮೂರು ಖಚೆಗಳ ಸೂಕ್ತಿಗಳು ಪಠಿತವಾಗಿವೆ. ತೃಚ ಎಂಬುದು ಲೌಕಿಕರೂಪ 
ವಾಗಿಲ್ಲವಾಗಿ ತೃಚಮ್‌ ಎಂದೇ ವ್ಯವಹರಿಸುವುದು ಸೂಕ್ತ ಆದರೂ "ಸೂಕ್ತ' ಎಂಬುದು 
ಯೋಗರೂಢಿಯಾಗಿದೆ ಎಂಬ ಅಭಿಪ್ರಾಯದಿಂದ ವ್ಯವಹರಿಸುವುದು ದೋಷವೇನಲ್ಲ, 
ಸಂಜ್ಞಾ ಶಬ್ದವಾಗಿ ಸಂಗ್ರಾಹ್ಯವೇ ಆಗಿದೆ. 


ಅಲ್ಲ ತೃಚಗಳು ಸೂಕ್ತಗಳು ಎಂಬ ವಾದ ಪ್ರಾಯಶಃ ಇದ್ದೇ ಇರುತ್ತದೆ. ಕೆಲವು 
ಸೂಕ್ತಗಳಲ್ಲಿ ಎರಡರಿಂದ ಹನ್ನೆರಡು ಖಚೆಗಳು ಇವೆ. ಪ್ರಥಮ ಪ್ರಪಾಠಕ ದ್ವಿತೀಯಾರ್ಧದ 
೧೩ನೆಯದಾದಿಯಾಗಿ ಮೂರು ಸೂಕ್ತಗಳಲ್ಲಿ ಎರಡೆರಡೂ ನಾಲ್ಕನೆಯ ಪ್ರಪಾಠಕದ 


೨೪೧ 

ದ್ವಿತೀಯಾರ್ಧದ ಪ್ರಥಮ ಸೂಕ್ತದಲ್ಲಿ ಹನ್ನೆರಡೂ ಇವೆ. ಈ ತೃಚೆಗಳಲ್ಲೊಂದೊಂದರಲ್ಲೂ 
ಮೊದಲನೆಯದು ಛಂದೋಗತ ಯೋನಿಖಕ್ಕಾಗಿದ್ದು ಅನಂತರದಲ್ಲಿ ಉಳಿದೆರಡು 
ಪಠಿತವಾಗಿದೆ. ಹೀಗಿರುವಾಗ ರಥಂತರ ಸಾಮವನ್ನು ಉತ್ತರಯೋನಿಯಲ್ಲೂ ಇನ್ನೊಂದ 
ನ್ನು ಅದರ ನಂತರದ ಯೋನಿಯಲ್ಲೂ ಗಾನಮಾಡಿದರೆ ಉತ್ತರದಲ್ಲಿ 'ದ್ವಿಎಧ' ಉಂಟಾಗು 
ತ್ತದೆ. ರಥಂತರ ಸಾಮವು ಛನ್ಹೋ ಗ್ರಂಥಗಳಲ್ಲಿ ಅಭಿತ್ವಾಶೂರನೋ ಎಂಬ ೨೩೩ನೆಯ 
ಯಕ್ಕಿನ ಯೋನಿಯಲ್ಲಿ ಪಠಿತವಾಗಿದೆ. ತ್ವಾಮಿದ್ದಿ ಹವಾಮಹೇ ಬೃಹದಾದಿ ಸಾಮಗಳು ೨೩೪ 
ನೆಯ ಯಕ್ಕಿನ ಯೋನಿಯಲ್ಲಿ ಪಠಿತವಾಗಿವೆ. 


ಉತ್ತರಾರ್ಚಿಕದಲ್ಲಿ ರಹ.ಸಾಮ. ೧. ಆಭಿತ್ವಾಶೂರನೋ ಸೂಕ್ತದಲ್ಲಿ ಅದರ 
ಹಕ್ಕಿನ ಮೇಲೆ ಯೋನಿ ರಹಿತವಾದ "ನತ್ವಾ ವಾಜ್‌ ಅನ್ಯ ಇತ್ಯೇಷಾಜ್‌' ಸಾಮ 
ಪಠಿತವಾಗಿದೆ, ಯಾವುದೇ ಸಾಮವು ಅನ್ವಯವಾಗುವುದು. ಈ ಗಾನವು ಗೇಯ ಗ್ರಂಥ 
ಗಳಲ್ಲಿಲ್ಲದಿದ್ದರೆ ಛನ್ಹೋಗ್ರಂಥದ ಪಾಠವೇ ಆಗಬಹುದು. ಇಲ್ಲಿ ಛಂದೋಗ್ರಂಥ 
ದಲ್ಲಿಲ್ಲದ ಸಾಮಾನರ ಯೋನಿ ಹಾಗೂ ಆಭಿತ್ವಾ ಶೂರನೋ ಯಚಿಯ ಯೋನಿ ಹೀಗೆ 
ಎರಡು ಯೋನಿಗಳಾಗುತ್ತವೆ. ಉತ್ತರಾರ್ಚಿಕಕ್ಕೆ ಹೊರತಾದ ತೃಚಗತವಾದ ಎರಡನೆಯದು 
ಮೂರನೆಯದು ನಂತರದ್ದಾಗುತ್ತದೆ. ಇಲ್ಲಿ ವಿಶೇಷ ನಿಯಮವಿಲ್ಲದ್ದರಿಂದ ಈ ಎರಡರಲ್ಲಿ 
ಯಾವುದೋ ಒಂದು ಉತ್ತರದ/ ನಂತರದ ಗಾನವಾಗುತ್ತದೆ ಎಂದರೆ ಅದು ಸರಿಯಲ್ಲ. 
ಉತ್ತರದ್ದು ಎಂದರೆ' ಬುದ್ದಿ ಪೂರ್ವಕವೆಂದಾಗುತ್ತದೆ. ಇದಕ್ಕೆ ಪ್ರತಿಸ್ಪರ್ಧಿಯಾದುದಿಲ್ಲ 
ವಾದುದರಿಂದ ಹೀಗಾಗಿದೆ. ಹಿಂದೆ ಪಠಿತವಾದ ಯೋನಿ ಖಚೆಗಳಿಗೆ ನಂತರದ್ದು ಎನ್ನುವು 
ದನ್ನು ತಿಳಿಸುವಲ್ಲಿ ವಿಳಂಬವಾಗುವುದರಿಂದ ದುರ್ಬಲವಾಗುತ್ತದೆ. ಈ ರೀತಿ ನಂತರದ 
ಛಂದಸ್ಸುಗಳಲ್ಲಿ ಪಠಿತವಾಗಿರುವುದರಿಂದಲೂ ಸ್ವಯೋನಿಯು ನಂತರ ಭಾವಿಸಲ್ಪಡುವುದ 
ರಿಂದಲೂ ಸಾಮಾನರ ಯೋನಿಗಳಲ್ಲಿ ಎರಡು ಯಚೆಗಳಿರುವುದರಿಂದಲೂ ಹೀಗಾಗಿವೆ. 
ತೃಚಗಳ ಕ್ರಮದಲ್ಲೂ ದ್ವಿತೀಯಾ ತೃತೀಯಾ ಎಂಬ ಸಂಜ್ಞೆ ಇದೆ. ಹೀಗಾಗಿ ಅವುಗಳಿಂದಲೇ 
ಗಾನ ಸಂಭವಿಸುತ್ತದೆ. ಹೀಗಿರುವುದರಿಂದ ಹಿಂದಿನ ಅಧಿಕರಣದಲ್ಲಿ ನಿರ್ಣಯಿಸಿದಂತೆ 
ಒಟ್ಟಾಗಿ ಸಮಷ್ಟಿಯಿಂದ ಸಾಮಗಾನವು ಅನುಗ್ರಹಿಸಲ್ಪಟ್ಟಿರುತ್ತದೆ. ನಂತರದಲ್ಲಿ ಎರಡೂ - 
ಗಾನಗ್ರಂಥಗಳ ಹಾಗೂ ಅವಕ್ಕೆ ಆಧಾರಭೂತವಾದವುಗಳೆಂದು ಎರಡು ಬಗೆಯ ಗ್ರಂಥ 
ಗಳನ್ನು ನಿರ್ದೇಶಿಸಲಾಗಿದೆ. ಸಂಹಿತಾ ಗ್ರಂಥಗಳಲ್ಲಿ ಯಕ್‌ಮಯವಾದುದು ಅರ್ಚಿಕ 
ವೆಂದೂ ಛನ್ಹೋಮಯವಾದುದು ಛನ್ಹ ಎಂದೂ ಸಾಧಾರಣ ನಾಮ. ಅಲ್ಲೂ ಸಹ ಒಂದಕ್ಕೆ 
ಉತ್ತರವೆಂದು ವಿಶೇಷವಿದೆ ಇನ್ನೊಂದಕ್ಕೆ ಅದಿಲ್ಲ, 


೨೪೨ 

ಆದರೆ ತೃಚೆ ಮೂರು ಖಯಚೆಗಳಿಂದಾದ ಸೂಕ್ತಗಳಲ್ಲಿ ಮೊದಲನೆಯದು 
ಯೋನಿಭೂತವಾದುದರಿಂದ ಆ ಹೆಸರಿನ ಛನ್ಹೋ ಗ್ರಂಥಕ್ಕೆ ಯೋನಿಗ್ರಂಥವೆಂದು 
ಅಧ್ಯಾಪಕರಲ್ಲಿ ಪ್ರಸಿದ್ದವಾಗಿದೆ. ಉಳಿದ ತೃಚ ಸಂಘರೂಪವಾದ ಗ್ರಂಥಕ್ಕೆ ಉತ್ತರಾರ್ಚಿಕ 
ಎಂಬ ನಾಮಧೇಯ ಸಮಾಖ್ಯಾನ ಪದದಿಂದ ಪ್ರಸಿದ್ದಿಯಾಗಿವೆ. ಈ ಗ್ರಂಥಗಳೇ 
ಕರ್ಮಾಂಗದ ಸಮರ್ಪಕ ವಾದ ಪ್ರಕರಣಗಳನ್ನೊಳಗೊಂಡಿವೆ. ಪಂಚದಶ ಸಪ್ತದಶ 
ಸ್ಕೋಮಗಳು ಈ ತೃಚೆ ಗಳಿಂದಲೇ ಉತ್ಪನ್ನವಾಗಿವೆ. ಆದುದರಿಂದ ಉತ್ತರಾರ್ಚಿಕ 
ತೃಚಂತರ್ಗತವಾದ ದ್ವಿತೀಯ ತೃತೀಯ ಯಚೆಗಳಲ್ಲಿ ಇದನ್ನು ಊಹಿಸಬೇಕು. ಜೈ.ನ್ಯಾ.ವಿ. 
೯.೨.೫ರಂತೆ ದ್ವಾದಶಾಹದ ನಾಲ್ಕನೆಯ ದಿನ ತ್ರೈಶೋಕವೆಂಬ ಹೆಸರಿನ ಊಹ.೭೩. 
ಸಾಮಗಾನ ಮಾಡುವುದು ವಿಹಿತವಾದುದ್ದು 


ತಾಂ.ಮ.ಬ್ರಾ. ೧೨.೧೦.೨೦ರಲ್ಲಿ ತ್ರಿಶೋಕದಿಂದ ದ್ರಷ್ಟವಾಗಿರುವ ತ್ರೈಶೋಕ 
ಊಹ ೭೩. ಸಾಮವು ಬ್ರಹ್ಮಸಾಮವಾಗಿದ್ದು ಬ್ರಹ್ಮಣ ಸ್ತೋತ್ರವನ್ನು ಪೃಷ್ಠಸ್ತೋತ್ರವಾಗಿ 
ನಿರ್ವಹಿಸಬೇಕೆಂದಿವೆ - ಈ ಸಾಮವು ಜಗತೀ ಛಂದಸ್ಸಿನ ವಿಶ್ವಾಃ ಪೃತನಾ ಎಂಬ ೯೩೦ನೆಯ 
ಯೋನಿ ಯಕ್‌ನ ಅತಿ ಜಗತೀ ಛಂದಸ್ಸಿನಲ್ಲಿ ಉದಯವಾಗಿವೆ. ಈ ೩೭೦ನೆಯ ತೃಚಿಯಲ್ಲಿ 
ಬೃಹತೀ ಛಂದಸ್ಸಿನ ನೇಮಿನಮನ್ಲಿ ೯೩೧. ಸಮುರೇಭಾಸೋ ೯೩೨, ಯಚೆಗಳ 
ಯೋನಿಯಲ್ಲೂ ಗಾನ ಮುಂದುವರೆಯುತ್ತದೆ. ಇಲ್ಲಿ ಬೃಹತೀ ಛಂದಸ್ಸನ್ನು ಉಪೇಕ್ಷಿಸಿ 
ಉತ್ಪತ್ತಿಸಿದ್ದ ಅತಿ ಜಗತೀ ಛಂದಸಿನಲ್ಲಿಯೇ ಮೂರೂ ಯಕ್ಕುಗಳ ಮೇಲೆ ಗಾನವನ್ನು 
ಮಾಡಲಾಗುತ್ತದೆ. ಅಂದರೆ ಪೂರ್ವನಿರ್ಣಯದಂತೆ ಸಮಷ್ಟಿಯಾಗಿ ಸಾಮಗಾನವು ಅನು 
ಗೃಹೀತವಾಗಿದೆ. ಅತಿ ಜಗತೀಯಲ್ಲಿ "ಸ್ತೋತ್ರ' ಮಾಡುತ್ತಾರೆ ಎಂದೇ ಪರಂಪರೆ ಇದೆ. 
ತಾಂ.ಮ. ಬ್ರಾ. ೧೨.೧೦.೨೧ರಲ್ಲಿ ಅಕ್ಷರಗಳ ಜಗತೀ ಛಂದಸ್ಸನ್ನು ಮೀರಿ ವಿಶ್ವಾಪೃತನಾ 
ಇತ್ಯಾದಿಗಳಿಂದ ಸ್ತೋತ್ರ ಮಾಡುತ್ತಾರೆಂದಿದೆ. ಇದಕ್ಕೆ ಅತಿ ಜಗತಿ ಬಹಳವಾಗಿರುವುದೇ 
ಕಾರಣವಾಗಿದೆಯೇ ಹೊರತು ಅನ್ಯಕಾರಣವಿಲ್ಲವೆಂದರೆ ಅದು ಸರಿಯಲ್ಲ. ಉತ್ತರ 
ಯಚೆಗಳ ಮೇಲೆ ಗಾನ ಮಾಡಬೇಕೆಂದು ವಿಧಿಸಿದಾಗ ಅದರ ಕುರುಹಾದ ಉತ್ತರಾ 
ಶಬ್ದದಿಂದ ಅಧ್ಯಯನದಲ್ಲಿ ಬೃಹತೀ ಛಂದಸ್ಸಿನ ಪ್ರಾಮುಖ್ಯತೆಯಿಂದಲೂ ವೇದದಲ್ಲೇ 
ಬೃಹತ್ವದ ಗುರುತಿರುವುದರಿಂದಲೂ ಒಟ್ಟಿಗೆ ಒಂದೇ ಎಂಬಂತೆ ಗಾನ ಮಾಡುವುದು ಎಂಬ 
ನ್ಯಾಯ ಬಲಯುತವಾಗಿರುವುದೆ೧ಬುದು ಗ್ರಾಹ್ಯವಾಗಿ ಜಗತೀ ಛಂದಸ್ಸು ದೊಡ್ಡದಾಗಿದ್ದು 
ಬೃಹತಿ ಛಂದಸನ್ನೂ ಒಳ ಗೊಳ್ಳಬಲ್ಲದು ಎಂದಾಗುತ್ತದೆ. 


ಏಕವಿಂಶಸ್ಲೋಮಗಳು ಇಲ್ಲಿ ವಿಹಿತವಾಗಿದ್ದು ಅದರ ಸಿದ್ದಿಗಾಗಿ ಅತಿಜಗತೀ 
ಛಂದಸ್ಸಿನಿಂದ ಒಡ್ಯಾಣ/ ಡಾಬಿನಂತೆ ಆವರ್ತನೆ ಮಾಡುವುದರಿಂದ ತ್ರೈಶೋಕ ಸಾಮದ 


೨೪೩ 

ಬೃಹತ್ತನ್ನು ಊಹಿಸಬಹುದು - ಜೈ.ನ್ಯಾ.ಮಿ. ೯.೨.೬., ತಾಂ.ಮ. ಬ್ರಾ. ೩.೭.೫., ರಂತೆ 
ಬೃಹದ್ರಥನ್ತರ ಗಾನಗಳು ಒಂದೇ ಛನ್ನಸಿನಲ್ಲೂ ಬೃಹತ್‌ ಸಾಮ ಬೃಹತೀ ಛಂದಸಿನದಲ್ಲೂ 
ರಥನ್ತರ ಕಕುಪ್‌ ಛನ್ಹಸ್ಸಿನಲ್ಲೂ ಆಗಿದೆ. ಬೃಹದ್ರಥನ್ನರ ಸಾಮಗಳೆರಡೂ ಇತರ ಸಾಮಗಾನ 
ಗಳಂತೆ ಒಂದೇ ಛಂದಸಿನವಾಗುವುದಿಲ್ಲ. ಇದಕ್ಕೆ ಆಶ್ರಯವಾಗಿರುವ ಮೊದಲನೆಯದು 
ಬೃಹತೀ ಛಂದಸ್ಸಿನದೂ ಎರಡನೆಯದು ಮತ್ತು ಮೂರನೆಯದು ಕಕುಪ್‌ ಛನ್ಹಸ್ಸಿನವೂ 
ಆಗಿವೆ. ಅನ್ಯ ವಾಮದೇವ್ಯಾದಿ ಸಾಮಗಳ ಆಶ್ರಯಭೂತವಾದ ಮೂರೂ ಯಚೆಗಳು 
ಮುಂದಿನ ಗ್ರಂಥದಲ್ಲಿ ಒಂದೇ ಛಂದಸ್ಸಿನವಾಗಿರುತ್ತವೆ. ಜೈ.ನ್ಯಾ.ಎ.೯.೨.೪ ರಲ್ಲಿ ಸಂಶಯ 
ವನ್ನು ಚರ್ಚಿಸಿ "ಸಮಾಸುಗಾಯೇತ್‌' ಎಂದು ನಿರ್ಣಯಿಸಲಾಗಿದೆ. 


ಮುಂಚಿನದು "“ಬೃಹತಿ' ನಂತರದ್ದು ಕಕುಪ್‌, ಛಂದಸಿನಿಂದ ಉದಯವಾಗಿದೆ 
ಯೆಂದು ತಾಂ.ಮ.ಬ್ರಾ. ತಿಳಿಸುತ್ತಿದೆ - ಬೇರೆ ಬೇರೆ ಛಂದಸಿನಲ್ಲೇ ಗಾನ ಮಾಡತಕ್ಕದ್ದು 
ಅಲ್ಲಿ ರಥನ್ತರಕ್ಕೆ ಆಶ್ರಯವಾದವು ಮೂರು ಖಯಕ್ಕಗಳೆಂಬುದನ್ನು ಉತ್ತರ ಗ್ರಂಥದಲ್ಲಿ 
ತಿಳಿಸಿದೆ. ಅದು ಪ್ರಗಾಥಕ್ಕೆ ಆಶ್ರಯವಾಗಿದೆ. ಪ್ರಗ್ರಥನದಿಂದ "ಪ್ರಗಾಥ' ಎಂಬ ಪದವೇ 
ತಾತ್ಪರ್ಯವನ್ನು ಸ್ಪಷ್ಟಪಡಿಸುತ್ತದೆ - ಅದು ಎರಡು ಯಕ್‌ಗಳಿಂದ ಉದಯವಾಗಿ ಅಭತ್ವಾ 
ಶೂರನೋ ಖಯ. ೬೮೦. ಬೃಹತೀ ಛಂದಸ್ಸಿನದೂ ನತ್ವಾವಾಜ್‌ ಅನ್ಯೋಂ ೬೮೧ ಹಜ್ಜ್‌ 
ಛಂದಸ್ಸಿನದೂ ಆಗಿದೆ. ಇಪ್ಪತ್ತನಾಲ್ಕು ಅಕ್ಷರಗಳು ವಿಷ್ಠರಾದಿ ಭೇದದಿಂದ ಹೆಚ್ಚು 
ಕಡಿಮೆಯಾಗುತ್ತವೆ. ಅದಾಗ್ಯೂ ಪಜ ಛಂದಸಿನಲ್ಲಿರುವ ಅದನ್ನು ತೆಗೆದುಕೊಂಡು 
'ದಾಶತಾಯೀ ಗತೇ' ನಿಯಮದಂತೆ ಹತ್ತು ಅಕ್ಷರಗಳಿಂದಾದ ಚರಣದ ದಾಶತಯೋ 
ಪಜ್ಜ್‌ಯಲ್ಲಿ ಕರ್ತವ್ಯ ನಿರ್ವಹಿಸಲು ಇದೆ. ಯೋತಿ ಪಾದ ಎಂಬುದು ನಿರುಕ್ತ ಸಮ್ಮತ 
ವಾದುದು. ಉತ್ಪನ್ನ ವಾದ ಕಕುಪ್‌ ಛಂದಸ್ಸಿನ ಎರಡು ಯಕ್ಕುಗಳನ್ನು ಗ್ರಹಿಸಲಾಗಿದೆ. ದಶತಿ 
ಇಲ್ಲಿ ಒಂದೇ ಪಜ್ಮ್‌ ಛಂದಸ್ಸಿನ ವಿಭಜನೆಯಿಂದ ಎರಡು ಕಕುಪ್‌ಗಳನ್ನು ಪಡೆದಿರುವ 
ಕಾರಣ ಉತ್ಪತ್ತಿ ಕಕುಭೌ ಎಂಬ ಹೆಸರನ್ನು ಪಡೆದಿದೆ. ಹೀಗೆಯೇ ಉತ್ಪತ್ತಿ ಬೃಹತ್‌ 
ಇತ್ಯಾದಿಗಳನ್ನು ತಿಳಿಯಬೇಕು. ಹಾಗಿಲ್ಲದಿದ್ದರೆ ಶ್ರುತಿ ಪ್ರದರ್ಶಿಸಿರುವುದು ಅನರ್ಥವನಿಸಿ 
ಬಿಡುತ್ತದೆ - ಸಮುಚ್ಚಯವಾಗಿ ಉದಾಹೃತವಾಗಿರುವ ಕಕುಭಾವುತ್ತರೇ ವಾಕ್ಯದಿಂದ 
ರಥನ್ತರಕ್ಕೆ ಆಶ್ರಯವಾಗಿ ಕಕುಪ್‌ ಛಂದಸ್ತುಗಳೆರಡು ಖಚೆಗಳನ್ನು ಯೋಜಿಸಿದರೆ ಮಾತ್ರ 
ಕಕುಬುತ್ತತ್ತಿ ಎಂಬುದಕ್ಕೆ ಅರ್ಥವಿರುತ್ತದೆ. ಹಾಗಿಲ್ಲದಿದ್ದರೆ ವಾಕ್ಯವೇ ವ್ಯರ್ಥವಾಗುತ್ತದೆ. 
ಆದರೆ ವೇದದಲ್ಲಿ ಹೇಳಿರುವಂತೆ ಒಂದೇ ಪಬ್‌ಯಿಂದ ಸ್ವೀಕರಿಸಿದರೆ ಎರಡೂ 
ಯಕ್ಕುಗಳಿಂದ ಆಗಿರುವ ಒಂದು ಸಾಮವನ್ನು ಪಡೆಯುವ ಲಾಭಕ್ಕೆ ಭಾಗಿಗಳಾಗುತ್ತೇವೆ. 


೨೪೪ 

ತೃಚೆಗಳಿಂದ ಸ್ಲೋತ್ರೀಯಗಳುದಯವಾಗುತ್ತದೆಂಬ ವಚನವು ಎರುದ್ದವಾಗುವುದ 
ರಿಂದ ರಥನರ ಸಾಮದಲ್ಲಿ ಎರಡು ಕಕುಭಾವುತರೇ ಗ್ರಹಿಸುವುದು ನ್ಯಾಯ ಸಮ್ಮತವು. 
ಅಂದರೆ ಅಭಿತ್ವಾ ಶೂರ.... ೬೮೦ ಯಕ್‌. ಬೃಹತೀನೋ ಛನ್ನಸಿನ ಪ್ರಥಮ ಸ್ಥಾನೀಯ 
ವಾಗಿರುತ್ತದೆ. ನಂತರದ ಪಜ್ಮ್‌ ಛಂದಸ್ಸಿನ ನತ್ವಾ ವಾ ಎಂಬ ೬ಲ೮೧ನೆಯದನ್ನು ಕಕುಪ್‌ 
ಛಂದಸ್ಸಿನ ಎರಡು ಖಕ್‌ಗಳಾಗಿ ವಿಭಜಿಸಿದಾಗ ಮುಂಚಿನದು ದ್ವಿತೀಯ ಸ್ಥಾನೀಯ ಯಕ್‌ 
ಆಗಿಯೂ ನಂತರದ್ದು ತೃತೀಯಸ್ಥಾನದ ಹಕ್‌ ಆಗಿಯೂ ಪರಿವರ್ತಿತವಾಗುತ್ತದೆ. ಈ 
ನ್ಯಾಯವೇ 'ಬೃಹತ್ನಾಮಕ್ಕೂ' ಅನ್ವಯ ವಾಗುತ್ತದೆ ಎಂದರೆ ಹೀಗೆ ಹೇಳಲಾಗುತ್ತದೆ - 
ಬೃಹತ್‌ ಸಾಮದಲ್ಲಿ ಪಜ್ಮ್‌ ಛಂದಸಿನಿಂದಲೇ "ಕಕುಷ್‌' ಗ್ರಥನೀಯವಾಗಿದೆ. ಅಭಿತ್ವಾ 
ಶೂರನೋ - ಬೃಹತಿಯ ಪ್ರಥಮ ಸ್ತೋತ್ರೀಯವನ್ನು ವಿಕೃತಮಾಡದೆ ರಥನ್ನರವನ್ನು ಗಾನ 
ಮಾಡತಕ್ಕದ್ದು ನಂತರ ಆ ಯಕ್ಕಿನ ನಾಲ್ಕನೆಯ ಪಾದವನ್ನು ಪುನಃ ಪಜ್ಮ್‌ ಛಂದಸ್ಸಿನ 
ಪೂರ್ವಾರ್ಧದೊಂದಿಗೆ ಯೋಜಿಸುವುದು. ಈ ಇಪ್ಪತ್ತೆಂಟು ಅಕ್ಷರದ ಮೂರು ಪಾದಗಳು 
ಎರಡನೆಯದು ಸ್ತೋತ್ರೀಯವಾಗಿದ್ದು ಕಡೆಯ ಕಕುಪ್‌ ಪಾದವು ಇದರದೇ ಆಗಿರುತ್ತದೆ. 
ಈ ಕಡೆಯ ಪಾದವನ್ನು ಪಜ್ಮ್‌ಯ ಉತ್ತರಾರ್ಧದೊಂದಿಗೆ ಕ್ರಮವಾಗಿ ಸೇರಿಸಿದರೆ 
ಮೂರನೆಯ ಸ್ತೋತ್ರೀಯವಾಗುತ್ತದೆ ಹಾಗೂ ಎರಡನೆಯದು ಕಕುಪ್‌ ಎನಿಸಿಕೊಳ್ಳುತ್ತದೆ. 


ಪ್ರಗ್ರಥನ ಪ್ರಕಾರದಿಂದಾಗಿ ಎರಡೂ ಯಕ್ಕುಗಳಿಂದ ವೇದವು ತಿಳಿಸುವ 
'ತೃಚೆಯಿಂದ ನಿಷ್ಟನ್ನ ವಾಗಿದೆ' ಎಂಬ ವಚನಕ್ಕೆ ಭಂಗವಾಗುವುದಿಲ್ಲ ಈ ಗ್ರಥನದಲ್ಲಿ "ಪುನಃ 
ಪದಾ' ಎಂಬುದು ಶ್ರೌತೋಕ್ತಿಯಾಗಿದೆ. ಬೃಹತಿಯಲ್ಲಿ ಪುನರಾರಂಭವಾಗುವ ಪದವು 
ಹಸುವು ತನ್ನ ಕರುವನ್ನು "ಹಿಂ' ಶಬ್ದದಿಂದ ಸ್ವಾಗತಿಸುವಂತಿರುತ್ತದೆ - ಅಂದರೆ ಬೃಹತಿಯಲ್ಲಿ 
ಸೇರಿಸುವ ಆ ಪುನಃ ಪದವು ಪ್ರತಿಷ್ಠಿತವಾಗಿ ಸ್ಥಿರವಾಗಿರುತ್ತದೆ. ಅದೂ ಸಹ ಅನ್ಯ ಯಕ್‌ನ 
ಚತುರ್ಥ ಪದ ಸೇರಿರುವುದರಿಂದ ಪುನಃ ಪುನಃ ಉಚ್ಚರಿಸಲ್ಪಡುತ್ತದೆ. ಅನಂತರ ಆ 
ಬೃಹತಿಯ ಪುನಃ ಪದವು ಚಕ್‌ ಮಾತಾ ಎಂಬಂತೆ ಮಾತೃಸ್ಥಾನದಲ್ಲಿದ್ದು ಅದರ ಪಾದವೂ 
ಕರುವಿನ ಸ್ಥಾನದಲ್ಲಿರುತ್ತದೆ. ಹೀಗಿರುವುದರಿಂದ ಇಲ್ಲಿ ಉದ್ಧಾತೃವು ನಾಲ್ಕನೆಯ ಪಾದವನ್ನು 
ಪುನಃ ಆರಂಭಿಸುತ್ತಾರೆ. 


ಆದುದರಿಂದಲೇ ಕರು ತಾಯಿಹಸುವನ್ನು ನೋಡಿ ಸಂತೋಷದಿಂದ "ಹಿಂ' ಎಂದು 
ಶಬ್ದಮಾಡುತ್ತದೆ. ಕೇವಲ ಅಂಗಮಾತ್ರದಿಂದ ಅಚ್ಚುಕಟ್ಟಾಗಿ ಸೇರಿರುವುದಲ್ಲದೆ “ಕಾಕುಭಃ 
ಪ್ರಗಾಥಃ ಎಂದು ಸ್ಮರಿಸಿಕೊಳ್ಳುವಂತಹ ಪ್ರಸಿದ್ದ ಸಾಮಗಾನ ಗಳಾಗುತ್ತವೆ. "ಪ್ರಗಾಥ 
ಶಬ್ದದ ಅರ್ಥ ಪರ್ಯಾಲೋಚಿಸಿದಾಗಲೂ - ಪರಸ್ಪರ ಬಂಧನವಾಗಿರುವುದು ಗಮನಕ್ಕೆ 


೨೪೫ 

ಬರುತ್ತದೆ - ಪ್ರಕರ್ಷೇಣ ಗ್ರಥನಂ ಯತ್ರಿ ಸ ಪ್ರಗಾಥಃ ಪ್ರಕರ್ಷವೆಂಬ ಹೆಸರು ವೇದದ 
ಯಕ್‌ಪಾಠಕ್ಕಿಂತ ಅಧಿಕವಾದದ್ದು ಎಂಬರ್ಥದಲ್ಲಿ ಅದೂ ಹಿಂದೆ ತಿಳಿಸಿದಂತೆ ಪಾದಾಭ್ಯಾಸ 
ಪುರಸ ರವಾಗಿ ಇನ್ನೊಂದು ಯಕ್ಕನ್ನು ಸೇರಿಸುವುದರಿಂದ ಮಾತ್ರ ಸಾಧ್ಯವಾಗುವುದರಿಂದಲೇ 
ಕಕುಭಗಳಿರಡುಂಟಾಯಿತೆನ್ನಲಾಗುವುದಿಲ್ಲ ಹಾಗಾದರೆ ಪ್ರಗಥನದಿಂದ ಎರಡು ಕಕುಪ್‌ 
ಗಳನ್ನು ಪಡೆದು ನಂತರ ಮೂರರಿಂದಲೂ ರಥನ್ನರಂ ಗಾನ ಮಾಡಬೇಕು. ಇದನ್ನು 
ರಹಸ್ಯ. ೧. ಗಾನ ಮಾಡುವ ಕ್ರಮದಿಂದ ತಿಳಿಯಬಹುದು. ಹೀಗೆಯೇ ಭಕತಾ ನಲ್ಲಾ 
ರಹಸ ೫. ಗಾನ ಮಾಡಬೇಕು. 


ಹೀಗಿರುವಲ್ಲಿ ಪಜ್‌ಯಲ್ಲಿನ ಪಾಠ ಅರ್ಥವತಾಗುತ್ತದೆ. ಕಕುಬುತ್ತತ್ತಿ ವ್ಯರ್ಥ 
ವೆಂದೇನೂ ಶಂಕಿಸಬಾರದು. ವಾಚಸ್ತೋಮದಲ್ಲಿ ಅದರ ಉಪಯೋಗವಿದೆ. ಪ್ರಗ್ರಥನ 
ದಿಂದ ಅನುತ್ಪತ್ತಿ ಎಂಬುದಿರುವುದಿಲ್ಲ. ಜೈ.ನ್ಯಾ.ಮಾ. ೯.೨.೬ರ ಎರಡನೆಯ ವರ್ಣಕದಲ್ಲಿ 
ಯೌಧಾಜಯಮ್‌ ಊಹ.೩. ರೌರವಮ್‌ ಊಹ.೨., ಬೃಹತ್‌ ರಹ.೫., ಸಾಮಗಾನ 
ಗಳಲ್ಲಿ ವೇದದಿಂದಲೇ ಆಗಲೀ ಗ್ರಥನದಿಂದಾಗಲೀ ಉಂಟಾಗಿರುವ ಷಷ್ಟಿ ತ್ರಿಷ್ಟುಭೋ 
ಮಧ್ಯಂದಿನ ಸವನ ಉದಾಹರಣೆಯಿಂದ ತಿಳಿಸಲಾಗುತ್ತಿದೆ. 


ರೌರವ ಊಹ.೨. ಮತ್ತು ಯೌಧಾಜಯ ಊಹ.೩. ಸಾಮಗಳು. ಬೃಹತೀ 
ಛಂದಸ್ಸಿನ ತೃಚೆಗಳಿಂದುದಯವಾಗಿವೆ ಎಂದು ತಾಂ.ಮ. ಬ್ರಾ. ೭.೩.೧೪-೨೦ ತಿಳಿಸುತ್ತಿದೆ. 
ಅಂದರೆ ರೌರವ ಯೌಧಾಜಯ ಸಾಮಗಳಿಗೆ ಬೃಹತೀ ಛಂದಸ್ಸಿನ ತೃಚೆ ಆಶ್ರಯವಾಗಿದೆ. 
ಎರಡೂ ಸಾಮಗಳಿಗೆ ಪುನಾನಃ ಸೋಮಧಾರಯ. ೬೭೫. ಒಂದೇ ಯಕ್‌ ಆಧಾರವಾಗಿದ್ದು 
ಸ್ವರ ಸೂೋಮಾದಿ ಭೇದದಿಂದ ಹೆಸರು ಬೇರೆಬೇರೆಯಾಗಿವೆ. ತಾಂ.ಮ.ಬ್ರಾ. 
೭.೪.೧೪-೨೪ ಮತ್ತು ಊಹದ ೧,೨-೩ನೆಯ ಸಾಮಗಳನ್ನು ಗಮನಿಸಿದರೆ ಇದು 
ಸ್ಫುಟವಾಗುತ್ತದೆ - ಮುಂದೆ ಈ ಎರಡೂ ಸಾಮಗಳಿಗೆ ಒಂದು ಪ್ರಗಾಥವು ಆಶ್ರಯ 
ವಾಗಿದೆ. ಮೊದಲನೆಯದು ಬೃಹತೀಛಂದಸಿನ ಪುನಾನಃ ಸೋಮ ೬೭೫. ಯಕ್‌. ಎರಡನೆ 
ಯದು ವಿಷ್ಟಾರಪಜ್ಜ್‌ಯ ದುಹಾನ ಊರಧರ್ದಿವ್ಯಂ - ೬೭೬.ಯಕ್‌. ಇವುಗಳಲ್ಲಿನ ಒಂದರ 
ವಿಷ್ಟುರಪ ಪಜ್‌ಯದನ್ನು ತೆಗೆದುಕೊಂಡು ಅದರ ಸ್ಥಾನದಲ್ಲಿ ಉತ್ಪತ್ತಿ ಬೃಹತ್‌ ಎಂಬೆರಡು 
ಯಚೆಗಳನ್ನು ಬರಮಾಡಿಕೊಂಡಿದೆ ಎಂಬುದು ಪೂರ್ವಪಕ್ಷ - ಒಂದೇ 'ಮಕ್ಕನ್ನೇ ಬೌದ್ದಿಕ 
ವಾಗಿ ಎರಡೆಂದು ಗ್ರಹಿಸುವುದು ಎಂದರ್ಥ. ಹೀಗೆಯೇ ತ್ತೃಚಗಳಲ್ಲಿ ಉದಯವಾದ ಸಾಮ 
ಗಳನ್ನು ಮೂರುಬಾರಿ ಅಭ್ಯಾಸ ಮಾಡು ವುದೂ ಸುಲಭ. 


ಬೃಹತೀ ವಿಷ್ಟಾರಪಜ್ಜ್‌ಗಳೆರಡರ ಪ್ರಗಥನ ವಿಶೇಷದಿಂದ ಎರಡು ಬೃಹತ್ಯಾ ವುತ್ತರೇ 
ಯಚೆಗಳು ಸಿದ್ದವಾಗಿವೆ ಎಂಬುದೇ ತೀರ್ಮಾನ. ಇಲ್ಲಿ. ಪೂರ್ವನ್ಯಾಯದಂತೆ ಎರಡೂ 


೨೪೬ 

ಕಡೆಯ ಯುಕ್ತಿ ಗಮನಾರ್ಹ. ಸಂಕೇತ ಅಥವಾ ಚಿಹ್ನೆಯಿಂದ ವೇದದಲ್ಲಿ ಷಷ್ಠಿ 
...ಸವನಮ್‌ - ಅಂದರೆ ರೌರವ, ಯೌಧಾಜಯ, ಸಾಮಗಳನ್ನು ಮಾಧ್ಯಂದಿನ 
ಸವನದಲ್ಲಿ ಗಾನ ಮಾಡಲಾಗುತ್ತದೆ. ಈ ಸವನದಲ್ಲಿ ತ್ರಿಷ್ಟುಪ್‌ ಛಂದಸ್ಸಿನ ಆರು ಯಕ್ಕ 
ಗಳಿರುತ್ತವೆ. ಈ ಆರು ಸಂಖ್ಯೆಗಳು ಪ್ರಗಥನ ಕ್ರಿಯೆಯಿಂದಲೇ ಲಭ್ಯವಾಗುತ್ತವೆ. ಹೀಗೆಯೇ 
ಮಾದ್ಧನ್ಹಿನ ಸವನದಲ್ಲಿ "ಪವಮಾನ' ಒಂದು. ಈ ಸೋಮದ ಬಗೆಗೆ ಮುಂದೆ 
ತಿಳಿಸಲಾಗುತ್ತದೆ. 

ಪೃಷ್ಠಸ್ತೋತ್ರಗಳು ನಾಲ್ಕು - ತಾಂ.ಮ. ಬ್ರಾ. ೧-೧೦ರ ನಂತರ ತಿಳಿಸಿದ ಪವಮಾನ 
ದಲ್ಲನ ಮೂರು ಸೂಕ್ತಗಳಲ್ಲಿ ಉಚ್ಚಾತೇಜಾತ ೬೭೨-೬೮೬, ಸೂಕ್ತಕ್ಕೆ ಗಾಯತ್ರೀ 
ಛಂದಸ್ಸಿನ ೬೭೨-೬೭೪ ಮೂರು ಯಕ್ಕುಗಳು ಆಶ್ರಯವಾಗಿವೆ. ಪುನಾನಃ ಸೋಮ ಎಂಬ 
ಎರಡನೆಯ ಸೂಕ್ತವು ಪ್ರಗಾಥ ರೂಪದ್ದು ಅದರಲ್ಲಿ ಪೂರ್ವದ ೬೭೫. ಬೃಹತೀ 
“ಛಂದಸ್ಸಿನದು ನಂತರದ ೬೭೯. ಎಷ್ಟುರ ಪಜ್ಜ್‌ಿಯದು ಪ್ರಶುದ್ರವ ಪರಿಕೋಶ ಎಂಬ 
ಮೂರನೆಯ ಸೂಕ್ತದಲ್ಲಿ ತ್ರಿಷ್ಟುಪ್‌ ಛಂದಸ್ಸಿನವು ಮೂರು ೬೭೭-೬೭೯, ಪೃಷ್ಠಸ್ತೋತ್ರ 
ದಲ್ಲಿ ಪ್ರಗಾಥ ರೂಪದ ಅಭಿತ್ವಾಶೂರ ಪ್ರಥಮಸೂಕ್ತ ಇದರಲ್ಲಿ ಮೊದಲನೆಯ ೬೮೦, 
ಬೃಹತೀ ಛಂದಸ್ಸಿನದು ನಂತರದ್ದು ೬೮೧, ವಿಷ್ಟುರ ಪಜ್ಮ್‌ಯದು. ಕಯಾನಶ್ಚಿತ್ರ ಎಂಬುದು 
ಎರಡನೆಯ ಸೂಕ್ತ ಇದರಲ್ಲಿ ನ ಯಚೆಗಳು ೬೮೨-೬೮೪, ಮೂರೂ ಗಾಯತ್ರೀ 
ಛಂದಸ್ಸಿನವು ತಂವೋದಸ್ಥ ೬೮೫, ದ್ಯುಕ್ಷ ಸುದಾನಂ ೬೮೬ ಪ್ರಗಾಥರೂಪದ್ದು ತರೋ 
೫ರ್ನೀ ೬೮೭ ಬೃಹಶಿ ನಯಂದುಧ್ರಾ ೬೮೮ ಪಜ ಛಂದಸ್ಸಿನಲ್ಲಿ. ಇನ್ನೊಂದು 
ಮಾಧ್ಯಂದಿನ ಸವನದಲ್ಲಿನ ಏಳು ಸೂಕ್ತಗಳಲ್ಲಿ ಇಲ್ಲಿ ಹೆಸರಿಸಿರುವ ಒಂಬತ್ತು ಸಾಮಗಳನ್ನು 
ಗಾನ ಮಾಡಬೇಕು. ಈ ತೃಚದಲ್ಲಿನ ಇಂತಹ ಯಕ್ಕಿನಲ್ಲಿ ಇದೇ ಸಾಮವನ್ನು ಗಾನ 
ಮಾಡಬೇಕು ಎಂಬುದನ್ನು ತಾಂಡ್ಯಾದಿ ಬ್ರಾಹ್ಮಣ ಗ್ರಂಥಗಳು ತಿಳಿಸುತ್ತವೆ - ಮೊದಲ 
ಸೂಕ್ತದಲ್ಲಿ ಗಾಯತ್ರಂ, ಆಮಹೀಯವಂ - ಊಹ.೧, ಎರಡನೆಯ ಸೂಕದಲ್ಲಿ 
ರೌರವಮ್‌ ಊಹ.೨, ಯೌಧಾಜಯಮ್‌ ಊಹ.೩ ಮೂರನೆಯ ಸೂಕದಲ್ಲಿ 
ಔಶನಮ್‌ ಊಹ.೪ ನಾಲ್ಕನೆಯ ಸೂಕ್ತದಲ್ಲಿ ರಥನರಮ್‌ ರಹಸ್ಯ.೧., ಐದನೆಯ 
ಸೂಕ್ತದಲ್ಲಿ ವಾಮದೇವ್ಯಮ್‌ ಊಹ.೫ ಆರನೆಯ ಸೂಕ್ತದಲ್ಲಿ ಸಾಧಸಮ್‌ - ಊಹ ೬, 
ಏಳನೆಯ ಸೂಕ್ತದಲ್ಲಿ ಕಾಲೇಯಮ್‌ - ಊಹ.೭, ಉಚ್ಚಾ ತೇ ಸೂಕ್ತ ಮೂಲಕವಾದ ೨೨ 
ಸಾಮಗಳು ಪ್ರಕೃತಿಗಾನ ೮೧೪-೮೨೬, ಊಹ.೧ರಲ್ಲಿ ಕಂಡುಬಂದರೂ ಅವುಗಳಲ್ಲಿ 
ಗಾಯತ್ರ ಸಾಮದ ಲಕ್ಷಣಗಳಿಲ್ಲ ಗಾಯತ್ರೀ ಲಕ್ಷಣಾದಿಗಳು ತಾಂ.ಮ. ಬ್ರಾ. ೬.೩೧೩ 
ವಿವರಿಸಿರುವಂತೆ ಅನ್ವಯ ಮಾಡಿಕೊಳ್ಳಬೇಕು. 


೨೪೭ 

ಇಲ್ಲಿ ಪ್ರಥಮ ಸೂಕ್ತದ ಎರಡು ಸಾಮಗಳ ಉತ್ಪತ್ತಿಯು ದ್ವಿರಾವೃತ್ತಿಗೆ ಆಶ್ರಯ 
ಭೂತವಾದ ಆರು ಯಕ್‌ಗಳು ಗಾಯತ್ರೀ ಛಂದಸಿನವಾಗಿವೆ. ಪಂಚಮ ಸೂಕ್ತವಾದ 
ವಾಮದೇವ್ಯ ಗಾನಕ್ಕೆ ಆಶ್ರಯವಾದ ಮೂರು ಯಕ್ಕುಗಳು, ಸಪ್ತದಶ ಸೋಮ ಸಿದ್ದಿಗಾಗಿ 
ಆವರ್ತಿ ಮಾಡಬೇಕಾದ ಹದಿನೇಳು ಗಾಯತ್ರೀ ಛಂದಸಿನವುಗಳು ಸೇರಿ ಇಪ್ಪತ್ತಮೂರು 
ಗಾಯತ್ರೀ ಛಂದಸ್ಸಿನವುಗಳಾಗಿರುತ್ತವೆ. ಆರನೆಯ ಸೂಕ್ತದಲ್ಲಿ ಬೃಹತೀ ಮತ್ತು ಪಜ ಗಳ 
ಗ್ರಥನದಿಂದ ಬೃಹತೀ ತೃಚವಾಗುತ್ತದೆ. ಏಳನೆಯ ಸೂಕ್ತದಲ್ಲಿ ಎರಡೂ ಕಡೆ ಸಪ್ತದಶ 
ಸ್ತೋಮವಿರುವುದರಿಂದ ಮೂವತ್ತನಾಲ್ಕು, ಬೃಹತೀ ಆಗುತ್ತದೆ. 

ಎರಡನೆಯ ಸೂಕ್ತದಲ್ಲೂ ಸಹ "ಪ್ರಗ್ರಥನ' ದಿಂದ ಬೃಹತೀ ತೃಚೆಯನ್ನು ಪಡೆದು 
ಸಾಮದ್ವಯಾಪೇಕ್ಷೆಯಿಂದ ಆವೃತ್ತಿ ಮಾಡಿದಾಗ ಆರು ಬೃಹತಿಗಳಾಗುತ್ತವೆ. ನಾಲ್ಕನೆಯ 
ಸೂಕ್ತದಲ್ಲಿ "ರಥನ್ತರ' ಸಾಮಕ್ಕಾಗಿ ಹಿಂದೆ ತಿಳಿಸಿದಂತೆ 'ಪ್ರಗ್ರಥನೆ ವಾಗುವುದರಿಂದ 
"ಕಕುಭಾ ಉತ್ತರೇ' ಆಗುತ್ತದೆ. ಮೊದಲನೆಯದು ಸ್ವತಃಸಿದ್ದ ಬೃಹತೀ ಆಗಿದ್ದು ಅಲ್ಲಿ 
ಸಪ್ತದಶಸ್ತೋಮವಾಗುವುದರಿಂದ ಐದು ಬೃಹತೀ ಹನ್ನೆರಡು ಕಕುಭ ಗಳಿಂದ 
ಕೂಡಿರುತ್ತದೆ. ಈ ಸ್ತೋಮ ಎಧಾನವನ್ನು ತಾಂ.ಮ. ಬ್ರಾ. ೭.೨ರಲ್ಲಿ ವಿವರಿಸಿದೆ. ಉದ್ಭೃತ 
ವಾಕ್ಯಗಳಂತೆ ಸ್ವತಃ ಸಿದ್ದ ಬೃಹತಿಯೊಂದಿಗೆ ಪ್ರಗಧಿತವಾದ ಎರಡು ಕಕುಪ್‌ಗಳಿಂದಾದ 
'ತೃಚೆ'ಗಳನ್ನು ಮೂರುಬಾರಿ ಆವರ್ತನೆ ಮಾಡುವುದು. ಪ್ರಥಮ ಪರ್ಯಾಯದಲ್ಲಿ 
ಮೂರು ಬಾರಿ ಬೃಹತಿಗಳನ್ನು ಒಂದೊಂದು ಬಾರಿ ಕಕುಪನ್ನು ಗಾನ ಮಾಡುವುದು. 
ಎರಡನೆಯ ಪರ್ಯಾಯದಲ್ಲಿ ಒಂದು ಬಾರಿ ಬೃಹತೀ, ನಂತರ ಮೂರುಬಾರಿ ಕಕುಪ್‌,` 
ಅನ್ನದಲ್ಲಿ ಒಂದು ಬಾರಿ ಕಕುಪ್‌ ಗಾನ ಮಾಡುವುದು. ಮೂರನೆಯ ಪರ್ಯಾಯದಲ್ಲಿ 
ಒಂದು ಬಾರಿ ಬೃಹತಿ, ಮೂರು ಬಾರಿ ಕಕುಪ್‌, ನಂತರ ಹಿಂಕಾರೋಪಲಕ್ಷಿತ ಗಾನ 
ಮಾಡುವುದು. ತೃತೀಯ ಸೂಕ್ತ ವೃತಿರಿಕ್ತವಾದ ಆರು ಸೂಕ್ತಗಳಲ್ಲಿ ೨೩ ಗಾಯತ್ರೀ ೪೫ 
ಬೃಹತೀ ೧೨ ಕಕುಪ್‌ಗಳಾದವು. ಅಲ್ಲಿ ಕಕುಪ್‌ ೨೮ ಅಕ್ಷರ ಅದರಲ್ಲಿನ ೧೬ ಅಕ್ಷರಗಳನ್ನು 
ಗಾಯತ್ರದ ಎರಡು ಪಾದಗಳಲ್ಲಿ ಯೋಜಿಸಿದರೆ ೪೪ ಅಕ್ಷರಗಳ ತ್ರಿಷ್ಟುಪ್‌ 
ಪಡೆಯಲಾಗುತ್ತದೆ. 


ಈ ದಿಕ್ಕಿನಲ್ಲಿ ಹನ್ನೆರಡರ "ಕಕುಪ್‌' ನ್ನು ತ್ರಿಷ್ಟುಪ್‌ ಆಗಿ ಪರಿವರ್ತಿಸಲು ೨೪ 
ಗಾಯತ್ರೀ ಪಾದವನ್ನು ಯೋಜಿಸಬೇಕು. ಆಗ ಎಂಟು "ಗಾಯತ್ರೀ" ಗೆ ಹೋಗಿ ೧೫ 
ಉಳಿಯುತ್ತದೆ. ಅವುಗಳಲ್ಲಿ ೪೫ ಪಾದಗಳು. ಅವುಗಳಲ್ಲಿ ಇನಷ್ಟನ್ನು ಬೃಹತಿಯಲ್ಲಿ 
ಸಂಯೋಜಿಸಿ ತ್ರಿಷ್ಣುಕನ್ನು ಪಡೆಯಬೇಕು. ಕ: ೪೫ ಕಕುಪ್‌ಗಳಿಂದ ಈ ೨ 


೨೪೮ 

ಉದಯವಾದಂತಾಯಿತು. ಮೂರನೆಯ ಸೂಕ್ತದಲ್ಲಿ ಸ್ವತಃ ಸಿದ್ದವಾದವು ಮೂರು. 
ಇವುಗಳ ಪ್ರಗ್ರಥನದಿಂದ ಅರವತ್ತು ತ್ರಿಷ್ಟುಪ್‌ಗಳು ಊಹಾದಿ ಗ್ರನ್ನಗಳಲ್ಲಿ ಪಠಿತ 
ವಾಗಿಯೇ ಇವೆ. ಉತ್ಪತ್ತಿ ಬೃಹತಿಯನ್ನು ಪಡೆಯಲು ಪ್ರಕರಣದಲ್ಲೇ ವವರಿಸಿರುವುದರಿಂದ 
ವಿಶೇಷ ಕಲ್ಪನೆಯನ್ನೂ ವಿಧಿವಾಕ್ಯಕ್ಕೆ ಪ್ರತಿಷೇಧವನ್ನೂ ಅಂದರೆ ಪ್ರಸಜ್ಯ ಮಾಡಿದರೆ, 
"ತ್ರಿಷ್ಟುಭಃ ಷಷ್ಠಿ' ಎಂಬುದು ಬೃಹತೀ ಪ್ರಗ್ರಥನಕ್ಕೆ ಉದಾಹರಣೆ ಯಾಗುತ್ತದೆ. ಪ್ರಗ್ರಥನ 
ಪ್ರಕಾರವನ್ನು ಹೀಗೆ ತಿಳಿಸಲಾಗಿದೆ. "ಪುನಾನಃ ಸೋಮಾ' ಕ ಬೃಹತಿಯ ಚತುರ್ಥ 
ಪಾದವನ್ನು ಪುನಃ ಸೇರಿಸಿ ಎರಡು ಬಾರಿ ಪಠಿಸಿ "ದುಹಾನ ಉಧರ್ದಿ' ವಿಷ್ಠಾರಪಜ್‌ಯ 
ಪೂರ್ವಾರ್ಧದಿಂದ ಸಂಯೋಜಿಸುವುದರಿಂದ ಬೃಹತೀ ಆಗುತ್ತದೆ. ಇದರ ಚತುರ್ಥ 
ಪಾದವನ್ನು ಎಗಡು ಬಾರಿ ಪಠಿಸಿ ಉತ್ತರಾರ್ಧದಿಂದ ಯೋಜಿಸುವುದು ಅದೂ ಬೃಹತಿ 
ಯಾಗುತ್ತದೆ. ಆದುದರಿಂದ ಯೌಧಾಜಯ ರೌರವಗಳನ್ನು- ಮುಂದಲ ಬೃಹತಿಗಳೆರಡ 
ರೊಂದಿಗೆ ಪ್ರಗ್ರಥನ ಮಾಡುವುದು. ಇದೇ ರೀತಿ ನೌಧಸ ಕಾಲೇಯಗಳೊಂದಿಗೂ ಎಂದು 
ತಿಳಿಯಬೇಕು. 


ತೃತೀಯ ಸವನದಲ್ಲಿನ ಪವಮಾನ ಆರ್ಭವ ಅಥವಾ ಆರ್ಭವಃ ಪವಮಾನದಲ್ಲಿ 
ಸಮಾವೇಶವಾಗಿರುವ ಐದು ಛಂದಸ್ಸಿಗಳಿಂದಾಗಿರುವ ಐದು ಸೂಕ್ತಗಳ ಮತ್ತು ಏಳು 
ಸಾಮಗಳ ವಿವರ ಹೀಗಿವೆ. ಗಾಯತ್ರೀ ತೃಚದಿಂದ ಉದಸುವಾಗಿರುವ ಗಾಯತ್ರಂ ಮತ್ತು 
ಸಂಹಿಂತಂ, ಅನುಷ್ಟುಪ್‌ ತೃಚದಿಂದ ಉದಯವಾಗಿರುವ ಶ್ಯಾವಾಶ್ವಾ ಮತ್ತು ಆನ್ನೀಗವೇ, 
ಉಷ್ಟಿಕ್‌ನಿಂದ ಸಫಮ್‌, ಕಕುಪ್‌ನಿಂದ ಪೌಷ್ಠಲಮ್‌, ಜಗತಿಯಿಂದ ಕಾವಮ್‌, ಇದೇ 
`ಪ್ರಕಾರ ಈ ಮುಂದೆ ಸ್ವಾದಿಷ್ಟಯಾಮದಿಷ್ಠಾ - ೬೮೯-೬೯೧, ಆದಿಸೂಕ್ತಗಳಲ್ಲಿ ಹಾಗೂ 
ಹೆಸರಿಸಿರುವ ಸಾಮಗಳ ಮದ್ಯೆ "ಪುರೋಜಿತೋವಃ ಪವಸ್ಥ' ಎಂಬೆರಡು ಸೂಕ್ತಗಳಲ್ಲಿ 
ಎರಡೆರಡು ಛಂದಸ್ಸುಗಳಿದ್ದರೂ ಕೂಡ ಸಮಷ್ಟಿಯಾದ ಗಾನವಾಗಲು ಪ್ರಗ್ರಥನದಿಂದ 
ಒಂದೇ ಛಂದಸ್ಸಾಗುತ್ತದೆ ಅಂದರೆ ಗಾಯತ್ರೀ ಛಂದಸ್ಸಿನಿಂದ ಅನುಷ್ಟುಪ್‌ ಉಷ್ಟಿಕ್‌ ಕಕುಪ್‌ 
ಆತಿ ಛಂದಸ್ಸುಗಳನ್ನು ಈ ಸವನದ ಆರ್ಭವ ಪವಮಾನದೊಂದಿಗೆ ಸೇರಿಸುವುದು. ಅಲ್ಲಿ 
ಪುರೋಜಿತೀ ಸೂಕ್ತ ದಲ್ಲಿ ಶ್ಯಾವಾಶ್ಚಮಾನ್ಹೀಗವಂ ಸಾಮವನ್ನೂ ಒಟ್ಟಿಗೆ ಗಾನಮಾಡಲು 
ಮುಂದಿನ ಗಾಯತ್ರಿಯನ್ನು ಬಿಟ್ಟು ಎರಡು ಉತ್ಪತ್ಕನುಷ್ಟುಭಗಳನ್ನು ತೆಗೆದುಕೊಳ್ಳಬಹುದು 
ಎಂಬುದು ಪೂರ್ವಪಕ್ಷ ನಾಲ್ಕನೆಯ ಪಾದವನ್ನು ಪುನಃ ಪಡೆಯಲು ಎರಡು ಅನುಷ್ಟುಪ್‌ 
ಗಳು ಪ್ರಗ್ರಥವಾಗಬೇಕೆಂಬುದು ಖಚಿತವಾದ ತೀರ್ಮಾನ. ಇದರಿಂದ ಜೈನ್ಯಾ.ವಿ. 
೯.೨.೬ರ ಎರಡು ಮತ್ತು ಮೂರನೆಯ ವರ್ಣಕಗಳಲ್ಲಿ ಸ್ಪಷ್ಟವಾಗಿ ವ್ಯಕ್ತವಾಗಿರುವುದು 
ನ್ಯಾಯವಾದ ಯುಕ್ತಿಯೆಂಬುದನ್ನು ಮನಗಾಣಬಹುದು. 


೨೪೯ 

ಉದಾಹರಣಾರೂಪವಾಗಿ ಜಗತಿಯ ೨೪ರಿಂದ ತೃತೀಯ ಸವನದ ಒಂದು ಕಕುಪ್‌ 
ಎಂಬುದು ಈ ಸಂಖ್ಯೆಯ ಪ್ರಗ್ರಥನದಿಂದ 'ಉಂಟಾಗುತ್ತದೆ. ಹೀಗೆಯೇ ಗಾಯತ್ರ, 
ಸಂಹಿತಗಳೆರಡರ ಸಾಮಗಳಿಗಾಶ್ರಯವಾದ ಗಾಯತ್ರ ತೃಚೆಯನ್ನು ಎರಡು ಬಾರಿ 
ಪುನರಾವರ್ತನೆ ಮಾಡುವುದರಿಂದ ಆರು ಗಾಯತ್ರಗಳಾಗುತ್ತವೆ. ತಾಂ.ಮ. ಬ್ರಾ. 
೧೬.೧೧.೧೦ರಂತೆ ೨೪ ಅಕ್ಷರಗಳಿದ್ದು ಗಾಯತ್ರೀ ಛಂದಸ್ಸು ೪೮ ಅಕ್ಷರಗಳದ್ದು ಜಗತೀ 
ಛಂದಸ್ಸು. ಅಂದರೆ ಆರು ಗಾಯತ್ರೀ ಛಂದಸ್ಸಿನ ಅಕ್ಷರಗಳಿಂದ ಮೂರು ಜಗತೀ 
ಛಂದಸ್ಸುಗಳಾಗುತ್ತವೆ. ಶ್ಯಾವಾಶ್ಚಾ ಅನ್ನೀಗವಗಳಿಗೆ ಆಶ್ರಯಭೂತವಾಗಿ ಪ್ರಗಥಿತವಾದ 
ಎರಡುಬಾರಿ ಪುನರಾವರ್ತಿಸಿದ ಆರು ಅನುಷ್ಟುಪ್‌ ಗಳಾಗುತ್ತವೆ. ಅವುಗಳಿಂದ ಮೂರು 
ಜಗತೀ ಆಗುತ್ತವೆ. ಇವುಗಳನ್ನು ಒಟ್ಟು ಮಾಡುವುದರಿಂದ ಏಳು ಜಗತೀ ಛನ್ಹಸ್ಸುಗಳು 
ಲಭ್ಯವಾಗುತ್ತವೆ. 

ಸಫ ಮತ್ತು ಪೌಷ್ಠಲಗಳನ್ನು ಸಾಮಾನ್ತರದಂತೆ ತೃಚೆಗಳಲ್ಲಿ ಗಾನ ಮಾಡುವಂತಿಲ್ಲ. 
ಆ ಯಕ್ಕುಗಳು ಹೇಗೆ? ಅದು ಹೇಗೆ ತಿಳಿಯುತ್ತದೆ. ಅಂದರೆ ತಾಂ.ಮ.ಬ್ರಾ. 
೮.೫.೧೦-೧೬ರಲ್ಲಿ ವಿವರಿಸಿರುವ ಉಷಪ್ಪಿಹಿ, ಕಕುಭೀ ಸಪ್ತಮೀ ವಿಭಕ್ತಿ ಏಕವಚನವೆಂಬ 
ವಿಶೇಷ ವಿಧಾನದಿಂದ ತಿಳಿಯಬೇಕಾಗಿದೆ. ೨೮ ಅಕ್ಷರಗಳ ಉಷ್ಟಿಕ್‌ ಕಕುಪ್‌ ಒಂದು ಜಗತೀ 
ಮತ್ತು ಗಾಯತ್ರೀ ಪಾದದಿಂದ ಸಂಪನ್ನ ವಾಗುತ್ತದೆ. ಕಕುಭೀ ಮಧ್ಯಮಪಾದದ 
ದ್ವಾದಶಾಕ್ಷರಗಳು, ಉಷ್ಲಿಕ್‌ನ ಮತ್ತೊಂದು ಪಾದ ಹೀಗೆ ಅವುಗಳಲ್ಲಿ ಭೇದ. ಕಾವಕ್ಕೆ 
ಆಶ್ರಯಭೂತವಾದ ಸ್ವತಃ ಸಿದ್ಧವಾದ ಮೂರು ಜಗತಿಗಳೊಂದಿಗೆ ಸೇರಿಸಿ 
ಪವಮಾನದಲ್ಲಿನ ಈ ಹನ್ನೊಂದನೆಯದಾದ ಜಗತಿ ಆಗುತ್ತದೆ. ಗಾಯತ್ರಿಯ ಒಂದು ಪಾದ 
ಬಿಡುತ್ತವೆ. ಆರ್ಭವ ಪವಮಾನದಂತೆ ಮೂರನೆಯ ಸವನದಲ್ಲಿ ಯಜ್ಞಾಯಜ್ಞೀಯವೆಂಬ 
ಸ್ತೋತ್ರವಿದೆ. ತಾಂ.ಮ. ಬ್ರಾ. ೭.೭.ರಂತೆ ಅದಕ್ಕೆ ಆಶ್ರಯವಾದದ್ದು ಯಜ್ಞಾಯಜ್ಞಾವೋ 
ಅಗ್ನಯೇ - ಊಹ ೧೪ ಪ್ರಗಾಥವಾಗಿದೆ. ಇದರಲ್ಲಿ ಮುಂಚಿನದು ಬೃಹತೀ ನಂತರದ್ದು 
ವಿಷ್ಠಾರಪಜ್ಜ್‌ ಇವೆರಡರ ಪ್ರಗಥನದಿಂದ ಕಕುಭಾವುತ್ತರೇ ಛಂದಸ್ಸನ್ನು ಪಡೆಯುವುದು 
ಕರ್ತವ್ಯವಾಗಿರುತ್ತದೆ. 


ಊಹ.೧೪ 'ಏಕವಿಂಶತ್‌ ಸ್ತೋಮ' ದಲ್ಲಿ ವಿಧಾಯಕವಾಗಿರುವುದು 'ವಿಷ್ಣುತಿ' 
ಎನಿಸಿಕೊಂಡಿದೆ - ತಾಂ.ಮಬ್ರಾ. ೨.೧೪.೧. "ಸಪ್ರಭ್ಯೋ.... ತಿಸ್ಫಭಿ ಅಂದರೆ ಪ್ರಥಮ 
ದಲ್ಲಿ ಬೃಹತಿಯಿಂದ ಮೂರು ಪರ್ಯಾಯದಲ್ಲಿ ಮೂರುಬಾರಿ, ಒಂದುಬಾರಿ, ಪುನಃ 
ಮೂರುಬಾರಿ ಅಂದರೆ ಏಳು ಬೃಹತಿಗಳು, ಮಧ್ಯಮದಲ್ಲಿ ಪ್ರಥಮ, ದ್ವಿತೀಯ 


೨೫೦ 
ಪರ್ಯಾಯದಲ್ಲಿ ಮೂರು ಮೂರು ಬಾರಿ ಪಠಿಸಿ ಕಡೆಯಲ್ಲಿ ಒಂದುಬಾರಿ, ಕಡೆಯಲ್ಲಿ 
ಕಕುಭ ಪ್ರಾರಂಭದಲ್ಲಿ ಒಂದುಬಾರಿ ಎರಡನೆಯ ಮೂರನೆಯ ಪರ್ಯಾಯಗಳಲ್ಲಿ 
ಮೂರು ಮೂರು ಹೀಗೆ ಹದಿನಾಲ್ಕು ಕಕುಪ್‌ಗಳು. ಆ ಕಕುಪ್‌ಗಳಲ್ಲಿ ೧೨ ಅಕ್ಷರಗಳು 
ಮಧ್ಯಮಪಾದದಲ್ಲಿ ೧೪ ಅಕ್ಷರಗಳು. ಅವುಗಳಲ್ಲಿನ ಸಪ್ತಪಾದಗಳನ್ನು ಸಪ್ಪಬೃಹತಿಯಲ್ಲಿ 
ಯೋಜಿಸುವುದು. ಇದರಿಂದ ಏಳು ಜಗತಿಗಳಾಗುತ್ತವೆ. ಉಳಿದ ಎಂಟು ಅಕ್ಷರಗಳು 
ಕಕುಪ್‌ನ ಪ್ರಥಮ ಅಂತ್ಯಪಾದಗಳನ್ನು ಸೇರಿಸಿ ೨೮ ಅವುಗಳಲ್ಲಿನ ಆರು ಪಾದಗಳಿಂದ 
ಒಂದು ಜಗತೀ ಇದೇ ಕ್ರಮದಿಂದ ೨೪ ಪಾದಗಳಿಂದ ನಾಲ್ಕು ಜಗತೀ ಆಗುತ್ತದೆ. ಇವು ೧೨ 
ಅಕ್ಷರ, ಸಪ್ತಪಾದಗಳು. ಈ ಹಿಂದೆ ಉಳಿದ ಪವಮಾನದ ಎಂಟು ಅಕ್ಷರಗಳ ಪಾದವನ್ನು 
ಯೋಜಿಸುವುದು. ಕಕುಪ್‌ನಲ್ಲಿ ಉಳಿದಿರುವ ಎಂಟು ಅಕ್ಷರಗಳ ನಾಲ್ಕು ಪಾದಗಳಲ್ಲಿ ನಾಲ್ಕು 


ಅಕ್ಷರಗಳನ್ನು ಯೋಜಿಸುವುದರಿಂದ ಎರಡು ಜಗತಿಗಳಾಗುತ್ತವೆ. ಅವೇ ಯಜ್ಞಾಯಜ್ಞೀಯ 
ಸ್ಕೋತ್ರದಲ್ಲಿ ಹದಿಮೂರು ಜಗತಿಗಳು. 


ಹಿಂದೆ ಹೇಳಿದ ಪವಮಾನದ ಹನ್ನೊಂದು ೨೪ ಅಕ್ಷರದ ಜಗತಿಗಳು. ನಾಲ್ಕು 
ಅಕ್ಷರಗಳಿಲ್ಲದ ನಾಲ್ಕು ಅಷ್ಟುಕ್ಷರ ಪಾದಗಳು ಸೇರಿ ಒಂದು ಕಕುಭವಾಗುತ್ತದೆ. ಈ ರೀತಿ 
ಯಿಂದಲೇ ಶ್ಯಾವಾಶ್ವ ಮತ್ತು ಆನ್ಲೀಗವಂ ಪ್ರಗ್ರಥಿತವಾಗಿದ್ದು ತೃಚೆಯಲ್ಲಿ ಗಾನ 
ಮಾಡಲ್ಪಡುತ್ತವೆ. ಈ ಪ್ರಕರಣದಲ್ಲಿ ಉತ್ಪತ್ಕನುಷ್ಟುಪ್‌ನ್ನು ತರುವಂತಿಲ್ಲವೆಂಬುದಾಗಿ 
ಪುರೋಜಿತೇ ವೋ ಅನ್ನಸ್ಯ ಇತಿ ಪಡ್ಯೇತ್ಕಾದು ಪಕ ಮೇತೇ । ತಾಸು ಶ್ಯಾವಾಸ್ಯಾಮಿತ್ಯಾ ದೌ 
ಅಥೃತದಾನ್ಹೀ ಗಮಯಾಡ್ಜ್‌ ॥ ತಾಂ.ಮ. ಬ್ರಾ. ೮.೫.೭-೧೨ರವರೆಗೆ ತಿಳಿಸಲಾಗಿದೆ. 


ಜೈ.ನ್ಯಾ.ವಿ.೯.೨.೮-೪ರ ವಿವರಣೆಯಂತೆ - ಗವಾಮಯನದಲ್ಲಿ ಬ್ರಹ್ಮ ಸಾಮಗಾನ 
ಮಾಡುವುದು ವಿಹಿತವಾದದ್ದು ಪ್ರಾಯಣೀಯೇತಹನಿ ಮಾಧ್ಯನ್ದಿನ ಸವನೇ 
ಬ್ರಾಹ್ಮಣಾಚ್ಛಂಸಿನಃ ಪೃಷ್ಠಸ್ತೋತ್ರ ನಿವರ್ತಕಮೇತತ್‌ ತಂವೋದಸ್ಥಮೃತೀಷಹಮಿತಿ 
ಯೋನ್‌ - ತಾಂ.ಮ.ಬ್ರಾ. ೪.೩ ವಿಹಿತಮ್‌. ತಚ್ಚ ಊಹ ಗಾನಸ್ವ ೨೩೬ ಸಾಮ. 
ಅಭಿವರ್ತೊೋ ಬ್ರಹ್ಮಸಾಮವಾಗಿದ್ದು ಅದನ್ನು ಪ್ರಕೃತಿಯಲ್ಲಿ ಗಾನ ಮಾಡಲಾಗುತ್ತದೆ. 


ನಾಲ್ಕು ನೂರು ಐನ್ಹ್ವಾ ಬಾರ್ಹತಾಃ ಬೃಹತೀ ಪ್ರಗಾಥಾ ಎಂಧು ಲಾಟ್ಯಾಯನ 
ಸೂತ್ರ - ೧೦.೩ ತಿಳಿಸುತ್ತದೆ. ಪಂಚಸು ಪ್ರಗಾಥಾ ಮಾಸ್ತು ಬಾರ್ಹತಾಃ ಪ್ರಗಾಥಾ ಆಪ್ಳೃ ತೇ 
ಅತಿ ತದ್ಭಾಷ್ಯೇ | ನೂರ ನಾಲ್ಕು ಇನ್ಹ ದೇವತಾತ್ಮಕವಾದ ಬೃಹತೀ ಛಂದಸ್ಸಿನ ಎರಡು 
ಯಕ್ಕಿನವುಗಳಲ್ಲಿ ಒಂದು ಪ ಪ್ರಗಾಥಕ್ಕೂ ಇನ್ನೊಂದು ಎರಡನೆಯ ಪ್ರಗಾಥಕ್ಕೂ ಸೇರಿದಂತೆ 
ತೃಚೆಯಲ್ಲಿ ಅಭಿವರ್ತ ಸ ಸಾಮವನ್ನು ಗಾನ ಮಾಡಬೇಕಾದುದು ಹೀಗಿರುವಾಗ ಸ ಸಾಮವನ್ನು 


೨೫೧ 

ಎಕೃತ ಮಾಡದೆ ಮೂರು ಯಚಿಗಳನ್ನು ಪಡೆಯುವುದರಿಂದ ತೃಚದ ಪ್ರಾಮುಖ್ಯತೆ 
ತಿಳಿಯುತ್ತದೆ. ಈ ಹಿಂದೆ ಹೇಳಿದ ಪ್ರಕಾರ ಪಾದಗ್ರಥನದಿಂದ ಮುಖ್ಯವಾದ ಯಕ್‌ 
ವಿಕೃತವಾದರೆ ಹೇಗೆ ಎಂದರೆ - ಅನ್ಯ ಯಕ್‌ಗಳಾಗುತ್ತವೆಯಾಗಿ ಆಸಾಮದಲ್ಲೇ ತೃಚೆಗಳ 
ಅನ್ಯತ್ತವನ್ನು ಇಲ್ಲಿ ವರ್ಣಿಸಲಾಗುತ್ತದೆ. 

ಸಮಾನಂ ಸಾಮ ಭವತ್ಯನ್ಯೋನ್ಯಃ ಪ್ರಗಾಥಃ - ಇತಿ ಉಕ್ತೇಷ್ಟಹಸ್ಸು ಸಮಾನ 
ಮೇಕಮೇವಾಭೀವರ್ತ್ವ್ತಾಖ್ಯಂ ಬ್ರಹ್ಮಸಾಮಭವತಿ, ಪ್ರಗಾಥಃ ಪ್ರಗಥನೀಯಸ್ತದಾಶ್ರಯ 
ಸ್ವಚಸ್ಪನ್ಯೋನ್ಯಃ ಪ್ರತ್ಯಹಂ ವಿಲಕ್ಷಣೋ ಭವತಿ । ತಾಂ.ಮ.ಬ್ರಾ. ೪.೩.೭. ॥ ಅಂದರೆ 
ಬ್ರಹ್ಮಸಾಮದ ಪ್ರಗಥನಕ್ಕೆ ಆಶ್ರಯವಾದ ಯಚೆಗಳು ಪ್ರತಿಬಾರಿಯೂ ವೈಲಕ್ಷಣ್ಯದಿಂದ 
ಕೂಡಿರುತ್ತವೆ. ಅದು ಪಾದ ಪ್ರಗ್ರಥನದಿಂದ ಸಂಭವಿಸುತ್ತದೆ. ಖಕ್‌ ಪ್ರಗ್ರಥನದಿಂದ ಈ 
ಬಕ್ಕು ಹಿಂದಿನ ತೃಚೆಯ ಕಡೆಯದೂ ಅನಂತರದ ತೃಚೆಯ ಮೊದಲ ಯಕ್ಕೂ ಆಗಿರುತ್ತದೆ. 
ಹೀಗಾಗಿ ಯಚದ ಅನ್ಯತ್ವವಾಗುವುದಿಲ್ಲವಾಗಿ ಪಾದಗ್ರಥನ ಮಾತ್ರ ವಾಗುತ್ತದೆ. 
ಜೈ.ನ್ಯಾ.ಮಾ. ೯ನೆಯ ಅಧ್ಯಾಯದ ೯ ಹಾಗೂ ೧೦ನೆಯ ಅಧಿಕರಣದಲ್ಲಿ ಈ ವಿಷಯಗಳ 
ಚರ್ಚೆಯಾಗಿದೆ. ಜೈ.ನ್ಯಾ.ಎ. ಗ್ರಂಥದಲ್ಲಿ "ಆಯೀ' ಎಂಬ "ಯ' ಕಾರ ಪಾಠವೇ 
ಕಂಡುಬರುತ್ತದೆ. ಮೂಲಗಾನಗ್ರಂಥದಲ್ಲಿ "ಆಕಾರಃ ಪೂರ್ವಭಾಗಃ ಈಕಾರ ಉತ್ತರಭಾಗಃ' 
ಇತ್ಯಾದಿ ವಿರೋಧಾದಿಗಳನ್ನು ಉಪೇಕ್ಷಿಸಿ ದೋಷರಹಿತವೆಂದೇ ಮಾನ್ಯ ಮಾಡಲಾಗುತ್ತದೆ. 
ಗಾನಗ್ರಂಥಗಳಲ್ಲಿ "ಆಈ' ಎಂಬ ಈಕಾರಾನ್ತ್ನ ಪಾಠವೇ ಕಂಡು ಬರುತ್ತವೆ. ಅಧ್ಯಯನ 
ಸಂಪ್ರದಾಯವೂ ಹೀಗೆಯೇ ಇದೆ. ಕೆಲವು ಗಾನಗಳಲ್ಲಿ ಮಧ್ಯದಲ್ಲಿ "ಯ' ಕಾರ ಕಂಡು 
ಬರುವುದು. ಅಧ್ಯಯನ ಮಾಡದವರ ಯಥಾನಕಲಿರಬಹುದಾಗಿದೆ. ಯಾವ ಯೋನಿ 
ಯಲ್ಲಿ ಅದರ ಮುಂದಿನದನ್ನು ಗಾನ ಮಾಡಲಾಗುತ್ತದೆಯೋ ಅಲ್ಲಿ - ಕಯಾನಶ್ಚಿತ್ರ ಆಭು 
ವತ್‌ ೬೮೨ ಯೋನಿ ಯಕ್ಕಿನಲ್ಲಿ "ಕಯಾ' ಎಂಬ ಮೊದಲ ಎರಡಕ್ಷರಗಳು ಯಕ್ಕಿನ ಮೊದಲ 
ಭಾಗ ನಶ್ಚಿತ್ರ ಆಭುವತ್‌ - ಆರು ಅಕ್ಷರಗಳು ಎರಡನೆಯ ಭಾಗವಾಗಿದೆ. ಆಭಾಗದಲ್ಲಿನ 
ಎರಡನೆಯ ಅಕ್ಷರ ಚಕಾರದ ಮೇಲಿನ "ಇ' ಕಾರವನ್ನು ತೆಗೆದು ಹಾಕಿ ಆಸ್ಥಾನದಲ್ಲಿ "ಆಈ' 
ಭಾವವನ್ನು ಅಳವಡಿಸಿಕೊಂಡು ಗಾನವು ಆವಿರ್ಭಾವವಾಗಿದೆ. 


ಎನ್ಯುತ್ತರಾ - ಊಹ - ೫ರ ಖುಕ್‌ ೬೮೩ ಕಸ್ತ್ವಾ ಯೋನಿ ನ್ಯಾಯದಂತೆ 
ನಾಲ್ಕನೆಯ ಅಕ್ಷರ ತ ಕಾರದ ಮೇಲಿರುವ ಯಕಾರವನ್ನೂ ಓಕಾರವನ್ನೂ ಲೋಪ ಮಾಡಿ 
ಅವುಗಳ ಸ್ಥಾನದಲ್ಲಿ ಆಈ ಭಾವವನ್ನು ಮೂಡಿಸಬೇಕು. ೬೮೪ ಅಭೀಷುಣಃ ಯಕ್ಕಿನ 
ನಾಲ್ಕನೆಯ ಅಕ್ಷರ "ಣ' ಕಾರದ ಮೇಲಿನ "ಸ' ಕಾರವನ್ನು ಲೋಪ ಮಾಡಿ ಅದರ ಸ್ಥಾನದಲ್ಲಿ 


೨೫೨ 

ಆಈ ಭಾವವನ್ನು ಮೂಡಿಸ ಬೇಕು. ಇಲ್ಲಿ ಕೊಟ್ಟಿರುವ ಪ್ರಥಮ ದ್ವಿತೀಯ ತೃತೀಯ 
ರೂಪದಲ್ಲಿ ಗಾನವು ಮೂಡಬೇಕಾಗುತ್ತದೆ. ಆದರೆ ಇದು ಊಹ - ೫. ಸಾಮಕ್ಕೆ ವಿರೋಧ 
ವಾಗಿರುವುದರಿಂದ ಸ್ವೀಕಾರಾರ್ಹವಲ್ಲ ಹೀಗೆ ಮಾಡದಿದ್ದರೆ ಗಾನದ ಸ್ವರೂಪವೇ ನಾಶ 
ವಾಗುತ್ತದೆ. ಈ ಪ್ರಸಂಗದಲ್ಲಿ ಹೀಗೆ ಹೇಳಲಾಗುತ್ತದೆ. ಇಲ್ಲಿ ಯೋನಿಯಲ್ಲಿ ವರ್ಣಾನ್ನರದ 
ಆಗಮವಾಗುವಂತಿಲ್ಲ. ಹಾಗಾದರೆ ಹೇಗೆ? ಈ ಯಕ್ಕಿನಲ್ಲಿ ವಿದ್ಯಮಾನವಾಗಿರುವ “ಚೆ 
ಅಕ್ಷರದ ಮೇಲೆಯೇ ಇರುವ "ಆ' ಕಾರವು ಸಾಮಪ್ರಸಿದ್ಧ ಪ್ರಕ್ರಿಯೆಯಾದ ವೃದ್ಧಭಾವವನ್ನು 
ಪಡಿದು "ಐ' ಕಾರವಾಗುತ್ತದೆ. ಇಲ್ಲಿ ಇದು ಸಂಧ್ಯಕ್ಷರವಾಗಿರುವುದರಿಂದ ಆಕಾರವು 
ಪೂರ್ವಭಾಗವೂ ಈಕಾರವು ಉತ್ತರಭಾಗವೂ ಆಗಿದ್ದು ಈ ಎರಡೂ "ವಿಶ್ಲೇಷಣ' ದಿಂದ 
ಗಾನಕಾಲದಲ್ಲಿ ಆ ಭಾವವಾಗುತ್ತದೆ. ಆದುದರಿಂದ ಸಾಮಗಾನ ಪರಿಣತರು ವೃದ್ಧದಲ್ಲಿ 
ತಾಲವ್ಯವು ಆಈ ಭಾವವನ್ನು ಪಡೆಯುತ್ತದೆ ಎನ್ನುತ್ತಾ ರೆ. ಹೀಗಿರುವುದರಿಂದ ಉತ್ತರದ 
ಚತುರ್ಥಾಕ್ಷರದಲ್ಲಿ ತಾಲವ್ಯವು ಇರುವುದಿಲ್ಲ. ಪೂರ್ವ ಮತ್ತು ಉತ್ತರ ಎರಡೂ ಪಕ್ಷಗಳಲ್ಲಿ 
ಮೊದಲಿನ ಸ್ವರೂಪ ಸರಿಯಾಗಿದ್ದರೂ ಎರಡರಲ್ಲೂ ಪ್ರಕರಣಗತ ವಿರೋದವಿರುತ್ತ 
ದೆಂಬುದು ತತ್ವ -ಪು.ಸೂ 

ಕಾಲವ್ಯದ "ಇ' ಕಾರವು ಆಈ ಭಾವವಾಗತಕ್ಕದ್ದಲ್ಲ. ..ನಾಮ್‌ ಇತ್ಯಾದಿ 
ಊಹಗಾನದಲ್ಲಿ ಪ್ರಥಮ ಭಾಗದ ನಾಲ್ಕನೆಯ ಸ್ವರಾನನ್ನರ ಶ್ರುತಿಗೆ ಗ ವರುದ್ಧವಾಗಿಲ್ಲ 
'ಅಭೀಷುಣ:.... ಜರಿತೃಣಾಮ್‌' ನಲ್ಲಿ ಹನ್ನೆರಡನೆಯ ಅಕ್ಷರವಾದ "ರಿ' ಕಾರದ ಮೇಲಿನ 
'ಇ' ಕಾರವು ಹಿಂದಿನಂತೆ ' "ಆಈ. ಭಾವವಾಗುತದೆ - ಆತಭೀ.... ಣಾಮ್‌ ಇತ್ಯಾದಿ 
ರೂಪವೇ ಊಹಗಾನದಲ್ಲೂ ಸಾಮಗಾಯಕರಲ್ಲಿ ರೂಢಿಯಲ್ಲಿದೆ - ಹೀಗೆ ವರ್ಣದ 
ಅಭಿವ್ಯಕ್ತಿಯಿಂದ ಮುಂದಿನ ವರ್ಣವಶವಾಗಿ "ಆ ಇ' ಭಾವವು ಕರ್ತವ್ಯವಾಗಿರುತ್ತದೆ. 
ಗೀತ್ಯರ್ಥದ ಅಭಾವದಲ್ಲಿ ಯೋನಿ ಕ್ರಮದಲ್ಲೇ ಅದು ಇಲ್ಲದಿದ್ದರೂ "ಗೀತಿ' ಯು 
ನಾಶವಾಗುವುದಿಲ್ಲವೆಂದು ಜೈ.ನ್ಯಾ.ಎ. ೯.೨.೯ದಲ್ಲಿ ವಿವರಿಸಲಾಗಿದೆ. 


ಜೈ.ನ್ಯಾ.ವಿ. ೯.೨.೧೦ ತಿಳಿಸುವಂತೆ ವಾಮದೇವ್ಯ ಸಾಮದ ಯೋನಿ ಯಕ್‌ 
ಗಳರಡರ ಅರ್ಧದ ಮಧ್ಯದಲ್ಲಿ ಎರಡು "ಔ' ಕಾರಗಳಿಂದಲೂ "ಹೋ' ಮತ್ತು ಹಾಯಿ 
ಶಬ್ದಗಳಿಂದಲೂ ಉದಯವಾಗಿರುವ ಸ್ತೋಭವನ್ನು ಔ5೩ಹೋ ಹಾಯಿ ಎಂದು ಗಾನ 
ಮಾಡಲಾಗುತ್ತದೆ. ಆದಾಗ್ಯೂ ಗೇಯಗಾನದ ೩೦೬ನೆಯ ಸಾಮವಾದ ವಾಮದೇವ್ಯದ 
ಕಯಾನಶ್ಚಿತ್ರಾ ವೃತಾ ಯ. ೧೬೯, ಯೋನಿ ಯಕ್ಕಿನಲ್ಲಿ ಪೂರ್ವಾರ್ಧವಾದ ಕಯೇತ್ಯಾದಿ 
ಉತ್ತರಾರ್ಧವಾದ ಕಯಾಶಚಿಷ್ಟಯೇತ್ಯಾ ದಿಗಳ ಮಧ್ಯೆ ಗಾನ ಮಾಡುವ ಸ್ತೋಭವೇ ಊಹ 


೨೫೩ 
೫ನೆಯ ಗಾನದಲ್ಲೂ ಕಂಡುಬರುತ್ತದೆ - ಜೈ.ನ್ಯಾ.ಎ. ಗ್ರಂಥದಲ್ಲಿ "ಔಹೋಹಾಯಿ' ಎಂದು 
ಪಾಠವಿದೆ. ಆದರೆ ಇದು ಸರಿಯಲ್ಲ. ಪೂರ್ವೋಕ್ತ ಗಾನ ಗ್ರಂಥಗಳಲ್ಲಿ ಪ್ರಥಮ ಸ್ವರದ 
ಒಂದು "ಔ' ಕಾರ ಮಾತ್ರವಿರುತ್ತದೆ - ನಂತರದ್ದು ದ್ವಿತೀಯ ಸ್ವರದ್ದಾಗಿದೆ. 

ಗೀತಿಸ್ವರೂಪವಿಲ್ಲದುದರಿಂದ ಯಾವ ಯೋನಿಯಲ್ಲಿ ಅದರ ಮುಂದಿನದನ್ನು 

ಗಾನ ಮಾಡಲಾಗುತ್ತದೋ ಎಂದು ಹೇಳಿ ಗೀತಿ ಮಾತ್ರಕ್ಕೆ ಖಚಿತ ನಿರ್ದೇಶನ ಮಾಡಿದೆ. 

ಲ್ಲಿ ಪ್ರಥಮ ಯಕ್ಕಿನ ವರ್ಣಗಳು ಖಚಿತವಾಗಿ ನಿರ್ದೇಶಿತವಾಗಿಲ್ಲದಂತೆಯೇ ಸ್ತೋಭ 

ಗಳೂ ನಿರ್ದೇಶಿತವಾಗಿಲ್ಲವೆಂದರೆ - ಜೈ.ನ್ಯಾ.ಎ. ೯.೨.೧೦ ಸ್ವರ ವರ್ಣ ವಿಶ್ಲೇಷ ಎರಾ 

ಮಾದಿಗಳು ಗಾನಕ್ಕೆ ಆ ಮುಡಾ ಜ.66 ಖಚಿತವಾಗಿ ನಿರ್ದೇಶಿಸಿರುವಂತೆಯೇ 

ಸ್ತೋಭವನ್ನೂ ಸಹ ಗಾನಧ ಕಾಲ ಪರಿಚ್ಛೇದಗಳ ಕಾರಣದಿಂದ. ಖಚಿತವಾಗಿ 
ನಿರ್ದೇಶಿಸಲಾಗಿವೆ ಎಂಬುದನ್ನು ಈ ಭಾಗದ ಉದಾಹರಣೆಯಿಂದ ತಿಳಿಯಬೇಕು. 


ಜೈ.ನ್ಯಾ.ವಿ. ೯.೨.೮ ಕೆಲವು ಗಾನಭಾವ ಸಂದೇಹಗಳನ್ನು ಪರಿಹರಿಸುತ್ತದೆ. 
'ಸಹಸ್ರಮಾನವ' ಆದಿ ಕೆಲವು ಕರ್ಮ ವಿಶೇಷಗಳಲ್ಲಿ ಆಹವನೀಯ ಅಗ್ನಿಯ ಉಪಸ್ಥಾನ 
ವನ್ನು ಮಾಡಬೇಕೆಂದಿರುವ ಈ ಯಕ್‌ ಛನ್ಹಾರ್ಚಿಕದಲ್ಲಿ ೪೫೮ನೆಯದಾಗಿ ಪಠಿತ ವಾಗಿದೆ. 
ಗಾನದಲ್ಲಿ ಪ್ರಗೀತವಾಗಿ ಸಾಮ. ೭೯೯, ಪಠಿತವಾಗಿದೆ. ಆದರೆ ಉಪಸ್ಥಾನವನ್ನು ಆ ಯಕ್ಕಿನ 
ಗಾನದಲ್ಲೇ ಮಾಡಬೇಕೇಂದೇನೂ ವಿಧಿಸಿಲ್ಲ ಯಕ್‌ನಲ್ಲಿ ಅಥವಾ ಗಾನದಲ್ಲಿ ಉಪಸ್ಥಾನ 
ಮಾಡುವುದು ವಿಕಲ್ಪವಾಗಿದೆ ಎಂದಾದರೆ ಹೀಗೆ ಹೇಳಲಾಗಿದೆ - ಗಾನವನ್ನೇ ಮಾಡಬೇಕೆಂಬ 
ನಿಯಮವಿದೆ. ಸಾಮವೇದದಲ್ಲಿ ಗಾನ ಮಾಡುವುದೇ. ಪ್ರಕೃತಿ. ಯಕ್‌ ಸಂಹಿತೆ ಪಾಠವೂ ಸಹ 
ಇಲ್ಲಿ ಗಾನವೇ ಆಗಿರುತ್ತವೆ. ಯಕ್‌ನ ಆಧಾರವೇ ಇಲ್ಲದೆ ಗಾನ ಮಾಡಲಾಗುವುದಿಲ್ಲವಷ್ಟೆ 
ಆದುದರಿಂದಲೇ ಈ ಸಹಸ್ರಮಾನವೆಂಬ ಕರ್ಮವಿಶೇಷದಲ್ಲಿ ಹಕ್‌ ಪ್ರತೀಕ ಪೂರ್ವಕ 
ವಾದ ವಾಕ್ಯದಿಂದಲೇ ಉಪಸ್ಥಾನವು ವಿಧಿಸಲ್ಪಟ್ಟಿರುವುದರಿಂದಲೂ ವಾಕ್ಯಪ್ರಕರಣವೇ 
ಪ್ರಬಲವಾಗಿರುವುದ ರಿಂದಲೂ ಖುಕ್‌ನಿಂದಲೇ ಉಪಸ್ಥಾನ ಮಾಡಬೇಕು ಎಂದರೆ, ಅದು 
ಸರಿಯಲ್ಲ ಪ್ರಕೃತವಾದ ಪ್ರಗೀತ ಮನ್ತವು ಶ್ರುತಿಯಾಗಿದ್ದು ಈ ಹಿಂದೆ ಹೇಳಿದುದೆಲ್ಲದಕ್ಕಿಂತ 
ಶ್ರುತಿಪ್ರಾಮಾಣ್ಯವೇ ಶ್ರೇಷ್ಠವಾದುದರಿಂದ ಪ್ರಗೀತದಿಂದಲೇ ಉಪಸ್ಥಾನ ಮಾಡಬೇಕು. 


ಜೈ.ನ್ಯಾ.ವಿ. ೯.೨.೧೫-೧೭ ಅಧಿಕರಣಗಳಲ್ಲಿ ಗಾನಧರ್ಮ ಸಾಂಕರ್ಯಗಳನ್ನು 
ಚಿಂತಿಸಲಾಗಿದೆ. ಜ್ಯೋತಿಷ್ಟೋಮದಲ್ಲಿ - ವಿಕಲ್ಪವೂ ಪೃಷ್ಠಸ್ತೋತ್ರ ದಲ್ಲಿ ವಿಹಿತ ವಾದದ್ದು- 
ಬೃಹತ್‌ ಸರಾಗ ರಥನ್ನರವು ಪೃಷ್ಠವಾಗುತ್ತದೆ. ಈ ಎರಡರ ಧರ್ಮಗಳೂ 
ತಾಂ.ಮ.ಬ್ರಾ. ೭.೭.೯ರಲ್ಲಿ ಹೀಗೆ ವಿವರಿಸಲ್ಪಟ್ಟಿವೆ. ಬೃಹತೀ ಗಾನ ಮಾಡುವಾಗ ಮನಸ್ಸಿನ 


೨೫೪ 

ಸಮುದ್ರವನ್ನು ಧ್ಯಾನಿಸುತ್ತಿರಬೇಕು. ರಥನ್ತರವನ್ನು ಗಾನ ಮಾಡುವಾಗ ಕಣ್ಣನ್ನು 
ಮುಚ್ಚಿರಬೇಕು ಇತ್ಯಾದಿ ಪೃಷ್ಠಸಿದ್ದಿಲಕ್ಷಣವಾದ ಕಾರ್ಯದ ಏಕತೆಯನ್ನು ಪಡೆಯಲು ಈ 
ಎರಡನ್ನೂ ಸಂಕೀರ್ಣ ಗೊಳಿಸಬೇಕು ಎಂದರೆ ನಿರ್ದೇಶನ ಭೇದದಿಂದ ಕೂಡದು 
ಸಾಂಕರ್ಯದ ವಿಲಕ್ಷಣತೆಯಿಂದಾಗಿ ಬೃಹತ್‌ಗೆ ಹೀಗೆ ರಥನ್ತರಕ್ಕೆ ಹೀಗೆ ಎಂದು ಎರಡು 
ನಿರ್ದೇಶನಗಳು ಸಾಧುವಲ್ಲ ಈ ಎರಡೂ ಗಾನಗಳ ಧರ್ಮ ಪರಸ್ಪರ ವಿರುದ್ದವಾದದ್ದು. 
ಎತ್ತರದ ಧ್ವನಿಯಲ್ಲಿ ಶಕ್ತಿಯುತವಾಗಿ ಗಾನ ಮಾಡಬೇಕೆಂಬುದು ಬೃಹದ್ಗಾನದ ಧರ್ಮ. 
ಎತ್ತರದ ಧ್ವನಿಯಲ್ಲಿ ಶಕ್ತಿಯುತವಾಗಿ ಗಾನ ಮಾಡಬಾರದೆಂಬುದು ರಥನ್ತರ ಗಾನದ 
ಧರ್ಮ - ಹೀಗೆ ಉಭಯ ಧರ್ಮ ಗಳು ಶಾಸ್ತ್ರೋಕ್ತವಾಗಿ ನಿರ್ಣಯಿಸಲ್ಪಟ್ಟು ವ್ಯವಸ್ಥಿತ 
ವಾಗಿವೆ. 


ತ 


ಜೈ.ನ್ಯಾ.ವಿ. ೯.೨.೧೬ರಲ್ಲಿ ಹೀಗೆ ಹೇಳಿದೆ : ವೈಶ್ಯ ಸ್ತೋಮದಲ್ಲಿ ಕಣ್ವ ರಥನ್ತರ 
ಗಾನವು ಪೃಷ್ಠಸ್ತೋತ್ರವಾಗಿರುತ್ತದೆಂದು ತಾಂ.ಮ. ಬ್ರಾ. ೧೮.೪.೭ ತಿಳಿಸುತ್ತಿದೆ. ಅಲ್ಲಿ ಕಣ್ವ 
ರಥನ್ತರ ಸಾಮ ಊಹ - ೧೨೪, ಪೃಷ್ಠಸ್ತೋತ್ರ ಸಾಧನೆಗಾಗಿ ಪ್ರಕೃತಿಗಾನದ ಬೃಹದ್ರಥನ್ನರ 
ಗಳರಡರ ಸ್ಥಾನದಲ್ಲಿ ಬರುವುದರಿಂದ ಉಭಯ ಸಂಬಂಧಿ ಧರ್ಮಗಳು ಸಮುಚ್ಚಯವಾಗಿ 
ರಬೇಕಾಗುತ್ತದೆ. ಎತ್ತರದ ಧ್ವನಿಯಲ್ಲಿ ಗಾನ ಮಾಡ ತಕ್ಕದ್ದು, ಎತ್ತರದ ಧ್ವನಿಯಲ್ಲಿ ಗಾನ 
ನಿಷೇಧ ಎಂಬೆರಡು ಪರಸ್ಪರ ವಿರುದ್ದ ಧರ್ಮಗಳು ವಿಕಲ್ಪಾನವಾಗಿರುವುದರಿಂದಲೂ 
ಸಮುದ್ರಧ್ಯಾನ ನಿಮೀಲಿತಾದಿಗಳಲ್ಲಿ ವಿರೋಧವಿಲ್ಲದ್ದ ರಿಂದಲೂ ಪ್ರತ್ಯೇಕ ನಿರ್ದೇಶಭೇದ 
ವನ್ನೇನೂ ಹೇಳಿಲ್ಲವಾಗಿ ಸಮುಚ್ಚಯವೆಂಬುದು ಭಾಷ್ಟಕಾರರ ಅಭಿಪ್ರಾಯವಾಗಿದೆ. ವಿಕಲ್ಪ 
ಗಳೆರಡರ ಸ್ಥಾನದಲ್ಲಿ ಪಠಿತವಾಗಿರುವುದ ರಿಂದಲೂ ವಿರೂಢ ಅಂದರೆ ಮೇಲಕ್ಕೇಳುವ 
ಧರ್ಮ ಸ್ವಾರಸ್ಯದಿಂದಲೂ "ಸಮುಚ್ಚಯ' ವಾಗುವುದಿಲ್ಲವಾಗಿ ಎಕಲ್ಪವೇ ಸರಿ ಎಂಬುದು 
ವಾರ್ತಿಕಕಾರರ ಅಭಿಪ್ರಾಯ. ಈ ಎರಡೂ ಮತಗಳು ವಿಪರೀತ ವಾಗಿರುವುದನ್ನು ಪೂರ್ವ 
ಪಕ್ಷವೆಂದು ಊಹಿಸತಕ್ಕದ್ದು ಜೈ ನ್ಯಾ.ವಿ. ೯.೨.೧೭ - ಗೋಸ ವಾದಿಗಳಲ್ಲಿ ಬೃಹದ್ರಥನ್ತರ 
ಸಾಮ ದ್ವಯ ಸಾಧ್ಯವಾದ ಪೃಷ್ಠಸ್ತೋತ್ರವು ವಿಹಿತವಾದದ್ದು ಅಲ್ಲಿ ಪೃಷ್ಠಸ್ತೋತ್ರದ 
ಐಕ್ಕತ್ತವು ಧರ್ಮದ ವ್ಯವಸ್ಥೆಯಿಂದ ಸಂಭವಿಸುವುದಿಲ್ಲವಾಗಿ ಬೃಹತಿಯಲ್ಲೂ ರಥನ್ತರ 
ದಲ್ಲೂ ಉಭಯಧರ್ಮವೂ ಕರ್ತವ್ಯವಾಗಿರುತ್ತದೆ. 


ಹೀಗಾದರೆ ಸಾಂಕರ್ಯವಾಗುತ್ತದೆಂದರೆ ಆಗುವುದಿಲ್ಲ. ಏಕೆಂದರೆ ಇವು ಪೃಷ್ಠ 
ಸ್ತೋತ್ರ ಪ್ರಯುಕ್ತ ಧರ್ಮವಾಗಿರದೆ ಸಾಮಪ್ರಯುಕ್ತ ಧರ್ಮವಾಗಿರುತ್ತವೆ. ಸಾಮಗಳಲ್ಲಿನ 
ಭೇದದಿಂದ ಧರ್ಮಗಳು ವ್ಯವಸ್ಥೆಗೊಳ್ಳುತ್ತವೆ. ಹೀಗೆ ವ್ಯವಸ್ಥಿತ ಧರ್ಮಗಳಿಂದ ಕೂಡಿರುವ 


೨೫೫ 
ಹದ್ರಥನರ ಹೆಸರಿನ ಸಾಮಗಳೆರಡರಿಂದ ರಹಸ್ಯ ೧೫೮,೧೫೯ ಉದಯವಾದ 
ದ 


ದಿ 


ವೈದಿಕ ನಾಮಥೇಯವೇ "ಪೃಷ್ಠಮ್‌' ಶಬ್ದ ವಾಗಿದೆ. ತ್ರಿವೃತ್‌ ಶಬ್ದವು ವೇದ 
ಪ್ರಸಿದ್ಧ ಅರ್ಥದಲ್ಲಿ ಗ್ರಹಿಸಲ್ಪಟ್ಟಿರುವಂತೆಯೇ ಪೃಷ್ಠ ಶಬ್ದವೂ ಸಹ ತ್ರಿವೃತ್‌ ಶಬ್ದವನ್ನು 
ಜೈ.ನ್ಯಾ.ಎ.೧.೩.೫ರಲ್ಲಿ ವಿವೇಚಿಸಲಾಗಿದೆ. ತ್ರಿವೃದೃಹಿಷ್ಠವ ಮಾನಮ್‌ ಬಗೆಗೆ 
ತಾಂ.ಮ.ಬ್ರಾ.೨.೧.೪೩ ತ್ರಿವೃತ್‌ ಶಬ್ದವು ಲೋಕಪ್ರಸಿದ್ದವಾದ ತ್ರೈಗುಣ್ಯದ ಅರ್ಥದ 
ಲ್ಲಿದ್ದರೂ ವಾಕ್ಕದ ಸಂದರ್ಭದಲ್ಲಿ ಬಹಿಷ್ಠವಮಾನಾದಿ ಸ್ತೋತ್ರಗಳು ಉದಯವಾಗಲು 
ಸಾಮರ್ಥ್ಯ ಹೊಂದಿರುವ ಮೂರು ಯಕ್ಕುಗಳ ವ್ಯವಸ್ಥೆಯೇ ತ್ರಿವೃತ್‌ ಉಪಾಸ್ಕೈಗಾಯತಾ 
ನರಃ ೬೫೧, ಇತ್ಯಾದಿ ಯಚೆಗಳಿಗೆ ನವಕವೆಂಬ ಹೆಸರಿದೆ. ತಾಂ.ಮ. ಬ್ರಾ. ೨.೫.೩ದಲ್ಲಿ 
ಹೇಳಿರುವಂತೆ ಧರ್ಮ ನಿರ್ಣಯಕ್ಕೆ - ವೇದ ಪ್ರಬಲವಾದರೂ ಪದ ಮತ್ತು ಪದಾರ್ಥ 
ನಿರ್ಣಯಿಸಲು ಲೋಕ ಮತ್ತು ವೇದ ಎರಡೂ ಸಮಾನ ಬಲವಿರುವುದರಿಂದ ಎರಡೂ 
ಅರ್ಥವನ್ನು ವಿಕಲ್ಪವಾಗಿ ಗ್ರಹಿಸಬಹುದಾಗಿದೆ ಎಂದರೆ ಇದು ಸರಿಯಲ್ಲ ಲೌಕಿಕಾರ್ಥ 
ಸ್ವೀಕರಿಸುವ ಪಕ್ಷದಲ್ಲಿ ವಿಧಿವಾಕ್ಕದಲ್ಲಿ ತೈಗುಣ್ಯವೆಂಬ ಅರ್ಥವೂ ಅರ್ಥವಾದವಾಕ್ಯದಲ್ಲಿ 
ಸ್ತೋತ್ರೀಯಗಳ ಖಚೆಗಳಿಗೆ ನವಕವೆಂದೂ ಅರ್ಥ. ವಿಧ್ವರ್ಥ ವಾದದಲ್ಲಿ ಎರಡೂ 
ಅಧಿಕರಣಗಳಲ್ಲಿ ಏಕವಾಕ್ಯತ್ವವಿಲ್ಲ. ಆದುದರಿಂದ ಏಕವಾಕ್ಕದ ಕಾರಣದಿಂದ ಸ್ತೋತ್ರೀಯ 
ಗಳಲ್ಲಿನ ನವಕವೆಂಬ ಅರ್ಥವೇ ಏಧಿವಾಕ್ಕದಲ್ಲಿ ಸೂಕ್ತವಾದದ್ದು. ಪೃಷ್ಠ ಶಬ್ದದ 
ನಾಮಧೇಯವನ್ನು ಜೈ.ನ್ಯಾ.ಎಿ.೧.೪.೩ರಲ್ಲಿ ಚಿತ್ರ ಶಬ್ದದಂತೆ ನಿರ್ಣಯಿಸತಕ್ಕದ್ದು ಎಂದಿದೆ. 


ಪಶುಕಾಮನಾದವನು “ಚಿತ್ರಾ'ದಿಂದ ಯಜ್ಞ ಮಾಡಬೇಕು. ಇಲ್ಲಿ ಚಿತ್ರಾ ಶಬ್ದವು 
ಉದ್ಭಿಚ್ಚಬ್ಬದಂತೆ ಯೌಗಿಕ ಶಬ್ದವಲ್ಲ - ಉದ್ಬಿತ್‌ ಶಬ್ದದ ಯೌಗಿಕತ್ವದಿಂದಲೂ ಮತ್ತರ್ಥ 
ಲಕ್ಷಣದಿಂದಲೂ ಯಾಗದ ನಾಮಧೇಯವಾಗಿದೆ. ಆದುದರಿಂದ ಪಶುಕಾಮ ನಾದವನು 
ಉದ್ದಿದಾ ಯಜ್ಞವನ್ನು ಮಾಡಬೇಕು ಎಂಬ ವಾಕ್ಯದಿಂದ ಫಲ ಪಡೆಯುವ ವಿಧಾನವಾಗಲೀ 
ಅದರ ಗುಣಗಳಾಗಲೀ ವ್ಯಕ್ತವಾಗುವುದಿಲ್ಲ. ವಾಕ್ಯ ಭೇದದಿಂದ "ಉದ್ದಿದ್‌' ಎಂದು ಮಾತ್ರ 
ಅರ್ಥ ಕಲ್ಪಿತವಾಗುತ್ತದೆ. ಗತ್ಯನ್ನರವಾಗಿರುವುದರಿಂದ ಇದು ಅಷ್ಟು ಸಾಧುವಲ್ಲ ಹೀಗಾಗಿ 
ಉದ್ದಿನ್ನಾಮಕ ಯಾಗದಿಂದ ಪಶುವನ್ನು ಭಾವಿಸಿ ಕೊಳ್ಳಬೇಕು ಎಂಬುದೇ ಸಾಧುವಾದುದು. 
ಈ ವಿಚಾರಗಳನ್ನು ಜೈ.ನ್ಯಾ.ವ. ೧.೪.೩ರಲ್ಲಿ ಲೌಗಾಕ್ಷಿ ಆದಿ ಮೀಮಾಂಸಕರು ಸ್ಫುಟವಾಗಿ 
ಚರ್ಚಿಸಿದ್ದಾರೆ - ಆದರೆ ರೂಢಿವಶದಿಂದ “ಚಿತ್ರತ್ವ ಸ್ತ್ರೀತ್ವ ಎಂಬ ಹೆಸರಿದೆ. ಹೀಗಾಗಿ 
ಪೂರ್ವನ್ಯಾಯದಂತೆ ಈ ಹೆಸರು ಸರಿಯಲ್ಲ, ಹೀಗಿರುವಲ್ಲಿ ಅಗ್ನಿಷ್ಟೋಮ ಯಾಗದಲ್ಲಿ 
ಪಶುವನ್ನು ಆಲಭನ ಅರ್ಪಿಸುತ್ತಾರೆ ಎಂಬ ಸಂದರ್ಭದಲ್ಲಿ ವಿಹಿತ ಪಶುಯಾಗವನ್ನು 
ಸೂಚಿಸುವುದಕ್ಕಾಗಿ "ಯಜ್ಞ ಮಾಡುತ್ತಾರೆ' ಪದದಿಂದ ಆ ಪಶುವಿನಲ್ಲಿ ಚಿತ್ರತ್ವ/ ಸ್ತ್ರೀತ್ವ 


೨೫೬ 
ಎಂಬೆರಡು ಗುಣಗಳನ್ನೂ ಅವುಗಳ ವಿಧಾನವನ್ನೂ ವಾಕ್ಯದಲ್ಲಿ ಹೆಸರಿಸಿ ಗುರುತಿಸಲಾಗಿದೆ - 
ಆದುದರಿಂದ ಕರ್ಮದ ಆಚರಣೆಯ ಸಂದರ್ಭದಲ್ಲಿ ಅನೇಕ ಗುಣಗಳನ್ನು ವಿಧಿಸ 
ಲಾಗುವುದಿಲ್ಲ ಅನೇಕ ಗುಣಗಳಲ್ಲಿ ಒಂದನ್ನು ಮಾತ್ರ ವಿಧಿಸಲಾಗುತ್ತದೆ. 


ವಾಕ್ಕಭೇದವನ್ನು ಪರಿಹರಿಸಲು ಗುಣದ್ವಯ ವಿಶಿಷ್ಟವಾದ ಪಶುದ್ರವ್ಯ ರೂಪಕಾರಕ 
ವಾದುದನ್ನು ವಿಧಿಸಲಾಗುತ್ತದೆ. ಇದರಿಂದ ಅದಕ್ಕೆ ಮಹತ್ವ ಸಿಗುತ್ತದೆ. ಆದುದರಿಂದ 
"ಚಿತ್ರಾ' ಶಬ್ದವು ಪೂರ್ವದಂತೆ "ಯಜ್‌' ಸಮಾನಾಧಿಕರಣದಿಂದ ಯಾಗದ ಹೆಸರಾಗುತ್ತದೆ. 
ಚಿತ್ರತ್ತವು ಅದರ ವಿಲಕ್ಷಣ ದ್ರವ್ಯದ ಮೂಲಕಬಂದದ್ದಾಗಿದೆ. ಮೊಸರು, ಜೇನುತುಪ್ಪ 
ನೀರು, ಅಕ್ಕಿಹಿಟ್ಟುಗಳಿಂದ ಸಿದ್ದವಾದದ್ದು "ಪ್ರಾಜಾಪತ್ಯ' ಎಂದರೆ ಮೊಸರು ಆದಿ 
ಬೇರೆಬೇರೆ ಅರ್ಪಿಸಬೇಕಾದ ದ್ರವ್ಯಗಳು ಆರು ಎಂದು ಶ್ರುತಿ ತಿಳಿಸಿದೆ. ಅದೇ 'ಚಿತ್ರಾ' 
ಹೆಸರಿನ ಯಾಗದಲ್ಲಿ ಉತ್ಪತ್ತಿ ವಾಕ್ಯವು ಯಾಗಸ್ನರೂಪಭೂತವಾದ ದಧ್ಯಾದಿ ದ್ರವ್ಯಗಳನ್ನೂ 
ಪ್ರಜಾಪತಿ ದೇವತೆಯನ್ನೂ ಇಲ್ಲಿ ಉಪದೇಶಿಸಿರುವುದರಿಂದ ಉತ್ಪನ್ನವಾದ ಆ ಯಾಗದ 
ಚಿತ್ರಯಾ ಯಜೇತ ಪಶುಕಾಮ ಎಂಬುದು ಫಲವಾಕ್ಯವಾಗಿದೆ. ಇದರಿಂದ ಪ್ರಕೃತವಾದ 
ಅರ್ಥ ಗೊತ್ತಾಗುತ್ತದೆ. 


ಅಗ್ನಿಷ್ಟೋಮೀಯ ವಾಕ್ಕದಲ್ಲಿ ಪಶ್ಚನುವಾದದಿಂದ ಗುಣವನ್ನು ವಿಧಿಸಿದರೆ 
ಎಧಿವಾಕ್ಕಕ್ಕೆ ಅಪ್ರಧಾನ್ಯತೆಯೂ ಪ್ರತಿಷೇಧ ವಾಕ್ಯಕ್ಕೆ ಪ್ರಾಧಾನ್ಯತೆಯೂ ಉಂಟಾಗಿ "ಲಿಜ್‌' 
ಪ್ರತ್ಯಯದಿಂದ ಅಂಗೀಕಾರವು ಮುಖ್ಯವಾಗಿ ವಿಧ್ಯರ್ಥವು ಬಾಧಿತವಾಗುತ್ತದೆ. ಆದುದರಿಂದ 
"ಚಿತ್ರಾ' ಪದಕ್ಕೆ ನಾಮಧೇಯತ್ವ ಸಿದ್ಧವಾಗಿರುವಂತೆಯೇ ಬಹಿಷ್ಠವಮಾನ ಶಬ್ದದಲ್ಲಿ ಆಜ್ಯ 
ಶಬ್ದದಲ್ಲಿ ಮತ್ತು ಪೃಷ್ಟ ಶಬ್ದದಲ್ಲಿ ಕೂಡ ಆಯಾ ಕರ್ಮದ ನಾಮಧೇಯವನ್ನೇ 
ಯೋಜಿಸತಕ್ಕದ್ದು. ಇದೇ ಅಭಿಪ್ರಾಯವು ಶ್ರುತಿಯದೂ ಆಗಿದೆ - ತ್ರಿವೃದ್ಧಹಿಷ್ಟವ 
ಮಾನಮ್‌, ಪಂಚದಶಾನ್ಯಾಜ್ಯಾನಿ, ಸಪ್ರದಶಾನಿ ಪೃಷ್ಠಾನಿ ಮುಂತಾದವು ಪ್ರಸುತ ವಾಕ್ಯದ 
ಅರ್ಥಗಳನ್ನೇ ಸ್ಪಷ್ಟಪಡಿಸುತ್ತವೆ. ಸಾಮಗಾನದ ಉತ್ತರಗ್ರಂಥಗಳಲ್ಲಿನ ತೃಚಾತ್ಮಕ ಸೂಕ್ತಗಳು 
ಉಪಾಸ್ತ್ಯ ಗಾಯತಾನರಃ ೬೫೧, ಎಂಬ ಮೊದಲನೆಯದು ಎದ್ಯುತತ್ಯಾ ಯಚಾ ೬೫೪ 
ಎಂಬ ಎರಡನೆಯದು ಪವಮಾನಸ್ಕತೇ ಕವೇ ೬೫೭, ಎಂಬ ಮೂರನೆಯದು ಈ ಮೂರು 
ಸೂಕ್ತಗಳಲ್ಲಿ ಗಾಯತ್ರ ಸಾಮವು ಜ್ಯೋತಿಷ್ಟೋಮದ ಪ್ರಾತಃ ಸವನಾನುಷ್ಠಾನದಲ್ಲಿ 
ಗಾನಮಾಡಲ್ಪಡಬೇಕು. ಈ ಸೂಕ್ತ ತ್ರಯಗಾನ ಸಾಧ್ಯ ಸ್ತ್ರ್ತೋತ್ರವೇ 
ಬಹಿಷ್ಟವಮಾನವೆನಿಸಿಕೊಳ್ಳುವುದು. 


ಇಲ್ಲಿರುವ ಯಚೆಗಳಿಗೆ ಪವಮಾನಾರ್ಥವಾಗಿ ಬಾಹ್ಯ ಸಂಬರಧವಾಗಿರುವುದರಿಂದ 
ಇತರ, ಸ್ತೋತ್ರಗಳಂತೆ ಇದೇನೂ ಸ್ಲೋತ್ರವಲ್ಲ "ಸದೋ' ಎಂಬ ಹೆಸರಿನ ಮಂಟಪದ 


೨೫೭ 

ಮಧ್ಯೆ ಅತ್ತಿಮರದ ಸ್ತಂಭ/ ಕೊಂಬೆಯ ಸನ್ನಿಧಿಯಲ್ಲಿ ಸದಸ್ಸಿನ ಹೊರಗೆ ಓಡಾಡುತ್ತಾ 
ಪಠಿಸಲು ಇದು ಬಹಿಷ್ಠವಮಾನದಲ್ಲಿ ತ್ರಿವೃತ್‌ ಸ್ಲೋಮವೆಂಬ ಹೆಸರನ್ನು ಪಡೆದಿದೆ. 
ತಾಂ.ಮ. ಬ್ರಾ. ೨.೧.೧.ರಲ್ಲಿ ಈ ಸ್ತೋಮವನ್ನು ವಿಧಾಯಕ ಮಾಡಿದೆ. ಪ ಸ್ರಥಹಮದಿಂದಲೂ 
ಮಧ್ಯಮದಿಂದಲೂ ತೃತೀಯದಿಂದಲೂ ಮೂರುಬಾರಿ ಪಠಿಸ ಸಬೇಕು ಅಂದರೆ ಮೂರು 
ಸೂಕ್ತಗಳಲ್ಲಿ ಪಠಿಸಲಾಗುವ ಒಂಬತ್ತು ಯಚೆಗಳ ಗಾನವನ್ನು ಮೂರು ಪರ್ಯಾಯಗಳಲ್ಲ 
ಮಾಡತಕ್ಕದ್ದು, ಪ್ರಥಮ ಪರ್ಯಾಯದಲ್ಲಿ ಮೊದಲ ಮೂರು ಯಚೆಗಳಿಂದ ಎರಡನೆಯ 
ಪರ್ಯಾಯದಲ್ಲಿ ಮಧ್ಯಮದ ಮೂರು ಯಚೆಗಳಿಂದ ಮೂರನೆಯ ಪರ್ಯಾಯದಲ್ಲಿ 
ಕಡೆಯ ಮೂರು ಯಚೆಗಳಿಂದ ತೃತೀಯಾ ವಿಭಕ್ತಿ ಸ ಸ್ಥಾನದಲ್ಲಿ ಪಂಚಮೀ ವಿಭಕ್ತಿಯಿಂದ 
ಗಾನ ಮಾಡಬೇಕು. ಸಾಯಂ ಸವನದಲ್ಲಿ ವಿಧಿ ಪ್ರಕಾರವಾಗಿ ಗಾನ ಮಾಡುವ ತ್ರಿವೃತ್‌ 
ಸ್ತೋಮವು, ವಿಷ್ಟುತಿಃ. ವಿಶಿಷ್ಟವಾದ ಸುತಿ ಪ್ರಕಾರವಾಗಿರುತ್ತದೆ. ಈ ಎಷ್ಟುತಿಗೆ ಉದ್ಯತೀ 
ಎಂದೂ ಹೆಸರಿದೆ. ಇದಲ್ಲದೆ ಪರಿವರ್ತಿನೀ ಕುಲಾಯಿನೀ . ಎಂಬ ಎರಡು ಪ್ರಕಾರದ 
ಎಷ್ಟುತಿಗಳಿವೆ. 


ಪರಿವರ್ತಿನೀ ಆವರ್ತಿನೀ ಎಂಬುದಾಗಿ ಅಂದರೆ ಪ್ರಥಮ ಪರ್ಯಾಯದಲ್ಲಿ 
ಅನಾವೃತ್ತಗಾನವು ಮುಂದೆ ಆವೃತ್ತಿಯಿಂದ ಕೊನೆಯಾಗುತ್ತದೆ ಎಂದು ತಾಂ.ಮ. ಬ್ರಾ. 
೨.೨.೧-೪ ತಿಳಿಸುತ್ತಿದೆ. ಅವುಗಳಲ್ಲಿ ಆವರ್ತನೆಯನ್ನೇ ಶ್ರುತಿ ಬಯಸುತ್ತದೆ. ತಿಸ್ಫಭ್ಯೋ .... 
ವಿಷ್ಟುತಿಃ ಹಿಮ್ಮುಖವಾಗಿಯೂ ವ್ಯತ್ಯಸ್ತವಾಗಿಯೂ ಪರಾಚೀ - ಹಿಂದಕ್ಕೆ ಮುಂದಕ್ಕೆ 
ಗಾನಮಾಡುವ ಪಾಠಕ್ರಮದ ಬಗೆಗೆ ತಿಳಿಸುತ್ತಿದೆ. ಕುಲಾಯೋ ನೀಡಂ - ಪಕ್ಷಿಗಳ ಗೂಡು - 
ಪಕ್ಷಿಗಳು ತಮ್ಮ ಗೂಡುಗಳನು ಹುಲ್ಲು ಮುಂತಾದವುಗಳನ್ನು ವೃತ್ಯಸ್ತವಾಗಿ ಪದರ 
ಪದರವಾಗಿ ಹಾಸಿ ಮಾಡಿಕೊಳ್ಳುವಂತೆ ವೃತೃಸ್ತವಾದ ಯಚೆಗಳಿಂದ ಉದಯವಾಗುವ 
ಸಾಮಗಳ ಗಾನಪ್ರಕಾರವು ಈ ನಿರ್ಬಂಧದಿಂದ ಪರಿವರ್ತನವಾಗುವಂತಹ ಪ್ರಥಮ 
ಪರ್ಯಾಯ - ಎರಡನೆಯ ಪರ್ಯಾಯದಲ್ಲಿ ಹಿಮ್ಮುಖವಾಗಿ ವ್ಯವಸ್ಥಿತವಾದ ಯಚೆಗಳ 
ಮೇಲೆ 'ಮಾಡುವ ಗಾನ ಅಂದರೆ ಮಧ್ಯದರ ಮೇಲೆ ಮುಂಚಿನದು, ನಂತರ ಮೊದಲನೆ 
ಯದರ ಮೇಲೆ ನಂತರ ಮೂರನೆಯದರ ಮೇಲೆ ಮಾಡುವ ಗಾನ ತೃತೀಯ ಪರ್ಯಾಯ 
ದಲ್ಲಿ ವೇದಸಂಹಿತೆಯಲ್ಲಿರುವ ಪ್ರಕಾರ ಉದಯವಾಗುವ ಗಾನ - ತಾಂ.ಮ. ಬ್ರಾ. 
೨.೩.೧-೭. 


ಪಾಠದ ಕ್ರಮವೇ, ಹೀಗಿರುತ್ತದೆ. ಎರಡನೆಯದರಲ್ಲಿ ಎರಡನೆಯ ಮೂರನೆಯ 
ಪ್ರಥಮದ ಈ ಕ್ರಮವಿರುತ್ತದೆ. ಮೂರನೆಯದರಲ್ಲಿ ಮೂರನೆಯದು ಮೊದಲನೆಯದು 


ಬಾ 


೨೫೮ 

ಎರಡನೆಯದು ಈ ಕ್ರಮವಿರುತ್ತದೆ. ಹೀಗೆ ವ್ಯತ್ಯಯದಿಂದ ' ಮನ್ತಗಳನ್ನು ಗಾನ 
ಮಾಡತಕ್ಕದ್ದು. ಇದು ವಿಷ್ಟುತಿ ತ್ರಯಂ ಎಂದು ಕಲ್ಪಿಸಲ್ಪಟ್ಟಿದೆ. ತ್ರಿವೃತ್‌ ಶಬ್ದದಿಂದ ಈ 
ಬಗೆಯು ಸ್ಕೋಮಸ್ವರೂಪವೆಂದು ತಿಳಿಯಬೇಕು. ಉತ್ತರ ಗ್ರಂಥಗಳಲ್ಲಿ ಬಹಿಷ್ಟವಮಾನ 
ಸೂಕ್ತಗಳಿಂದ ಮೂರಕ್ಕಿಂತ ಹೆಚ್ಚಾದ ನಾಲ್ಕು ಸೂಕ್ತಗಳು ಪಠಿತವಾಗಿವೆ. ಅಗ್ನ ಆಯಾಹಿ 
ವೀತಯೇ ಯ. ೬೬೦-೬೬೨ಗಳ ಮೊದಲ ಸೂಕ್ತ ಆನೋಮಿತ್ರಾ ವರುಣಾ ಯ. 
೬೬೩-೬೬೫ಗಳ ಎರಡನೆಯ ಸೂಕ್ತ ಆಯಾಹಿ ಸುಷುಮಾ ೬೬೬-೬೬೮ಗಳ ಮೂರನೆಯ 
ಸೂಕಿ ಇಂದ್ರಾಗ್ನೀ ಆಗತಂ ಸುತಮ್‌ ೬೬೯, ೬೭೦,೬೭೧ ನಾಲ್ಕನೆಯ ಸೂಕ್ತ 
ಇವೆಲ್ಲವನ್ನೂ ಪ್ರಾತಃ ಸವನದಲ್ಲಿ ಗಾಯತ್ರಸಾಮದಂತೆ ಗಾನ ಮಾಡುವುದನ್ನು 
"ಚತ್ವಾರ್ಯ್ಯಾರ್ಯ್ಯ ಸ್ತೋತ್ರಾಣಿ' ಎನ್ನಲಾಗುತ್ತದೆ. ಇದರ ನಿರ್ವಚನ - ಯದಾ ಜಿಮೀ 
ಯುಸ್ತದಾಜ್ಯಾನಾಮಾಜ್ಯತ್ತಮ್‌ ತಾಂ.ಮ. ಬ್ರಾ.೭.೨. 


ಆಜ್ಯ ಸ್ತೋತ್ರಗಳಲ್ಲಿ ಪಂಚ ದಶಸ್ಕೋಮವೆಂಬುದೊಂದು ಇದೆ. ಇದರಲ್ಲಿ 
'ವಿಷ್ಟುತಿ ಸ್ತೋಮ' ವೆಂಬುದು ಒಂದು ಪಂಚಭ್ಯೋ ....ತಿಸ್ಫಭಿಃ ಇತಿ ಎಂಬ ತಾಂ.ಮ. ಬ್ರಾ. 
ವಿವರಣೆಯಂತೆ ನಾಲ್ಕರಿಂದ ಆರಂಭವಾಗುವ ಮೂರು ಖಂಡಗಳಲ್ಲಿ ಪಠಿಸಿರುವ ಮೂರು 
ಎಷ್ಟರಗಳಲ್ಲಿ ಇದು ಮೊದಲನೆಯದು. ಇಲ್ಲಿ ಒಂದೇ ಪರ್ಯಾಯದಲ್ಲಿ ಐದು ಯಚೆಗಳು 
ಸಮಾವೇಶ ವಾಗಿರುವುದರಿಂದ "ಪಂಚ ಪಂಚನಿ' ಎಂದು ಪ್ರಸಿದ್ಧವಾಗಿದೆ. ಒಂದು ಸೂಕ್ತವು 
ಮೂರು ಬಾರಿ ಪಠಿಸಲ್ಪಡುತ್ತದೆ. ಇದರ ಪ್ರಥಮಾವೃತ್ತಿಯಲ್ಲಿ ಮೊದಲಯಚೆ ಮೂರು 
ಬಾರಿಯೂ ದ್ವಿತೀಯಾವೃತ್ತಿಯಲ್ಲಿ ಮಧ್ಯಮಯಚೆ ಮೂರುಬಾರಿಯೂ ತೃತೀಯಾವೃತ್ತಿ 
ಯಲ್ಲಿ ಕಡೆಯತೃಚೆ ಮೂರು ಬಾರಿಯೂ ಪರಡಿಸಲ್ಪಡುವುದರಿಂದ ವಿಷ್ಟುತಿ ತ್ರಯಾತೃಕ 
ವಾಗಿದೆ. ಪಂಚದಶ ಸೋಮವೂ ಮೂರು ಪ್ರಕಾರವಾಗಿದ್ದು ಇದು ಮೊದಲ ಪ್ರಕಾರ 
ವಾಗಿದೆ. 


ಮೇಲೆ ತಿಳಿಸಿರುವ ನಾಲ್ಕು ಸೂಕ್ತಗಳಾದ ನಂತರದ -ಊಹದ ಮೂರು ಮಾಧ್ಯನ್ನಿನ 
ಪವಮಾನ ಸೂಕ್ತಗಳನ್ನು ಪಠಿಸಿದ ನಂತರ ನಾಲ್ಕು ಸೂಕ್ತಗಳು ಪಠಿಸಲ್ಪಡುತ್ತವೆ. ಅವುಗಳಲ್ಲಿ 
ಅಭಿತ್ವಾ ಶೂರನೋ ಯ. ೬೮೦, ಮೊದಲನೆಯದಾಗಿಯೂ ಕಯಾನಶ್ಚಿತ್ರ ಆಭುವತ್‌ ೬೮೨ 
ಎರಡನೆಯದಾಗಿಯೂ, ತಂವೋದಸ್ಮಮೃತೀಷಹಮ್‌ ೬೮೫, ಮೂರನೆಯದಾಗಿಯೂ 
ತರೋಭಿರ್ವೋ ವಿದದ್ದಸುಮ್‌ ೬೮೭, ನಾಲ್ಕನೆಯದಾಗಿಯೂ ಕ್ರಮವಾಗಿ ಗಾನ ಮಾಡ 
ಬೇಕಾದ ರಥನ್ನರ ರಹ.೧., ವಾಮದೇವ್ಯ ಊಹ.೫, ನೌಧಸಂ ಊಹ ೬, ಕಾಲೇಯ 
ಊಹ.೭, ಸಾಮಗಳು ಮಾಧ್ಯನ್ದಿನ ಸವನದಲ್ಲಿ ಪೃಷ್ಠಸ್ತೋತ್ರ ಗಳೆನಿಸಿಕೊಂಡಿವೆ. ಸ್ಪರ್ಶ 


೨೫೯ 
ದಿಂದ ಸ್ಪೃಷ್ಠಾನಿ ಎಂದು ನಿರುಕ್ತದಲ್ಲಿ ತಿಳಿಸಿಯೂ ಇದೆ. ಈ ಸ್ತೋತ್ರಗಳಿಂದ "ಸಪ್ತದಶ 
ಸ್ತೋಮ' ಗಳುಂಟಾಗುತ್ತವೆ. 

ಸ್ತೋಮದ ವಿಷ್ಟುತಿಃ ತಾಂ.ಮ. ಬ್ರಾ.೨.೭.೧ರಲ್ಲಿ ವಿವರಿಸಲ್ಪಟ್ಟಿರುವಂತೆ ಮೊದಲ 
ನೆಯ ಪರ್ಯಾಯದಲ್ಲಿ ಮೊದಲನೆಯ 'ಮಚೆಯನ್ನೂ ಎರಡನೆಯ ಪರ್ಯಾಯದಲ್ಲಿ 
ಮಧ್ಯಮ ಖಯಚೆಯನ್ನೂ ಮೂರನೆಯ ಪರ್ಯಾಯದಲ್ಲಿ ಮಧ್ಯದ ಯಚೆಯನ್ನೂ 
ಅಂತಿಮ ಯಚೆಯನ್ನೂ ಮೂರುಬಾರಿ, ಆವೃತ್ತಿ ಮಾಡುವುದರಿಂದ - ಇದು ಸಪ್ತದಶ 
ಸೋಮವೆನಿಸಿಕೊಳ್ಳುತ್ತದೆ. ಹೀಗೆ ಹೇಳಿರುವುದನ್ನು ಹಿಂದೆಯೇ ಒಪ್ಪಿದೆ. ಇಲ್ಲಿನ ಮೂರು 
ವಾಕ್ಕಗಳಲ್ಲೂ ತ್ರಿವೃತ್‌, ಪಂಚದಶ ಶಬ್ದಗಳು, ಗುಣವಿಧಾಯಕದವುಗಳೆಂದು ಮಾನ್ಯ 
ಮಾಡಲ್ಪಟ್ಟಿವೆ. ಬಹಿಷ್ಟವಮಾನ ಆಜ್ಯಪೃಷ್ಠಶಬ್ದಗಳೂ ಗುಣವಿಧಾಯಕ ವೆಂದರೆ ಎರಡು 
ಗುಣವಿಧಾನವಾಗಿ ಪ್ರತ್ಯುದಾಹರಣ ರೂಪದಲ್ಲಿ ವಾಕ್ಕಭೇದವೆಂದು ತಿಳಿಯಬೇಕು. 
ಆದುದರಿಂದ ಬಹಿಷ್ಟವಮಾನಾದಿ ಶಬ್ದಗಳೂ ಸ್ತೋತ್ರ ನಾಮಧೇಯ ವಾಗಿದ್ದು ಅವುಗಳ 
ಹೆಸರುಗಳಿಂದ ಕರ್ಮಗಳನ್ನು ಊಹೆ ಮಾಡದೆ ತ್ರಿವೃದಾದಿ ಗುಣಗಳು ವಿಧಿಸಲ್ಪಡುತ್ತವೆ 
ಎಂದು ಜೈ.ನ್ಯಾ.ಎ. ೧.೪.೩ ತಿಳಿಸುತ್ತಿದೆ. 


ಪಠಿಸಲಾದ ಪೃಷ್ಠಾದಿ ಸ್ತೋತ್ರದ ಪ್ರಧಾನ ಕರ್ಮತ್ವವು ಜೈ.ನ್ಯಾ:ವಿ. ೨.೧.೫ರಲ್ಲಿ 
ನಿರ್ಣಯಿಸಲ್ಪಟ್ಟಿದೆ. " ಪ್ರಉಗೆ "ಶಂಸತೀ' ಇತ್ಯಾದಿಗಳಲ್ಲಿ ಗುಣಾತೀತ ಪ್ರಧಾನತೆ ಇದೆ. 
ನೋಡುತ್ತಿದ್ದಂತೆಯೇ ಸ್ಪೃತಿಯಿಂದ ಗುಣಗಳನ್ನು ಹೊಗಳುವುದೇ ಸ್ಲೋತ್ರಶಸ್ತ್ರಗಳು, 
ಸೃ ತ್ಯರ್ಥ ದಿಂದಲೇ ಸುತಿ ಕೊಂಡಾಟಗಳು. ಇದರಿಂದಲೇ ಕೇಳಿಸಿಕೊಳ್ಳುವ ಅರ್ಹತೆ ಆದಿ 
ಅರ್ಥಕ್ಕೆ ಬಾಧೆಯುಂಟಾಗುತ್ತದೆ. ಇದರಿಂದ ಅದೃಷ್ಟಾರ್ಥಾದಿಗಳಿಗೆ ಪ್ರಾಧಾನ್ಯವೆಂಬುದು 
ಶ್ರುತಿಯ ಅಭಿಪ್ರಾಯ. ಹೀಗಾಗಿಯೇ ಜ್ಯೋತಿಷ್ಟೋಮೇ ಶ್ರೂಯತೇ... .ಸ್ತುವತೇ ಇತ್ಯಾದಿ 
ಇದಕ್ಕೆ ಉದಾಹರಣೆಗಳು. 


"ಪ್ರಉಗ' "ನಿಷ್ಕೇವಲ್ಯ' ಶಬ್ದಗಳು - ಶಸ್ತ್ರ ವಿಶೇಷಗಳ ಹೆಸರುಗಳು "ಪ್ರಾಜ್ಯ' "ಪ ಪೃಷ್ಠ 
ಶಬ್ದಗಳನ್ನು ಹಿಂದೆ ವಿವರಿಸಿದೆ. ಅಗ್ರಗೀತ ಮನ ಸ ಸಾಧ್ಯವಾದ ಸುತಿ "ಶಸ್ತ್ರ' ಪ್ರಗೀತ 
ಮನ್ವಸಾಧ್ಯವಾದಸ್ತುತಿ "ಸ್ತೋತ್ರ' - ಸ್ತುತಿ ಶಸ್ತ್ರಗಳೆರಡರಲ್ಲೂ ಗುಣಕರ್ಮಗಳು ಕೂಡಿವೆ. 
ಹೇಗೆಂದರೆ - ತುಷ - ಅಕ್ಕಿಯ ಮೇಲಿನ ಹೊಟ್ಟು ಹೋಯಿತೆಂಬುದು ದೃಷ್ಟಾರ್ಥ 
ಫಲವನ್ನು ಪಡೆದ ನಂತರ ಅದಕ್ಕೆ ಅದೃಷ್ಟ ಫಲದ ಕಲ್ಪನೆ ಮಾಡುವಂತಿಲ್ಲ ವೆಂಬುದು 
ಸಿದ್ಧಾಂತ. ಪಠಿತವಾಗಿರುವ ಮನ್ರಗಳಿಂದ ದೇವತೆಗಳು ಸಂಸ್ಕಾರಗೊಳ್ಳುತ್ತವೆ ಎಂಬ 
ಪಕ್ಷದಲ್ಲಿ ಸ್ತೋತ್ರ ಮಾಡಿಸಿಕೊಳ್ಳುವ ದೇವತೆಗಳ ಹಾಗೂ ಸ್ತೋತ್ರ ಮಾಡುವವರ ಗುಣ 


೨೬೦ 
ಗಳೊಂದಿಗಿರುವ ಸಂಬಂಧವೇ ಕೀರ್ತನೆಯಾಗಿದ್ದು "ಸ್ತುತಿ' "ಶಂಸತಿ' ಧಾತುಗಳ ವಾಚ್ಯಾರ್ಥ 
ವಾಗಿದೆ. 


ಮನ್ತ ವಾಕ್ಯಗಳು ಗುಣಸಂಬಂಧಗಳನ್ನು ಗುರುತಿಸುವಂತಾಗಿದ್ದಾಗ ಧಾತುಗಳು 
ಮುಖ್ಯಾರ್ಥಲಾಭಕ್ಕಾಗಿ ಶ್ರುತಿಯಿಂದ ಅನುಗ್ರಹಿಸಲ್ಪಡುತ್ತವೆ. ಗುಣಗಳ ಮೂಲಕ 
ಸ್ಮರಣೀಯವಾದ ದೇವತಾ ಸ್ವರೂಪಪ್ರಕಾಶನ ಪರವಾಗಿ ಮನ್ರ್ರ ವಾಕ್ಯಗಳಿದ್ದಾಗ ಧಾತುಗಳ 
ಮುಖ್ಯಾರ್ಥವಿರುವುದಿಲ್ಲ - ವ್ಯವಹಾರ ದಲ್ಲಿಯೂ "ದೇವದತ್ತನು ಚತುರ್ವೇದಗಳನ್ನೂ 
ತಿಳಿದವನು' ಎಂಬಲ್ಲಿ ಈ ವಾಕ್ಯವು ಗುಣದ ಮೂಲಕ ದೇವದತ್ತನ ಸ್ವರೂಪೋಪಲಕ್ಷಣ 
ಪರವಾಗಿಯೂ ಗುಣಸಂಬಂಧ ಪರವಾಗಿಯೂ ಇರುವುದರಿಂದ ಸುತಿಯೇ ಆಗಿರುತ್ತದೆ. 
ದೇವದತ್ತ ಸ್ವರೂಪ ಪರವಾದ "ಆ ಚತುರ್ಮೇದಿಗಳನ್ನು ಆಹ್ವಾನಿಸಿ' ಎಂಬಲ್ಲಿ 
ಸುತಿಪ್ರಮೇಯವಿಲ್ಲ. ಏಕೆಂದರೆ ಚತುರ್ವೇದ 'ಸಂಬಂಧದಿಂದ ದೇವದತ್ತ ಸ್ವರೂಪದ 
ಪರವಾಗಿರುವುದರಿಂದ ಗುಣಸಂಬಂಧಪರವಾಗಿಲ್ಲ. ಹೀಗೆಯೇ ಆಜ್ಯದಿಂದ ದೇವತೆ 
ಯನ್ನು ಪ್ರಕಾಶಗೊಳಿಸು. ಪೃಷ್ಠಗಳಿಂದ ದೇವತೆಯನ್ನು ಪ್ರಕಾಶಗೊಳಿಸು, ಇತ್ಯಾದಿಗಳು 
ಎಧ್ಯರ್ಥವಾಗಿದ್ದು ಕಡೆಯಲ್ಲಿ ಧಾತುವಿನ ಮುಖ್ಯಾರ್ಥವು ಬಾಧಿಸಲ್ಪಡುತ್ತದೆ. ಹೀಗಾಗಿ 
ಧಾತು ಶ್ರುತಿಯಿಂದ ಬಾಧಿತವಾಗದಂತೆ ಸ್ಕೋತ್ರ ಶಸ್ತ್ರಗಳು ಪ್ರಧಾನ ಕರ್ಮಪರವಾಗಿರುವು 
ವೆಂಬುದನ್ನು ಅಂಗೀಕರಿಸಬೇಕಾಗುತ್ತದೆ. ಹೀಗೆ ದೃಷ್ಟ ಪ್ರಯೋಜನವಿರುವುದಿಲ್ಲ 
ವೆಂದಾದರೆ - ಅಪೂರ್ವವಿರುತ್ತದೆ ಎಂದೇ ಇದರ ಆಶಯ. 


ಇದೇ ಜೈನ್ಯಾ.ವಿ. ೨.೨.೧೨ರಲ್ಲಿ ಸೂಚಿಸಿರುವಂತೆ: ಸಾಮ ವಿಶೇಷಗಳ 
ವಿನಿಯೋಗದಿಂದಾಚರಿಸುವ ಅನ್ಯಕರ್ಮಗಳನ್ನು ಪರಿಶೀಲಿಸಬಹುದು. ಅಗ್ನಿಷ್ಟು ತಮದಲ್ಲಿ 
ವಾರವನ್ತೀಯ ಸಾಮವನ್ನು ಗಾನ ಮಾಡುತ್ತಾ ಪಶುಫಲ ಪ್ರಾಪ್ತಿಗಾಗಿ ರೇವತಿ ಸಾಮದ 
ಯಚೆಯಿಂದ ಕಾರ್ಯ ನೆರವೇರಿಸಬೇಕೆಂದಿದೆ. ರೇವತ್ಯಾದಿಗಳ ಗುಣಕರ್ಮಗಳಿಗಿಂತ 
ಬೇರೆಯಾದ ಅಪೂರ್ವ ಎಂಬುದಿದೆ. ರೇವತೀ ವಾರವನ್ನೀಯ ಸಂಬಂಧದಿಂದ ಪಶುಪ್ರದ 
ರೂಪೀ ಫಲವಿದೆ. ಈ ಫಲ ಕರ್ಮಗಳೆರಡರ ಸಂಬಂಧದಿಂದ ಆಗಿರುವ ಸಾಮದ ಫಲವು 
ವಾಕ್ಯದ ಭಿನ್ನತೆಯಿಂದಾಗಿದೆಯಾಗಿ ಉಕ್ತವಾದ ಗುಣ ಸಂಯೋಗದಿಂದ ಫಲಕ್ಕಾಗಿ 
ಅನ್ಯವಾದ ಕರ್ಮವನ್ನು ಹೇಳಲಾಗಿದೆ. ತ್ರಿವೃದಗ್ನಿಷ್ಟೋಮದ ವಾಯವ್ಯಾದಿ ಯಚೆಗಳಲ್ಲಿ 
ಏಕವಿಂಶಾಗ್ನಿಷ್ಟೋಮವನ್ನು ಮಾಡಿದರೆ "ಬ್ರಹ್ಮವರ್ಚಸ್ಕಾಮೋ ಯಜೇತ' ಎಂಬ ಶ್ರುತಿ 
ವಚನವನ್ನು ಅನುಷ್ಠಾನಗೊಳಿಸಿ ದಂತಾಗುತ್ತದೆ. 


ತಾಂ.ಮ.ಬ್ರಾ. ೭.೧೭.೧ ಶೃತಮೇತತ್‌ ಪರಮ ಯಚ್ಚಾದಿ ಕೃತ್ವೇತ್ಯನ್ತ ಪಾಠೋ ಅತ್ರ 
ಅಧಿಕೋ ಲಕ್ಷ್ಯತೇ । ತತಃ ತಸ್ಯಾ ಏವ ಶ್ರುತೇರಭಿಪ್ರೇತೋ ಅರ್ಥೋಯಂ ನ ತು ಸಾಕ್ಷಾತ್‌ 


೨೬೧ 
ಶ್ರುತಿರಿತಿ ಗಮ್ಯತೇ ॥ ಇದೇ ತಾಂ.ಮ.ಬ್ರಾ ವಾಕ್ಕದ ಏಕಸ್ಸೈವ.... ಯಜೇತ 1 ದ 
ಅಭಿಪ್ರಾಯ. ಅಗ್ನಿಷ್ಟೂ ೀಮದ ವಿಕೃತಿ ರೂಪವಾದ "ಅಗ್ನಿಷ್ಟು' ಎಂಬ ಹೆಸರಿನ ಏಕಾಹವು.... 
ಪೃಷ್ಟಸ್ತೋತ್ರದಲ್ಲಿ ತ್ರಿವೃತ್‌ ಸ್ತೋಮ ಯುಕ್ತವಾಗಿದ್ದು 'ತ್ರಿವೃತ್‌' ಎನಿಸಿಕೊಂಡಿದೆ. 


ಬಟ ಮಮ 

ಅಗ್ಲಿಷ್ಟೋಮೋಕ್ಕಾದಿ ಸ ಸಪ್ಪಸ್ಕೋಮಸಂಸ್ಥೆಗಳಲ್ಲಿ - ಅಗ್ನಿಷ್ಟೋಮ, ಅತ್ಯಗ್ನಿಷ್ಟೋಮ, ಉಕ 
ಷೋಡಶ, ತ್ರಿರಾತ್ರ, ವಾಜಪೇಯ, ಆಪ್ರೋರ್ಯಾಮ ಎಂದು ಲಾ.ಶ್ರೌ.ಸೂ.೫.೪. 
ಹೇಳಿರುವ ಅಗ್ನಿಷ್ಟೋಮ ಸಂಸ್ಥೆಯನ್ನು ಅಗ್ನಿಷ್ಟೋಮವೆಂದೂ ಕರೆಯಲಾಗುತ್ತಿದೆ. 
ಇದರಲ್ಲಿನ ತೃತೀಯ ಸವನದಲ್ಲಿ ಆರ್ಭವ ಪವಮಾನದ ಮೇಲೆ ಯಜ್ಞಾಯಜ್ಞೀಯ 
ಗ್ರಾ.ರ೯, ಸಾಮವನ್ನು ಗಾನ ಮಾಡಲಾಗುತ್ತದೆ. ಈ ಸಾಮದಿಂದ ಅಗ್ನಿಷ್ಟೋಮ ಯಾಗವು 
ಸಮಾಪ್ತಿಯಾಗುವುದ ರಿಂದ ಅಗ್ನಿಷ್ಟೋಮ ಸಾಮವೆನಿಸಿದ ಈ ಯಜ್ಞಾಯಜ್ಞಾವೋ 
ಅಗ್ನಯೇ ಎಂಬ ಆಗ್ನೇಯ ಕಾಂಡ ೩೫ನೆಯ ಖಯಚೆಯ ಮೇಲೆ ಉತ್ತರಾರ್ಚಿಕದ 
೭೦೩-೭೦೫, ಊಹ ೧೪, ಗಾನ ಮಾಡಲ್ಪಟ್ಟಿದೆ. 


ಈ ಅಗ್ಗಿಷ್ಟುತಿಯಲ್ಲಿ ಬ್ರಹ್ಮವರ್ಚಸ್ಕಾಮನಾದವನು ಉತ್ತರ ಯಚೆಯಲ್ಲಿ ಆ ಸಾಮ 
ವನ್ನು ಗಾನ ಮಾಡಬೇಕು. ಅದು ಏಕವಿಂಶಸ್ತೋಮವುಳ್ಳದ್ದಾಗಿರುತ್ತದೆ. ಪಶುಕಾಮನಾದ 
ವನು ರೇವತಿರ್ನಃ ಸಧಾಮಾದೇ ಇತ್ಯಾದಿ ೧೫೩.೧೦೮೪. ವಾರವನ್ನೀಯಮ್‌ ಊಹ. ೧೦೮ 
ಗಾನ ಮಾಡಬೇಕಾಗಿದೆ. ರೇವತೀ ಖಚೆಗೂ ವಾರವನ್ನೀಯಂ ಸಾಮಗಾನಕ್ಕೂ 
ಅಗ್ನಿಷ್ಟುತಿಯಲ್ಲಿ ಪಶು ಫಲ ಲಾಭಕ್ಕಾಗಿ ಸಂಬಂಧವನ್ನು ಎಧಿಸಲಾಗಿದೆ. ಪ್ರಕೃತ ಈ ಶಬ್ದದ 
ಪರಾಮರ್ಶೆಯಿಂದ ಪರಸ್ಪರ ಭೇದ ತೋರಿಸುವ ಕ್ರಮವು ಅಗ್ನಿಷ್ಟುತದಲ್ಲಿ 
ಸಮರ್ಪಕವಾಗಿದ್ದು ಇನ್ಹ್ವಿಯ ಫಲಕ್ಕಾಗಿಯೇ ಅಗ್ನಿಹೋತ್ರದ ದಧಿಗುಣವಿಹಿತ 
ಪ್ರಕರಣದಲ್ಲಿ "ದದ್ದೇನ್ಹಿಯ ಕಾಮಸ್ಯ ಜುಹುಯಾತ್‌' ಎಂಬ ವಿಷಯ ವಾಕ್ಯವು - 


೨ 
ಜೈ.ನ್ಯಾ. ಎ. ೨.೨.೧೧ರಲ್ಲಿ ಚರ್ಚಿಸಲ್ಪಟ್ಟಿದೆ. 


ಈ ದೃಷ್ಟಾನವು ಅನುರೂಪವಾಗಿಲ್ಲ ಗೂಢವಾಗಿದೆ. ಮೊಸರಿನಿಂದ ಹೋಮ 
ಮಾಡುವುದನ್ನು ಶಾಸ್ತ್ರದಲ್ಲಿ ಹೇಳಿಲ್ಲ. ಪರಂಪರೆಯಿಂದ ಲೋಕದ ಅರಿವಿಗೂ ಬಂದಿಲ್ಲ, 
ಫಲ ಸಂಬಂಧವೆಂಬ ಒಂದೇ ಕಾರಣಕ್ಕಾಗಿ ಶಾಸ್ತ್ರ ಬೋಧಿಸಿದೆ ಎಂದರೆ ಅಲ್ಲ - 
ವಾಕ್ಯಭೇದವಿಲ್ಲ. "ರೇವತಿ ಯಚೆಯ ಯೋನಿಯಲ್ಲಿನ ವಾರವನ್ತೀಯ ಸಾಮ ಅಗ್ನಿಷ್ಟುತ್‌ 
ಕರ್ಮ ಫಲ ಸಾಧನಕ್ಕಾಗಿ ಎಂದರೆ ಈ ಎರಡರ ಶಾಸ್ತ್ರೆಕ್ಕ ಬೋಧನೆಯಿಂದ ವಾಕ್ಕಭೇದ 
ಕ್ಲಿಷ್ಠವಾಗಿದೆ. ಇದರಿಂದ ಪಶುಫಲ ರೂಪವಾದ. ಗುಣವಿಶಿಷ್ಟವಾದ ಕರ್ಮಾನ್ರರವನ್ನು 
ವಿಧಿಸಲಾಗಿದೆ. ಈ 'ಏವ ಕಾರ' ಶಬ್ದವು ಎಧಿಸಲಾಗುತ್ತಿರುವ ಕರ್ಮಾನ್ತರ ವಿಷಯದಲ್ಲಿ 


೨೬.೨ 
ಅಂದರೆ ಏತಸ್ವೈವೇತ್ಯಾದಿ ಪೂರ್ವದರ್ಶಿತ ವಾಕ್ಯದಲ್ಲಿ ಯೋಜಿಸಲ್ಪಡ ಬೇಕಾಗುತ್ತದೆ. 
ಜೈ.ನ್ಯಾ.ಎ. ೨.೨.೧೨. 
ಮುಂದಿನ ಅಧಿಕರಣದಲ್ಲಿ "ನಿಧನ' ಭಕ್ತಿಯೊಂದಿಗೆ ಸಂಬಂಧಿಸಿದ ವಿಶೇಷ 
ಕಾಮನೆಗಳನ್ನು ವಿವರಿಸಲಾಗಿದೆ. ಮಳೆ, ಅನ್ನ, ಸ್ವರ್ಗ ಕಾಮನೆಯುಳ್ಳವರಿಗೆ ಸೌಭರಂ 
ಸ್ತೋತ್ರವು ಹೇಳಲ್ಪಟ್ಟಿದೆ, "ಹೀ' "ಷೂ' "ರ್ಗೂ' ಎಂಬ ನಿಧನವನ್ನೂ ಹೇಳಿದೆ. 
ಹೀಗಿರುವಾಗ ಎರಡೂ ಪ್ರಕಾರಗಳಿಗೆ ಫಲದಲ್ಲಿರುವ ವ್ಯತ್ಯಾಸವೇನು? ಎಂದರೆ "ಸೌಭರಿ' 
``ಗಿರುವ ಫಲಕ್ಕಿಂತ ನಿಧನದ ಫಲ ಭಿನ್ನವಾಗಿರುವುದನ್ನು ತಿಳಿಸಲಾಗುತ್ತಿದೆ. "ವೃಷ್ಟಿಕಾಮಾ 
ಹೀಷಿತಿ' ಎಂಬುದು ನಾಲ್ಕನೆಯದಾದ ಫಲಾನರವಾಗಿದೆ. "ಸೌಭರ' ದ ಫಲವು 
"ವೃಷ್ಟಿರ್ಹೀಷೀ' ಎಂದು ಇನ್ನೂ ಮುಂದುವರೆದಿದೆ. ವೃಷ್ಟಿ ಅನ್ನ ಆದಿ ಅನ್ಯ ಕಾಮನೆಗಳನ್ನು 
ಗುರುತಿಸಿ ಹೇಳಿಲ್ಲ ನಿಯಮವಾಗಿಯೂ ಈ ನಾಲ್ಕೂ ಆ ಅರ್ಥದಲ್ಲೇ ಕಂಡು ಬರುತ್ತಿದೆ. 
ವೃಷ್ಟಿಕಾಮನೆಯುಳ್ಳವನೂ ಅನ್ನಾದಿ ಕಾಮನೆಯುಳ್ಳವನೂ ಸ್ವರ್ಗ ಕಾಮನಾದವನೂ 
“ಸೌಭರ' ದಿಂದ ಸುತಿಸಬೇಕು, ಅಂದರೆ "ಸೌಭರಮ್‌' ಸ್ತುತಿ ಯಿಂದ ಸರ್ವಕಾಮಗಳೂ 
ಲಭ್ಯ ಎಂಬುದನ್ನು ತಾಂ.ಮ. ಬ್ರಾ. ೮.೮ ಸಮರ್ಥಿಸುತ್ತಿದೆ. ಸೌಭರೇ ಪಾಠವೇ ಬಹಳ 
ಗ್ರಂಥಗಳಲ್ಲಿದ್ದರೂ ಇದರಲ್ಲಿರುವ "ಸೌಭರಮ್‌' ಪಾಠವೇ ಸಾಧುವಾಗಿದೆ. 
"ಸಮಾಮ್ನಾಯ' ಎಂಬ ತ್ಯವನ್ತ ಪದವೇ ಸರ್ವತ್ರ ಕಂಡುಬರುತ್ತಿದೆ. ಇದು ತಾಣ ಪಾಠಕ್ಕೆ 
ವಿರೋಧವಾಗಿರುವುದರಿಂದ ಸರಿಯಲ್ಲ. 'ತಾಂಡ್ಯ ಬ್ರಾಹ್ಮಣದಲ್ಲಿ "ಸ್ತುವೀತ' ನಂತರ 
"ಸರ್ವೆೇ' ಶಬ್ದಕ್ಕೆ ಮೊದಲು "ಹೀಷೀ' ಇತ್ಯಾದಿಗಳು ಪಠಿತವಾಗಿವೆ. "ಸುವೋತೇ' ಅನಂತರ 
"ಸರ್ವೆೇ' ಇತ್ಯಾದಿ ಪಠನಾನನ್ರರವಲ್ಲ ಸರ್ವೇತ್ಯಾದಿಗಳ ಪಠನಾನಂತರ "ಹೀಷೀ' ಇತ್ಯಾದಿ 
ಗಳಿವೆ. ತಾಂಡ್ಯ ಭಾಷ್ಕದಲ್ಲೂ ನ್ಯಾಯ ವಿಸರ ಗ್ರಂಥದಲ್ಲೂ ಇದು ಉದ್ದೃತವಾಗಿದ್ದು 
ಅಲ್ಲಿಯೂ ಪ್ರಥಮಾನಪಾಠವಿದೆ. 


ವೃಷ್ಟಿಕಾಮನಾದವನು "ಹೀಷೀ' ನಿಧನವನ್ನೂ, ಅನ್ನಾದಿ ಕಾಮನೆಯವನು 
"ಉರ್ಗಿೀ' ನಿಧನವನ್ನೂ ಸ್ವರ್ಗಕಾಮನಾದವನು "ಊ' ಎಂಬ ನಿಧನವನ್ನೂ ಗಾನ ಮಾಡ 
ಬೇಕು. ಸೌಭರಮ್‌ ಊಹ.೧೬, ಎಂಬ ಐದು/ ಏಳು ಭಾಗದಿಂದ ಕೂಡಿರುವ ಸಾಮದ 
ಅನ್ನಿಮ ಭಾಗವು "ಹೀಷ್ಯಾದಿ' ನಿಧನಗಳಿಂದ ಕೂಡಿದ "ಸಾಧ್ಯಾಸ್ತೋತ್ರ' ವಾಗಿದ್ದು ವೃಷ್ಟ್ವಾದಿ 
ಫಲಗಳುಂಟಾಗಲು ವಿಧಿಸಲಾಗಿದೆ. ಸಾಮದ ಆದಿಭಾಗವನ್ನು ಪ್ರಸ್ತೋತ್ಸ ಖತ್ತಿಜನೂ 
ಪ್ರತಿಹಾರನೆಂಬ ಯತ್ತಿಜನು ನಾಲ್ಕನೆಯ ಭಾಗವನ್ನೂ ಉಪ ದ್ರವ ಭಕ್ತಿಯನ್ನೂ 
ಪುನರಂಗವಾಗಿ ಇಲ್ಲಿ ಗಾನ ಮಾಡುವುದು. ಐದನೆಯದಾದ ನಿಧನ ಭಾಗವನ್ನು ಎಲ್ಲರೂ 


೨೬೩ 

ಒಟ್ಟಿಗೆ ಗಾನ ಮಾಡುವುದು. ಇದಿಷ್ಟನ್ನು ಎಲ್ಲರೂ ಸಮ್ಮತಿಸಿದ್ದಾರೆ. ಕೆಲವರ ಪಕ್ಷದಲ್ಲಿ - 
ಗಾನಾರಂಭವನ್ನು ಎಲ್ಲಾ ಯತ್ತಿಜರೂ “ಓಮ್‌ ಎಂದುಚ್ಚರಿಸಿ, ಹಿಂಕಾರದಿಂದ ನಿಧನಾನ 
ದವರೆಗೆ ಯಜಮಾನನು ಗಾನ ಮಾಡುವುದು. ಹೀಗೆಯೇ ಓಂಕಾರ ಪ್ರಣವವನ್ನೂ ಸಹ. 
ಈ ಎರಡೂ ಸಾಮಾಂಗತ್ತವಾಗಿ ಗಣ್ಯವಾಗಿರುವುದರಿಂದ ಪಂಚ ಭಕಿಕ ಅಥವಾ ಸಪ್ತಭಕ್ತಿಕ 
ಸಾಮವೆಂದು ಹೇಳಲಾಗಿದೆ. ಮನ ಬ್ರಾಹ್ಮಣದ ನಾಲ್ಕನೆಯ ಪ್ರಪಾಠಕದಲ್ಲಿ ಪಂಚ 
ಭಕ್ತಿಸಾಮ, ಸಪ್ತಭಕ್ತಿಸಾಮಗಳ ಬಗೆಗೆ ಪ್ರಸ್ತಾಪವಿದೆ. ಯಜ್ಞತತ್ವ ದೀಕ್ಷೆಯಲ್ಲಿ ಉದ್ಗಾತೃ 
ಪ್ರಯೋಗದಲ್ಲಿ ಇದಕ್ಕೆ ಉದಾಹರಣೆಗಳಿವೆ. ಪ್ರಸ್ತಾವ, ಉದ್ದೀಥ ಪ್ರತಿಹಾರ ಉಪದ್ರವ 
ನಂತರ ಐದನೆಯದು ಹಿಂಕಾರವೂ ಪ್ರಣವವೂ ನಿಧನವೆಂದು ಮಾಧವರ 
ವಿವರಣೆಯಲ್ಲಿದೆ. 


"ಹೀಷ್ಯಾ'ದಿ ವಿಧಿವಾಕ್ಯದಲ್ಲಿ ವೃಷ್ಟಿಕಾಮ್ಯಾದಿಗಳಿಗೆ ನಾಲ್ಕನೆಯದನ್ನು ಶ್ರವಣ 
ಮಾಡಬೇಕು - ತದರ್ಥೇ ಚತುರ್ಥೀ ಎಂದು ಕಾತ್ಕಾಯನರು ಹೇಳಿರುವುದನ್ನು ಇಲ್ಲಿ 
ಗಮನಿಸಬೇಕು. ಈ ಅರ್ಥದಲ್ಲಿ ಹೀಷ್ಯಾದಿಗಳು ವೃಷ್ಟ್ಯಾದಿ ಕಾಮನೆಗಳಾಗಿದ್ದು ಪುರುಷ 
ಶೇಷತ್ವದ ಕಡೆಗೆ ಒಯ್ಯುತ್ತವೆ. ಈ ಶೇಷತ್ನವು ಪುರುಷಾಭೀಷ್ಟ ಫಲಸಾಧನವಾಗಿ ರೂಪಿತ 
ವಾಗುತ್ತದೆ. ಆಚಾರ್ಯ ಬಾದರಿಯವರ ಅಭಿಪ್ರಾಯದಲ್ಲಿ ಕ್ರಿಯೆಗಳ ಶೇಷತ್ವವು ದ್ರವ್ಯ 
ಗುಣ ಸಂಸ್ಕಾರಗಳಲ್ಲಿ ಮಾತ್ರವೆಂಬ ನಿಯಮವಿರುವುದರಿಂದ ಕ್ರಿಯಾಶೇಷತ್ವವೆಂಬು ದಿಲ್ಲ. 
ಪಾರಾರ್ಥ್ಯದಲ್ಲೇ ಆ ಲಕ್ಷಣದ ಅಭಿಪ್ರಾಯದಲ್ಲೇ ಶೇಷತ್ವವಿದೆ. ಇದಕ್ಕೆ ಇದೆ ಎಂಬ 
ನಿಯಮವಿಲ್ಲವಾಗಿ ಶೇಷತ್ವಕ್ಕೆ ಬಾಧೆ ಇಲ್ಲ. ಜೈ.ನ್ಯಾ.ಮಾ. ೩.೧.೪-೬. ಕರ್ಮಗಳನ್ನಾಚರಿ 
ಸುವುದು ಫಲಪ್ರಾಪ್ತಿಗಾಗಿ, ಫಲವಾದರೋ ಪುರುಷಾರ್ಥಕ್ಕಾಗಿ ಅಂದರೆ ಪುರುಷಾರ್ಥ 
ದಿಂದ ಫಲಸಿದ್ದಿಯಾಗುವುದರಿಂದ ಕರ್ಮಾರ್ಥಕ್ಕಾಗಿಯೇ ಪುರುಷನಿರುವುದು ಎಂದು 
ಜೈಮಿನಿಗಳು ಹೇಳುತ್ತಾರೆ. ಹೀಗಾಗಿ "ಸೌಭರ' ದ "ಹೀಷಿ' ಇತ್ಯಾದಿ ನಿಧನ ವಿಶೇಷದ 
ಫಲವಾಗಿ ಎರಡು ವೃಷ್ಟಿಗಳಾಗುತ್ತವೆ. ಇವೆರಡರ ಸಮ್ಮಿಲನದಿಂದ ಮಹದ್ವಷ್ಟಿಯಾಗುತ್ತದೆ. 


ಈ ಸಂದರ್ಭದಲ್ಲಿ ಹೀಗೆ ಹೇಳಬಹುದು. ಸೌಭರ ವಿಧದಲ್ಲಿರುವ 
ವೃಷ್ಟ್ಯದಿಕಾಮನೆಗಳೇ "ಹೀಷ್ಯಾದಿ' ವಿಧದಲ್ಲಿಯೂ ಗುರುತಿಸಲ್ಪಡುತ್ತವೆ. ಆದುದರಿಂದ 
ಸೌಭರ' ದಿಂದುಂಟಾದ ವೃಷ್ಟ್ವಾದಿ ಫಲಗಳೇ ಹೀಷ್ಯಾದಿ ಶಾಸ್ತ್ರದಲ್ಲಿ ಉದಯವಾಗುವು 
ದಿಲ್ಲ ಎಂಬ ಫಲಾನ್ಮರ ಸಾಧುವಲ್ಲ. ಹೊಸ ಫಲಾನರವಿಲ್ಲವುದುದರಿಂದ ಹೀಷ್ಯಾದಿಗಳು 
ಕೂಡ ನಾನಾ ಶಾಖೆಗಳ ಅಧ್ಯಯನದಂತೆ "ಸೌಭರ' ದಿಂದುಂಟಾದರೆ ಅನರ್ಥವಾಗುತ್ತ 
ದೆಂಬ ವಿಧಿಯಾದರೂ ಯಾವುದು ಎನ್ನುವುದೂ ಸರಿಯಲ್ಲ. ಫಲತ್ರಯ ಕಾಮನೆಗಳಿಗೆ 


೨೬೪ 
ಮೂರು ನಿಯಮಗಳಲ್ಲೇ "ಹೀಷ್ಯಾ' ದಿಗಳ ಮಧ್ಯ ಯಾವುದೇ "ನಿಧನ' ಬಂದರೆ ವಿಧಿಯ 
ನಿಯಮಾರ್ಥದ ಕಾರಣ ಫಲಾನರಾಭಾವವಿದ್ದರೂ ಸೌಬರ ವಾಕ್ಯೋಕ್ತ ವೃಷ್ಟಾದಿ ಫಲ 
ಸಾಧನೆಯಲ್ಲಿ ಹೀಷ್ಯಾದಿಗಳ ನಿಯಮದಿಂದಾಗಿ ಫಲೋದಯವಾಗುತ್ತದೆ. ಹೀಗಾಗಿ ಇದು 
ನಿಧನ ವಿಶೇಷವಾದ ನಿಯಮವಾಗಿದ್ದು ವಿಧಿಯಾಗಿರುವುದಿಲ್ಲ. 


ಜೈ.ನ್ಯಾ.ವಿ.೩.೩.೧,೨ರಲ್ಲಿ ಸಾಮಗಾನದ ಉಚ್ಚತ್ವ ನೀಚತ್ವ ಧರ್ಮವನ್ನು 
ಏವೇಚಿಸಲಾಗಿದೆ. "ಸಾಮ' ಮತ್ತು "ಯಚಿ' ಗಳನ್ನು ಎತ್ತರಿಸಿದ ಧ್ವನಿಯಲ್ಲೂ ಯಜುಸ್ಸನ್ನು 
ಉಪಾಂಶು ತುಟಿಯಲ್ಲಾಡಿಸುವಷ್ಟು ಮೆಲ್ಲದನಿಯಲ್ಲೂ ಪಠಿಸುವುದು ಕರ್ತವ್ಯವಾಗಿದೆ. 
ಮನ್ರಗಳ ಹಾಗೂ ವೇದಗಳ ಧರ್ಮವೇ ಮನ್ತಗಳು ದೀರ್ಫ್ಥ/ ಉದ್ದವಾಗಿ ಎಳಯಲ್ಪಡುವು 
ದಾಗಿದೆ. ವಿಧ್ಯುಕ್ತ ದೇಶದಲ್ಲಿ ಮನ್ತವೆನಿಸಿದ ಶಬ್ದಗಳು ಯಗಾದಿಗಳಂದು ಹೇಳಲ್ಪಡುತ್ತವೆ. 
ಯಗ್ವೇದವು ಅಗ್ನಿಯಿಂದುತ್ತನ್ನವಾಗಿದೆಯೆಂದೇ ವೇದದ ವಾಕ್‌ ಪ್ರಾರಂಭವಾಗುತ್ತದೆ 
ಎಂದಿರುವುದರಿಂದ ಅಸಂಜಾತ - ಹುಟ್ಟಿದ್ದಲ್ಲ ಎಂಬ ವಿರೋಧವು ಇಲ್ಲಿ ಉಪಸಂಹೃತ 
ವಾಗಿದೆ, ಹಿಂದೆಳೆಯಲ್ಪಟ್ಟಿದೆ. ಈ ಒಯ್ಯುವಿಕೆಯ ವಾಕ್ಕಧರ್ಮದಿಂದಲೇ ವೇದದನಡೆಯ 
ಮುಂದುವರಿಕೆ ಇದೆ. ಖಚೆಗಳು 'ಎತ್ತರದ್ದನಿ' ಯಲ್ಲೂ "ಉಪಾಂಶು ತುಟಿಯೊಳಗೆ, 
ಮೆಲುದನಿ'ಯಲ್ಲಿ ಯಜುಸ್ಕೂ "ಏರಿದ ಧ್ಹನಿ' ಯಲ್ಲಿ ಸಾಮವೂ ಪಠಿಸಲ್ಪಡುತ್ತವೆ ಎಂದು 
ಜ್ಯೋತಿಷ್ಟೋಮದಲ್ಲಿ ತಿಳಿಸುತ್ತಾರೆ. ಇಲ್ಲಿ ವಿಧಿವಾಕ್ಯದಲ್ಲಿ ಮನ್ತವಾಚಿಗಳಾದ ಯಗಾದಿ 
ಶಬ್ದಗಳ ಪ್ರಯೋಗದಿಂದ ಏರಿಸಿದ ಧ್ವನಿ ಇತ್ಯಾದಿ ಮನ್ತ ಧರ್ಮಗಳಾಗಿವೆ. ಹೀಗಿರುವಾಗ 
ಯಜುರ್ವೇದದಿಂದುತ್ನನ್ನವಾದ ಅಧ್ವರ್ಯುಗಳಿಂದ ಪಠಿಸಲ್ಪಡುವ ಯಚೆಗಳೂ ಸಹ 
ಎತ್ತರಿಸಿದ ಧ್ವನಿಯಲ್ಲೇ ಪಠಿತವಾಗತಕ್ಕದ್ದು ಎಂಬುದು ಸರಿಯಲ್ಲ. ಪ್ರಬಲವಾದ 
ಉಪಕ್ರಮವನ್ನು ಅನುಸರಿಸಿ ಅದರ ಕಾರಣದಿಂದ ಉಪಸಂಹರಿಸಿ ಮುನ್ನಡೆಸ 
ಬೇಕಾದುದರಿಂದ ಹಾಗೆ ಮಾಡಿದರೆ ಅಸಂಜಾತ ವಿರೋಧವಾಗುತ್ತದೆ. ಉಪಕ್ರಮದಲ್ಲೇ 
ವೇದ ಶಬ್ದ ಶ್ರುತವಾಗಿದೆ. 


ಅಗ್ನಿಯಿಂದ ಯಗ್ಗೇದ. ವಾಯುವಿನಿಂದ ಯಜುರ್ವೇದ. ಆದಿತ್ಯನಿಂದ ಸಾಮ 
ವೇದ ಎಂದು - ಷವಿಂ.ಬ್ರಾ. ೪.೧ರಲ್ಲಿ ಹೇಳಿರುವುದಕ್ಕೂ ಛಾಂ.ಉ. ೪.೭ರಲ್ಲಿ 
ಹೇಳಿರುವುದಕ್ಕೂ ಪಾಠಭೇದವಿರುವುದನ್ನು ಗಮನಿಸಬಹುದು. "ಉಪಕ್ರಮಗತ' ವೇದಾನು 
ಸಾರ ವಾಗಿಯೂ ವಿಧಿಯ ಉದ್ದೇಶಾನುಸಾರಿಯಾಗಿಯೂ ಕೂಡ ಯುಗಾದಿ ಶಬ್ದಗಳು 
ವೇದ ಪರತ್ನವಾಗಿದ್ದರೂ ಯಜುರ್ವೇದೋತ್ಪನ್ನ ಯಚೆಗಳು ಉಪಾಂಶುವಿನಲ್ಲೇ ಪಠಿತ 
ವಾಗತಕ್ಕದ್ದು. ಇದಕ್ಕೆ ಕಾರಣ ಉಪಕ್ರಮದ ಅರ್ಥವಾದವು ದುರ್ಬಲವೆಂದಲ್ಲ ಉಪ 


೨೬೫ 

ಸಂಹಾರ ವಿಧಿಯು ಉದ್ದೆ ೀಶದಕಾರಣ ಪ್ರಬಲವೆಂದರೆ ಒಪ್ಪಬಹುದು. ಉದ್ದೆ ೀಶ ವಿಧಿಯ 
ಪ್ರಾಬಲ್ಯವಿದ್ದಾಗ - ಪೂರ್ವೋಹಪಕ್ರಮ ಸಂಜಾತ ಎರೋಧಿತ್ವೆ ನೇತಿ ಅತ್ರ ಸ ಸ್ಫುಟ ಭವಿಷ್ಯತಿ । 

FSR ವಿರೋಧದಿಂದ ಇಲ್ಲಿ ಸ್ಫುಟ ವಾಗುತ್ತದೆ - ಮೊದಲು 
ಬುದ್ದ್ಯುತ್ಬಾದಕದಿಂದ ಅನಲಭ್ಯ ಪ್ರಾರಂಭವಾಗಿ ಈಗ ಲಭ್ಯವಾಗಿರುವುದರಿಂದ ಅದರ 
ಬಾಧಕತ್ವವೆಂದಲ್ಲ. ನಂತರದ ವಾಕ್ಯದಲ್ಲಿ ಏಕತ್ವಕ್ಕಾಗಿ ಅದಕ್ಕೆ ಅವಿರೋಧವಾಗಿಯೇ ನಮ್ಮ 
ಪರವಾಗಿರುತ್ತದೆ. ಆಗ ಉಪಕ್ರಮ ಉಪಸಂಹಾರದ ಐಕ್ಯತೆಯ ಬಲದಿಂದ ನಿರ್ಣಯವಾದ 
ವಕ್ಯವಾಗುತ್ತದೆ. 


ಯಜುರ್ವೇದದ ಆಧಾನಾಂಗವಾಗಿ ಉಚ್ಚಸ್ವರದಲ್ಲಿ ಸಾಮಗಾನ ಮಾಡಬೇಕೆ? 
ಉಪಾಂಶುವಾಗಿ ಮಾಡಬೇಕೆ? ಉಚ್ಚಸ್ಪರದಲ್ಲಿ ಗಾನ ಮಾಡುವುದರಿಂದ ಶೀಘ್ರಪ್ರವೃತ್ತಿ 
ಯಾಗುತ್ತದಷ್ಟೆ "ಉತ್ಪತ್ತೇರ್ವಿನಿಯೋಗಃ ಎಂಬುದು ಇಲ್ಲಿ ಪ್ರಬಲವಾಗಿರುವುದರಿಂದ 
ಅದನ್ನೇ ಅನುಸರಿಸುತ್ತಾ ಮುಖ್ಯ ಅಂಗವಾಗಿ ಕರ್ತವ್ಯ ನೆರವೇರಿಸಬೇಕಾದುದರಿಂದ ಗಾನ 
ವನ್ನು ಉಪಾಂಶುವಾಗಿಯೇ ಮಾಡಬೇಕು. ಇಲ್ಲಿ ಆಧಾನದ ಪ್ರಾಮುಖ್ಯತೆಯನ್ನು ಗಮನಿಸಿ 
ಗಾನದ ಸ್ಥಾನ ಗುಣವಾಗಿರುತ್ತದೆಯೇ? ಅಥವಾ ವಿನಿಯೋಗ ಪ್ರಧಾನ ವಾಗಿದ್ದು 
ಉತ್ಪತ್ತಿಯದು ಗುಣಸ್ಥಾನವಾಗಿರುತ್ತದೆಯೇ? ಆಧಾನದಲ್ಲಿ ವಾಮದೇವ್ಯಾದಿ ಸಾ ಸಾಮಗಳು 
ಲಿಂಗತ್ಸವಾಗಿ ವಿಹಿತವಾದುದಾಗಿರುತವೆ. ಇವು ಯಜುರ್ವೇದಗತ ಆಧಾನದ ಅಂಗ 
ವಾಗಿದ್ದರೂ ಸಾಮವೇದದಲ್ಲಿ ಅವು ಉದಯವಾಗಿರುವುದರಿಂದಲೂ ಶೀಘ್ರವೇ ಬುದ್ದಿಗೆ 
ಹೊಳೆಯುವುದರಿಂದಲೂ ಸಾಮವೇದದ ಧರ್ಮದಲ್ಲೇ ಗಾನ ಮಾಡತಕ್ಕದ್ದೆಂದರೆ, ವಿನಿ 
ಯೋಗದ ಪ್ರಾಬಲ್ಯದಿಂದ ಅದು ಸಾಧುವಲ್ಲ. ಇದನ್ನು ಯಜುರ್ವೇದದಲ್ಲಿ ವಿದ್ವಾಂಸರು 
ಹೀಗೆ ವಾಮದೇವ್ಯ ಗಾನ ಮಾಡುತ್ತಾರೆ ಎಂದು ತಿಳಿಸಿಯೂ ಇದೆ. ಮುಖ್ಯವಾದುದನ್ನು 
ಗುಣವು ಅನುಸರಿಸಬೇಕು ಎಂಬುದು ನ್ಯಾಯ. ಗುಣ ಯಾವುದು? ಮುಖ್ಯ ಯಾವುದು? 
ಎಂದರೆ - ಅಂಗಿ ಭಾವದಿಂದ ಆಧಾನ "ಮುಖ್ಯ'ವಾದದ್ದು. ಅಂಗಭಾವ ದಿಂದ ಸಾಮ 
ಗಾನವು "ಗುಣ ವಾಗಿರುತ್ತದೆ. ಶರೀರ - ಶಿರ ಇತ್ಯಾದಿಗಳಂತೆ ಇವು ಧರ್ಮವಾಗಿವೆ. 


ಆಧಾನಾಂಗ ಭೂತವಾದ ಮನ್ರಗಳು ಉಪಾ ಪಾಂಶುವಾಗಿಯೇ ಪಠಿಸಲ್ಪಡುತವೆ. 
ಹಾಗಾದರೆ ಸಾಮಾನ್ಯ ಸಂದರ್ಭದಲ್ಲೂ ಉಪಾಂಶುವಾಗಿ ಗಾನ ಮಾಡಬೇಕೆ? ಅಥವಾ 
ವಿನಿಯೋಗದ ಅನುಷ್ಠಾನಪರ ವಿಧಿಯು ಮುಖ್ಯವೆಂದೆಣಿಸಿಯೆ? ಉತ್ಪತ್ತಿ ಎಣ ಹಾಗೂ 
ವಿಧಿರೂಪವಾದ ಗುಣಗಳನ್ನು ಪರಿಗಣಿಸಿ ಇಲ್ಲಿರುವ ವಿನಿಯೋಗದಂತೆ ವೇದ 
ವಾಕ್ಟಾನುಸಾರವಾಗಿ ಉಪಾಂಶುವಾಗಿಯೇ ಗಾನಮಾಡತಕ್ಕದ್ದು. 


೨೬೬ 

ಜೈ.ನ್ಯಾ.ಎ. ೫.೩.೪,೫ ರಲ್ಲಿ ಸೋಮ ವಿಚಾರವು ಪ ಸಾಪಿಸಲ್ಪಟ್ಟಿದೆ. ಸ್ತೋಮ 
ವೃದ್ದಿಯ "ಮಧ್ಯದಲ್ಲಿ ಅಂತ್ಯದಲ್ಲಿ ಅಥವಾ ಮಧ್ಯದಲ್ಲಿ ಆ ದ್ವಾದಶಾಹದಂತೆ 
ಮಧ್ಯವು ಅನುಕವಾಗಿದ್ದರೆ 'ಮಧ್ಯಮಳ' ಇರುವುದಿಲ್ಲ. ಪ್ರಜಾಕಾಮ ನಾದವನು ಏಕವಿಂಶೇ 
ನಾತಿರಾತ್ರದಿಂದಲೂ ಓಜಸ್ಕಾಮನಾದವನು ತ್ರಿಣವದಿಂದಲೂ ಪ್ರತಿಷ್ಠಾ ುಕಾಮನಾದವನು 
ತ್ರಯಸ್ತಿಂಶದಿಂದಲೂ ಯಜ್ಞ ಮಾಡಬೇಕು ಎಂದು ಶ್ರುತಿ ತಿಳಿಸುತ್ತದೆ - ತಾಂ.ಮ.ಬ್ರಾ. 
೨.೧೪-೧೭, ೨.೩೩-೩೬. ಬಹಿಷ್ಠವಮಾನ ಸ್ಕೋತ್ರದಲ್ಲಿ ಮೂರು ತೃಚೆಗಳಿವೆ, ಉಪಾಸ್ಟೃ 
ಗಾಯತಾ - ಸಾ.ಖು. ೬೫೧-೬೫೩. ॥ ದವಿದ್ಯುತತ್ಯಾ ಸಾ ಯ.೬೫೪-೬೫೬ ಎರಡನೆಯ 
ದು 'ಪವಮಾನಸ್ಕಕೇತವೇ' ಸಾ.ಯ.೬೫೭-೬೫೯, ಮೂರನೆಯದು ಹೀಗೆ ಈ ಮೂರು 
ತೃಚೆಗಳ ಮೇಲಿನ ಗಾನದಿಂದ ತ್ರಿವೃ್ವತ್‌ ಸ್ತೋಮವಾಗುತ್ತದೆ. ಪ್ರಕೃತಿವದ್‌ ಎಕೃತಿಃ ಕರ್ತವ್ಯಃ 
ತಾಂ.ಮ. ಬಾ. ೨.೧-೩, ಎಂಬ ME ಅಲ್ಲಿ ಪಂಚದಶ ಸಪ್ತದಶ ಸ್ತೋಮಾದಿಗಳ 
ನಂತರ ಅವೃತ್ತ ಗಾನವಿರುವುದಿಲ್ಲ. ಅದು ಬಹಿಷ್ಠವಮಾನ ವಿಕೃತಿಯಂತೆ ಅತಿರಾತ್ರದಲ್ಲಿ 
ಚೋದಕದಿಂದ ಬಂದಿದೆಯಾಗಿ ಅತಿರಾತ್ರವು ವಿಕೃತಿಯಾಗವಾಗಿರದೆ. ಅಲ್ಲಿ ತ್ರಿವೃತ್‌ 
ಸ್ಮೊ €ಮವನ್ನು ಬಾಧಿಸಲು ಏಕವಿಂಶಾದಿ ಸ್ಫೊ ಮಗಳು ವಿಹಿತವಾಗಿವೆ. 


ಬಹಿಷ್ಟವಮಾನದಲ್ಲಿ ಆವೃತ್ತಗಾನಾಭಾವದಿಂದಾಗಿ ಮೂರೂ ತೃಚೆಗಳಲ್ಲಿರುವ 
ಒಂಬತ್ತು ಯಚೆಗಳು, ಏಕವಿಂಶತ್‌ ಸ್ತೋಮವನ್ನು ಪೂರ್ಣಮಾಡದಿರುವುದರಿಂದ ಅದನ್ನು 
ಪೂರ್ಣವಾಗಿಸಲು ನಾಲ್ಕು ತೃಚೆಗಳೂ, ತ್ರಿಣವ ಸ್ತೋಮವನ್ನು ಪೂರ್ಣ ವಾಗಿಸಲು ಆರು 
ತೃಚೆಗಳೂ ತ್ರಯಸ್ತಿಂಶಸ್ಲೊ €ಮವನ್ನು ಪೂರ್ಣವಾಗಿಸಲು ಎಂಟು ಯಚೆಗಳೂ ಬರಬೇಕಾ 
ದುದನ್ನು - "ಕಾ ಯಚಃ ಆಗಮಿತವ್ಯಃ 1 ತ್ರೀಣಿ ಹವೈ ಇತ್ಯಾದಿ ಗಳೆಂದು ಎವರಿಸಲಾಗುತ್ತಿದೆ. 
ಆಗಮನವಾದ ಮನಗಳನ್ನು ಬಹಿಷ್ಟವಮಾನದ ಮಧ್ಯದಲ್ಲಿ ಸೇರಿಸುವ ಕ್ರಮವನ್ನು ದ್ವಾದ 
ಶಾಹದಲ್ಲಿ ಹೀಗೆ ತಿಳಿಸಲಾಗಿದೆ. ತೃಚೆಗಳು ಸ್ಕೋತ್ರೀಯಾನುರೂಪವಾಗಿ ವೃಷಣ್ಣನ್ನಃ 
ಯಚೆಯಾಗುತ್ತದೆ. ಪರಿವರ್ತವಾದವುಗಳು, ಪ್ರಾಕೃತವಾದವುಗಳು. ಬಹಿಷ್ಟವಮಾನ 
ಗತವಾದ ಮೂರು ಯಚೆಗಳ ಸ್ತೋತ್ರೀಯ ರೂಪದವು ಎಂದು ಮೂರು ಬಗೆಯನ್ನು 
ತಾಂ.ಮ. ಬ್ರಾ. ೧೦.೬.೬-೮ ಎವರಿಸುತ್ತದೆ. 


ಇಲ್ಲ ವಿಧಿಪ್ರೇರಿತಾನುರೂಪವಾದ ಮತ್ತು ಪರಿವರ್ತನೆಯಾಗಿರುವುಗಳ ಮಧ್ಯೆ 
'ವೃಷಣ್ಣ' ಶಬ್ದಯುಕ್ತವಾದ ತೃಚೆಗಳು ಕರ್ತವ್ಯರೂಪವಾಗಿರುತ್ತವೆಯೇ ವಿನಾ ಅತಿ ರಾತ್ರದ 
ಮಧ್ಯದಲ್ಲಿ ನಿವೇಶನ ಮಾಡಬೇಕೆಂಬ ವಚನಕ್ಕಾಗಿ ಅಲ್ಲ. ಆದುದರಿಂದ ಸಮರ್ಥವಾದ 
ಕ್ರಮವು ಅಬಾಧಿತವಾಗಿರಲು ಆಗನ್ನವಾದವುಗಳ ಅಂತ್ಯದಲ್ಲೇ ನಿವೇಶನ ಮಾಡತಕ್ಕದ್ದು 


೨ 

ಜೈ.ನ್ಯಾ.ವಿ. ೫.೩.೫ರಲ್ಲಿ ಹೀಗಿದೆ. "ಆರ್ಭವ' ದಲ್ಲಿ ಆಗನವಾದ ಸಾಮವನ್ನು 
ಅನ್ನದಲ್ಲಿ/ ಮಧ್ಯದಲ್ಲಿ! ಕಡೆಯಲ್ಲಿ! ನಿವೇಶನ ಮಾಡಬೇಕೆ? ಹಿಂದಿನಂತೆ, "ತ್ರೀಣಿ ಯಜ್ಞ 
ಸ್ಯೇತ್ಯುಕ್ತಾ' ಹೇಳಿರುವಂತೆ ಮಧ್ಯದಲ್ಲಿ ನಿವೇಶನ ಮಾಡಬೇಕು. ಈಗಾಗಲೇ ಉದಾಹರಿಸಿ 
ರುವ ಅತಿರಾತ್ರ ಮಾಧ್ವನ್ನಿನ ಆರ್ಭವ ಪವಮಾನಗಳ ವಿಧಿ ಪ್ರೇರಣೆಯಂತೆ ಪಂಚದಶ 
ಸಪ್ತದಶ ಸ್ತೋಮಗಳು - ಈ ಸನ್ನತ ಯಜ್ಞದಲ್ಲಿ ಎರಡೆರಡು ಸ್ತೋಮಗಳೇ ತ್ರಿವೃತ್‌ 
ಪಂಚದಶಗಳ ಪ್ರಾತಸ್ಸವನಗಳನ್ನೂ, ಪಂಚದಶ ಸಪ್ತದಶಗಳ ಮಾಧ್ಯಂದಿನ ಸವನಗಳನ್ನೂ 
ಸಪ್ತದಶ ಏಕವಿಂಶತಿಗಳ ತೃತೀಯ ಸವನಗಳನ್ನೂ ನಿರ್ವಹಿಸುತ್ತವೆ ಎಂಬ ತಾಂ.ಮ. ಬ್ರಾ. 
೧೬.೧.೬, ವಚನದಿಂದ ಬಾಧಿತವಾಗುವುದರಿಂದ ಏಕವಿಂಶಾದಿ ವಿವೃದ್ದ ಸ್ತೋಮೋ 
ಎಂಬ ವಚನಾನುಸಾರವಾಗಿ ಅನುಷ್ಠಾನ ಮಾಡಲ್ಪಡುತ್ತದೆ. ಅಲ್ಲಿ ಬಹಿಷ್ಟವ ಮಾನದಂತೆ 
ಯಚೆಯ ಆಗಮನವಿರುವುದಿಲ್ಲವಾಗಿ ಸಾಮಾಗಮನದಿಂದಲೇ ಸ್ತೋಮ ಪೂರಣವಾಗುತ್ತ 
ದೆಂದು ಜೈ.ನ್ಯಾ.ಎ. ಅಧಿ ೧೦ರಲ್ಲಿ ತಿಳಿಸಲಾಗಿದೆ. ಅಲ್ಲೂ ಆಗನವಾದ ಸಾಮವನ್ನು ಹಿಂದೆ 
ಹೇಳಿದ ಯಚೆಗಳ ಅನ್ನದಲ್ಲಿ ನಿವೇಶನ ಮಾಡುವುದರಿಂದ ಪಠಿತ ಖಚೆಗಳ ಮಧ್ಯೆ 
ಇದ್ದಂತಾಗಿ ಕಡೆಯ ತೃಚೆಯಲ್ಲೇ ಗಾನಮಾಡಬೇಕಾಗುತ್ತದೆ. 
್ರ. ೭.೩ರಲ್ಲಿ "ತ್ರೀಣಿಹವೈ ....ದೃಪನಿ' ಎಂದು ಶ್ರುತಿ ತಿಳಿಸುತ್ತಿದೆ. 
ಅಂದರೆ ಸ್ತೋಮದ ವಿವೃದ್ಧಿಗಾಗಿ ಸಾಮವು ಆಕ್ಷೇಪ ಹ್ರಾಸಯಾ ನ್ಯೂನತೆಗಾಗಿ ಎಂಬುದು 
ಉತ್‌ಕ್ಷೇಪ. ಈ ಎರಡೂ ಆವೋಪೋದ್ಹಾಪಗಳು ಗಾಯತ್ರ್ರಾದಿಗಳಲ್ಲೇ ಹೊರತು ಅನ್ಯತ್ರ 
ಇಲ್ಲ. ಉಚ್ಚಾ ತೇ ಜಾತಮನ್ನಸಃ ಎಂಬ ಮಾಧ್ಯಂದಿನ ಪವಮಾನದ ಮೊದಲ ತೃಚೆಗಳು 
ಸಾಯ. ೬೭೨-೬೭೪, ಸ್ವಾದಿಷ್ಠಯಾ ಎಂಬುದರ ಗಾಯತ್ರೀ ಛನ್ನಸ್ನಿನ ಆರ್ಭವ 
ಪವಮಾನಗಳೆರಡೂ ಸಾ.ಯ.೬೮೯-೬೯೧. ತೃಚೆಗಳು ಇವುಗಳ ಬಗೆಗೆ ಈ ಆಕ್ಷೇಪಣೆ 
ಗಳಿವೆ. ತ್ರಿಷ್ಟುಪ್‌ ಮತು ಜಗತೀ ಛನ್ಹಸಿನ ಹಾಗೂ ಇತರ ತೃಚೆಗಳ ಸಾಮಗಳ ಬಗೆಗೆ 
ಆಕ್ಷೇಪಣೆಗಳಿಲ್ಲ. 


ತಾಂ.ಮ.ಬಾ 


ಇಲ್ಲೇ ಜೈ.ನ್ಯಾ.ಎ. ೫.೩.೧೫ರಲ್ಲಿ ಸ್ತೋಮ ವಚಾರವಿದೆ. ಏಕಸ್ಕೋಮದಲ್ಲಿ 
ಅನ್ಯಶಬ್ದವಿದ್ದರೆ ಬಹುಸ್ತೋಮದಲ್ಲಿ ಮಾನ್ಯತೆ ಇರುತ್ತದೆ. "ತ್ರಿವೃದನ್ಯೇತಿ' ಯ ಅರ್ಥ 
ವಾದದಿಂದ ಅನ್ಯಮಾತ್ರೆಗಳೇನೂ ಸಂಭವಿಸುವುದಿಲ್ಲ. ಇಲ್ಲಿ ಹಿಂದೆ ಉದಾಹೃತ ವಾದ 
ಅನ್ಯೇನೇತಿ ಎಂಬುದು ಅನ್ಯಶಬ್ದವೆಂಬುದು ಜೈ.ನ್ಯಾ.ಮಾ. ೫.೩.೧೪ರಿಂದ ತಿಳಿದು 
ಬರುತ್ತದೆ. ತಾಂ.ಮ. ಬ್ರಾ. ೧೬.೧. ರಲ್ಲಿ ಅಪೇಕ್ಷಿತ ಧಾನ್ಯಗಳಿಂದ ಯಜ್ಞವನ್ನಾಚರಿಸಿದರೆ 
ಹಳ್ಳದಲ್ಲಿ! ಕಷ್ಟದಲ್ಲಿ ಬಿದ್ದರೂ ಸಹ ಅದರಿಂದ ಬಿಡುಗಡೆಯಾಗಿ ಗೆಲ್ಲುತ್ತಾನೆ ಎಂದಿದೆ. 


೨೬೮ 
ಏಕಸ್ತೋಮದ ಕ್ರತುವಿರುವುದು ಅರ್ಥವಾದದಿಂದ ತಿಳಿದು ಬರುತ್ತದೆ. ಇದಲ್ಲದೆ ತ್ರಿವ್ಯದನ್ಯ 
ಯಜ್ಞಕ್ರತುವು ಲಭ್ಯವಾದಾಗ ಪಂಚದಶವು ಲಭ್ಯವಾದಾಗ ಸಪ್ತ್ಮದಶ ಲಭ್ಯವಾದಾಗ ಏಕವಿಂಶ 
ವಾದಾಗ ಅದು ಅದನ್ನು ದೀಪ್ಪಿಗೊಳಿಸುತ್ತದೆಂಬುದು ಅರ್ಥ ವಾದವಾಗಿರುತ್ತದೆ - 
ತಾಂ.ಮ.ಬ್ರಾ. ೧೬.೧.೪. ತ್ರಿವೃತ್‌, ಪಂಚದಶಃ ಸಪ್ತದಶಃ ಏಕವಿಂಶಃ ಎಂಬ ನಾಲ್ಕು 
ಸ್ತೋಮಗಳ್ಳು ಅಗ್ನಿಷ್ಟೋಮದಲ್ಲಿರುತ್ತವೆ. ಅವುಗಳಲ್ಲಿ ತ್ರಿವೃತ್‌ ಸೋಮದ ವಿಕೃತರೂಪ 
ವಾದ ಯಜ್ಞಾನುಷ್ಠಾನದಿಂದ ಆ ತ್ರಿವೃತ್‌ ಸ್ತೋಮವು ಆ ಯಜ್ಞವನ್ನು ದೀಪ್ಲಿಗೊಳಿಸುತ್ತದೆ. 
ಪ್ರಕಾಶಗೊಳಿಸುತ್ತದೆ. ಸರ್ವತ್ರವೂ ವ್ಯಾಪ್ತ ವಾಗುತ್ತದೆ. ಸ್ತೋಮಾನ್ತರದ ಪ್ರವೇಶದಿಂದ, 
ತ್ರಿವೃತ್‌ ಎಂಬುದೇ ಸಮಸ್ತ ಯಜ್ಞ ಸ್ವರೂಪದಲ್ಲೂ ವ್ಯಾಪವಾಗಿ ಒಂದು ಏಕಸ್ತೋಮಕದ 
ಕ್ರತುವಾಗುತ್ತದೆ. ಹೀಗೆಯೇ ಪಂಚದಶಾದಿ ಸ್ತೋಮವ್ಯಾಪ್ತಿಯನ್ನೂ ಯೋಜಿಸಬಹುದು. 
ಹೀಗಿರುವಾಗ ಅರ್ಥವಾದದಿಂದಾಗಿ ಏಕಸ್ತೋಮಕವನ್ನೇ ಬುದ್ದಿಸ್ಥವಾಗಿರುವ ಅನ್ಯಶಬ್ದ 
ಗಳಿಂದ ಹೇಳಲಾಗುತ್ತದೆ. ಏಕಸ್ತೋಮಕವಾದ ಷಟ್‌ರಾತ್ರಾದಿ ಅಷ್ಟ ಅಹೀನಗಳಲ್ಲಿ 
ತ್ರಿವೃದಗ್ನಿಷ್ಟೋಮವಾಗುತ್ತದೆ. ಪಂಚದಶ ಉಕ್ಚಗಳಾಗುತ್ತವೆ ಇತ್ಯಾದಿ ಎಂದು ಶುತಿತಿಳಿಸು 
ತ್ತಿದೆ. ಆದುದರಿಂದ ಆ ವಿಷಯಗಳು ಅನೃಶಬ್ದಗಳೆಂದು ಹೇಳಿದರೆ ಅದು ಅದನ್ನು ದೀಪ್ತಿ 
ಗೊಳಿಸುತ್ತದೆ ಎಂದು ಪ್ರಕಾಶತ್ವವನ್ನು ಮಾತ್ರ ಹೇಳಲಾಗುತ್ತದೆ. ಇದರಿಂದ ವ್ಯಾಪ್ತಿಯ 
ಅನ್ನರದಿಂದ ಸಂಬಂಧ ಮಾತ್ರ ಉಂಟಾಗುತ್ತದೆ. ಹೀಗಾಗಿ ಅಗ್ನಿಷ್ಟೋಮದ ಪ್ರತಿಯೋಗಿತೆ 
ಯಿಂದಲೂ ಬಹುಸ್ತೋಮಗಳ ಏಕಸ್ತೋಮದ ಸಾಧಾರಣತೆಯಿಂದಲೂ ಕೇಳಿಸಿ ಕೊಳ್ಳುವ 
ಅನ್ಯಶಬ್ದಗಳ ಸಂಕೋಚಕ್ಕೆ ಕಾರಣವಿಲ್ಲದಿರುವುದರಿಂದಲೂ ಸರ್ವ ವಿಷಯಗಳಲ್ಲೂ ಇದು 
ಅನ್ಯಶಬ್ದವಾಗಿದೆ. 


ಜೈ.ನ್ಯಾ.ಎಿ. ೭.೩.೩ರಲ್ಲಿ ಸರ್ವಪೃಷ್ಠಾತಿದೇಶವು ಚಿಂತಿಸಲ್ಪಟ್ಟಿದೆ ರಥನ್ತರ ಅಥವಾ 
ಬೃಹತಾ ಅಥವಾ ಸಮುಚ್ಚಯವಾದದ್ದೇ ಅಥವಾ "ಷಾಡಹಿಕಾನಿ ಷಟ್‌' ಆಗಿದೆಯೇ? ಅಲ್ಲಿ 
ಮಹೇನ್ಹಾದಿ ಚತುಷ್ಪಯದಲ್ಲಿ ಅತಿದೇಶ್ಯಾದಿಗಳಾಗಿವೆಯೇ? ಎಂದರೆ ಪೃಷ್ಠ ಶಬ್ದದ 
ಚೋದಕಾದಿಗಳು ಇಲ್ಲಿ ಉಂಟಾಗಿವೆ. ಸಮುಚ್ಚಯ ಅಥವಾ ವಿಧಿಯಿಂದ ಬಹು ಅಪೇಕ್ಷೆ 


ಯಿಂದಾಗಿ ಸರ್ವತ್ಹವಾಗಿದೆ. ಆದುದರಿಂದ ಎರಡರೊಳಗೆ ಷಣ್ಣಾಂ ಪೃಷ್ಠಾನಾಂ 
ಅತಿದೇಶವಿಲ್ಲ. 


ಎಶ್ವಜಿತ್‌ ಸರ್ವಪೃಷ್ಠವಾಗುತ್ತದೆ. ಇಹೈವ ಸ್ಪರ್ಶನಾತ್‌ ವಿಗ್ರಹದಿಂದಲೂ ಈ 
ಅಭಿಪ್ರಾಯವೇ ಬರುತ್ತದೆ. ಆದರೆ ತಾಂ.ಮ.ಬ್ರಾ ದ ಪಾಠದಲ್ಲಿಲ್ಲ. ಆದರೆ ಜೈ.ನ್ಯಾ.ಮಾ. 
೬.೬.೫ರಲ್ಲಿನ ಪೃಷ್ಠ ಶಬ್ದದಿಂದ ಪೃಷ್ಠ ದೇಶ ಲಭ್ಯವಾದರೆ ಎಂಬುದು ಯುಕ್ತಿಗೆ 


೨೬೯ 

ವಿರುದ್ದವಾಗಿರುವುದು ತಾಂ.ಮ.ಬ್ರಾ. ೬.೩ ದಿಂದ ತಿಳಿಯುತ್ತದೆ. ಆದರೆ ಅಲ್ಲಿ ಈ 
ಪಾಠವಿಲ್ಲ. ಅಲ್ಲಿ ಸರ್ವಪೃಷ್ಠಶಬ್ದದ ಅನುವಾದವಾಗಿದೆ. ಅಂದರೆ ಜ್ಯೋತಿಷ್ಟೋಮದಲ್ಲಿ 
ಮಾಧ್ಯನ್ನಿನ ಪವಮಾನಾನನ್ರರಭಾವೀನಿ ಮಹೇನ್ಹಾದಿ ನಾಲ್ಕು ಸ್ತೋತ್ರಗಳಿವೆ - ಅಭಿತ್ವಾ 
ಶೂರನೋನುಮಃ ೬೮೦,೬೮೧. ಕಯಾನಶ್ಚಿತ್ರ ಆಭುವತ್‌ - ೬೮೨-೬೮೪. ತಂ ವೋ 
ದಸ್ಮಮೃತೀಷಹಮ್‌ ೬೮೫-೬೮೬. ತರೋಭಿರ್ವೋವಿದದ್ವ ಸುಮ್‌ ೬೮೭-೬೮೮. ಈ 
ನಾಲ್ಕು ಸೂಕ್ತಗಳಲ್ಲಿನ ಆ ಸ್ತೋತ್ರಗಳಲ್ಲಿ ಸಪ್ತದಶ ಸ್ತೋಮತ್ವವನ್ನು ಪಡೆದು ಗಾನ 
ಮಾಡಲಾಗುತ್ತದೆ. ಒಂದೇ ಸೂಕ್ತದಲ್ಲಿರುವ ಮೂರು ಯಚೆಗಳ ಬ್ರಾಹ್ಮಣೋಕ್ತ ಎಧಾನ 
ದಿಂದ ಸಪ್ತದಶಧಾಭ್ಯಾಸಗಳೊಂದಿಗೆ ಸಪ್ತದಶ ಸೋಮವಾಗುತ್ತದೆ. ಇಂತಹ ಸ್ತ್ರೋತ್ರ 
ಗಳಲ್ಲಿ "ಸಪ್ತದಶಾನಿ ಪೃಷ್ಠಾನಿ' ಎಂದು ಪೃಷ್ಠ ಶಬ್ದವು ಕೇಳಿಬರುತ್ತದೆ. 


ಆ ಪೃಷ್ಠಗಳು ಹೀಗೆ ವಿಶ್ವಜಿತಿಯಲ್ಲಿ ಚೋದಕ ಆಜ್ಞೆ/ ಪ್ರೇರಣೆ ಆದ ಪಕ್ಷದಲ್ಲಿ 
ಸರ್ವಪೃಷ್ಠ ಶಬ್ದದಿಂದ ಏನೂ ಉದಯವಾಗುವುದಿಲ್ಲ ಎಂಬುದೊಂದು ಪಕ್ಷ ರಥನ್ತರ ಪೃಷ್ಠ 
ಬೃಹತ್ಮೃಷ್ಠಗಳನ್ನು ಜ್ಯೋತಿಷ್ಟೋಮದಲ್ಲಿ ವಿಕಲ್ಪಿತವಾಗಿರುವಂತೆ ಇಲ್ಲಿಯೂ ಆಜ್ಞ 
ಪ್ರೇರಣೆಯಿಂದಾದವುಗಳೂ ವಿಕಲ್ಪವೆನ್ನುವುದಾದರೆ ಸರ್ವಶಬ್ದದಿಂದ ಸಮುಚ್ಚಯವು 
ವಿಧಿಸಲ್ಪಡುವುದರಿಂದ ಅನುವಾದಮಾಡಿಕೊಂಡದ್ದು ವ್ಯರ್ಥವಾಗುವುದಿಲ್ಲವೆಂಬುದು 
ಎರಡನೆಯ ಪಕ್ಷ ಸರ್ವತ್ವದಲ್ಲಿ ಹೆಚ್ಚಿನವು ಮುಖ್ಯವಾಗುವುವೇ ವಿನಃ ಬರೀ ಎರಡಲ್ಲ. 
ಆದುದರಿಂದ ಈ ಸರ್ವಪೃಷ್ಠ ಶಬ್ದದಿಂದ ಆರು ಸಂಖ್ಯಕವಾದ ಪೃಷ್ಠಗಳನ್ನೇ ಅತಿದೇಶ 
ಮಾಡಿಕೊಳ್ಳುವುದು ಕರ್ತವ್ಯವೆಂದೆಣಿಸಿದರೆ ಷಡಹದಲ್ಲಿ ಪ್ರತಿದಿನವೂ ಒಂದೊಂದು 

ಪೃಷ್ಠವು ವಿಹಿತವಾಗಿರುತ್ತದೆ. ಈ ಆರು ಪೃಷ್ಠಗಳು ರಥನ್ನರ ಬೃಹದ್ದೈರೂಪ ವೈರಾಜ ಶಾಕ್ವರ 


ರೈವತ ಎಂಬ ಊಹೃಗಾನಾದ ಸ ಸಾಮಗಳಿಂದ EES 


ವಿಶ್ವಜಿತ್‌ ಏಕಾಹದ ಕಾರಣದಿಂದ ಜ್ಯೋತಿಷ್ಟೋಮ ವಿಕೃತ್ವ ಉಂಟಾಗುತ್ತದೆ 
ಯೇವಿನಾ ಷಡಹದ ವಿಕೃತತ್ವದಿಂದಾಗುವುದಿಲ್ಲ ಆದರೂ ಸರ್ವಪ್ಪ ಷ್ಟೋಕ್ತಿ ಬಲದಿಂದ ಆ 
ಷಟ್‌ಪೃಷ್ಠಗಳ ಅತಿದೇಶವ ಕರ್ತವ್ಯವೇ ಆಗಿರುತವೆ. ಜೈ. ನ್ಯಾ.ವಿ. ೭.೩.೧೦ರಲ್ಲಿ ಸ್ವರಸಾ ಸಾಮ 
ಎಕಾರದ ಚಿಂತನೆ ಇದೆ. ಗವಾಮಯದಲ್ಲಿ ಎರಡು ಮಾಸ ಷಟ್ಯಗಳ ಮಧ್ಯೆ ತಾಂ. ಮ. ಬ್ರಾ. 
೪.೧.೧,೨, ೧೮೦ ದಿನಗಳ ನಂತರ ವಿಷುವನ್ನಾಮಕ - ತಾಂ.ಮ.ಬ್ರಾ.೪.೬.೦. - ಪ್ರಧಾನ 
ಭೂತವಾದ ಒಂದು ಹವಿರ್ಯಜ್ಞವಿದೆ. ಅದಕ್ಕೆ ದಿವಾಕೀರ್ತಮ್‌ ಎಂದು ಹೆಸರು. ಗವಾ 
ಮಯವು ದಶಮಾಸ ಸ ಸಾಧ್ಯವಾದುದು ಮತ್ತು ದ್ವಾದಶಮಾಸ ಸಾಧ್ಯವಾದುದು ಎಂದು 
ಎರಡು ಬಗೆಯಾಗಿದೆ. ಆದುದರಿಂದ ಪ್ರಾಚೀನ ತ್ರಯವೆನಿಸಿದ ಸ್ವರ ಸಾಮ ನಾಮಕಗಳು 


೨೭೦ 

ಅಹರ್ವಿಶೇಷಗಳಾಗಿದ್ದು ನಂತರವೂ "ತ್ರಯಃ ಸ್ವರಃಸಮಾನಃ' ಎಂಬ ಅಭಿಪ್ರಾಯದಿಂದಲೇ, 
ಯಜ್ಞೇಯ ಪಾತ್ರ ವಿಶೇಷವಾದ "ಗ್ರಹೆ ಹಾಗೂ ಸಾತತ್ಯ ಸಪ್ತದಶ ಸ್ತೋಮಾದಿಗಳು 
ಧರ್ಮವಿಹಿತವಾಗಿದೆಯೆಂದು ತಾಂ.ಮ. ಬ್ರಾ. ೪.೩ನೆಯ ಖಂಡ ತಿಳಿಸುತ್ತದೆ. ಇದನ್ನೇ 
ಜೈ. ನ್ಯಾ. ಮಾ. ೭.೮ನೆಯ ಅಧ್ಯಾಯಗಳಲ್ಲಿ - ಪ್ರಕೃತಿ ಯಾಗೇ ಪ್ರಕೃತೇರತಿದೇಶೋ ವಿಕೃತಿಃ । 
ಯತ್ರ ವಿಶೇಷರೂಪಮೇವ ಕರ್ತವ್ಯಂ ಶ್ರುತ್ಯೋಪದಿಶ್ಯತೇ ಇತರತ್‌ ಸರ್ವಂ ಕರ್ಮಾನ್ನರಾ 
ದತಿದಿಶ್ಯತೇ ಸಾ ವಿಕೃತಿಃ । ನ ಚಾತಿದೇಶ: ಪ್ರತ್ಯಕ್ಷ ಶ್ರುತಿವಚನಾದ್‌ ಸಾಮ್ಯಾದ್ವಾ ಲಿಂಗಾದ್‌ ವಾ 
ಅವಗನ್ನವ್ಯಃ - ಎಂದು ಅತಿದೇಶ ವಿಶೇಷಾತಿದೇಶದ ಬಗೆಗೆ "ಬಹುವಿಧವಾಗಿ 
ಚರ್ಚಿಸಲಾಗಿದೆ. 


ಪೃಷ್ಠ: ಷಡಹೋ ದೌ ಸ್ಪರ ಸಾಮಾನೀ ಎಂದೂ ತಾವೇತಾವಹರ್ಮಿಶೇಷ್‌ 
ಪೂರ್ಮೋಕ್ತಾನಾಂ ಸ್ವರಸಾಮ್ನಾಂ ನ ವಿಕಾರಃ ಎಂದೂ ತಿಳಿಸಿ ಉದಾಹರಣೆಗಾಗಿ ವೈಷ್ಣವ 
ಸಮಾನತ್ವಾತ್‌ - ವೃಷ್ಣವಾದ್ಯಮ್‌ ವೈಷ್ಣವೋತರಮ್‌ ಎಂಬ ಈ ಊಹ ೭೭೮,೭೭೯ 
ಸಾಮಗಳನ್ನು ಜೈ.ನ್ಯಾ.ಎಿ.೮.೯ನೆಯ ಅಧಿಕರಣದಲ್ಲಿ ವಿಚಾರ ಮಾಡಿದ್ದಾರೆ. ವೈಷ್ಣವ ಶಬ್ದ 
ಸಾಮಾನ್ಯದಿಂದಾಗಿ ವೃಷ್ಣವಶಬ್ದ ದೇವತಾ ರೂಪ ಗುಣಗಳ ಮುಖ್ಯ ವೃತ್ತಿಯ ಲಕ್ಷಣದಿಂದ 
ಆಯಾ ಧರ್ಮಗಳನ್ನು ಅತಿದೇಶ ಇನ್ನೊಂದರಲ್ಲಿ ಆರೋಪ ಮಾಡುವಂತೆಯೇ ಸಾಮ 
ವಿಶೇಷ ರೂಪ ಗುಣವಿಧಾಯಕವಾದ "ಸ್ವರ ಸಾಮ' ವೆಂಬ ಶಬ್ದವಿದೆ. ಈ ಪ್ರಸಂಗದಲ್ಲಿ 
"ಅನನ್ಯ ಲಿಂಗ' ಗಳನ್ನನುಸರಿಸಿ ಸ್ವರಸಾಮಗಳಲ್ಲಿ ವಿಕಾರಗಳು ಉಂಟಾಗುತ್ತವೆ. ಹಾಗೆಯೇ 
ಷಡಹಾೌಸ್ತರ ಸಾಮಗಳರಡರಲ್ಲೂ ಇದೆ. ಅಷಾ ಶಹದಲ್ಲಿ ಇದನ್ನು ತಿಳಿಸಿದಂತೆಯೇ ಆ ಆರು 
ಅಹಸ್ಸುಗಳಲ್ಲೂ ಕ್ರಮೇಣ ತ್ರಿವೃತ್‌ ಪಂಚದಶ ಸ ಪ್ರದಶ ಏಕವಿಂಶ, ತ್ರಿಣವ, ತ್ರಯಸ್ತಿಂಶ - 
ಹೀಗೆ ಸೋಮ ಷಟ್ಟಗಳು ವಿಧ್ಯುಕ್ತವಾಗಿ ಪ್ರಾಪ್ತವಾಗುತ್ತವೆ. ಹೀಗಿರುವಾಗ ಮೂರು, ಆರು 
ದಿವಸಗಳ ಕಾಲ ನೆರವೇರಿಸಬೇಕಾದ ಸಪ್ತದಶ ತ್ರಯಸ್ತಿಂಶಗಳ ವ್ಯತ್ಯಾಸವನ್ನು ವಿಧಿಸಿ 
ಸಪ್ತಮ, ಅಷ್ಟಮ ಅಹ್ನಗಳಲ್ಲಿ ಸಪ್ತದಶ ಸ್ತೋಮವನ್ನು ಸಿದ್ದಮಾಡಿ "ತ್ರಿಷು ಚರಮೇಷು 
ಅಹಸ್ಸುಗಳಲ್ಲಿ ಸಪ್ತದಶಸ್ತೋಮವನ್ನು ನಿರಂತರವಾದ ಅರ್ಥವಾದದಿಂದ ಅನುವಾದ 
ಮಾಡಿ ಕೊಳ್ಳಲಾಗುತ್ತದೆ. 


ಮೂರನೆಯದಾದ ಸಪ್ತದಶಮಹಸ್ಸು ತ್ರಯಸ್ತಿಂಶ ಸ್ಥಾನವನ್ನು ಆವರಿಸಿಕೊಳ್ಳುತ್ತ 
ದೆಂಬುದು ವ್ಯತ್ಯಾಸ ವಿಧಿಯಾಗಿರುತ್ತದೆ. ಮೂರೂ ಸಪ್ತದಶಗಳಿಂದ ಸಂಪಾ ಪಾದಿತವಾಗುತ್ತ 
ದೆಂಬುದು ಅರ್ಥವಾದವು - ತಥಾಹಿ ಶಬ್ದದಿಂದ ಈವರೆಗಿನ ವಿಷಯಗಳನ್ನು 
ತಾಂ.ಮ. ಬ್ರಾ. ಗವಾಮಯನ ಸತ್ರ ಪ್ರಕರಣಗಳ ಸಮಾಲೋಚನೆಯಿಂದ ತಿಳಿಯಲಾಗಿಲ್ಲ 
- ಅಲ್ಲಿ ಆದಿ ಅನಿಮ ಅಹ್ನಗಳಲ್ಲಿ ಸಪ್ತದಶಸ್ತೋಮವನ್ನು ಸ್ವರಸಾಮ ಶಬ್ದಗಳಿಂದ 


೨೭೧ 

ಅತಿದೇಶ/ ಅದರ ಧರ್ಮಗಳಿಂದ ಆರೋಪಮಾಡಿದರೆ ನೈರನ್ನರ್ಯವು ಲಭಿಸುತ್ತದೆ. 
ಅತಿದೇಶಮಾಡಿರದಿದ್ದರೆ ಇಲ್ಲ. ಆದುದರಿಂದ ವೈಷ್ಣವ ನ್ಯಾಯದಿಂದ ಗುಣವಿಧಿಸಿದರೂ 
ಧರ್ಮದಲ್ಲಿ ಅತಿದೇಶವಿರುತ್ತದೆ. ಜೈ.ನ್ಯಾ.ವಿ. ೧೦.೪.೯ ಚರ್ಚಿ ಸಿರುವಂತೆ ಹಾಗೂ 
ತಾಂ.ಮ. ಬ್ರಾ. ೫.೪.೧೦ರಲ್ಲಿ ಸ್ಪಷ್ಟಮಾಡಿರುವಂತೆ ಅಲ್ಲಿ ಗಾನ ಮಾಡಬೇಕಾದ ಗ್ರಾ.೭೭೨ 
-೭೭೫ ಸಾಮಗಳಿಗೆ ಶ್ಲೋಕಾನುಶ್ಲೋಕವೆಂಬ ಸಂಜ್ಞೆ ಇದ್ದು ಮಹಾವ್ರತದಲ್ಲಿ ಹಎರ್ದಾನಕ್ಕೆ 
ಮುಂಚೆ ಶ್ಲೋಕನಾಮಕ ಸಾಮಗಾನದಿಂದಲೂ ನಂತರ ಅನುಶ್ಲೋಕ ನಾಮಕ ಸಾಮಗಾನ 
ದಿಂದಲೂ ಸದಸ್ಸಿನವರು ಸುತಿಸುತಾರೆ ಎಂದು ತಿಳಿದುಬರುತ್ತದೆ. ಇಲ್ಲಿ ಆದಿ ಪದದಿಂದ 
ಯಾಮಾದಿಗಳಿಂದು ಸೂಚಿತ ವಾಗಿರುವ ಯಾಮಮ್‌ ಅರ.೧೪೪, ಆಯುಃ ಅರ.೧೨೪, 
ಯಶ್ಯ. ಅರ. ೨೨೮, ಈ ಸಾಮಗಳನ್ನೂ ಪ್ರಕೃತಿಯಾಗದಲ್ಲಿನ ಆಜ್ಯ ಪೃಷ್ಠಾದಿ ಸ್ತೋತ್ರ 
ಗತವಾದ ರಥನ್ನರ ವಾಮದೇವ್ಯ ಆದಿ ಸಾಮಗಳನ್ನೂ ಗ್ರಹಿಸಬಹುದಾಗಿದೆ. 


ಈ ವಿಚಾರವನ್ನು ಪ್ರಕೃತಿಯಾಗದಲ್ಲಿ ಗುರುತಿಸಬಹುದಾಗಿದೆ. ಯತ್ರ ಕರ್ತವ್ಯಂ 
ಸರ್ವಂ ಪ್ರಕರ್ಷೇಣ ಕರ್ಮಾನರ ನೈರಪೇಕ್ಷೇಣ ಉಪದಿಶೃತೇ ಸಾ ಪ್ರಕೃತಿಃ ತತ್ರ ಚಾಸ್ತಿ 
ಮೂಲಾವಾನ್ತರ ಭೇದಾತ್‌ ವೈವಿಧ್ಯಮ್‌ । ಸರ್ವಾತ್ಮನಾ ಕರ್ಮಾನ್ರರ ನಿರಪೇಕ್ಷಾ ಮೂಲ 
ಪ್ರಕೃತಿಃ | ಕತಿಪಯೇಷ್ಟಂಗೇಷು ಕರ್ಮಾನರಂ ಚಾಪೇಕ್ಷತೇ ! ಸ್ವಯಂ ಚ ಕಶ್ಚಿತ್‌ ಕರ್ಮಭಿಃ 
ಅಪೇಕ್ಷಣೀಯೋ ಭವತಿ | ಸೇಯಮವಾನರ ಪ್ರಕೃತಿಃ ತತ್ರ ತಿಸ್ರೋ ಮೂಲ ಪ್ರಕೃತಯಃ ॥ ಈ 
ವಿಷಯವನ್ನು ಜೈ. ನ್ಯಾ.ವಿ.೮.೧.೩ರಲ್ಲಿ ಚರ್ಚಿಸಲಾಗಿದೆ. 


ಆಜೈಸ್ತುವತೇ ಪೃಷ್ಟೆಃ ಸ್ತುವತೇ ಎಂದು ಹೇಳುವುದು. ಸಾರವಲ್ಲದ್ದು ಹಾಗಾದರೆ 
ಸ್ತುತಿಯನ್ನು ಲೆಕ್ಕಿಸದೆ ದೇಶ ಸಾಮ ಗುಣಗಳನ್ನು ಎಧಿಸಲಾಗುತ್ತದೆಯೇ? ಅಥವಾ 
ಗುಣದ್ವಯ ವಿಶಿಷ್ಟವಾದ ಸುತಿಯೇ ಅಂದರೆ ಆದ್ಯವಾಕ್ಕದಲ್ಲಿ ಭೇದಾಪತ್ತಿ ಇರುವುದಿಲ್ಲ 
ಎರಡನೆಯ ವಾಕ್ಕದಲ್ಲಿ ಕಾರ್ಯಭೇದದಿಂದಾಗಿ ಬಾಧ್ಯಾಭಾವವಿರುವುದ ರಿಂದ 
ಸಮುಚ್ಚಯವಿದೆ. 


ಕೌತ್ಸಾದಿ ಸಾಮಗಳು ಪ್ರಾಕೃತ ಯಾಗದಲ್ಲಿ ಬಾಧಿತವಾಗಿರುವುದನ್ನು ಜೈ.ನ್ಯಾ.ವಿ. 
೧೦.೪.೧೦ರಲ್ಲಿ ವಿಚಾರಿಸಿ ಆದಿ ಅಂತ್ಯದಲ್ಲಿ ಸ್ತುತಿಯ ಅಭಾವದ ಎರಡು ಪ್ರಕರಣಗಳಲ್ಲೂ 
ಸಮುಚ್ಚಯವು ಪ್ರಾಕೃತದಿಂದ ಬಾಧಿತವಾಗಿರುವುದನ್ನು ತೋರಿಸಿದೆ. ತಾಂ.ಮ. ಬ್ರಾ. 
೧೩೯ರಲ್ಲಿ ಅವುಗಳ ಸ್ವರೂಪವನ್ನು ಗೇಯಗಾನದ ೧೦೬೨-೧೦೬೪ ಸಂದರ್ಭದಲ್ಲಿ ವಿಕೃತಿ 
ವಿಶೇಷವೆಂದು ಕೌತ್ತಂ ಭವತಿ ಕಾಣ್ವಂ ಭವತಿ ಎಂದಿದ್ದಾರೆ. ಈ ಕೌತ್ತಾದಿ ಹೆಸರಿನ 
ಸಾಮಗಳು ಪ್ರಾಕೃತ ಯಾಗದಲ್ಲಿ ಸಮುಚ್ಚಯಗೊಂಡಿದ್ದು "ಸ್ತುತಿ ಚಿಹ್ನೆಯ ಅಭಾವದಿಂದ 


೨೭೨ 

ಕಾರ್ಯದ ಏಕತೆಯ ಅಭಾವವಾಗಿದೆ ಎಂಬುದು ಸರಿಯಲ್ಲ ಪ್ರಕರಣದ ಸಂದರ್ಭದಲ್ಲಿ 
"ಕ್ರತುವಿನ' ಅಂಗಿತ್ವದಿಂದ ಯಗಾಕ್ಷರ ಅಭಿವ್ಯಕ್ತಿ ಲಕ್ಷಣವಾದ ಆ"ಹಪ್ರಾಕೃತ' ಎಂಬ 
ಚಿಹ್ನೆಯಕಾರಣ ಕಾರ್ಯೆಕ್ಕವಾಗಿರುವುದರಿಂದ ಬಾಧಕವಾಗಿದೆ. 

ಜೈ.ನ್ಯಾ.ಎ.೧೦.೪.೧೧ರಲ್ಲಿ ಪ್ರಕೃತವಾದ ಬಾಧಕತ್ವವನ್ನು ಹೀಗೆ ತಿಳಿಸಿದ್ದಾರೆ. ಅದು 
ಸರ್ವಬಾಧಕತ್ವವನ್ನು ತಿಳಿಸುವ ಒಂದೇ ಉಕ್ತಿಯೇ ಅಥವಾ ವಿಶೇಷವಲ್ಲ. ದುದಕ್ಕೆ ಅನ್ವಯ 
ವಾಗುವ ಒಂದು ಉಕ್ತಿ ವಿಶೇಷವೇ? ಅದು ಪೂರ್ವೋಕ್ತವಾದ ಕೌತ್ಪಾದಿ ಸಾಮವಿಷಯ 
ಕ್ಯಾಯಿತು. ಹಾಗಾದರೆ ಅಲ್ಲಿ ಕೌತ್ಸಂ ಸಾಮವು ಪ್ರಾಕೃತಯಾಗದಲ್ಲಿ ಹಿಂತಿರುಗಿಸುವ 
ಅಥವಾ ತಡೆದು ನಿಲ್ಲಿಸುವಂತಹುದೇನು? ಕಾಣ್ವರೂ ಸಹ ಅದು ಸರ್ವವನ್ನೂ ಹಿಂತಿರುಗಿ 
ಸುವ/ ತಡೆದು ನಿಲ್ಲಿಸುವ ಏಕೈಕ ಸಾಮವೆನ್ನುತ್ತಾರೆ. ಪ್ರಶ್ನೆಯು ಏಕವಚನಾನವಾಗಿದ್ದು 
ನಿರ್ದಿಷ್ಟವಾದ ಒಂದನ್ನೇ ನಿವರ್ತಕವೆಂದೂ ದ್ವಿವಚನಾನ್ತ ವಾಗಿದ್ದರೆ ಎರಡೂ ನಿವರ್ತಕ 
ವೆಂದೂ ಬಹುವಚನಾನವಾಗಿದ್ದರೆ ಅನೇಕವು ನಿವರ್ತಕ ಗಳೆಂದೂ ಖಚಿತ ಪಡಿಸಬಹು 
ದಾಗಿತ್ತು. ಇಂತಹ ನಿಯಮದ ಅಭಾವದಿಂದ ಮೊದಲ ಪಕ್ಷ ಪ್ರಾಧಾನ್ಯವಾಗಿ ಏಕವಚನ 
ರೂಪಾದಿಗಳು ಶ್ರುತಿ ನಿಯಾಮಕವಾದುದರಿಂದ ಅನ್ರಪಕ್ಷವು ಅಂಗೀಕಾರಾರ್ಹವಾಗಿರು 
ತ್ತದೆ. ಹೀಗೆಯೇ ಕೌತ್ಸಂ ಭವತಿ - ಕೌತ್ಸಸ್ವ ರೂಪವು ಊಹ ಸಾ.೩೦ರಲ್ಲೂ ಕಾಣ್ವಸ್ವರೂ 
ಪವು ಊಹ.೨೦ರಲ್ಲೂ ತಿಳಿಯುತ್ತದೆ. ವಸಿಷ್ಠಸ್ಥ ಜನಿತ್ರೇ ....ಭವತಃ ತಾಂ.ಮ. ಬ್ರಾ. 


೧೯.೩.೮, ಕೌೌಂಚಂ ಭವನಿ - ತಾಂ.ಮ. ಬ್ರಾ. pied ಇತ್ಯಾದಿ ಹಿಂಜರಿಕೆಯ ಉಕ್ತಿ 
ಪ್ರತ್ಯಾಸತ್ಯಗಳಲ್ಲಿರುವ ಬಹು ವಚನಗಳು ಆ ಸಂಖ್ಯಾವತ್ವವನ್ನೂ ಪ್ರತ್ಯಾಸತ್ಯವನ್ನೂ 
ತಿಳಿಸುತ್ತವೆ. ಹೀಗಿರುವಲ್ಲಿ ಅಬಾಧಿತ ಸಾಮ ವಿಷಯವೂ ಮುನ್ನಡೆಗಾಗಿಯೇ 
ಅನುಗೃಹಿತವಾಗುತ್ತದೆ. ಸ್ವಲ್ಪ ಬಾಧಿತವಾದರೂ ಎಲ್ಲಕ್ಕೂ ತಡೆಯನ್ನೊಡ್ಡುತ್ತದೆಯಾದುದ 
ರಿಂದ ಎಲ್ಲಕ್ಕೂ ಬಾಧಕವಾಗುವುದಿಲ್ಲ. 


ಜೈ.ನ್ಯಾ.ವಿ.೧೦.೪.೧೨ರಲ್ಲಿ ಸೋಮದ ವೃಧ್ಯ ವೃಧ್ವಗಳ ನಡುವಿನದು ಪ್ರಾಕೃತ 
ಬಾಧಿತವೆಂಬುದನ್ನು ತಿಳಿಸುತ್ತಿದ್ದಾರೆ. ವೃದ್ಧಿಸ್ತೋಮಕಗಳ ಹಾಗೂ ಪ್ರವೃದ್ಧಸ್ತೋಮಕಗಳ 
ವಿಕೃತಿರೂಪವಾದ ಕ್ರತುಗಳಿವೆ. ಸಾಮಾನ್ಯುಪದಿಷ್ಟವಾದ ಆ ಎರಡೂ ಪ್ರಕರಣಗಳಲ್ಲಿ 
ಅತಿದಿಷ್ಟವಾದ ಸಾಮಗಾನಗಳಿರುವುದಿಲ್ಲವಾದರೆ "ಅನ್ಯಥಾ ಸಾಮೋತ್ಪತ್ತಿ' ವಿಷಯ ವ್ಯರ್ಥ 
ವಾಗುತ್ತದಂಬುದು ಪೂರ್ವಪಕ್ಷ ಸ್ಪಷ್ಟವಾಗಿರುವ ಅರ್ಥವೇ ಸಿದ್ದಾನ್ವ. ಜೈ.ನ್ಯಾ.ಮಾ. 
೧೦.೪.೧೩ರಲ್ಲಿ ಪ್ರಕ್ಷೇಪವಲ್ಲದ್ದನ್ನು ಸೇರಿಸುವ ಛನೋ ವಿಶೇಷಗಳನ್ನು ತಿಳಿಸುತ್ತಿದ್ದಾರೆ 
೧೧ ೧ ಎ್ಮ್‌ p [a ಲ್ಕ ಮ ೦0 

ಮೊದಲಿಗೆ ಅನ್ಯತ್ರ ಪ್ರಾಪ್ತವಾದ ನಿಯಮವನ್ನು ಅಪೂರ್ವ ವಿಧಿಯೆಂದು ಗಣಿಸಲಾಗಿದೆ. 


೨೭೩ 
ಅವೃದ್ದ ಸ್ತೋಮಕಗಳ ಪ್ರಾಕೃತ ಕ್ರತುವಿನಲ್ಲಿ ಒಂದರ ಧರ್ಮವನ್ನು ಇನ್ನೊಂದರಲ್ಲಿ 
ಆರೋಪಿಸುವುದೆಂಬ ಅತಿದಿಷ್ಠವಾದ ಸಾಮವು ಬಹಿಷ್ಟತವಾಗಿರುತ್ತದೆ. 


ಪ್ರತ್ಯಕ್ಷವಾಗಿ ಉಪದೇಶಿಸಿರುವುದು ಪ್ರಕ್ಷೇಪವಾಗಿಲ್ಲವಾದುದರಿಂದ ಆವಾಪ 
ಮಾಡಿರುವುದನ್ನೂ ವೃದ್ಧಸ್ಲೋಮಕದಲ್ಲಿ ಸೇರಿಸಿರುವುದನ್ನೂ ಹಿಂದಿನ ಅಧಿಕರಣದಲ್ಲಿ 
ತಿಳಿಸಿದೆ. ಯಾವುದಕ್ಕೋ ಸೇರಿಸಬಹುದೆಂದು ಹೇಳಿರುವುದನ್ನು ಇನ್ನಾವುದೋ ಸ್ತೋತ್ರ 
ದಲ್ಲಿ ಯಾವುದೋ ಯಕ್ಕನ್ನು ಸೇರಿಸುವುದಕ್ಕೆ ನಿಯಮವಿಲ್ಲದಿರುವುದರಿಂದ ಹೇಗೆ ಸಾಧ್ಯ 
ವೆಂಬ ಪೂರ್ವಪಕ್ಷ ಸರಿಯಲ್ಲ "ಏವ' ಶಬ್ದದ ಪ್ರಯೋಗದಿಂದ ಪ್ರಕೃತವಾದ ಪವಮಾನ 
ವ್ಯತಿರಿಕ್ತವಾದ ಆಜ್ಯಾದಿ ಸ್ತೋತ್ರಗಳಲ್ಲಿ ಗಾಯತ್ರೀ ಬೃಹತೀ ಆನುಷ್ಟುಪ್‌ ವ್ಯತಿರಿಕ್ತ ವಾದ 
ಯಚೆಗಳಲ್ಲಿ ಆವಾಪ ಉದ್ದಾಪ, ಅಂದರೆ ಪುರಸ್ಕರಿಸುವ ತಿರಸ್ಕರಿಸುವುಗಳೆರಡರಲ್ಲಿ ಪರಿ 
ಸಂಖ್ಯಾತತ್ವವು, ಅಂದರೆ ಒಂದನ್ನು ಮಾತ್ರ ಗ್ರಹಿಸುವಿಕೆ ಮಾನ್ಯವಾಗಿರುತ್ತದೆ. "ಏವ' 
ಕಾರದಿಂದ ಗಾಯತ್ರೀ ಬೃಹತೀ ಅನುಷ್ಟುಪ್‌ ಈ ಮೂರೂ ಒಂದರಲ್ಲೇ ಸೇರಿಕೊಂಡು 
ಮಿಶ್ರವಾಗಿರುವಲ್ಲಿ ಒಂದನ್ನು ಬಹಿಷ್ಕರಿಸುವ ಕ್ರಿಯೆ ನಿರ್ದಿಷ್ಟ ಸಂದರ್ಭದಲ್ಲಿ ಹೇಗೆ? ಈ 
ಸಂದರ್ಭದಲ್ಲಿ ಈ ವಾಕ್ಕವಿಧಾನದಲ್ಲೇ ಇದನ್ನು ತೋರಿಸಬಹುದು. ಅನನ್ಯ ಶೇಷತ್ವ 
ಎರುವುದರಿಂದ ಇದೇನೂ ಅರ್ಥವಾದವಲ್ಲ ಅಪೂರ್ವ ಅರ್ಥವನ್ನು ಒಳಗೊಂಡಿರುವುದ 
ರಿಂದ ಅನುವಾದವೂ ಅಲ್ಲ ಆದುದರಿಂದ ಪವಮಾನದಲ್ಲೇ ಗಾಯತ್ವ್ಯಾದಿಗಳಲ್ಲ 
ಪುರಸ್ಕಾರವಾಗಲೀ ತಿರಸ್ಕಾರವಾಗಲೀ ನಡೆಯ ಬೇಕು. ಜೈ.ನ್ಯಾ.ವಿ. ೧.೪.೨೪ರಂತೆ ಕಣ್ವ 
ರಥನ್ನರಗಳು ಸ್ವಯೋನಿಯಲ್ಲೇ ಇವೆ. ಬೃಹದ್ರಥನ್ನರಗಳೂ ಸ್ವಯೋನಿಯಲ್ಲಿವೆ. 


ರಥನ್ನರದ್ದು ಸ್ವಯೋನಿಯೇ ಅಥವಾ ಮುಂದಿನದೆ? ಚೋದಕದ/ ವಿಧಿಯ 
ಎಶೇಷವೇನನ್ನೂ ಹೇಳಿಲ್ಲವಾದುದರಿಂದಲೂ ಸಾಮ್ಯದಿಂದಲೂ ಎರಡನೆಯದೇ ಯೋನಿ 
ಯಾಗಿದೆ. ಅಂಗವಾಗಿಲ್ಲವಾಗಿ ಸ್ವಯೋನಿಯಲ್ಲಿ ಪಠಿತವಾಗಿರುವುದರಿಂದ ಒಂದರ ಧರ್ಮ 
ವನ್ನು ಇನ್ನೊಂದರಲ್ಲಿ ಹೇಳುವ ಅತಿದೇಶವೂ ಇಲ್ಲ ವೈಶ್ಯಸ್ತೋಮ ದಲ್ಲೂ ಪೃಷ್ಠಸ್ತೋತ್ರ 
ದಲ್ಲೂ ಸಾಮವಿಶೇಷವು ವಿಹಿತವಾದದ್ದು. 
ಬಾ. ೧೮.೯, ಊಹ ೧೨೪ರಂತೆ ಪ್ರಕೃತಿಯಾಗದ ಪೃಷ್ಠಸ್ತೋತ್ರದಲ್ಲಿ 
ಬೃಹದ್ರಥನ್ನರ ಸಾಮವನ್ನು 'ತ್ವಾಮಿದ್ದಿಹವಾಮಹೇ' ಯ.೮೦೯ರಲ್ಲಿಯೂ ಅಭಿತ್ವಾಶೂರ 
ನೋ ೬೮೦ರಲ್ಲಿಯೂ ರಥನ್ತರಸಾಮವನ್ನೂ ಪುನಾನಃ ಸೋಮ ೬೭೫ರಲ್ಲಿಯೂ ಕಣ್ವ 
ರಥನ್ನರವನ್ನು ಕಲ್ಪಿಸಲಾಗಿದೆ. ಹೀಗಿರುವಲ್ಲಿ ಬೃಹದ್ರಥನ್ನರದ ಅನ್ಯಯೋನಿಯಲ್ಲಿ ಕಣ್ವ 


ತಾಂ.ಮ.ಬಾ 


೨೭೪ 

ರಥನರದ ಗಾನ ಹೇಗಾಗುತ್ತದೆ? "ಚೋದಕ' ದಿಂದ ಲಭಿಸಬೇಕಾದ ಎತ್ಕ್ಶೀಷ ನಿಯಮ 
ವಾವುದೂ ಇಲ್ಲವಲ್ಲ? ರಥನ್ತರ ಯೋನಿಯಲ್ಲಿ ಗಾನ ಹೇಗೆ ಸಾಧ್ಯ?) ಪ್ರಕೃತಿ ವತ್‌ ವಿಕೃತಿಃ 
ಕರ್ತವ್ಯೇತಿ' ಎಂದಿರುವಂತೆ "ರಥನ್ನ್ತರ' ಸಾಮದ ಧರ್ಮ ಅತಿದೇಶಾರ್ಥದ ನಿಯಮ 
ವಾಗಿರುವುದರಿಂದ ಸಾಧ್ಯ ಎಂಬ ಉತ್ತರವಾದರೆ ಇದು ಯುಕ್ತವಲ್ಲ ಬೃಹದ್ರಥನ್ನರ 
ಸಾಮಗಳ ಅಂಗತ್ಸದ ಕಾರಣ, ಇದರ ವಿಧಾನ ಆಗಬಹುದು. ಅವೆರಡ ರಲ್ಲಿ ಅನ್ಯೋನ್ಯತೆ 
ಇರುವಾಗಲಾಗಲೀ ಅಥವಾ ಇಲ್ಲದಿರುವಾಗಲೀ ಅತಿದೇಶ ಸಾಧುವಲ್ಲವಾಗಿ ಅದು 
ಸಾಧ್ಯವಲ್ಲ - ಆಯೋನಿಯಲ್ಲಿ ಯಾವಾಗಲಾದರೂ ಅತಿದೇಶ ಎದ್ದರೆ ಪ್ರಕೃತಿಯಾಗದಲ್ಲಿ 
'ಸ್ತುತಿ' ರೂಪದ ಅಂಗತ್ವ ವಿಧಾನದಿಂದ ಅದು ಸಾಧ್ಯ ಈಗ ಅವೆರಡರ ನಡುವ 
ಅಂಗತ್ವವಿಲ್ಲವಾಗಿ, ವಿಕೃತವತ್‌ ಆದೇಶವೂ ಇಲ್ಲ ಅತಿದೇಶವೂ ಇಲ್ಲ ಹೀಗಾಗಿ ಸ್ವಯೋನಿ 
ಯಲ್ಲೇ ಗಾನಮಾಡಬೇಕೆಂದು, ಸಿದ್ಧವಾದಂತಾಗಿದೆ. ಸ್ವಯೋನಿಯಾದ ಪುನಾನಃ ಸೋಮ 
ಯಚೆಯಲ್ಲಿ ಕಣ್ವರಥನ್ತರವನ್ನು ಗಾನಮಾಡ ತಕ್ಕದ್ದು. ಈ ತೃಚೆಯಿಂದ ನಿಷ್ಟುದ್ಯವಾದ 
ಕಣ್ವರಥನ್ನರ ಪೃಷ್ಟಗಾನವು ಊಹ.೧೨೪, ಗ್ರಾ.೯೪೬ ಪ್ರಸಿದ್ಧವೇ ಆಗಿದೆ. ರಹಸ್ಯ ಅಭಿತ್ವೇತಿ 
(೫, ತ್ವಾಮಿದ್ದಿಹೇತಿ ೧೬೦ ಪುನಾನಃ ಸೋಮೇತಿ ೧೫೮ ಗಾನಗಳಲ್ಲೂ ಇದು ಕಂಡು 
ಬರುವುದರಿಂದ ಅನ್ಯ ರೀತಿಯಲ್ಲಿ ಕಲ್ಪಿಸುವುದು ಶ್ರುತಿವಿರುದ್ಧವಾಗುತ್ತದೆ - ಜೈ.ನ್ಯಾ.ವಿ. 
(2೦.೪. ೨೫. 


ಕಣ್ವರಥನ್ನರವನ್ನು, ಜೈ.ನ್ಯಾ.ಮಾ ೧೦.೪.೨೫, ತನ್ನ ಹಾಗೂ ಅನಂತರದ ಖಯಚೆಗಳ 
ಯೋನಿಯಲ್ಲೂ ಗಾನಮಾಡುವುದೆಂದರೆ ಒಂದು ಸಾಮವು ತೃಚೆಯಲ್ಲಿ ಉದಯ 
ವಾಗುವುದು ಎಂದು ಶ್ರುತಿ ಇರುವುದರಿಂದ ಕಣ್ವ ರಥನರ ಸಾಮವು ಮೂರು ಖಕ್ಕು 
ಗಳನ್ನಾಶ್ರಯಿಸಿರುತ್ತದೆ. ಸ್ವಯೋನಿಯಾಗಿರುವ ಒಂದು ಯಕ್‌ ಮತ್ತು ನಂತರದ ಎರಡು 
ಯಕ್‌. ಇದೇ ಕ್ರಮ ಬೃಹದ್ರಥನ್ನರದಲ್ಲೂ ಇದೆ. ಬೃಹದುತರದೆ ಹಾಗೂ ರಥನ್ತರ 
ದುತ್ತರದ ಖಕ್‌ಗಳಲ್ಲಿ ಅತಿದೇಶದಿಂದ ಪಡೆದ ವಿಶೇಷತೆಯ ಕಾರಣ ಸ್ವೇಚ್ಛೆಯಿಂದ ಗಾನ 
ಮಾಡಬಹುದೆಂಬುದು ಪ್ರಥಮ ಪಕ್ಷ ನಾಮಸಾಮ್ಯದಿಂದ ರಥನ್ತರೋತ್ತರದಲ್ಲೇ ಗಾನ 
ಮಾಡಬೇಕೆಂಬುದು ಎರಡನೆಯ ಪಕ್ಷ ಪ್ರಕೃತ ಈ ಯಚಿಗಳಲ್ಲಿ ಸಾಕ್ಷಾತ್‌ ಅಂಗತ್ವದ 
ಅಭಾವವಿದ್ದರೂ ಸಾಮದ ಮೂಲಕ ಅಂಗತ್ವವನ್ನು ಅಂಗೀಕರಿಸಿ ಚೋದಕತ್ವವನ್ನು 
ಪಡೆಯಬಹುದೆಂಬುದು ಎರಡೂ ಪಕ್ಷಕ್ಕೆ ಅನ್ವಯ ಮಾಡಬಹುದು. ಮುಂದಿನ ಗ್ರಂಥ 


ಗಳಲ್ಲಿ ಯೋನಿಯಂತೆ ಪಠಿತವಾಗಿರುವುದರಿಂದ ಸ್ವಯೋನಿಯಲ್ಲಿ ಗಾನ ಮಾಡಬಹು 
ದೆಂಬ ಸಿದ್ಧಾಂತ ಮೂರನೆಯ ಪಕ್ಷ 


೨೭೫ 

ಪೂರ್ವಾಧಿಕರಣದಲ್ಲಿರುವುದಕ್ಕಿಂತ ವಿಶೇಷವಾಗಿರುವ ವಿಚಾರವನ್ನು ಬೃಹದಿತ್ಯಾದಿ 
ಗಳಿಂದ ತಿಳಿಸಲಾಗಿದೆ. ಬೃಹದ್ರಥನ್ಮರಗಳು ಮುಂದೆ ಸ್ವಯೋನಿಯಲ್ಲಾಗಲೀ ಅಥವಾ 
ಉತ್ತರ ಯೋನಿಯಲ್ಲಾಗಲಿ ಗಾನ ಮಾಡಲ್ಪಡಬಹುದು. ಸರ್ವಥಾ ಸ್ವಯೋನಿ ಯಕ್‌ ತ್ಯಾಗ 
ಮಾಡಿ ಗಾನಮಾಡುವುದರಲ್ಲಿ ಯುಗನರ ಪರಿಗ್ರಹವು ಸಮಾನವಾಗಿರುವುದರಿಂದ 
ಚೋದಕವು ಇಲ್ಲಿ ಸಂಪಾದಿಸಿಕೊಡುವ ಪ್ರಾಪಕವಾಗಿದೆ. ಅಕ್ಷರವಿಶಿಷ್ಟವಾದ ಸ್ವರಾದಿಗಳಿಗೆ 
ಸಾಮತ್ವವಿಲ್ಲದಿದ್ದರೂ ಸ್ವರಾದಿಗಳು ಇರುತ್ತವೆಂದು ಹಿಂದೆ ಸಿದ್ಧಾಂತ ಮಾಡಲ್ಪಟ್ಟಿದೆ. 
ಆದೂ "ಪುನಾನ' ಸೂಕದ "ದುಹಾನ' ಎಂಬ ಎರಡನೆಯ ಖಯಚಯ ತನಿಖೆ 
ಮಾಡಬೇಕಾದುದಿಲ್ಲವೆಂದರೆ ಮೂರನೆಯ ಯಚೆಯು ಕಣ್ವರಥನ್ನರ ಗಾನ ಕಾಲದಲ್ಲಿ 
ಪುನಾನ ಇತ್ಯಾದಿ  ಖಚೆಗಳನ್ನು ತ್ಯಾಜ್ಯ ಮಾಡುವುದೆಂದರೆ ಸ್ವಯೋನಿತ್ಯಾಗ 
ಯಗನ್ನರಗ್ರಹಣವೆಂಬುದು ಕೊರಳಿಗೆ ಬಿದ್ದಂತೆ ಅನಿವಾರ್ಯವಾಗಿದೆ. ನಿಶ್ಚಯವಾಗಿಯೂ 
ಮತ್ತೊಂದು ಯಚೆಯನ್ನು ಆಧಾರವಾಗಿ ಗ್ರಹಿಸುವಲ್ಲಿ ವೈಷಮ್ಯವಿಲ್ಲವೆಂಬುದಕ್ಕೆ "ಪ್ರಕೃತಿ 
ವಿಕೃತಿರಿತಿ ಚೋದಕ ಬಲಾತ್‌' ಎಂಬುದೇ ಕಾರಣವಾಗಿದೆ. ಪ್ರಕೃತಿ ಯಾಗದಲ್ಲಿ ರಥನ್ತರ 
ಬೃಹದ್‌ಗಳ ಯೋನಿಗಳಲ್ಲಿ ಇದರ ಆಧಾರವಿದೆ ಎಂಬುದು ಪೂರ್ವಪಕ್ಷಿಗಳನ್ನು ಬಾಧಿಸುವ 
ಶಂಕೆಯಾಗಿದೆ. ತೃಚ ಶಬ್ದವು ಸಮಾನ ಛಂದಸ್ಸಿನ ಏಕದೇವಾತ್ಮಕವಾದ ಮೂರು ಖಯಚಿಗಳು 
ಎಂಬುದು ತಾಂಡ್ಯಬ್ರಾಹ್ಮಣಾದಿಗ್ರಂಥಗಳಲ್ಲಿ ಪ್ರಸಿದ್ದವಾಗಿದೆ. ಆದುದರಿಂದ ತೃಚವು 
ವೇದದ ಪ್ರತ್ಯಕ್ಷ ಚೋದಕ/ ಪ್ರೇರಣೆಯಿಂದ ಬಾಧಿತವಾಗುತ್ತದೆಂಬುದು ಸಿದ್ದಾನ್ನದ 
ಆಶಯವಾಗಿದೆ. 


ಜೈ.ನ್ಯಾ.ವಿ. ೧೦.೫.೨ ಮೂರು ಖಚೆಗಳಲ್ಲಿ ಮೊದಲಿನದಾವುದೆಂಬುದನ್ನು 
ತಿಳಿಸುತ್ತದೆ. ಪರಸ್ಪರ ಬದಲಾವಣೆ/ ಅದಲುಬದಲು ಎಧಾನದಿಂದ ನೆರವೇರಿಸುವ ಒಂದು 
ಸಂಖ್ಯೆಯ/ ಮೂರು ಸಂಖ್ಯೆಯ "ಏಕತ್ರಿಕ ಎಂಬ ಹೆಸರಿನ ಒಂದಾನೊಂದು ಕ್ರತುಎದೆ. 
ಇದರ ತ್ರಿಕದೊಂದರಲ್ಲಿನ "ಬಹಿಷ್ಟವಮಾನಂ' ಸ್ವರೂಪದ ಆಧಾರ ರೂಪಾದಿಗಳನ್ನು 
ವರ್ಣಿಸುತ್ತಾ ಮೂರರಲ್ಲೂ ಆಜ್ಯವನ್ನು ಹೋಮ ಮಾಡಲಾಗುತ್ತದೆ. ಪಾನಮಾವೋ 
ಅನ್ನಸಃ | ಸಾ.ಯ.೧೫೫ ದಿಂದ ಉತ್ಪನ್ನವಾದ ಗ್ರಾ.೨೬೧-೨೬೩, ವೈತಹ್ಯ ಸಾಮವಿದೆ. 
ತ್ರಿಸೃಷ್ಟಿ ಎಂದಾಗ ಕಡೆಯಲ್ಲಿ ಓಕೋ ನಿಧನಂ ಇರುವ ವೈತಹವ್ಯಂ ಎಂಬುದು ಇಲ್ಲ 
ಗ್ರಾಹ್ಯ್ಕವಲ್ಲ. ಊಹ ಸಾ.೧೮, ಓಕೋ ನಿಧನವಿರುವ ವೈತಹವ್ಯಂ ಎಂಬುದೇ ಗ್ರಾಹ್ಯ. ಇದಕ್ಕೆ 
ಆಧಾರಭೂತವಾದ ಪಾನ್ರಮಾವಃ ಸಾ.ಯ. ೭೧೩, ಪುರುಹೂತಮ್‌ ೭೧೪, ಇನ್ಹ ಇನ್ನಃ 
೭೧೫, ಹೀಗೆ ಪ್ರಥಮ ಪರ್ಯಾಯದಲ್ಲಿ ಆಜ್ಯವನ್ನು ಹೋಮ ಮಾಡಬೇಕು. ದ್ವಿತೀಯ 


೨೭೬ 
ಪರ್ಯಾಯದಲ್ಲಿ ಅಯನ ಅನ ಸ ಸೋಮ ನಾ. ಯ.೭೨೫, ಊಹ.೨೨, ದೈವೋದಾಸಮ್‌, 
ತ್ರತೀಯ .ಪರ್ಯಾಯದಲ್ಲಿ ಇದಹ್ಯನ್ಹೋಜಸಾ ಸಾ.ಯ. ೭೩೭, ಊಹ.೪ಳ, 
ಮಾಧುಚ್ಛನ್ಹ ಸಮ್‌ ಸಾಮವಾಗಿರುತ್ತದೆ. 


ಪ್ರವ ಅನಾಯ ಮಾದನಜ್‌ ೭೧೬ ರಿಂದ ಉತ್ಪನ್ನವಾದ ಆರು ಸಾಮಗಳಲ್ಲ 
"ಗೌರೀವಿತಂ' ಎಂಬುದೇ ಪ್ರಥಮ ಪರ್ಯಾಯದಲ್ಲಿ ಮೈತ್ರಾವರುಣವಾಗಿರುತ್ತದೆ. 
ಆತೂನ ಅನ್ಹ್ರಕ್ಷುಮನ್ನಂ ೭೨೮ ರಿಂದ ಉತ್ಪನ್ನವಾದ ನಾಲ್ಕು ಸಾಮಗಳಲ್ಲಿ "ಆಕೂಪಾರಮ್‌' 
ಊಹ. ೨೪, ದ್ವಿತೀಯ ಪರ್ಯಾಯದಲ್ಲಿ ಮೈತ್ರಾವರುಣವಾಗಿರುತ್ತದೆ. ಆತ್ವೇತಾ ನಿಷೀದತ 
೧೬೪ ರಿಂದ ಉತ್ಪನ್ನವಾದ “ದೇವಾತಿಥಂ' ಗ್ರಾ.೨೯೦,೪೦೭ ಸಾಮವು ಎರಡನೆಯ 
.ಪರ್ಯಾಯದಲ್ಲಿ ಮೈತ್ರಾವರುಣವಾಗಿರುತ್ತದೆ. ಇದಕ್ಕೆ ತಾಂ.ಮ. ಬ್ರಾ.೯.೨ ಪ್ರಮಾಣ 
ವಾಗಿದೆ. ಆದರೆ ಪ್ರವ ಇನ್ಹಾಯ ೭೧೬ ಆದಿ ಯಚೆಗಳಿಂದಾದ ಗಾನದ ಹೆಸರುಗಳು ಊಹ 
ದಲ್ಲಿ ಪ್ರಸಿದ್ಧವಾಗಿದ್ದರೂ ಅವುಗಳನ್ನು ಇಲ್ಲಿ ಗ್ರಹಿಸಿಲ್ಲ ಒಂದರಿಂದ ಮೈತ್ರಾವರುಣ 
ಯತ್ತಿಜ, ಮೂರರಿಂದಲೂ ಬ್ರಾಹ್ಮಣಾಚ್ಛಂಸಿ ಖತ್ಹಿಜ - ವಯಮುತ್ವಾ ತದಿದಾರ್ಥಾ 
ಸಾ.ಯ.ಪ೭೧೯ರ ಕಾಣ್ಣಸಾಮ ಊಹ.೨೦ ಪ್ರಪ್ರಥಮ ಪರ್ಯಾಯದಲ್ಲೂ ಅಭಿತ್ವಾ 
ವೃಷಭಾಸುತಃ । ಸಾ.ಯ.೭೩೧ರ ಆರ್ಷಭ ಸಾಮ, ಊಹ ೨೫ ದ್ವಿತೀಯ ಪರ್ಯಾಯ 


ದಲ್ಲೂ "ಯೋಗೇಯೋಗೇ ತವಸ್ತರಂ' ಸಾ.ಯ.೭೪೩, ಊಹ ೨೯ ತೃತೀಯ ಪರ್ಯಾಯ 
ದಲ್ಲೂ ಗ್ರಾಹ್ಯವಾಗಿದೆ. 


ಒಂದರಿಂದ ಆಚ್ಚಾವಕ ಯತ್ತಿಜ - ಇನ್ಹ್ವಾ ಯಮದ್ದನೇ ಸುತಮ್‌ | ಸಾ.ಯ.೧೫೮, 

೭೨೨, ಶ್ರೌತಕಕ್ಷ ಗ್ರಾ.ಸಾಮ.೧೮೮, ಊಹ ಸಾಮ.೨೬ ಪ್ರಥಮ ಪರ್ಯಾಯದಲ್ಲಿ 
ಗಾನಗಳನ್ನು ಆಟಾ ಇದಂ ವಸೋ ಸುತಮನ್ಹಃ | ಸಾ.ಯ.೧೨೪, ೭೩೪, 
ಗಾರಾಣಿ ಗ್ರಾ.೨೦೧-೨೦೩, ದ್ವಿತೀಯ ಪರ್ಯಾಯದಲ್ಲಿ ಇನ್ಹ ಸುತೇಷು ಸೋಮೇಷು, 
ಸಾ.ಯ.೩೮೧, ಇದರಿಂದ ಉತ್ಪನ್ನವಾದ ಕೌತ್ರ ಗ್ರಾ.ಸಾ. ೬೫೪, ತೃತೀಯ ಪರ್ಯಾಯ 


ಈ - ಗ್ರಹಣೀಯವೆಂದು ತಾಂ.ಮ.ಬ್ರಾ. ೬.೨ hod ಆರ್ಷೇಯ ಬ್ರಾಹ್ಮಣಗಳಲ್ಲಿ 
ತಿಳಿಸಲಾಗಿದೆ. 


ಪ್ರಕೃತಿಯಾಗದ ಮಾಧ್ಯಂದಿನ ಪವಮಾನದ ಮೂರು ತೃಚೆಗಳಲ್ಲಿ ಪ್ರಥಮವಾದ 
ಉಚ್ಚಾ ತೇ ಜಾತಮ್‌ ೬೭೨-೬೭೪, ಗಾಯತ್ರೀ ಛಂದಸ್ಸಿನದು, ಎರಡನೆಯದಾದ ಪುನಾನಃ 
ಸೋಮ ೬೭೫-೬೭೭, ಬೃಹತೀ ಛಂದಸ್ಸಿನದು, ಮೂರನೆಯದಾದ ಪ್ರತುದ್ರವಾ 


ಎರಿಯ 

೬೭೭-೬೭೯, ತ್ರಿಷ್ಟುಪ್‌ ಛಂದಸ್ಸಿನದು, ಇದನ್ನು ಕುರಿತೇ ತ್ರಿಚ್ಚನ್ಹಾ ಆಪೋವಾ ಮಾಧ್ಯನ್ನಿನ 
- ತಾಂ.ಮ. ಬ್ರಾ. ೭-೩ರಲ್ಲಿ ಸ್ಟುಟವಾಗಿದೆ. ತ್ರಿಭಿಶ್ಚ ಛನ್ಹೋಭಿಃ ಅಂದರೆ ಗಾಯತ್ರೀ 
ತ್ರಿಷ್ಟುಪ್‌ ಬೃಹತೀ ಎಂದೇ ಭಾಷ್ಟ ಇರುವುದರಿಂದ - ತ್ರಿಕದಲ್ಲಿ ಮಾಧ್ಯನ್ನಿನ ಪವಮಾನದಲ್ಲಿ 
ಹೇಳಿರುವ ತ್ರಿಸೃಷ್ಟಿತಿಯಲ್ಲಿ ಮೊದಲಿನ ಮೂರು ಮೂರು ಯಚೆಗಳು ಗ್ರಾಹ್ಯವೇ? ಅಥವಾ 
ಪ್ರಥಮ ತೃಚೆಗಳಿರುವ ಕ್ರಮದಲ್ಲೇ ಮೂರನ್ನೂ ಪಠಿಸಬೇಕೇ? ಎಂಬುದು ಸಂಶಯ - 
ನ್ಯಾ.ವಿ. ೧೦.೫.೨, ಇಲ್ಲಿ ತ್ರಿಚ್ಛನ್ನಸ್ವ್ಯ, ಶ್ರುತಿಯು ಪ್ರಬಲವಾಗಿದ್ದು ಗ್ರಾಹ್ಯವಾಗಿದೆ ಎಂಬ 
ಪಕ್ಷದಲ್ಲಿ - ತ್ರಿಚ್ಚನ್ನಸ್ತವೇ ಪ್ರಾಕೃತವಾಗಿದ್ದು ಇಲ್ಲಿ ಮೂರು ಛನ್ನಸ್ಸುಗಳಿಂದ ಕೂಡಿದ 
ತ್ರಚವನ್ನೇ ಮೂರು ಖಯಚೆಗಳ ಗುಂಪನ್ನೇ ಉಪದೇಶಿಸಲಾಗಿದೆ. ವಿಕೃತವಾದರೂ 
ಅದೆಲ್ಲವೂ - ಒಂದರ ಧರ್ಮವನ್ನು ಇನ್ನೊಂದರಲ್ಲಿ ಆರೋಪಿಸುವ - "ಅತಿದಿಷ್ಟ ' ವಾಗಿದೆ 
ಎಂಬ ಪಕ್ಷದಲ್ಲಿ ಅದನ್ನು ಒಪ್ಪಬಹುದು. ಇದರಿಂದ ಪಾಠಕ್ರಮವೂ ಅತಿದಿಷ್ಟವೇ ಆದಂತಾ 
ಯಿತು. ಹೀಗಿರುವಲ್ಲಿ ಪ್ರಾರಂಭಿಸಿದ ಗಾಯತ್ರೀ ಛನ್ನಸಿನ ತೃಚೆ ಸಮಾಪ್ತವಾಗುತ್ತಿ 
ದ್ದಂತೆಯೇ ಬೃಹತೀ ಛನ್ಹಸ್ಸಿನ ತೃಚೆಯ ಪ್ರಥಮ ಖಕ್ಕನ್ನು ಪ್ರಾರಂಭಿಸುವಾಗ ಅದು 
"ಆರಂಭಿಸ್ತಿಸ್ಟಷು' ಎಂಬ ವಿಶೇಷ ವಿಧಾನದಿಂದ ಬಾಧಿತವಾಗುತ್ತದೆ. ಆದುದರಿಂದ ಇಲ್ಲಿ 
ತೃಚೆಗಳನ್ನು ಸಮಷ್ಟಿಯಾಗಿ ಗ್ರಹಿಸುವುದೇ ಸೂಕ್ತವಾಗಿರುತ್ತದೆ. 


ಆಯಿ 


| 


ಉಚ್ಚಾತೇ ಜಾತಮನ್ಹಸಃ ಯ.೬೭೨, ಮೊದಲನೆಯದು, ಸ ನ ಇನ್ಹಾಯ 
ಯಜ್ಯಮೇ ೬೭೩, ಎರಡನೆಯದು, ಏನಾವಿಶ್ವಾನ್ನರ್ಯ ಆ ೬೭೪ ಯಕ್ಕು ಮೂರನೆ 
ಯದು. ಇವುಗಳ ಊಹಗಾನ ೭೬೮ರ ತ್ರಿಚ್ಚನ್ನಸ್ನವು ಮೂರು ಪರ್ಯಾಯಗಳ ರೂಪದಲ್ಲಿ 
ಸಿದ್ಧಿಸುತ್ತದೆಯೇ ಹೊರತು ಒಂದೇ ಪರ್ಯಾಯದಲ್ಲಿ ಸಿದ್ಧಿಸುವುದಿಲ್ಲವೆಂಬುದು, 
ಸಿದ್ದಾಂತದ ಆಶಯ. 

ಜೈ.ನ್ಯಾ.ವಿ.೧೦.೫.೩, ಒಂದು ಯಕ್ಕಿನಲ್ಲಿ, "ಧೂರ್ಗಾನ' ಮಾಡುವುದು ಕರ್ತವ್ಯ 
ವೆಂಬುದನ್ನು ತಿಳಿಸುತ್ತಾ ಏಕ ತ್ರಿಕ ಕ್ರತುಗಳಲ್ಲೇ ಪರಸ್ಪರ ಸಂಬಂಧವಿರುವ, ವ್ಯತಿಷಂಗದ 
ಸ್ತೋತ್ರಗಳಲ್ಲಿ ಸಂಪಾದಿಸಬೇಕಾದ ಧೂರ್ಗಾನದಲ್ಲಿ ತೃಚೆ ಇರಬೇಕೆ? ಇರಬೇಕಾದರೆ ಆ 
ಒಂದು ತೃಚೆಯಾವುದಿರಬೇಕು ಎಂಬುದು ಸಂಶಯ. ಚೋದಕ ಪ್ರೇರಣೆಯಿಂದ 
ತೃಚೆಯಾಗುತ್ತದೆ ಎಂದಾದರೆ - ಇಲ್ಲಿ ತ್ರಿಕ ಒಂದೇ ಆಗಿದೆ. ಕ್ರತುವಿನಲ್ಲಿ, "ಆವೃತ್ತ ಧೂರ್ಷು 
ಸುವತೇ' ಆವೃತ್ತಿ ವಿಧಾನದಿಂದ ಒಂದೇ ಯಕ್ಕಿನಿಂದ ಧೂರ್ಗಾನವಾಗುತ್ತದೆ. ಹೀಗಾಗಿ 
ಇಲ್ಲಿರುವ ತೃಚಿಯಿಂದಲೇ ಗಾನವೂ ಸಹ ತ್ರಿರಾವೃತ್ತಿ ಆಗುತ್ತದೆಯೆಂದರೆ ಆವೃತ್ತೇಃ ಜೊತೆ 
ಯಲ್ಲಿ ಸುತಿ ವಿಶೇಷಣವಿರುವುದರಿಂದ ಹಾಗಾಗುವುದಿಲ್ಲ. ಕಾರಣ ಸಂಕೀರ್ತನ ಪರವಾದ 


೨೭೮ 

ಪದ ಸಮೂಹಕ್ಕೆ ಸ್ತುತಿ ಎನ್ನುತ್ತಾರೆ ಹಾಗೂ ಈ ಸ್ತುತಿಯು ಯಗಾವೃತ್ತಿಯಾಗದೆ ಮೂರು 
ಯಕ್ಕುಗಳಿಂದ ಸಿದ್ಧಿಸುವುದಿಲ್ಲ ಆದುದರಿಂದ ಧೂರ್ಗಾನದಲ್ಲಿ ಮಾತ್ರ ಇದು ಸಾಧ್ಯ. 

ಜೈ.ನ್ಯಾ.ವಿ. ೧೦.೫.೬, ವಿವೃದ್ಧ ಸ್ಕೋಮಕವು ಕ್ರತುವೆಂದೇ ಪರಿಗಣಿಸಲಾಗಿದೆ. 
ಪ್ರಜಾಕಾಮನಾದವನು ಏಕವಿಂಶಾತಿರಾತ್ರದಿಂದ ಯಜ್ಞಮಾಡಬೇಕು. ಓಜಸ್ವಾಮನಾದ 
ವನು ತ್ರಿಣವ/ ೨೭ರಿಂದಲೂ, ಪ್ರತಿಷ್ಠಾಕಾಮನಾದವನೂ ತ್ರಯಸ್ತಿಂಶ ೩೩ರಿಂದಲೂ 
ಯಜ್ಞಮಾಡಬೇಕು. ಪ್ರಕೃತಿ ಯಾಗಗಳು ಜ್ಯೋತಿಷ್ಟೋಮಾದಿಗಳ ಅಂತರ್ಗತ ವಾದವು 
ಗಳಾಗಿವೆ. ತ್ರಿವೃತ್‌ ಪಂಚದಶಾದಿ ಸೋಮಗಳು ಎವೃದ್ದಯಾಗಗಳು. ಏಕವಿಂಶ ತ್ರಿಣವ 
ತ್ರಯಸ್ತಿಂಶಗಳು ಸ್ತೋಮಗಳು. ಈ ಪ್ರಕರಣದಲ್ಲಿ ತಾಂ.ಮ. ಬ್ರಾ. ೬.೨ ಆದಿ ಖಂಡಗಳೂ 
ಮತ್ತು ಈ ವಾಕ್ಕಗಳೂ ಮನನೀಯವಾದವು. ಆದಿತ್ಯ ಏವೈಕವಿಂಶತ್ಯಾಯ ತನಮ್‌ 
ತಾಂ.ವು.ಬ್ರಾ. ೧೦.೧.೧೦, ತ್ರಿವೃದೇವ ತ್ರಿಣವ ಸ್ಕ್ಯಾಯತನಮ್‌ ತಾಂ.ಮ. ಬ್ರಾ. 
೧೦.೧.೧೩, ದೇವತಾ ಏವ ತ್ರಯಸ್ವ್ರಿಂಶಸ್ಯಾಯತನಮ್‌ ೧೦.೧.೧೬, ಇತ್ಯಾದಿ. ಇವುಗಳಲ್ಲಿ 
ಪ್ರಾಕೃತಗಳೆಂದರೆ ಪ್ರಕೃತಿ ಯಾಗ ಗತವಾದ ತ್ರಿವೃದಾದಿ ಸ್ಮೋಮ ಮೂಲಕವಾದವುಗಳು 
ಎಂದರ್ಥ. ಸಾಮಗಳ ಅಭ್ಯಾಸದಿಂದ "ವೃದ್ದಿ' ಯಾಗುತ್ತದೆಯೇ ಅಥವಾ ಸಾಮಾನರಗಳ 
ಆಗಮದಿಂದ ವೃದ್ಧಿಯಾಗುತ್ತ ದೆಯೇ ಎಂಬುದು ಸಂಶಯ. ಶ್ರುತಿಯಲ್ಲಿ ಹೇಳದಿರುವ/ 
ಕೇಳದಿರುವ ಸಾಮಗಳನ್ನು ಕಲ್ಪನೆ ಮಾಡಿಕೊಳ್ಳುವುದು ಅಸಾಧ್ಯ. ಅಭ್ಯಾಸದಿಂದ ವೃದ್ಧಿ 
ಎಂದರೆ - ಜೈ. ನ್ಯಾ.ಎ.೫.೩.೫ರ ವ್ಯಾಖ್ಯಾನದಲ್ಲಿ ಈಗಾಗಲೇ ತಿಳಿಸಿರುವಂತೆ "ಕಿನು ಸಾಮಾ 


ಗಮೇನ ಸೋಮ ಪೂರಣಮಿತಿ ದಶಮೇವಕ್ಷ್ಯತೇ' ಅಭ್ಯಾಸಾದಿಗಳಿಂದಲೇ ಎಂಬುದೇ 
ಮರ್ಯಾದೆ. 


'ಅಭ್ಯಾಸ' ಎಂಬುದು ಸಾಕ್ಷಾತ್‌ ಶ್ರುತಿಯದಲ್ಲ ಆದರೆ ಏಕವಿಂಶಾದಿ ಸಂಖ್ಯಾ 
ಪೂರಣಕ್ಕಾಗಿ ಕಲ್ಪಿಸಲಾಗಿದೆ. ಸಂಖ್ಯೆಯು ದ್ರವ್ಯಗತವಾಗಿಯೂ ಭಿನ್ನ ದ್ರವ್ಯಗಳಿಂದಲೂ 
ಸಾರ್ಥಕವಾಗುತ್ತದೆಯೇ ಹೊರತು ಒಂದೇ ದ್ರವ್ಯದ ಆವೃತ್ತಿಯಿಂದೇನಲ್ಲ. ಎಂಟರಿಂದಾ 
ಗಿರುವ ಒಂದು ಕುಂಭವನ್ನು ತೆಗೆದುಕೊಂಡು ಬಾ ಎಂದು ಯಾರೂ ಹೇಳುವುದಿಲ್ಲ. ನನ್ನ 
ಮನೆಯಲ್ಲಿ ಎಂಟು ಕುಂಭಗಳಿವೆ ಎಂದೇ ವ್ಯವಹರಿಸುತ್ತಾರೆ. ಹೀಗೆಯೇ ಸ್ತೋಮಾವಯವ 
ದ್ರವ್ಯಗತ ಸಂಖ್ಯೆಯ ಅವಯವ ಭೂತವಾದ ಸಾಮಗಳು ಪದ ಅರ್ಥಗಳ ಭೇದಗಳಿಂದ 
ಮುಂದುವರೆಯುತ್ತವೆ. ಈ ಭೇದವೇ ಸಾಮಾನರಾಗಮದ ಸಂಕೇತ/ ಲಿಂಗವಾಗಿದೆ. 
ಏವಾವಪನ್ತೀತ್ಯಾವಾಪ ಉದ್ದೇಶದಿಂದ ದೇಶವಿಶೇಷ ವಿಧಿಯು ಮತ್ತೊಂದು ಸಂಕೇತ/ 


೨೭೯ 

ಲಿಂಗವಾಗಿದೆ. ಸಾಮಾನರೋತ್ಪತ್ತಿಯ ಅರ್ಥವು ಮತ್ತೊಂದು ಸಂಕೇತವಾಗಿದೆ. ಆದುದ 
ರಿಂದ ಆಗಮದಿಂದಲೇ ವೃದ್ದಿ ಎಂಬುದು ಸಿದ್ದವಾಗಿದೆ. ತಾಂ.ಮ.ಬ್ರಾ. ೨.೧೪-೧೬ ಖಂಡ 
ಗಳಲ್ಲಿಯೂ, ೩-೧,೭ ಖಂಡಗಳಲ್ಲಿಯೂ ಇದನ್ನು ಆಟಾ ಪ್ರಕೃತ ವರ್ಧಮಾನ 
ವಾದ ಸ್ತೋಮಗಳಲ್ಲಿ ಪ್ರಥಮ ಪರ್ಯಾಯದಲ್ಲಿನ ಪ್ರಥಮ ತೃಚೆಯ ಭಾಗದಲ್ಲಿ ಮೂರು 
ವಚನಗಳಿವೆ - ಮಧ್ಯಮಾವಾಪಸ್ಥಾನ ಉತ್ತಮಾ ಪರಿಚರಾ ತೃಚೆ ಭಾಗಾ ವಾಪಸ್ಥಾನ - 
ಎಂದು ಲಾಟ್ಯಾಯನ ಸೂತ್ರ ಪರ್ಯಾಲೋಚನೆಯಿಂದ ತಿಳಿಯುತ್ತದೆ. ಇದೆಲ್ಲಾ ಚರ್ಚೆ 
ಗಾಗಿ ಮಾತ್ರ. ಬೋದಧನೆಗಾಗಿ/ ತಿಳುವಳಿಕೆಗಾಗಿ ಮಾತ್ರ ವಿವಾದಗಳೇನೂ ಇಲ್ಲ. 

ಜೈ.ನ್ಯಾ.ವಿ.೧೦.೫.೭ರಲ್ಲಿ "ವೃದ್ಧಾವೃಚ ಆಗಮ? ಎಂಬುದನ್ನು ವಿವರಿಸುತ್ತಿದ್ದಾರೆ. 
ಬಹಿಷ್ಟವಮಾನದ ಪ್ರಾತಃ ಸವನದಲ್ಲಿ "ಸ್ರೋಮವು ಅವಿವೃದ್ಧ' ಅದರ ಎಕೃತಿಯಲ್ಲ ವೃದ್ದಿ 
ಇರುವಾಗ ಹಿಂದೆ ತಿಳಿಸಿದಂತೆ ಸಾಮಾನ್ತರಗಮವಾದರೆ - ಏಕಂ ಹಿ ತತ್ರ ಸಾಮ ಎಂದು 
ಬಹಿಷ್ಠವಮಾನದ ಪ್ರಕೃತಿಯ ಸಾಮೈಕತ್ವವನ್ನು ಶ್ರುತಿ ತಿಳಿಸುತ್ತಿದೆಯಾದುದರಿಂದ 
ಸಾ: ಹೀಗಿರುವಾಗ ಅಭ್ಯಾಸದಿಂದ ಸಂಖ್ಯಾಪೂರಣವಾಗುತ್ತ 
ದೆಂದು ಪಠಿಸಬಾರದು.  "ಪರಾಗ್‌' ಬಹಿಷ್ಟವಮಾನೇನ ಸುವನ್ನಿ - ಶ್ರುತಿಪಾಠ 
ಹೀಗಿಲ್ಲದಿದ್ದರೂ ಅಭಿಪ್ರಾಯ ಇದೇ ಆಗಿದೆ. ಹಾಗೆಯೇ ಅಮುಕ್ಷೈವಾ .... ಸ್ತುವನ್ವಿ, 
ಇತ್ಯಾದಿ, ಪರಾಚೀಬಿಃ ತ ಸುವತೇ ಇತ್ಯಾದಿಗಳನ್ನು ತಾಂ.ವಮ. ಬ್ರಾ. ೬.೮ರಲ್ಲಿ ನೋಡ 
ಬಹುದು - ಪರಾಕ್‌ ಶಬ್ದದಿಂದ ಅಭ್ಯಾಸ ಮಾಡಬಾರದೆಂದಿರುವುದರಿಂದ ಗ್ರಾ 
ಗಮವಿದೆ. ಕ 


ಜೈ.ನ್ಯಾ.ವಿ.೧೦.೬.೧, ತೃಚೆಯಲ್ಲಿ ಒಂದು ಸಾಮವನ್ನು ಗಾನ ಮಾಡಬೇಕು 
ಎಂಬುದರ ವಿಚಾರ ಮಾಡುತ್ತಾ ಪವಮಾನಾಜ್ಯ ಪೃಷ್ಠಾದಿ ಸ್ತೋತ್ರ ಗಳಲ್ಲಿ ವಿಹಿತವಾದ 
ರಥನ್ನರ ಬೃಹತ್‌ ವೈರೂಪಾದಿ ಸಾಮಗಳ ಅಧ್ಯಯನಶೀಲರು ಒಂದೇ ಯಚೆಯಲ್ಲಿ 
ಅಧ್ಯಯನ ಮಾಡುತ್ತಿದ್ದಾರೆ. ಹೀಗಿರುವಾಗ ಸ್ತೋತ್ರ ಪ್ರಯೋಗ ಕಾಲದಲ್ಲಿಯೂ ಸಹ 
ಒಂದೇ ಯಚೆಯಲ್ಲಿ ಗಾನ ಮಾಡಬೇಕೆ ಅಥವಾ ತೃಚೆಯಲ್ಲಿ ಗಾನಮಾಡಬೇಕೆ? ಎಂಬುದು 
ಸಂಶಯ. ಆರ್ಷೇಯ ಬ್ರಾಹ್ಮಣ ೬.೧.೧ರಲ್ಲಿ ಜಟ ತತ್ವ ಹೀಗಿದೆ. ಸಾ.ಯ. ೨೩೩ರ 
ರಥನ್ತರ ಸಾಮ, ಅರಣ್ಯ ೭೬, ಸಾ.ಯ. ೨೩೪ರ ಬೃಹತ್‌ಸಾಮ, ಅರಣ್ಯ ೨೭, 
ಸಾ.ಯ.೨೭೮ರ ಅಂಜೋ ವೈರೂಪಮ್‌, ಹ್ರಸ್ವಾ ವೈರೂಪಮ್‌, ಪಂಚನಿಧನ ವೈರೂಪಮ್‌, 
ಷಣ್ಣಿಧನ ವೈರೂಪಮ್‌, ಸಪ್ತನಿಧನ ವೈರೂಪಮ್‌, ಅಷ್ಟಾನಿಧನ ವೈರೂಪಮ್‌, 


೨೮೦ 

ದ್ವಾದಶನಿಧನ ವೈರೂಪಮ್‌ ಪುಷ್ಪಮ್‌ ವೈರೂಪಮ್‌ ಎಂಬ ಅರಣ್ಯ ೧.೮ ಎಂಟು 
ಸಾಮಗಳು, ಸಾ.ಯ.೬೮೦ರ ರಥನರ ಸಾಮ ರಹಸ್ಯ ೧, ಸಾ. ಯ. ೮೦೯ರ, ಬೃಹತ್‌ ಸಾ ಸಾಮ 
ರಹಸ್ಯ ೫, ಸಾ.ಯ. ೮೬೨ರ ಪಂಚನಿಧನಮ್‌ ವೈರೂಪಮ್‌, ರಹಸ್ಯ ೭, ಈ ಹಿನ್ನೆಲೆಯಲ್ಲಿ 
ಜಾ ಗಾನ ಮಾಡಬೇಕೆಂದು ವಿಧಿಸಿರುವಾಗ ಆಟ್‌ ಯಕ್ಕಿನ ಮೇಲಿರುವ 
ಅರಣ್ಯಗಾನದಲ್ಲಿರುವ ರಥನ್ನರವನ್ನು ಗಾನ ಮಾಡಬೇಕೆ ಅಥವಾ ರಹಸ್ಯ ಗಾನದಲ್ಲಿರುವ 
ತ್ರಚೆಯ ರಥನ್ಮರವನ್ನು ಗಾನಮಾಡಬೇಕೆ? ಹೀಗೆಯೇ ಬೃಹತ್‌, ವೈರೂಪಾದಿ ಅನ್ಯ 
ತ್ರಚಿಗಳ ಗಾನಗಳ ಬಗೆಯೂ ಎಂಬುದು ಸಂಶಯ. ಅಧ್ಯಯನದ ಅನುಷ್ಠಾನಕ್ಕಾಗಿ, 
ಅಧ್ಯಯನದಲ್ಲಿ ಒಂದು ಖಚೆಯ ಮೇಲಿನ ಸ ಸಾಮವನ್ನು ಆ ಚಟಕ ಗಾನಮಾಡ 
ಬಹುದೆಂಬುದು ಪೂರ್ವಪಕ್ಷ. 


ಅಷ್ಟಾಕ್ಷರಗಳಿಂದ ಮೊದಲ ಖಯಚಿಯಿಂದಲೂ ದ್ವಕ್ಷರದಿಂದ ಅನಂತರದವು 
ಗಳಿಂದಲೂ ಎಂಬುದಾಗಿದೆ - ಅಂದರೆ ಈ ಪಾಠವು ಆನುಪೂರ್ವಿ ಯಾಗಿಲ್ಲ 
ತಾಂ.ಮ.ಬಾ. ೭.೭.೧- ೩ರಲ್ಲಿ ಬೃಹದ್ರ ಥನ್ನರಗಳೆರಡರ ಸುತಿ ಪ್ರಕಾರವನ್ನು ತಿಳಿಸುತ್ತಿದೆ. 
ಪಶುಗಳನ್ನು ಜೀ ಸಿದ್ಧಿಗಾಗಿ ಬೃಹದ್ರಥನ್ನರಗಳೆರಡನ್ನೂ ಅನುಷ್ಠಾನ ಮಾಡಬೇಕು. 
ಅಭಿತ್ವಾ ತ್ವಾಮದ್ದಿ ಎಂಬೆರಡೂ ಯಚೆಗಳ ಮೊದಲ ಎಂಟಕ್ಷರಗಳಿಂದ ಪ್ರಸ್ತೋತ್ಫ ಪ್ರಸ್ತಾವ 


ಈ" 1ಗ್ರಿ ©) 
ಭಾಗವನ್ನು ಗಾನ ಮಾಡಬೇಕು. ಅಂದರೆ ಅಭಿತ್ವಾ ಆ ಕ ॥ ವಾ ಎಂದು 


೨೦೦ ೦ 
ರಥನ್ತರದಲ್ಲಿ ಔಹೋ ಇತ್ವಾಮಿದ್ದಿ ಹವಾಮಹಾನಸಿ ನ | ಎಂದು ಬೃಹತ್‌ನಲ್ಲಿ 


ವಿಭಾಗ ಸಂಕೇತವಾದ ಎಂಟಕ್ಷರಗಳ ಪ್ರಸಾವ ಗಾನದಿಂದ ಪ್ರಸ್ಲೋತ್ಸ ಎಂಟು 
ಗೊರಸುಗಳುಳ್ಳ ಪಶುಗಳನ್ನು ಯಜಮಾನನಿಗೆ ದೊರಕಿಸಿಕೊಡುತ್ತಾ ನೆ. 


ಮುಂದಿನ ಯಚೆಗಳ ಪ್ರಸ್ತಾವ ಭಾಗವನ್ನು ತಿಳಿಸುತ್ತಿದ್ದಾರೆ. ಈಶಾನಮಸ್ಯ ಜಗತಃ ನ 
ಜಾತೋನ ಜನಿಷ್ಯತೇ ಎಂಬೆರಡು ಯಚಿಗಳ ಈಶೋ ವಾ ನ ಜೋವೇತಿ ಅಕ್ಷರಗಳಿಂದ 
ಪ್ರಸ್ತಾವ ಭಾಗವನ್ನು ಗಾನ ಮಾಡಿ ಬೃಹತಿಯ ಓ ಹಾ ಈ ತು ವಾಳಿ ಮೇ ಔಹೋ ಇ 
ಮಹಾ೩ಏ ಎಂಬ ಅಕ್ಷರಗಳಿಂದ ಹೇಳಿರುವ ಎಂಟಕ್ಷರಗಳನ್ನು ಸೇರಿಸಿ ಪ್ರಸ್ತಾವ ಭಾಗವನ್ನು 
ಗಾನಮಾಡುವ ಪ್ರಸ್ತೋತ್ಸ್ಯ ಯಜ್ಞಫಲಭೂತವಾದ ಪಶುಗಳಿಂದ ಯಜಮಾನನ್ನು 
ಪ್ರತಿಷ್ಠಿತನನ್ನಾಗಿ ಮಾಡುತ್ತಾನೆ. 


೨೮೧ 

ಈಗ ರಥನರದ ಪ್ರತಿಹಾರ ಭಾಗದ ನಿಯಮವನ್ನು ತಿಳಿಸುತ್ತಾ. ರೆ. ಆ 
ಈಶಾನಮಾ೨೩ ಎಂದು ಮೊದಲದರ, ನ ಜಾತೋನಾ೨೩ ಜಾ೩ ಎಂಬ ಮಧ್ಯದ 
ಗವ್ಯನ್ನಸ್ವಾ೨೩ಹಾ೩ ಎಂದು ಕಡೆಯದರ ಹೀಗೆ ರಥನರದ ಮೂರೂ ಯಚೆಗಳ ಪ್ರತಿಹಾರ 
ನಿಯಮದಂತೆ ಅದರದರ ಐದು ಅಕ್ಷರಗಳ ಪ್ರತಿಹಾರದ ಪಾಜವಾದ ಅವಯವಗತವಾದ 
ಐದು ಸಂಖ್ಯೆಯ ಯೋಗದಿಂದ ಪಜ್‌ಸಂಬಂಧವಾದ ಪಶುಗಳನ್ನು ಯಜಮಾನನು 
ಪಡೆಯುತ್ತಾನೆ. ಪಶುಗಳ, ರೋಮ ಚರ್ಮ ಮಾಂಸ ಅಸ್ತಿ ಮಜ್ಜೆ ಎಂಬ ಪಶುಸಂಬಂಧಿ 
ಐದನ್ನು ಅಥವಾ ನಾಲ್ಕು ಪಾದಗಳ ಆತ್ಮ ಎಂದೂ ಆಗಬಹುದು ಅಥವಾ ಅಷ್ಟಾಕ್ಷರ 
ಗಳಿಂದಲೂ ಮೊದಲ ಯಚೆಯ ಅನಂತರದವುಗಳ ದ್ವಕ್ಷರಗ ಳಿಂದಲೂ - ಎಂದು 
ಹೇಳಿದರೆ - ಈ ಪಾಠದ ಆನುಪೂರ್ವಿ, ತಾಂ.ಮ.ಬಾ ೭.೭.೧-೩ರಲ್ಲಿ ಹೀಗಿದೆ : 

ಪಶವೋ ವೈ ಬೃಹದ್ರಥನ್ನರೇ ಅಷ್ಟಾಕ್ಷರೇಣ ವ 'ಥಮಾಯಾ ಯಚಃ ಪ್ರಸ್‌ತೃಷ್ಟಾ 
ಕಫಾಂಸ್ರತ್ಚಶೂನವರುನ್ಹೇ | ದ್ವಕ್ಷರೇಣೋತ್ತರಯೋ ತೃಚೋಃ ಪ್ರಸ್ಟ್‌ತಿ ದ್ವಿಪಾದ್ಯ 
ಯಜಮಾನೋ ಯಜಮಾನಮೇವ ಯಜ್ಞೇ ಪಶುಷು ಪ್ರತಿಷ್ಠಾಪಯತಿ ! 'ಪಂಚಾಕ್ಷರೇಣ 
ರಥನ್ತರಸ್ಯ ಪ್ರತಿಹರತಿ ಪಾಜ್ತಾಂಸ್ಪತ್ತಶೂನವರುನ್ನೇ ॥ ಮೂರು ಖಯಚೆಗಳಲ್ಲಿ 
ಪ್ರಸ್ತೋತೃವೆಂಬ ಖತ್ವಿಜನು ಗಾನಮಾಡಬೇಕಾದ ಭಾಗವನ್ನು ನಿರೂಪಿಸಲಾಗುತ್ತದೆ. ಇದು 
ತೃಚೆಯ ಚಿಹ್ನೆಯಾಗಿದೆ. ಚುಕ್‌ ಸಾಮಾವೇವ ಮಿಥುನೀ ಸಮೃವಾವ ಇತ್ಯಾದಿಗಳಲ್ಲಿ ಚಕ್‌ 
ದೇವತಾ ಸಾಮವೇದ ದೇವತಾ ಸಂವಾದ ರೂಪವಾದ ಅರ್ಥವಾದದಲ್ಲ. ಸಾಮ 
ದೇವತೆಯ ಒಂದು ಯಚಿ ಖುಗ್ಗೇದದ ಎರಡು ಖಚೆಗಳನ್ನು ತಳ್ಳಿಹಾಕಿ ಮೂರು ಖಯಚೆಗಳೆ 
ನ್ನಂಗೀಕರಿಸುವುದು ಮತ್ತೊಂದು ಚಿಹ್ನೆಯಾಗಿದೆ. ಈ ಎರಡೂ ಚಿಹ್ನ ಗಳಿಗಿಂತ ಬೇರೆಯಾದ 
ತೃಚೆಯಿಂದ ಒಂದು ಸಾಮವನ್ನು ಗಾನ ಮಾಡಲಾಗುತ್ತದೆ ಎಂಬ ಸಟ ತೃಚೆಯಲ್ಲೇ 
ಗಾನಮಾಡಬೇಕು 


ಜೈ.ನ್ಯಾ.ವಿ.೧೦.೬.೨ರಲ್ಲಿ ಸಮಸ್ತವನ್ನು ನೋಡುವ ಎಂಬರ್ಥದಲ್ಲಿ ಸ್ಪರ್ದ್ವಕ್‌ ಶಬ್ದ 
ಮೀಲನಾವಧಿಯನ್ನು ವಿವರಿಸುತ್ತಿದ್ದಾರೆ. ರಥನ್ನರ ಸಾಮದ ಯೋನಿ ಯಕ್ಕಿನಲ್ಲ ಅಜತ್ವಾ 
ಶೂರನೋನುಮೋ:ದುಗ್ದಾ ಇವ ಧೇನವಃ | ಈಶಾನಮಸ್ಯ ಜಗತಃ ಸ್ವರ್ಧ್ಯಶಮೀಶಾನಮಿನ್ಹ, 
ತಸ್ಸುಷಃ ॥ ಎಂಬ ೨೩೩-೬೮೦ರ ಮೇಲಿನ ಅರ.೭೬ನೆಯ ಸಾಮಗಾನವು ಒಂದು ಹಕ್ಕಿನ 
ರಥನ್ತರವಾಗಿದ್ದು, ರಹಸ್ಯ ಪ್ರಥಮ ಸಾಮವಾದ ರಥನ್ತರ ತೃಚೆಯ ಮೂಲವಾಗಿದ್ದು ತೃಚ 
ರಥನ್ವರವೆಂದು ಪ್ರತಿಪಾದಿಸಲ್ಪಡುತ್ತಿದೆ - ಇಲ್ಲಿರುವ ಈಶಾನಮಸ್ಯ ಜಗತಃ ಸ್ಪರ್ಧಶಮ್‌ 
ಭಾಗವನ್ನು ಉದ್ಗಾತೃ ಯತ್ವಿಜನು ತ್ರಚ ರಥನ್ತರದಲ್ಲಿ - ಪ್ರಸ್ತೂಯಮಾನೇ ಸಮ್ಮಿ ೇಲಯೇತ್‌ 


೨೮೨ 

`ಸ್ವರ್ದೃಶಂ ಪ್ರತಿ ವೀಕ್ಷೇತ - ಎಂದು ಗಾನ ಮಾಡಬೇಕೆಂದು ತಾಂ.ಮ. ಬ್ರಾ.೭.೭ರಲ್ಲಿನ 
ಅಸ್ವಾ ಏವ ಶ್ರುತೇಃ ಸಮ್ಮೀಲಯೇದಿತ್ಯನ್ನ ಎಂಬುದನ್ನು ಜೈ.ನ್ಯಾ.ಎ.೯.೨.೧೫ನ್ನು ಉದ್ಧರಿಸಿ 
ಹಿಂದೆಯೇ ವಿವರಿಸಿದೆ. 


ಈ ಪ್ರಕರಣದಲ್ಲಿ ಸಂಶಯ ಹೀಗಿದೆ. ಸ್ಪರ್ದ್ವಕ್‌ ಶಬ್ದದ ಉಚ್ಚಾರಣೆ ಮತ್ತು 
ವೀಕ್ಷಣೆಗಳಲ್ಲಿ ಅಂಗಾಂಗೀ ಭಾವವನ್ನು ವಿಧಿಸಿದೆಯೇ? ಅಥವಾ ವಿಧಿಸಲಾಗುವ ಸಮ್ಮೀಲ 
ನಾವಧಿಯ ಭಾವದಿಂದ ಸ್ವರ್ದ್ಯಕ್‌ ಶಬ್ದೋಚ್ಚಾರಣೆಯನ್ನು ನಿರ್ದೇಶಿಸಿದ್ದಾ ರೆಯೇ? ಅಲ್ಲಿ 
ಸಮ್ಮೀಲನ ಪುಷ್ಪದಂತೆ ಮುಚ್ಚಿಕೊಳ್ಳುವ ವಾಕ್ಯದಿಂದ ವೀಕ್ಷಣ ವಾಕ್ಯವು ಭಿನ್ನವಾಗಿದೆ. 
ಆದುದರಿಂದ ಸಮ್ಮೀಲನಾವಧಿತ್ವದಿಂದ ಅನ್ವಯವು ಸಾಧ್ಯವಿಲ್ಲ. ಆದರೆ ವೀಕ್ಷೇತೇತಿ 
ಚಿಹ್ನೆಯ ಪ್ರತ್ಯಯ ವಿಧಿಸಿರುವುದು, ತಿಳಿಯುತ್ತಿದೆಯಾಗಿ ಸ್ವರ್ದ್ಯಕ್‌ ಶಬ್ದೋಚ್ಚಾರಣೆಯು 
ವೀಕ್ಷಣಾಂಗ ವಾಗಿದೆ, ವೀಕ್ಷಣೆ ಅಥವಾ ಅದರಂಗ ಹೀಗೆ ಅಂಗಾಂಗೀಭವವು ಸಿದ್ಧವಾಗಿದೆ. 
ಇದನ್ನೇ ಅಂಗಾಂಗೀ ಭಾವ, ಶೇಷಶೇಷೀ ಭಾವ, ಗುಣ ಗುಣೀ ಭಾವ ಎಂಬುದಾಗಿ 


ಹೇಳಲ್ಪಟ್ಟಿದೆ. ಜೈ.ನ್ಯಾ.ಮಾ. ೩.೧.೨, ಶೇಷಃ ಪರಾರ್ಥತ್ವಾತ್‌ | ಎಂದಿರುವುದೂ ಇದೇ 
ಆಗಿದೆ. 


ಹೀಗಿರುವಾಗ ಸ್ಪರ್ದ್ವಕ್‌ ಶಬ್ದರಹಿತವಾಗಿ ಯಚೆಯಗಾನ ಮಾಡುವುದು ರಥನ್ತರ 
ದಲ್ಲೂ ವಿಹಿತವಾದ ಸಮ್ಮೀಲನಾವೃತ್ತಿಃ ಎಂದೇ ಸಿದ್ದವಾಗುತ್ತದೆಂಬುದು ಪೂರ್ವಪಕ್ಷ - 
ಪಾಣಿನೀಸೂತ್ರ.೧.೪.೬೦. ಲಕ್ಷಣೇತ್ಯಂ ಭೂತಾಖ್ಯಾನ ಭಾಗ ವಿಪ್ಸಾಸು ಪ್ರತಿಷರ್ಯನವಃ । 
ತಿಳಿಸುವಂತೆ ಲಕ್ಷಣಾರ್ಥದಲ್ಲಿ ಕರ್ಮಪ್ರವಚನೀಯ ಸಂಜ್ಞೆಯೂಗಿದ್ದರೂ ಸ್ಪರ್ದ್ವಶ 
ಶಬ್ದವನ್ನು ಲಕ್ಷ್ಯವಾಗಿಟ್ಟುಕೊಂಡು ಸ್ಪರ್ದೃಶಮಿತಿ ಎಂದು ಗಾನವನ್ನು ಮಾಡದಿರುವ ಕಾಲವು 
ಸಮ್ಮೀಲನದಿಂದುಂಟಾಗಿದೆ ಎಂದು ಭಾವಿಸಬೇಕೆಂಬುದು ಶ್ರುತಿಯ ಅರ್ಥ. ಈ ಸ್ವರ್ದ್ಯಶಂ 
ಪ್ರತೀತ್ಯ ಕರ್ಮ ಪ್ರವಚನದಿಂದ ಸ್ವರ್ದ್ಯಕ್‌ ಶಬ್ದೋಚ್ಚಾರಣೆಯ ಮೀಲನ ಕಾಲಾವಧಿಯು 
ಏಕವಾಕ್ಯತ್ವವಾಗಿರುವುದರಿಂದ ಸಾಧ್ಯವಾಗುತ್ತದೆಯೇ ಹೊರತು ಇಲ್ಲಿ ಭಿನ್ನವಾಕ್ಯತ್ವವು 
ಪ್ರಕೃತವಾಗಿಲ್ಲ. ಹೀಗಾಗಿ ವಿರೋಧ ಪರಿಹಾರವು ಸ್ವಾಭಾವಿಕವಾಗಿಯೇ ಬಂದೊದಗಿರು 
ವುದರಿಂದ ವೀಕ್ಷಣವನ್ನು ಎಧಿಸಿಲ್ಲ ಆದುದರಿಂದ ಸ್ವರ್ದ್ಯಶ್‌ ಶಬ್ದೋಚ್ಚಾರಣಯಿಂದ 
ಸಮ್ಮೀಲಯೇತ್‌ ಎಂಬ ಒಂದೇ ವಾಕ್ಯ ಸಂಪನ್ನವಾಗುತ್ತದೆ. ಹೀಗಾಗಿ ಉತ್ತರ ಯಚೆಗಳ 
ಸಮ್ಮಿಲನವಾಗಿರುವ ಸಂಕೋಚಗೊಂಡಿರುವ ಭಾವವೇ ಫಲಿತವಾಗುತ್ತದೆಂಬುದೇ 
ಸಿದ್ದಾಂತ. ಈ ಅರ್ಥದಲ್ಲಿ ತಾಂ.ಮ. ಬ್ರಾ. ಭಾಷ್ಕದ ವಿರೋಧಕ್ಕೆ ಅಂಕುಶವನ್ನಿಟ್ಟಂತಾಗು 


೨೮೩ 
ದೆ - ತಸ್ಪಿನ್‌ ಪ್ರಸ್ತೂಯಮಾನೇ ಚಕ್ಷುಃ ಸಮ್ಮೀಲೇತ್‌, ಮುಕುಲಿತಂ ಕುರ್ಯಾತ್‌, ಪುನಃ 


ಅಧಿ 


ಸರ್ದಶ ಸ್ಪರ್ದ್ವಶಮಿತಿ ಪದಂ ಗೀಯಮಾನಂ, ಪತಿವೀಕ್ಷೇತ, ಅವಲೋಕಯೇತ್‌ । 


ಜೈ.ನ್ಯಾ.ವಿ.೧೦.೬.೩, ಬೃಹದ್ರಥನ್ನರಗಳ ದಿನಭೇದಿಂದುಂಟಾಗುವ ಪ್ರಯೋಗ 
ವನ್ನು ತಿಳಿಸುತ್ತಿದ್ದಾರೆ. ದ್ವಾದಶಾಹವು ಸತ್ರಾತ್ಮಕ ಅಹೀನಾತ್ಮಕ ಎಂದು ಎರಡು ಬಗೆ 
ಯಾಗಿದೆ. ಪುನಃ ಕಾಮವ್ಯೂಹನಾಭಾವವಾದ ಸಮೂಢ ಮತ್ತು ಅವ್ಯೂಢವೆಂದೂ ಎರಡು 
ವಿಧವಾಗಿರುತ್ತದೆ. ಇಲ್ಲಿ ತಾಂ.ಮ.ಬ್ರಾ. ೧೦.೩ ಆದಿಖಂಡಗಳಲ್ಲಿ ವಿಹಿತ ವಾಗಿರುವ 
ಸತ್ರಾತ್ಮಕವಾದ ಸಂವತ್ಸರ ಸಾಧ್ಯವಾದದ್ದೇ .ಗ್ರಾಹ್ಯವಾದದ್ದು. ಅಲ್ಲಿಯೂ ಅಹಃ ಶಬ್ದದಿಂದ 
ಸವನತ್ರಯಾತ್ಮಕವಾದ ಸೋಮಯಾಗಕ್ಕೆ ದ್ವಾದಶಾಹ ಎಂದು ಸಂಜ್ಞೆ ಯಾಗಿದೆ. ಸೋಮ 
ಯಾಗ ಕಾಮ ಸಮೃದ್ಧಿಯಲ್ಲಿ ಪರ್ಯವಸಾನವಾಗುವುದೆಂಬುದು ಸ್ಪಷ್ಟವಾಗಿದೆ. ದ್ವಾದಶಾ 
ಹದಿಂದ ಪೃಷ್ಠಾ ಸ ಷಡಹಗಳು ಉತ್ಪನ್ನವಾಗಿವೆ. 


ಸಂವತ್ಸರ ಸಾಧ್ಯ, ಯಾಗದಲ್ಲಿ ಮಾತ್ರ ಅಭಿಪ್ಲವಃ ಪೃಷ್ಠ ಎಂಬ ಎರಡು 
ಷಡಹಗಳಿರುತವೆ. ಅಲ್ಲಿ ಒಂದಾನೊಂದು ಮಾಸದಲ್ಲಿ ನಾಲ್ಕು, 'ಅಭಿಪ್ಲವಿವ ಷಡಹಗಳು, 
ಒಂದು ಪೃಷ್ಟಃ ಷಡಹಃ ಹೀಗೆ, ಐದು ಮೂವತ್ತು ದಿನಗಳಲ್ಲಿ ಸಂಭವಿಸುತ್ತವೆ. 
ತಾಂ.ಮ. ಬ್ರಾ. ೪.೧ರಲ್ಲಿ ಈ ಆರು ಅಹ್ನಗಳಲ್ಲಿ ಕ್ರಮವಾಗಿ ರಥನರ, ಬೃಹದ್‌, ವೈರೂಪ, 
ವೈರಾಜ, ಶಕ್ಟರ, ರೈವತ ಎಂಬ ಆರು ಇರ ವಿಹಿತವಾಗಿವೆ. ಪೃಷ್ಟ ಡಹೇ. ಯಾಃ 
ಸ್ತೋತ್ರಿ ಬಾ ಜಟ ಚ ತೇಷಾಮ ಸಾಂಕರ್ಯಾಯ ಪ್ರತ್ಯಹಂ ಎಭಿನ್ನಾನ ರೂಪಾಣಿ - 
ತಾಂ.ಮ. ಬ್ರಾ.೧೦.೬ ಖಣ್ಣಾನಂತರಂ ಪಡ್‌ಭಿಃ ಖಣ್ಣಃ ಪ್ರದರ್ಶಿತಾನಿ ತತ್ರಾದಿತಸ್ತಿಭಃ 
ಸ್ಫೋತ್ರೀಯಾಣಾಂ ರೂಪಾಣಿ ತತಸ್ತಿಭಿಃ ಸಾಮ್ನಾಂ pr ವಿವೇಕ: 1 ಇದರ 
ಆಕಾರವು ಊಹಗಾನದ ಪ್ರಥಮ, ಚು ಸಪ್ತಮ, ದಶಮ, ಪಂಚಾದಶ, ಅಷ್ಟುದಶ 
ಸಂಖ್ಯೆಯ ಗಾನಗಳಿಂದ ತಿಳಿದುಬರುತ್ತದೆ. ಗವಾಮಯನದಲ್ಲಾದರೆ ಇವು ವಿಕೃತಿ 
ರೂಪಗಳಲ್ಲಿರುತ್ತವೆ. 


ಶ್ರುತಿ ಹೇಳುವ ಪೃಷ್ಠಾ ಕಂ ಷಡಹೋ ಬೃಹದ್ರ ಥನ್ಮರ ಸಾ ಸಾಮ ಇತಿ ಚೋದಕ/ 
ಪ್ರೇರಣೆಯ ಕಾರಣ ಬೃಹದ್ರಥನ್ತರಗಳ ಪುನರ್ವಿಧಾನದಿಂದ ವೈರೂಪಾದಿಗಳ ನಿವೃತ್ತಿ 
ಯಾಗುತ್ತವೆ. ನಂತರ ಉಳಿದ ಬೃಹದ್ರಥನ್ನರ ಸಾಮದ್ವಯಗಳಿಂದ ಪ್ರತಿ ದಿನವೂ 
ಕರ್ತವ್ಯವೇ ಅಥವಾ ಕೆಲವೊಂದು ಅಹಸ್ಸುಗಳಲ್ಲಿ ಅಂದರೆ ಕೆಲವುಗಳಲ್ಲಿ ಬೃಹತ್‌ ಕೆಲವು 
ಗಳಲ್ಲಿ ರಥನ್ತರವೆಂದೇನು? ಎಂಬುದು ಸಂಶಯ. 


pd 


೨೮೪ 

ಬೃಹದ್ರಥನ್ಮರ ಎಂಬುದು ದ್ವಂದ್ವದಲ್ಲಿರುವ ಬಹುವ್ರೀಹಿಯಾಗಿದ್ದು ಇತರೇತರ 
ಯೋಗ ದ್ವಂದ್ವವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಚಲಿತವಾಗಿದೆ. ಆದುದರಿಂದ ಪ್ರತಿ ಅಹಸ್ಸಿನಲ್ಲಿ 
ಈ ಸಾಮದ್ವಯವನ್ನು ಗಾನಮಾಡಬೇಕೆಂಬುದು ಪೂರ್ವಪಕ್ಷ ಇವು ಸಾಮದಲ್ಲಿ 
"ಯಸ್ವಾಹ್ಲಿಳ ಎಂಬ ಅಹ್ನೀಯ ಪದಾರ್ಥಕ್ಕಿಂತ ಅನ್ಯವಾಗಿ ಎಂದಾಗ ಇಲ್ಲಿ ಷಡಹೋ 
ಅನ್ಯಪದಾರ್ಥವಾಗಿರುವಾಗ ಷಡಹಗಳಲ್ಲಿ ಎರಡೂ ಸಾಮಗಳು ಸೇರಿರಬೇಕೆಂಬುದು 
ಸಿದ್ದಾನ್ನ ರೂಪದಲ್ಲಿ ಸಮವೇ ಆಗಿರುತ್ತವೆ. ಪ್ರಕೃತವಾದ ಈ ಎರಡೂ ಸಾಮಗಳಲ್ಲಿ 
ಅನ್ಯೋನ್ಯ ನಿರಪೇಕ್ಷತ್ವವಿದ್ದರೂಸಹ ಇಲ್ಲೂ ನಿರಪೇಕ್ಷತ್ತವೇ ಸಾಮದ ವಿಧಿಯಾಗಿದ್ದು 
ಒಂದರ ಧರ್ಮವನ್ನು ಇನ್ನೊಂದರಲ್ಲಿ ಹೇಳುವ ಅತಿದೇಶವಾಗಿದೆ. ಆದುದರಿಂದ ಯಾವು 


ದೇ ಅಹಸ್ಸಿನಲ್ಲಿ ಸ್ವಲ್ಪ ಸಾಮ ಎಂಬುದು ಸಿದ್ದಾಂತವಾಗಿದೆ. ಜೈ.ನ್ಯಾ.ಮಾ.೧೦.೬.೫ರಲ್ಲ 
ಸ ೯ಪೃಷ್ಠದ ಉಕ್ತದೇಶದಲ್ಲಿ ಪರಸ್ಪರ ಸೇರಿಕೊಂಡಿರುವ ಸಂಬಂಧವಿರುವ ಎಚಾರವನ್ನು 
ತಿಳಿಸು ದ್ದಾರೆ. 


ವಿಶ್ವಜಿತ್‌ ಸರ್ವಪೃಷ್ಠವೇ ಆಗಿದೆ. ಷಡಹದಲ್ಲಿ ಆರೂ ಅಹಸ್ಸುಗಳಲ್ಲಿ ಕ್ರಮವಾಗಿ 
ರಥನ್ತರ ಬೃಹತ್‌ ವೈರೂಪಾದಿ ಸಾಮಗಳಿಂದ ಪೃಷ್ಠ ಸ್ಕೋತ್ರವುಂಟಾಗುತ್ತದೆ. ಈ ಎಲ್ಲಾ 
ಪೃಷ್ಠಸಾಮಗಳೂ ವಿನಿಯೋಗವಾಗುವ ವಿಶ್ವಜಿತ್‌ ಯಾಗವೇ ಸರ್ವಪೃಷ್ಠವೆನಿಸಿಕೊಳ್ಳುತ್ತದೆ. 
ಅಲ್ಲಿ ಮಾಧ್ಯಂದಿನ ಪವಮಾನ ಮೈತ್ರಾವರುಣ ಸಾಮಗಳು ಅನಸ್ನವಾಗಿರುವ ಪೃಷ್ಠಸ್ತೋತ್ರ 
ದೇಶದಲ್ಲಿ ಎಲ್ಲಾ ಪೃಷ್ಠ ಸಾಮಗಳಿಂದಲೂ ಕಾರ್ಯ ನಿರ್ವಹಿಸಬೇಕೇ? ಅಥವಾ ಯಥಾ 
ವಚನದಂತ ದೇಶವ್ಯವಸ್ಥೆಯೇ ಎಂಬುದು ಸಂಶಯ. 


ಪೃಷ್ಠ ಕಾರ್ಯವು ಗಮಕದ ಪೃಷ್ಠ ಶಬ್ದದಿಂದಲೂ ಪೃಷ್ಠದೇಶ ಪ್ರಾಪ್ತ ವಚನ 
ದಿಂದಲೂ ದೇಶ ವಿಶೇಷವು ವ್ಯವಸ್ಥೆಗೊಳ್ಳುತ್ತದೆ. ಶ್ರುತಿ ವಚನವೂ ಹೀಗೆಯೇ ಇದೆ. 
ಪವಮಾನದಲ್ಲಿ ರಥನ್ನರವನ್ನೂ ಆರ್ಭವದಲ್ಲಿ ಬೃಹನ್ಮಧ್ಯವನ್ನೂ ಬೇರೆಯವುಗಳಲ್ಲಿ 
ವೈರೂಪವನ್ನೂ ಹೋತ್ಸವು ಪೃಷ್ಠವೈರಾಜವನ್ನೂ ಮೈತ್ರಾವರುಣನು ರೈವತವನ್ನೂ ಆಚ್ಛಾ 
ವಕನು ಬ್ರಹ್ಮವನ್ನೂ ಎಂಬ ವಚನವೇ ನ್ಯಾಯವೇ ಬಲಿಷ್ಠವಾಗಿರುವುದರಿಂದ ದೇಶವಿಶೇಷ 
ವು ವ್ಯವಸ್ಥಿತವಾಗಿದೆ. ಉಕ್ಕವೈರೂಪಸಾಮ ಏಕವಿಂಶ, ವೈರಾಜ ಸಾಮ ಷೋಡಶೀ ಎಂದು 
ಶ್ರುತಿ ತಿಳಿಸುತ್ತಿದೆ. ಕೃತೇ ಉಕ್ಷೇ ವೈರೂಪಂ ಸಾಮ, ಕೃತ್ತ್ನೇ ಷೋಡತಶನಿ ವೃರಾಜಂ ಸಾಮ, 
ವೈರೂಪಂ ಸಾಮ ಯಸ್ಸಿನ್ನುಕ್ಕೇ ಕ್ರತೌ, ವೈರಾಜಂ ಸಾಮ ಯಸ್ಮಿನ್‌ ಹೋಡಶಿನಿಕ್ರತೌ - 
ಹೀಗೆ ಕ್ರತು ಸಂಬಂಧ ಪ್ರಸಿದ್ದವಾಗಿದೆಯಲ್ಲ ಅಂದರೆ - ಅದು ಹಾಗಲ್ಲ. ಪ್ರಕೃತ ರಥನ್ನರ 
ಸಾಮ ಬೃಹತ್‌ ಸಾಮ ಎಂದು ನಿರ್ದೇಶಿಸಿರುವ ಪೃಷ್ಠಸ್ತೋತ್ರ ವಿಷಯ ದರ್ಶನದಿಂದ 


ಲಿ ಎ 


೨೮೫ 

ಇಲ್ಲೂ ಸಹ ಆ ನಿರ್ದೇಶನದ ಪೃಷ್ಠ ಚಿಹ್ನೆಯಿಂದ ಪೃಷ್ಠಕಾರ್ಯದಲ್ಲಿ ವೈರೂಪ 
ವೈರಾಜಗಳೂ ಇರಬೇಕಾದುದು ಯೋಗ್ಯ. ಪೃಷ್ಠದ ಮೂಲಕ ಈ ಎರಡಕ್ಕೂ ಪರಸ್ಪ 
ಸಂಬರಿಧ ಉಂಟಾಗುತ್ತದೆ — ಜೈ ನ್ಯಾ.ವಿ. ೧೦.೬.೭ 

ತಾಂ.ಮ.ಬ್ರಾ. ೧೧-೧೫, ತ್ರಿವೃದಗ್ನಿಷ್ಟುದಗ್ನಿಷ್ಟೋಮಃ ಎಂಬಲ್ಲಿ ತ್ರಿವೃತ್ತಮಗ್ನಿಷ್ಟುತಿ 
ಎಂಬುದು ಕ್ರತುವಿನ ಸಮಸ್ತ ಸಾಧನಗಳೊಂದಿಗೆ ಸಂಬಂಧವಿರುತ್ತದೆಯೇ? ಅಥವಾ 
ಸ್ಲೋಮ ಮಾತ್ರದೊಂದಿಗೆ ಸಂಬಂಧವಿರುತ್ತದೆಯೇ? ತ್ರಿವೃತ್‌ ರಜ್ಜು; ಇತ್ಯಾದಿಗಳಲ್ಲಿ 
ತ್ರಿವೃತ್‌ ಶಬ್ದದ ತ್ರೈಗುಣ್ಯ ವಾಚಕದ ದರ್ಶನದಿಂದ ಇಲ್ಲೂ ಸಹ ಕ್ರತು ಸಾಧನಗಳಲ್ಲಿ 
ತಿಳಿಸುವ ಸಂಖ್ಯೆಯು ಸಮಸ್ತ ತ್ರಿವೃತ್ತಗಳಿಂದಲೂ ವ್ಯಾಪವಾಗಿದೆ ಎಂದಾದರೆ ಗಮನಿಸ 
ಬೇಕಾದುದು ಹೀಗಿದೆ - ತ್ರಿವೃತ್‌ ಶಬ್ದದ ಅಂಶವಾದ ತೈಗುಣ್ಯವು ಲೋಕ ಪ್ರಸಿದ್ಧ 
ವಾಗಿದ್ದರೂ ವೇದದಲ್ಲಿ ರೂಢಿಯಿಂದ ಸ್ತೋಮ ವಾಚಕವಾಗಿದೆ. ತ್ರಿಬ್ಬಹತ್‌ ಬಹಿಷ್ಟವ 
ಮಾನಃ ಎಂದರೆ ಸ್ಲೋೋತ್ರೀಯಗಳ ಒಂಬತ್ತು ಯಚೆಗಳ ಅನುಕ್ರಮವಾದ ಸೋಮ 
ವಿಷಯವೇ ತ್ರಿವೃತ್ತಮ್‌ ಎನಿಸುತ್ತದೆ. ತ್ರಿವೃತ್ತವು ವಿಷಮವಾದದ್ದೇ ಆಗಿರುತ್ತದೆ. ಜೈ.ನ್ಯಾ. ಎ. 
೧೦.೬.೮. 

ಸಂಸವಾದೌ ಪೃಷ್ಠತ್ತಮ್‌ ವಿಚಾರ ಮಾಡುತ್ತಾ "ಸಂಸವಉಭೇ' ಕುರ್ಯಾತ್‌, 
"ಗೋಸವಉಬಭೇ' ಕುರ್ಯಾತ್‌, "ಅಭಿಜಿತ್ಯೇಕಾಹ : ಉಭೇ' ಬೃಹದ್ರ ಥನ್ರರೇ ಕುರ್ಯಾತ್‌, 
ಈ ಪಠ್ಯಗಳಂತೆ ಬೃಹದ್ರಥನರಗಳ ಒಂದೇ ಪೃಷ್ಠಸ್ತೋತ್ರವನ್ನು ಅನ್ಯ ಪೃಷ್ಠಸ್ತೋತ್ರ 
ಗಳೊಂದಿಗೆ ಪಠಿಸಬೇಕೆ ಅಥವಾ ಪೃಷ್ಠಸುತಿಗಳರಡನ್ನೂ ಸಮುಚ್ಚಯವಾಗಿ ಪಠಿಸಬೇಕೆ? 
ಎಂಬುದು ಸಂಶಯ. ಪ್ರಕೃತಯಾಗದಲ್ಲಿ ಎರಡಕ್ಕೂ ವಿಕಲ್ಪವಿರುವುದ ರಿಂದಲೂ, ಒಂದು 
ಪ್ರಯೋಗದಲ್ಲಿ ಒಂದೇ ಪೃಷ್ಠತ್ತವಿರುವುದರಿಂದಲೂ ಅನ್ಯ ಸಂದರ್ಭದಲ್ಲೂ ಹೀಗೆಯೇ 
ಇರುವುದರಿಂದಲೂ ಅವಶಿಷ್ಠವಾದ ಸಾಮವು ವಿಶ್ವಜಿನ್ಯಾ had ಸರ್ವಪ್ಪಷ್ಠಸ್ಲೋತ್ರಾ 
ನ್ಹರದಲ್ಲಿ ಪ್ರಯೋಗವಾಗತಕ್ಕದ್ದು - ಎಂಬುದು ವೂರ್ವಪಕ್ಷವಾಗಿದೆ. ತಾದೃಗ್ವಚನಾಭಾವ 
ದಿಂದಲೂ ಇಲ್ಲಿ ವಿಶ್ವಜಿತ್‌ ವೈಷಮ್ಯವಿರುವುದ ರಿಂದಲೂ ಪ್ರಕೃತಿಯಾಗದಂತೆ ಎಕಲ್ಪವಿರು 
ವುದರಿಂದಲೂ ಪುನಃ ಮತ್ತೊಂದು ವಿಧಾನ ಮಾಡುವುದು ವೃರ್ಥವಾಗುವುದರಿಂದಲೂ 
ಸಮುಚ್ಚಯವೇ ಸಿದ್ದಾನವಾಗಿದೆ. 


ಜೈ.ನ್ಯಾ.ವಿ.೧೦.೭.೧೬, ರಲ್ಲಿ ಬೃಹದ್‌ ಯವ ಖಾದಿರ ವಿಚಾರಗಳನ್ನು ನಿರ್ಧರಿಸ 
ಲಾಗಿದೆ. ಕೆಲವು ವಿಕೃತಿಗಳೂ ತಿಳಿಸಲ್ಪಟಿವೆ - "ಬೃಹತ್‌ ಪೃಷ್ಠಂ ಭವತಿ' ಎಂಬಲ್ಲಿ 


೨೮೬ 
ತ್ರೈಧಾತುವೀಯದ "ಯವಮಯೋ ಮಧ್ಯಮ ಎಂಬಲ್ಲಿ ವಾಜಪೇಯದ "ಖಾದಿರೋ 
ಯೂಪೋ ಭವತಿ' ಎಂಬಲ್ಲಿ ಬೃಹದ್ರಥನ್ತರಗಳನಡುವೆ, ವ್ರೀಹಿ ಯವಗಳ ನಡುವೆ, 
ಖಾದಿರ ಬೈಲ್ವಾದಿಗಳ ನಡುವೆ ಪ್ರಕೃತಿಯಾಗದಲ್ಲಿ ವಿಕಲ್ಪವಿದೆ. ಇಲ್ಲಿ ಬೋದಕದಿಂದ 
ವಕಲಿತವೆಂದರೆ ಪುನರ್ವಿಧಾನವು ವ್ಯರ್ಥವಾಗುವುದರಿಂದ ಅದು ಸರಿಯಲ್ಲ ಪರಿಸಂಖ್ಯಾ 
ದೋಷ ಬರುತ್ತದೆಂದು ಸಂದೇಹ ಪಡಬೇಕಿಲ್ಲವೆಂಬುದಕ್ಕೆ ಕಾರಣ ಹೀಗಿದೆ. 


ಶ್ರುತಾರ್ಥಸ್ಯ ಪರಿತ್ಯಾಗಾದಶ್ರುತಾರ್ಥಸ್ಯ ಕಲ್ಪನಾತ್‌ । 

ಪ್ರಾಪ್ತಸ್ಯ ಬಾಧ ಇತ್ಯೇವಂ ಪರಿಸಂಖ್ಯಾ ತ್ರಿದೂಷಣ್‌ೌ ॥ ಅತಿ ॥ 
ಹೀಗೆ ಪರಿಸಂಖ್ಯಾ ಲಕ್ಷಣ ಸ್ಫುಟವಾಗಿ ಹೇಳಲ್ಪಟ್ಟಿದ್ದರೂ ಸಹ 

ಎಧಿರತ್ಯನ್ರಮಪ್ರಾಪೌೌ ನಿಯಮಃ ಪಾಕ್ಷಿಕೇ ಸತಿ । 

ತತ್ರ ಚಾನೃತ್ರ ಚ ಪ್ರಾಪ್ತ್‌ ಪರಿಸಂಖ್ಯೇತಿ ಗೀಯತೇ ॥ ಇತಿ ॥ 


ಅರ್ಥ ನಿವರ್ತನೆಗೆ ಕಾರಣ ಹೀಗಿದೆ. ರಥನ್ತರಸ್ವ ಪೃಷ್ಠತ್ತೇನ ಅತ್ರ ಗ್ರಾಹ್ಯತ್ವಂ ಬೈಲ್ವಾ 
ದೀನಾಂ ಯೂಪತ್ವೇನ ಚ ತಥಾತ್ರಮಿತಿ ಯಾವತ್‌ । ವಿಪ್ರಗಾನವು ವಿಕಲ್ಪಿತವಾಗಿರುವು 
ದನ್ನು ತಿಳಿಸುತ್ತಿದ್ದಾರೆ. ವಿಪ್ರ ಉದ್ಧಾತಾ ತತ್‌ ಕರ್ತೃಕಂ ವಾಮದೇವ್ಯಾದಿ ಸ ಸಾಮ್ನಾಂ ಗಾನಮ್‌ 
॥॥ ಆಧಾನದಲ್ಲಿ ವಾಮದೇವ್ಯಾದಿ ಗಾನಗಳು ವಿಹಿತವಾಗಿವೆ. ಆಧಾನವೇ ಪರಮ 
ಶ್ರೇಷ್ಠವಾದುದು. ಉಪವೀತ ಧರಿಸಿರುವ ತೈವರ್ಣಿಕರಿಂದ ಸಾಧ್ಯವಾಗುವ ಈ ಅಗ್ಮ್ಯಾಧಾನ 
ದಲ್ಲಿ ಬ್ರಹ್ಮಸಾಮಗಳನ್ನು ಗಾನಮಾಡಲಾಗುತ್ತದೆ. ಉಪ ಶಬ್ದವು ಸಾಮೀಪ್ಯ ವನ್ನು 
ತಿಳಿಸುತ್ತದೆ. ಕಳೆದುಹೋದ ಕಾಲವಿಳಂಬದ ಅಂತರದಲ್ಲಿ ಬಿಟ್ಟು ಹೋದ ಎಂಬರ್ಥದ 
ನಿನ್ನನೆಯಿಂದ - ಯಜ್ಞೀಯ ಖತ್ತಿಜರಾದ ಬ್ರಹ್ಮ ಸಮಸ್ತ ಉದ್ದಾತೃ ಆದಿ ಯತ್ತಿಜರ 
ಕಾರ್ಯದೋಷ ಉಪಶಮನ ಮಾಡುವ ಸೌರ ದ್ರಷ್ಟಾರನಾದ ಬ್ರಹ್ಮನು ಸಾಮಗಾನ 
ನಿಷೇಧವನ್ನು ಊಹಿಸಿ ನಿವಾರಿಸುತಾ ನೆ. 


ನಿಷೇಧಿಸಿರುವ ಉದಾತ್ತ ವಿಹಿತ ಮಾಮದೇವ್ಯಾದಿ ಸಾಮ ಗಾನವನ್ನು ಬ್ರಹ್ಮನು 
ಗಾನ ಮಾಡುತ್ತಾನೆ - ಬ್ರಹ್ಮಣಾ ಇದಂ ಗಾಯೀತ - ಇತ್ಯೇವಂ ಎಧೇ ಕ್ವಚಿದಪ್ಯ ದರ್ಶನಾತ್‌ 
- ಬ್ರಹ್ಮನು ಇದನ್ನು ಗಾನ ಮಾಡಬೇಕೆಂದು ಎಲ್ಲೂ ಕಂಡು ಬರುವುದಿಲ್ಲ ವಾದುದರಿಂದ 
ಮೊಲದಕೊಂಬಿನಂತೆ, ವಂಧ್ಯಾಪುತ್ರನಂತೆ ಬ್ರಹ್ಮ ಗಾನಮಾಡುವುದೆಂಬುದು ಅಸಂಭವ 
ಎನ್ನುವುದಾದರೆ "ವಪೋತ್‌ ಖೇದವತ್‌' ಎಂದು ಉತ್ತರಿಸುತ್ತೆ ವೆ. 


೨೮೭ 

ಸ ಆತ್ಮನೋ ವಪಾಮುದಖಿದತ್‌ ಅವನು ಸ್ವತಃ ತನ್ನ ವಪೆಯನ್ನು ತೆಗೆದನು ಎಂಬ 
ಅತ್ಯಂತ ಅಸಂಭವ ಅರ್ಥದ ಶೃಂಗಹೀನಸ್ಯ ಅಜಾತ ಶೃಂಗಸ್ಯ, ಪತಿತ ಶೃಂಗಸ್ಯ ವಾತಾಃ 
ಸರ್ವಮನ್ನಾದ್ಯಮಾಪ್ನುಮಸ್ತ್ವಾ ಏತಾಸ್ತು ಪರಾಃ ಇತ್ಯಸ್ಯ ಭಾಷ್ಯ - ತಾಃ ಪತಿತ ಪ್ರಜ್ಞಾ ಃ ಗಾವಃ 
ಸರ್ವರ್ತು ಭವಮನ್ನಾದ್ಯಮದನೀಯಮನ್ನಂ ಪ್ರಾಪ್ನುವನ್‌ ತಾ ಗಾವಸ್ತೂ ಪರಾಃ ಶೃಂಗ 
ಹೀನಾಃ ದೃಶ್ಯನ್ಹೇ - ತಾಂ.ಮ. ಬ್ರಾ. ೪.೧.೨. "ಪ್ರಾಜಾಪತ್ಯ ತೂಪರಸ್ಯ ಅಜಸ್ಯ' ವಿಧಿಯಲ್ಲಿ 
ಸುತಿಸಲ್ಪಡುತ್ತದೆ Ro ಹೇಳುತ್ತೇವೆ. ವಿಧಿಗಳ ಅನೇಕತ್ವದಿಂದ ತಮ್ಮ ತಮ್ಮ 
ಸನ್ನಿಧಿಯಲ್ಲಿ ಪಠಿತ ಅರ್ಥವಾದಗಳ ನಿರಾಕಾಂಕ್ಷೆಯ ಅನ್ವಯ ಯೋಗದಿಂದ ಇದು 
ವಾಮದೇವ್ಯಾದಿ ಸಾಮವಿಧಾನ ಸ್ಕೋತ್ರವಾಗಲು ಯೋಗ್ಯವಲ್ಲ ಹಾಗಾದರೆ ಈ ವಾಕ್ಕದ 
ಗತಿ/ ಪ್ರಯೋಜನವೇನು ಎಂಬುದಕ್ಕೆ ಉತ್ತರ ಹೀಗಿದೆ - ಬ್ರಹ್ಮ ಶಬ್ದವು ಇಲ್ಲಿ 
ವಿಪ್ರಜಾತಿದ್ವಾರದಿಂದ ಉದ್ಗಾತೃವಿಗೆ ಹೇಳುತ್ತದೆ. ವಿಧಿ ನಿಷೇಧಗಳೆರಡೂ ಇದ್ದಾಗ 
ಉದ್ಧಾತೃ ಗಾನ ಮಾಡುವುದು ವಿಕಲ್ಪವಾಗಿರುತ್ತದೆ. 


ಜೈ.ನ್ಯಾ.ವಿ.೧೧.೨.೧೨ರಲ್ಲಿ ಬ್ರಹ್ಮಸಾಮದ ಉತ್ಕರ್ಷದ ಬಗೆಗೆ ತಿಳಿಸುತ್ತಿದ್ದಾರೆ. 
ಸಪ್ತದಶ ಪ್ರಾ ಜಾಪತೃದ ವಾಜಪೇಯದಲ್ಲಿ ಯಜ್ಞ ಪಶುಗಳಾದ ಆಡುಗಳು ಎದುರು 
ಬದರಾದಾಗ ಅವುಗಳನ್ನು ಅಗ್ನಿಯ ಸುತ್ತಲೂ ಪ್ರದಕ್ಷಿಣೆ ಮಾಡಿಸಿ ಬಿಟ್ಟು ಬಿಡುತ್ತಾರೆ. ಬ್ರಹ್ಮ 
ಸಾಮದಿಂದ ಸ್ಪರ್ಶಿಸುತ್ತಾರೆ. ಹೀಗೆ ಹದಿನೇಳು ಪಶುಗಳನ್ನು ಅಗ್ನಿಪ್ರದಕ್ಷಿಣೆ ಮಾಡಿಸುವಾಗ 
ಮುಂದಿನ ಕರ್ಮಶೇಷವಾದ ಉತ್ಸರ್ಗ ಶಬ್ದವು ನಿಷೇಧಿಸಲ್ಪಟ್ಟಿರುತ್ತದೆ. 


ಇದೇ ನ್ಯಾಯದಿಂದ ಇಲ್ಲಿ ಕರ್ಮಭೇದದ ಶಂಕಿಗೆ, ಅಪವಾದ ಪದಗತವಾದ 
ಇಪ್ಪತ್ತನೆಯ ಸೂತ್ರದಿಂದ ಸಮಾಧಾನವಿದೆ. ಆ ಸೂತ್ರ ಹೀಗಿದೆ ಅದ್ರ ವ್ಯತ್ವಾತ್‌ ಕೇವಲೇ 
ಕರ್ಮಶೇಷ ಸ್ಯಾತ್‌ ॥ ಕೇವಲೇ - ದ್ರವ್ಯದೇವತಾ ರಹಿತ ವಾಕ್ಯದಲ್ಲಿ ಕರ್ಮೋಕ್ತವಾದ ಶೇಷ 
ಕರ್ಮಶೇಷವು ಅನುವಾದಾದಿ ರೂಪದಲ್ಲಿ ಸ್ವೀಕರಿಸಲ್ಪಡುತ್ತದೆ. ಎಲ್ಲಿ ಅಂದರೆ ಅದ್ರವ್ಯತ್ವಾ 
ದ್ರವ್ಯಮಿತ್ಯುಪಲ್ಷ್ಷಣೇ ದೇವತಾಯಾ ಜೀ. ॥ ಎಂಬ ಸಂಬಂಧದಿಂದ ದ್ರವ್ಯ ದೇವತೆಯ 
ಶ್ರವಣವೇ ಇಲ್ಲವಾಗಿ ಎಂದರ್ಥವಾಗುತ್ತದೆ. ಆದುದರಿಂದಲೇ ಹೀಗೆ ಹೇಳಿದೆ. ಧ್ರೌವಂ 
ಸಾಧಾರಣಂ ದ್ರವ್ಯ ದೇವತಾ ಮನ್ತ್ರ ವರ್ಣಿಕೋ । ರೂಪವನ್‌ ತತೋ ಯಾಗ್‌ಾ್‌ 
ವಿಧೀಯತೇ ಪೃಥಕ್‌ ತಯಾ । ಇತಿ ॥ 


ಅಶ್ವಮೇಧದಲ್ಲಿ ಅಗ್ನಿ ಪ್ರದಕ್ಷಿಣೆ ಮಾಡಿಸಿದ ಪಶುಗಳನ್ನು ಅರಣ್ಯದಲ್ಲಿ ಬಿಡುತ್ತಾರೆ 
ಎಂಬಲ್ಲಿ ಕರ್ಮಶೇಷ ನಿಷೇಧವನ್ನು ಅಂಗೀಕರಿಸಿರುವುದರಿಂದ ಇಲ್ಲೂ ಸಹ ಸಪ್ತದಶ ತ 
ಕರ್ಮಾನರಮ್‌ ಬಂದೊದಗಿದಾಗ ಕರ್ಮಾನರ ವಿಧಿಯಲ್ಲಿ ಸಪ್ತದಶಾದಿಗಳಿಂದುಂಟಾ 


೨೮೮ 
ಗುವ ಅದೃಷ್ಟವಾದುದಕ್ಕಿಂತ ಭಿನ್ನವಾದ ಅದೃಷ್ಟವನ್ನು ಕಲ್ಪಿಸುವುದರಿಂದ ವಾಕ್ಕಭೇದವನ್ನು 
ಕಾಣಲಾಗುವುದು. ಆದರೆ "ಬ್ರಹ್ಮಸಾಮ್ಮ್ಯಾಲಭತೇ' ಎಂಬಲ್ಲಿ ದ್ರವ್ಯದೇವತೆಯನ್ನು ಹೇಳಿಲ್ಲ 
ವಾದುದರಿಂದ ಕರ್ಮೂನರ ವಿಧಿಯು ಸಂಭವಿಸುವುದಿಲ್ಲ. 


ಜೈಮಿನಿ ಮುಂತಾದವರು ಶಬ್ದಾನರ, ಅಭ್ಯಾಸ, ಸಂಖ್ಯಾ ಗುಣ, ಪ್ರಕ್ರಿಯಾ, 
ನಾಮಧೇಯ ಎಂಬ ಆರು ವಿಷಯಗಳು ಕರ್ಮಭೇದಕ್ಕೆ ಕಾರಣವೆಂದು ಸ್ವೀಕರಿಸಿರುತ್ತಾರೆ. 
ಶಬ್ದಾನರೇ ಕರ್ಮಭೇದಃ ಕೃತಾನುವನ್ನತ್ವಾತ್‌ - ಜೈ.ಸೂ. ೨.೨.೧ರಲ್ಲಿ ಯಜತಿ ಜುಹೋತಿ 
ದದಾತಿ ಇತ್ಯಾದಿ ಕ್ರಿಯಾಶಬ್ದಗಳು ಈ ಭೇದವನ್ನೇ ತಿಳಿಸುತ್ತಿರುವುದೆಂದು ಗೊತ್ತಾಗುತ್ತದೆ. 
ಒಟ್ಟಿನಲ್ಲಿ ಭಾವನಿಗಳ ವಾಚಕತ್ವಾಂಶಗಳಲ್ಲಿ ಏಕತ್ವವಿದ್ದರೂ ಕೃತಾನು ಬನ್ನತ್ವಾತ್‌ ಯಜ್ಞಾದಿ 
ಧಾತು ರೂಪಾನುಬನ್ನಕೃತ ಭೇದಾತ್‌ ಶಬ್ದಾನ್ನರವನ್ನು ಸ್ವೀಕರಿಸಲೇಬೇಕಾಗುವುದರಿಂದ 
ಕರ್ಮಭೇದವನ್ನು ಸಹ ಬರಮಾಡಿಕೊಂಡಂತೆಯೇ ಆಗುತ್ತ ಡೆ - ಸೋಮೇನ ಯಜೇತ, 
ಹಿರಣ್ಯ ಮಾತ್ರೇಯಾಯ ದದಾತಿ, ದಾಕ್ಷಿಣಾನಿ ಜುಹೋತಿ ಮುಂತಾದವು ಇದಕ್ಕೆ 
ಉದಾಹರಣೆಗಳು : ಹೀಗಾಗಿ ಪರ್ಯಗ್ಗಿ ಕರಣಾ ನನ್ನರವೇ, ಸಪ್ತದಶ ಪಶೂನಾಲಂಭಾದಿ 
ಉಳಿದ ಕಾರ್ಯಗಳ ಉತ್ಕರ್ಷವನ್ನು ಬ್ರಹ್ಮ ಸಾಮ ಕಾಲದಲ್ಲಿ ವಿಧಿಸಲಾಗಿದೆ. ಹೀಗಿರುವಾಗ 
ಪರ್ಯಗ್ನಿಕರಣಾನನ್ನರ ಉಳಿದ ಕರ್ಮಾಚರಣೆಗೆ ವಿರಾಮ ಎಂಬುದು ಉತ್ಪರ್ಗ ಶಬ್ದದ 
ಪ್ರಯೋಗದಿಂದ ಉದಯಿಸುವುದೇ ಇಲ್ಲ. 


ಇಲ್ಲಿ ಪ್ರಜಾಪತಿರ್ದೇವತಾ ಯಸ್ಯ ಪಕೋಃ ಸ ಪ್ರಾಜಾಪತ್ಯಃ ಎಂಬ ತದ್ದಿತಾನ್ನ 
ಪ್ರಾತಿಪಾದಿಕ ವೃತ್ವತ್ತಿಯ ನಂತರ ತದ್ದಿತಾನ್ತ ಪ್ರಾತಿಪಾದಿಕಾರ್ಥದ ಪ್ರಜಾಪತಿ ದೇವತಾ 
ವಿಶಿಷ್ಟ ಪಶುಗಳ ಕರ್ಮ ಬಾಹುಳ್ಯವನ್ನು ಗಮನಿಸುವುದರಿಂದುಂಟಾಗುವ ದ್ವಿತೀಯಾ 
ಬಹುವಚನದಲ್ಲಿ ಮೊದಲು ಭಾವಿಸಿದಾಗ, ದ್ವಿತೀಯಾವಿಭಕ್ತಿಯೇ ಇರುವಾಗ ತದ್ದಿತೋ 
ತ್ಪತ್ತಿ ಕಾಲದಲ್ಲಿ ಅನ್ವಯವಿರುವುದಿಲ್ಲವಾಗಿ ನಂತರ ಭಾವಿಸಿದಾಗ ಬಹುವಚನದ ಅನ್ವಯ 
ಹೇಗೆ ಸಾಧ್ಯ? ಹೀಗಿರುವಲ್ಲಿ ಪ್ರಾಜಾಪತ್ಯದ ತದ್ದಿತಾನ್ತದ ಪ್ರಾತಿಪದಕದಿಂದ ಒಂದು 
ಪಶುದ್ರವ್ಯವು ಒಂದು ದೇವತೆಯೊಂದಿಗೆ ಸೇರಿ. ಯಾಗರೂಪದಲ್ಲಿ ಸಮರ್ಪಿತವಾಗುತ್ತದೆ. 
ಇಂತಹವುಗಳು ಅನೇಕವಾಗಿರುವುದರಿಂದ ಬಹುವಚನವಿರುತ್ತದೆ. ಸಪ್ತದಶ ಎಂಬುದೇ ಈ 
ಬಹುತ್ವದ ನಿರ್ದೇಶನ ಮಾಡುತ್ತದೆ. ಹೀಗಾಗಿ ಇಲ್ಲಿ ಸಂಖ್ಯೆಯ ನಿಮಿತ್ತದಿಂದ 
ಕರ್ಮಭೇದವಿರುತ್ತದೆ. ಈ ಸಂದರ್ಭದಲ್ಲಿ ಒಂದು ಪಶುವಿನಲ್ಲಿ ದೋಷವಿದ್ದರೆ ಅದೇ 
ಆವರ್ತನೆಯಾಗುವುದಲ್ಲಾ ಎಂದರೆ ಪಶು ಪಶುಗಳಲ್ಲಿ ತಾರತಮ್ಯವನ್ನೆಣಿಸುವುದಿಲ್ಲ 
ಹಾಗಿಲ್ಲದಿದ್ದರೆ ಒಂದು ಪಶುವಿನಲ್ಲಿ ದೋಷವಿದ್ದರೆ ಪಶುಗಣವನ್ನೇ ಆವರ್ತನೆ ಮಾಡ 


೨೮೯ 
ಬೇಕಾಗುವುದಾಗಿ ದ್ರಷ್ಟಾ ುರ್ಥವೇ. ದೃಷ್ಟ ಪ್ರಯೋಜನವೇ ಇಲ್ಲದಂತಾಗುತ್ತದೆ. ಈ 
ವಿಚಾರವು ಜೈಮಿನೀ ೨.೨. ೨೦ನೆಯ ಸೂತ್ರ ಭಾಷ್ಯದಲ್ಲಿ ಸ್ಟುಟವಾಗಿದೆ. 


ಮನ್ತಲಕ್ಷಣದಿಂದ ಆರಂಭವಾಗಿ ಬ್ರಹ್ಮಸಾಮೋತೃರ್ಷ ಪರ್ಯನವಾಗಿ ಜೈ. ನ್ಯಾ. ವಿ. 
೧.೨.೪.ರಲ್ಲಿ ಚರ್ಚಿತವಾಗಿರುವದರಿಂದಲೂ ಸಾಮವೇದ ಕ್ರತುಗಳಲ್ಲಿ ಪ್ರಯೋಗವು ಸ್ಪಷ್ಟ 
ವಾಗಿರುವುದರಿಂದಲೂ ಯಗ್ವೇದಾದಿಗಳಂತೆ ಪ್ರಯೋಜನವಾದುದರಿಂದಲೂ ವ್ಯಾಖ್ಯಾನ 
ಮಾಡಲಾಗಿದೆ. ಇದನ್ನು ಹೀಗೆ ತಿಳಿಯಬೇಕು ಎಂದು ಜೈ.ನ್ಯಾ.ಮಾ. ೧.೨.೪ರಲ್ಲ ವಿಚಾರ 
ಮಾಡಲಾಗಿದೆ. ಅನ್ಯಾನ್ಯ ಗ್ರಂಥಗಳಲ್ಲಿನ ಪಾಠಗಳನ್ನು ತಿಳಿಸಿ ಬಹುವಿಷಯ ವಿಚಾರಗಳನ್ನೂ 
ಭಿನ್ನಭಿನ್ನದೇಶ ಬ ಹಿನ್ನೆಲೆಯಲ್ಲಿ ಸ್ಥ | ಷ್ಟಮಾಡಲಾಗಿದೆ. ಜೈ.ನ ನ್ಯಾ. ಮಾ. ೧೨.೪,೫ ರಲ್ಲಿ 
ವಿಶೇಷವಾಗಿಯೂ ಅನ್ಯಾನ್ಯ ಅಧ್ಯಾಯ ಪಾದ ಅಧಿಕರಣಗಳಲ್ಲಿಯದನ್ನೂ ಅಲ್ಲಲ್ಲೇ 
ಸ್ಫುಟವಾಗಿ ವಿಚಾರ ಮಾಡಿದೆ. ಆದರೂ ಸಾಮವೇದಕ್ರತು ವಿಷಯಕ ಸಂಖ್ಯಾ ನಿರ್ಧಾರ 
ಮಾಡುವ ದೃಷ್ಟಿಯಲ್ಲಿಯೇ ಈ ತಾತ್ಪರ್ಯ ಮನ್ತ ಲಕ್ಷಣದಿಂದ ಬ್ರಹ್ಮ ಸಾಮೋತ್ಕರ್ಷ 
ಇದೇನೂ ನಿರಂತರ ವಾದುದಲ್ಲ. 


ಸಾಮವೇದದ ಬ್ರಾಹ್ಮಣ ಭಾಗ ಮಾತ್ರ ವ್ಯಾಖ್ಯಾನ ಯೋಗ್ಯವಾದದ್ದು. 
ಮನ್ರಭಾಗವು ವ್ಯಾಖ್ಯಾನ ಮಾಡಲು ಸೂಕ್ತವಲ್ಲ ಎಂಬಲ್ಲಿ ಮನ್ವವು ವಿಸ್ತಾರವಾದ ಗಾನ 
ಪ್ರಕ್ರಿಯೆಯಾಗಿರುವುದರಿಂದ ಎಂಬುದೇ ಅಭಿಪ್ರಾಯ. ಪದವಾಕ್ಯ ವ್ಯತಿರಿಕ್ತವಾದ 
ಸ್ವರಸ್ತೋಭಾದಿಗಳಿಂದಾದ ಗಾನದಲ್ಲಿ ಕ್ರಿಯಾಕಾರಕ ಯೋಜನಾಭಿವ್ಯಕ್ತಿಗೆ ಇರುವ 
ಅರ್ಥವನ್ನು ತಿಳಿಸಲೆಂದೇ ವ್ಯಾಖ್ಯಾನ ಮಾಡಲಾಗುತ್ತಿದೆ. ಸ್ವರಾದಿ ಲಕ್ಷಣ ವಿಶೇಷಗಳನ್ನು 
ತಿಳಿಸುವ ಪೂರ್ವಾಚಾರ್ಯರ ವ್ಯಾಖ್ಯಾನಗಳಿಂದಲೇ ಆಯಾ ಲಕ್ಷಣಗಳ ಮನ್ರಗಳನ್ನು 
ಗ್ರಹಿಸಲು ಸಾಧ್ಯವಾಗಿದೆ. ಗ್ರನ್ನಾರಂಭದಲ್ಲೇ ಈ ವಿಚಾರಗಳನ್ನು ಮಂಡಿಸಿದ್ದರೂ ಈಗ 
ಉಪಸಂಹಾರ ಮಾಡಲಾಗುತ್ತಿದೆ ಎಂದೇನೂ ಹೇಳಿಲ್ಲವಾಗಿ ಮನ್ತಭಾಗವನ್ನು ಹೇಗೆ 
ವಾಖ್ಯಾನ ಮಾಡಲಾಗುತ್ತಿದೆ? ಎಂದರೆ ಗಾನಗಳು, ಯಚೆಗಳನ್ನಾಶ್ರಯಿಸಿವೆ. ತಸ್ಮಾದ್ಯಚ್ಛ 
ದ್ಯೂಢಂ ಸಾಮಗೀಯತೇ - ಛಾಂ.ಉ.೧.೬.೨, ಎಂದಿರುವುದರಿಂದಲೂ ಗಾನಾಶ್ರಯ 
ವಾದ ಯಚೆಗಳು ಮನ್ರಗಳೇ ಆಗಿದ್ದು ಆ ಯಚೆಗಳ ಅರ್ಥವಶದಿಂದ ಪಾದ ವ್ಯವಸ್ಥ ಎಂದು 
ಪೂ.ಮೀ. ೨.೧.೨ರಲ್ಲಿ ವಿವರಿಸಿರುವುದರಿಂದಲೂ ವ್ಯಾಖ್ಯನ ಮಾಡಲಾಗುತ್ತಿದೆ. 

ತೇಷಾಂ ಮನ್ತಭಾಗಾನಾಂ ಯತ್ರ ಭಾಗೇ ಅರ್ಥವಶೇನ ಹಾದ ವ್ಯವಸ್ಥಾ ವಿದೃತೇ ಸ 
ಖಯಗಾಖ್ಯಃ ಇಹ ಸೂತ್ರೇ ಅರ್ಥವಶೇನೇತ್ಯ ವಿವಕ್ಷತಮಿತಿ ಶವರಭಾಷ್ಯೇ ಸ್ತು ಟಮ್‌ | ಅನ ಧಾ 
ಅಗ್ನಿಮೀಳೇ ಪುರೋಹಿತಮ್‌ ಇತೃತ್ರಸ್ಯಾದ್ಯತ್ಸಮ್‌ ಅತ್ರ ನಸಾ ತ್‌ ಅಗ್ನಿಃ 'ಪರ್ವೇಭಿರೃಷಿಭಿ: 


೨೯೦ 
ಇತಿ ತಸ್ಮಾದ್‌ ಯತ್ರ ಪಾದಕೃತಾ ವ್ಯವಸ್ಥಾ ಸ ಮನ್ತ್ರ ಖುಗಾಖ್ಯಃ ಇತ್ಯೇವ ಸಾರಮ್‌ ॥ 
ಪೂ.ಮೀ.೨.೧.೩೨ ॥ 
ಯಗಾತ್ಮಕ ಮನ್ರದ ಕ್ರಿಯಾಕಾರಕ ಅನ್ವಯದ ಲಿಂಗವಾಗಿರುವ ಅರ್ಥವನ್ನು 
ಅನುಷ್ಠಾನ ಕಾಲದಲ್ಲಿ ಸ್ಫರಣೆಯಲ್ಲಿಟ್ಟುಕೊಂಡಿರಬೇಕೆಂದು ವಿಧಿಸಿರುವುದರಿಂದ ಯಚೆಗಳ 
ವ್ಯಾಖ್ಯಾನವು ಕರ್ತವ್ಯವಾಗಿರುತ್ತ ದೆ ಎಂಬುದನ್ನು ಜೈೆ. ನ್ಯಾ.೧.೨.೪ರಲ್ಲಿ ನಿರ್ಣಯಿಸಲಾಗಿದೆ. 


ಉದಾಹರಣೆಗಾಗಿ "ಉರುಪ್ರಥಸ್ವೋತೃಯಂ' ಎಂಬ ಮನ್ತವನ್ನು ಪುರೋಡಶವೇ 
ತ್ವಂ ನೀನು ಉರು ಬಹಳವಾಗಿ ಹೇಗೆ ಸಾಧ್ಯವೋ ಹಾಗೆ ಹರಡು - ಇತ್ಯಾದಿಯಾಗಿ 
ಅರ್ಥಮಾಡಿಕೊಂಡು ಯಾಗಪ್ರಯೋಗದಲ್ಲಿ ಉಚ್ಚರಿಸಿದಾಗ ಅದೃಷ್ಟಫಲದ ಉದಯ 
ವಾಗುತ್ತದೆ. ಅರ್ಥಪ್ರಕಾಶನಕ್ಕಾಗಿ ಮಾತ್ರ ಈ ಉಚ್ಚಾರವಲ್ಲ. ಪುರೋಡಾಶ ಗೃಥನ 
ಲಕ್ಷಣದ ಅರ್ಥ "ಉರು ಪ್ರಥಸ್ವೇತಿ ಪುರೋಡಾಶಂ ಪ್ರಥಯತಿ' ಎಂದು ಬ್ರಾಹ್ಮಣ 
ವಾಕ್ಯದಲ್ಲಿ ಬಂದಿದ್ದರೂ ಸಹ ಇದು ಯುಕವಾಗಿಲ್ಲ. ಅರ್ಥದ ತಿಳುವಳಿಕೆ ಯಿಂದುಂಟಾದ 
ವಿಶ್ವಾಸದಿಂದ ದೃಷ್ಟಪ್ರಯೋಜನವಾಗುವ ಸಂಭವವಿದ್ದರೆ ಅದೃಷ್ಟದ ಕಲ್ಪನೆಯನ್ನು 
ಮಾಡಲಾಗುವುದಿಲ್ಲವೆಂದು ಲಭ್ಯಮಾನೇ ಫಲೇ ದೃಷ್ಟೇ ನಾದೃಷ್ಟ ಫಲಕಲ್ಪನಾ ಹೇಳಲಾಗಿದೆ 
ಯಷ್ಟೆ. ಆದುದರಿಂದ ದೃಶ್ಯವಾದ ಅರ್ಥದ ಪುನಃ ಪುನಃ ಸ್ಮರಣೆಯಿಂದ ಯಾಗ ಪ್ರಯೋಗ 
ಹ ಮನ್ಮೋಚ್ಚಾರಣೆಯ ಪ್ರಯೋಜನವಿರುತ್ತದೆ. ಬ್ರಾಹ್ಮಣ ವಾಕ್ಯದಿಂದ ಅರ್ಥದ 
ಸ್ಮರಣೆ ಆಗುವುದಾದರೆ ಮನ್ತದಿಂದಲೇ ಅದನ್ನು ಸ್ಥರಿಸಿಕೊಳ್ಳಬಹುದೆಂಬ ನಿಯಮವು 
ದೃಷ್ಟಾರ್ಥಕ್ಕೇ ಸಂಭವಿಸುವುದರಿಂದ ಅದೃಷ್ಟ ಪ್ರಯೋಜನವಾಗಲಿ ಎಂಬ ಆಶಯವಿದೆ. 


ಜೈ.ನ್ಯಾ.ಎಿ. ೧.೨.೪ರಲ್ಲಿ ಉರೂ ಪ್ರಥಸ್ವೇತಿ ವಿಷಯ ವಾಕ್ಯಸೈೈಕ್ಯಾಧಿಕರಣದಲ್ಲಿ 
ಯಾಗಪದ್ಧತಿ ಗ್ರಂಥಕರ್ತೃ ಹಾಗೂ ಮೀಮಾಂಸ ಜೀವನ ಗ್ರನ್ನ ಕರ್ತ: ಮೀಮಾಂಸಾ 
ಶ್ರೇಷ್ಠರಾದ ಭಟ್ಟರೂ ಅವರ ಶಿಷ್ಠ ಕಾನ್ಯಕುಬ್ಬ ಬ್ರಾಹ್ಮಣ ಗುರುದತ್ತ ಗುರೂಪಾಧಿಕ 
ಪ್ರಭಾಕರರು ಶಾಲೀಕನಾಥೀಯ ಪ್ರಕರಣ ಪಂಚಿಕಾದಿಗಳಲ್ಲಿ ಸ್ಪಷ್ಟವಾಗಿ ವ್ಯಕ್ತಮಾಡಿರುವ 
ಅಜಪ್ರಾಯಾನ್ನರವನ್ನು ಚರ್ಚಿಸಿದ್ದಾರೆ. ಈ ಮನ್ತಲಿಂಗದಿಂದ ವಿನಿಯೋಗವಾಗಿರುವ 
ಬ್ರಾಹ್ಮಣ ವಾಕ್ಯವು ಉದ್ದೇಶರಹಿತವಾದ ಅರ್ಥದ್ದಾಗಿದ್ದರೆ ವಾಕ್ಕ ವಿನಿಯೋಗದಿಂದ ಮನ್ತ 
ಅಂಗವನ್ನು ಗಮನಿಸಬೇಕಾಗುವುದಿಲ್ಲ ಹೀಗೆ ಎರಡೂ ಎರೋಧಗಳಿಂದ ಚೋದನೆಗೆ 
ಅಂದರೆ ಪ್ರೇರಣೆಗೆ ಅಪ್ರಮಾಣ್ಯವಾಗಿರುತ್ತದೆ. ಪ್ರಮಾಣಾಧ್ಯಾಯ ಸಂಗತ್ಯಾ ಪ್ರಾಮಾಣ್ಯ 
ಪ್ರಾಮಾಣ್ಯ ಏವ ವಿಚಾರೋಪಯುಕ್ತ ಇತಿ ಗುರೋರಾಶಯಃ ಎಂಬ ಪೂರ್ವಪಕ್ಷಕ್ಕೆ 


೨೯೧ 
ಇದೇನೂ ವಿರೋಧವಲ್ಲ. ವಾಕ್ಕದ ಅನುವಾದವೆಂಬ ಪ್ರಬಲವಾದ ಲಿಂಗದಿಂದ ವಿನಿ 
ಯೋಗ ಸಿದ್ದವಾಗುತ್ತದೆಂಬುದು ಸಿದ್ದಾಂತ. 


ಹೀಗೆ ಸಮಗ್ರವಾದ ಭಾಷ್ಯದ ಅವತರಣಿಕೆಯು ಮುಗಿದಿದೆ. 


ಅಥ ಪೂರ್ವ ಸಂಹಿತಾ ಮೂಲರೂಪ ಛನ್ಹೋನಾಮಾರ್ಚಿಕಾ ಮಾತ್ರಸ್ಯ 
ಭಾಷ್ಕಸ್ಯಾವತರಣಿಕಾ - ಎಂದು ಅರ್ಥವನ್ನು ಮತ್ತೆ ಮತ್ತೆ ನೆನಪಿನಲ್ಲಿಟ್ಟುಕೊಳ್ಳಲು ಸಾಮ 
ಗಳಿಗೆ ಆಧಾರವಾದ ಸಾಮಸಂಹಿತಾ ಖಚೆಗಳಿಗೆ ವ್ಯಾಖ್ಯಾನಮಾಡಲಾಗುತ್ತಿದೆ. ಸಾಮವೇದ 
ದಲ್ಲಿ ಎರಡು ಸಂಹಿತೆಗಳಿರುವುದನ್ನು ಹಿಂದೆಯೇ ತಿಳಿಸಲಾಗಿದೆಯಷ್ಟೆ. ಅವುಗಳಲ್ಲಿ 
ಛನ್ದಾರ್ಚಿಕವೆನಿಸಿರುವ ಮೊದಲನೆಯ ಸಂಹಿತಾ ಗ್ರಂಥದಲ್ಲಿನ ಯಚೆಗಳಿಗೆ ಕ್ರಮವಾಗಿ 
ವ್ಯಾಖ್ಯಾನಮಾಡಿ ತಿಳಿಯಬೇಕಾದ ವಿಷಯಗಳನ್ನು ಹೇಳಲಾಗಿದೆ. ಬ್ರಾಹ್ಮಣ ಹಾಗೂ ಸೂತ್ರ 
ಗಳಿಂದ ವಿನಿಯೋಗವಾಗುವ ಸಾಮಗಳಿಗೆ ಆಶ್ರಯಮಾತ್ರವಾಗಿರುವ ಈ ಯಚೆಗಳಿಗೆ ಕ್ರತು 
ಗಳಲ್ಲಿ ಸ್ವತಂತ್ರವಾದ ಎನಿಯೋಗವಿಲ್ಲ. ತ್ರಿವೃದಾದಿ ಸ್ರೋಮಾತ್ಮಕವಾದ ಯಚೆಗಳನ್ನು 
ವಿನಿಯೋಗಿಸಿರುವುದು ಕಂಡುಬಂದರೂ ಆ ಯಚೆಗಳು ಛನ್ಹಾರ್ಚಿಕದಲ್ಲಿ ಪರಿತವಾಗಿರದ 
ಆಶ್ರಯಮಾತ್ರವಾಗಿ ಉಪಯೋಗಿಯಾಗಿರುತ್ತವೆ. ಹೀಗಾಗಿ ಯಗ್ವೇದದ ಯಚೆಗಳ 
ವ್ಯಾಖ್ಯಾನದಂತೆ ಸಾಮವೇದದ ಖಚೆಗಳ ವ್ಯಾಖ್ಯಾನದಲ್ಲಿ "ಈ ಯಚೆಗಳ ವಿನಿಯೋಗದ 
ಬಗೆಗೆ ವಿಶೇಷವಾಗಿ ಅನ್ವೇಷಣೆಯಾಗಬೇಕು'. ಯಗ್ಗೇದೀಯ ಖತ್ತಿಜರ ಉಪಯೋಗಕ್ಕಾಗಿ 
ಬಗ್ಳಾಷ್ಠದಲ್ಲಿ ಪ್ರತ್ಯೇಕವಾಗಿ ವಿನಿಯೋಗವನ್ನು ಜ್ಞಾಪಿಸಿರುವಂತೆ ಇಲ್ಲಿಯೂ ಈ ಯಚೆಯ 
ಈ ಗಾನವು ಇಂತಹಕಡೆ ವಿನಿಯೋಗವಾಗುತ್ತದೆ. ಎಂದು ಹೇಳಲು 
ಬರುವುದಿಲ್ಲವೆಂಬುದನ್ನು ಗಮನಿಸಬೇಕು. 


ಸಾಮಾನ್ಯವಾಗಿ ವಿನಿಯೋಗವು ಬ್ರಹ್ಮಯಜ್ಞದ ' ವಿಷಯವಾಗಿರುತ್ತದೆ - ಬ್ರಹ್ಮ 
ಯಜ್ಞೋ ವೇದ ಪಾರಾಯಣಃ - ಮನು ೩.೭೦. ಅಧ್ಯಾಪನ ಶಬ್ದೇನ ಅಧ್ಯಯನಮಪಿ 
ಗೃಹೃತೇ ಜಪೋನಹುತ ಮನು ೩೭೪ ಇತಿ ವಕ್ಷಮಾಣತ್ವಾತ್‌ - ಅತೋ 
ಅಧ್ಯಾಪನಮಧ್ಯಯನ ಬ್ರಹ್ಮಯಜ್ಞ ಇತಿ ತತ್ರ ಕುಲ್ಲೂಕಃ ॥ ಹೀಗಿದ್ದರೂ ಸಹ - ಇದು 
ವಿಸ್ತಾರವಾದಜೊಂಡು ಸಾರವಿಲ್ಲದ್ದು ಎಂದು "ಅನ್ವೇಷಣೆಯ ಪ್ರಯಾಸವೇ' ಆಗಿಲ್ಲ, 
ಮನ್ವದ ಖುಷಿ ಛನ್ಹೋದೇವತೆಗಳನ್ನು ತಿಳಿದು ಯಜ್ಞಾಧ್ಯಯನ ಮಾಡುವವನು 
ಆಯುಷ್ಠಂತನೂ ಶ್ರೇಯೋವಂತನೂ ಆಗುತ್ತಾನೆ. ಮನ್ತಗಳು ಪರ್ಯುಷಿತವಾಗದ 
ವೀರ್ಯವತ್ತಾಗುತ್ತವೆ. 


೨೯೨ 

ಛನ್ನಸಿನ ಪ್ರಾಧಾನೃತೆಯಿಂದಾಗಿ ಸ ಸಾಮಗಾಯಕರಿಗೆ "ಛನ್ಹೋಗರೆಂಬ' ಯೌಗಿಕ 
ನಾಮವಿರುತ್ತದೆ. ಸಾಮಗಾನದಲ್ಲಿನ ಛನ್ನಸ್ಸು ಯಷಿದೇವತೆಗಳು ಖಕ್ಕಿನ ಛಂದೋ 
ದೇವತೆಗಳಿಗಿಂತ ಭಿನ್ನ ವಾಗಿದ್ದು ಆರ್ಷೇಯ ಬ್ರಾಹ್ಮಣಾದಿಗಳಿಂದ ತಿಳಿಯಬೇಕಾಗಿರುವು 
ದೆಂಬುದನ್ನು ಸಮ್ಮತಿಸುವವರಿಗೆ ಭಾಷ್ಟಕಾರರು ಹೇಗೆ ಹೇಳಿದರು ಎಂಬ ಪ್ರಶ್ನೆ ಉದ್ಭವಿ 
ಸುವುದಿಲ್ಲ. ಈ ಯಕ್ಕುಗಳನ್ನು ಕ್ರಮವ್ಯತ್ಯಾಸದಿಂದ - ಚಗ್ಗೇದದ ಪರವೂ, ಸೂಕ್ತಗಳ 
ಪರವೂ, ಅದರ ಅಭಿಜ್ಞರಪರವೂ ಆದ ಬಹೃಚ ಶಬ್ದದಿಂದ ಪ್ರಸಿದ್ಧರಾಗಿರುವ ಯಗ್ಗೇದಿ 
ಗಳು ಅಧ್ಯಯನ ಮಾಡುತಾರಾದುದರಿಂದ ಯಗ್ವೇದ ಸಂಹಿತೆಯ ಅನುಕ್ರಮಣಿಕೆಯಲ್ಲಿ 
ಯಷ್ಯಾದಿಗಳ ಬಗೆಗೆ ತಿಳಿಯಬಹುದು. 


ಸಾಮವೇದ ಛನ್ಹಾರ್ಚಿಕ 


ಹರಿಃ ಓಮ್‌ ಎಂಬುದು ವೇದಾಧ್ಯಯನ ಅಧ್ಯಾಪನಾರಂಭ ಸೂಚಕ 
ವಾಕ್ಕವಾಗಿದ್ದು ವೈದಿಕ ಸಂಪ್ರದಾಯದಲ್ಲಿ ಅನೂಚಾನವಾಗಿ ಬಂದಿದೆ. ವೇದಾಧ್ಯಯನ 
ವನ್ನು ಆರಂಭಿಸುವಾಗಲೂ ಮುಕ್ತಾಯಮಾಡುವಾಗಲೂ ಪ್ರಣವವನ್ನು ಉಚ್ಚ ರಿಸಬೇಕು. 


ಉಚ್ಚಿರಿಸದಿದ್ದರೆ ವೇದಾಧ್ಯಯನ ್ಹಸಿದ್ಧಿಸುವುದಿಲ್ಲವೆಂದು ಮನುಸ್ವೃತಿ ೨.೭೪ರಲ್ಲಿ 
ಬೆ ಧಿ ವ ಖು 
ತಿಳಿಸುತ್ತಿದೆ. 


ಛಾಂದಾರ್ಚಿಕ ಗ್ರಂಥವು ಆಗ್ನೇಯ ಐನ್ಸ ಪಾವಮಾನಗಳೆಂಬ 
ಕಾಂಡತ್ರಯಗಳನ್ನೊಳಗೊಂಡು ಆರಣ್ಯಕದೊಂದಿಗೆ ಆರು ಅಧ್ಯಾಯಗಳನ್ನೊಳಗೊಂಡಿದೆ. 
ಪ್ರಥಮಾಧ್ಯಾಯದಲ್ಲಿ ಹನ್ನೆರಡು ಖಂಡಗಳಿದ್ದು ಅದರ ಪ್ರಥಮಖಂಡದಲ್ಲಿ ಹತ್ತು 
ಯಕ್ಕುಗಳಿವೆ. ಅವುಗಳಲ್ಲಿ ಒಂದೊಂದಕ್ಕೂ ಕ್ರಮವಾಗಿ ವ್ಯಾಖ್ಯಾನ ಮಾಡಲಾಗುತ್ತದೆ. ಅಗ್ಗ 
ಆಯೇಹೀತ್ವೇಷಾ ಯಕ್ಕಿಗೆ ಯಷಿ ಭರದ್ವಾಜ, ಛಂದಸ್ಸು ಗಾಯತ್ರೀ, ದೇವತೆ ಅಗ್ನಿ. 
ಸಂಹಿತಾ ಲಕ್ಷಣವು ಪರಃ ಸನ್ನಿಕರ್ಷಃ .... ಪಾರ್ಷದಾನಿ ನಿರು. ೧.೧೭. ಎಂಬುದಾಗಿದೆ. 
ಮಂತ್ರದಲ್ಲಿರುವ ಪದಗಳನು ಸ್ವರ ವ್ಯಂಜನ ಸಹಿತ ಪುರಸ್ಸರವಾಗಿ ವ್ಯಾಕರಣ ನಿಯಮಾನು 
ಸಾರ ಅರ್ಥಕ್ಕೆ ಲೋಪವಾಗದಂತೆ ಕ್ರಮವಾಗಿ ಜೋಡಿಸಿ ಪಠಿಸುವ ಕ್ರಮವೇ ಸಂಹಿತೆ 
ಯಾಗಿರುತ್ತದೆ. ಪದಪ್ರಕೃತಿಃ ಸಂಹಿತಾ ಎನ್ನುವಾಗ ಕೆಲವರು ಪದಗಳು ಸಂಹಿತೆಗಳಿಗಿಂತ 
ಮೊದಲನವಾಗಿದ್ದು ವ್ಯಾಕರಣ ನಿಯಮಾನುಸಾರ ಜೋಡಿಸಿದ ನಂತರ ಸಂಹಿತೆ 
ಯಾಗುವುದು ಆದುದರಿಂದ "ಪದ ಪ್ರಕೃತಿ' "ಸಂಹಿತೆ ವಿಕೃತಿ' ಎಂದರೆ, ಅನ್ಯರ 
ನಿಪ್ರಾಯದಲ್ಲಿ ಪದಗಳು ಪ ಸ್ರಕೃತಿಯಾಗಿ ಕಂಡರೂ ಬರೀ ಶಬ್ದ ಗಳಿಂದ ಯಾವ ಅರ್ಥವೂ 
ಆಗುವುದಿಲ್ಲವಾಗಿ ಅವು ಮೂಲವಲ್ಲ. ದ್ರಷ್ಟಾ ನ ರರಾದ ಯಷಿಗಳಿಗೆ ಮನ್ತಗಳು ಸಂಹಿತಾ 


೨೯೩ 
ರೂಪವಾಗಿಯೇ ಗೋಚರಿಸಿದವು. ಅಧ್ಯಯನ ಅಧ್ಯಾಪನ ಕಾಲದಲ್ಲಿ ಮನ್ತಗಳನ್ನು 
ಸಂಹಿತಾ ರೂಪದಲ್ಲಿಯೇ ಪಠಿಸುವುದು ಪರಂಪರಗತವಾಗಿದೆ. ಯಜ್ಞಯಾಗಾದಿ ಕರ್ಮ 
ಗಳ ಅನುಷ್ಠಾನ ನೆರವೇರುವುದು ಸಂಹಿತಾ ರೂಪದಲ್ಲಿ ಪಠಿಸಿಯೇವಿನಾ ಪದಗಳನ್ನು 
ಎಂಗಡಿಸಿ ಉಚ್ಚರಿಸುತ್ತಾ ಕರ್ಮಗಳನ್ನು ನೆರವೇರಿಸುವುದಿಲ್ಲ. ಆದುದರಿಂದ ಸಂಹಿತೆಯೇ 
ಪ್ರಕೃತಿಯಾಗಿದ್ದು ಪದವಿಭಾಗವು ಎಕೃತಿಯಾಗಿರುತ್ತದೆ. 


ಉಚ್ಚಾರಣಾದಿಕ್ರಮವನ್ನೂ ಸಂಧಿ ಮುಂತಾದ ನಿಯಮಗಳನ್ನೂ ಮನ್ತದ 
ಚರಣಾದಿಗಳನ್ನೂ ಬೋಧಿಸುವ ಲಕ್ಷಣ ಗ್ರಂಥವಾದ ಪ್ರಾತಿಶಾಖ್ಟ ಪ್ರಕಾರ ಪದಗಳನ್ನೇ 
ಪ್ರಕೃತಿಯೆಂದು ಪರಿಗಣಿಸುವುದು ತಪ್ಪಾಗದೆ ಅದು ಆ ವಿಶೇಷ ಸಂದರ್ಭದಲ್ಲಿ ಮಾತ್ರ 
ಮಾನ್ಯವಾದುದು ಎಂಬುದನ್ನು ಗಮನಿಸಬೇಕು. ಸಂಹಿತೆಯ ಅರ್ಥವನ್ನು ಅನುಸರಿಸಿ 
ಪದವಿಭಾಗ ಮಾಡಬೇಕಾಗಿರುವ ಸಂದರ್ಭದಲ್ಲಿ ಪದಗಳು ವಿಕೃತಿ ಎಂದು ಹೇಳುವುದೇ 
ಸಮಂಜಸವಾದದ್ದು. ಪೂರ್ವ ಯಷಿದ್ರಷ್ಟಾರರ ಅನುಭವವು ಅಭಿವ್ಯಂಜಿತವಾಗುವುದು 
ಸಂಹಿತೆಯಿಂದ ಮಾತ್ರ ಸಾಧ್ಯವಾಗಿರುವುದರಿಂದ ಸಂಹಿತೆಯೇ ಪ್ರಕೃತಿ ಅಥವಾ 
ಮೂಲಸ್ವರೂಪವಾಗಿರುತ್ತದೆ. ಅನೂಚಾನವಾಗಿ ಸಂಹಿತೆಯನ್ನೇ ಮೊದಲು ಅಧ್ಯಾಪನ 
ಮಾಡಿಸುತ್ತಾರೆ, ಕಲಿಸುತ್ತಾರೆ. ಬ್ರಾಹ್ಮಣರು ಅಧ್ಯಯನ ಮಾಡುತಾರೆ, ಕಲಿಯುತ್ತಾರೆ. 
ಕರ್ಮಗಳಲ್ಲಿ ಅನುಷ್ಠಾನಕ್ಕೆ ಉಪಯೋಗಿಸುತ್ತಾರೆ. ಪದಗಳೇ ಪ್ರಕೃತಿಯಾಗಿದ್ದರೆ 
ಪದಗಳನ್ನೇ ಅಧ್ಯಯನ ಮಾಡಿಸುತ್ತಿದ್ದರು. ಬ್ರಾಹ್ಮಣರು ಪದಗಳನ್ನೇ ಕಲಿತು ಅಧ್ವಯನ 
ಮಾಡುತ್ತಿದ್ದರು. ಕರ್ಮಾನುಷ್ಠಾನಗಳಲ್ಲಿ ಉಪಯೋಗಿಸು ಸುತ್ತಿದ್ದರು. ಆದರೆ ಪದಗಳನ್ನೇ 
ಅಧ್ಯಯನ ಅಧ್ಯಾಪನ ಅನುಷ್ರಾ )ಿನಗಳಲ್ಲಿ ಬಳಸುತ್ತಿಲ್ಲ. ಸಂಹತ್ಯ ಪಠಿತಾಃ ಮನ್ರಾ; ಸಾ 
ಸಂಹಿತಾ - ಪದಗಳನ್ನು ನಿಯಮಾನುಸಾರ ಪರಸ್ಪರ ಸೇರಿಸಿ ಪಠಿಸುತ್ತಿರುವುದೇ ಸಂಹಿತೆ 
ಎಂಬುದು ಸ್ಪಷ್ಟವಾದ ಅರ್ಥವಾಗಿದೆ. 


ಸಾಮವೇದವು ಗ್ರಾಮೇಗೇಯಗಾನ ಆರಣ್ಯೇಗೇಯಗಾನ ಊಹಗಾನ ರಹಸ್ಯಗಾನ 
ಗಳೆಂದು ವಿಭಕವಾಗಿರುವ ಸಾಮಗಾನಸಂಹಿತೆಯನ್ನೂ ಇವಕ್ಕೆ ಆಧಾರಭೂತವಾದ ಯಕ್‌ 
ಮನ್ರಗಳಿರುವ - ಪೂರ್ವಾರ್ಚಿಕ ಮತ್ತು ಉತ್ತರಾರ್ಚಿಕಗಳಂದು ವಿಂಗಡವಾಗಿರುವ - 
ಛನ್ಸಾರ್ಚಿಕ ಅಥವಾ ಸಾಮವೇದ ಯಕ್‌ಸಂಹಿತೆಯನ್ನೂ ಒಳಗೊಂಡಿದೆ. ಕನ್ನಡದಲ್ಲಿ 
ಮೈದಳೆದಿರುವ ಪ್ರಕೃತವಾದ ಸಾಮವೇದದ ಪ್ರಥಮಸಂಪುಟದಲ್ಲಿರುವ ಯಕ್‌ಮನ್ತಗಳೂ 


ಸಾಮಗಾನಗಳೂ ಅಗ್ಗಿದೇವತೆಯ ಉಪಾಸನೆಗೆ ವಿನಿಯೋಗವಾಗಿದ್ದು ಆಗ್ನೇಯಕಾಂಡ 


ವೆಂಬ ಅಭಿಧಾನದಿಂದ ಪ್ರಸಿದಪಾಗಿದೆ. 


ಟು 


೨೯೪ 
ಅಗಿಯ ವೈಭವ 
= ಲ 

ಆಗ್ನೇಯ ಕಾಂಡದಲ್ಲಿ ಒಂದುನೂರ ಹದಿನಾಲ್ಕು ಯಕ್‌ಮನ್ತಗಳೂ ಇವುಗಳಿಂದ 
ಉದಯವಾಗಿರುವ ಒಂದುನೂರ ಎಂಬತ್ತು ಸಾಮಗಾನಗಳೂ ಇವೆ. ಇವುಗಳಲ್ಲಿ ಕೆಲವು 
ಅನ್ಯದೇವತಾತ್ಥಕವಾಗಿದ್ದರೂ ಹೆಚ್ಚಿನವು "ಅಗ್ನಿ' ದೇವತಾತ್ಮಕವಾಗಿದ್ದು ಅಗ್ನಿಯ ಹುಟ್ಟು 
ಸ್ಥಾನ ರೂಪ ಕಾರ್ಯ ಸ ಸಾಮರ್ಥ್ಯ ಐಶ್ವ ಚಾ ದಿವ್ಯಗುಣಗಳ ಸುತಿರೂಪವಾಗಿರುವುದ 
ರಿಂದ ಛತ್ರಿನ್ಯಾಯದಂತೆ ಇದಕ್ಕ ಗ್ಗೆ asd ಅಥವಾ 'ಆಗ್ನೇಯಪರ್ವವೆಂಬ 


ಅಭಿಧಾನವಿದೆ. ಇದರಲ್ಲಿ ಜಾ ಕುತ: ಅಗ್ನಿಯ ವೈಭವವನ್ನು ಸಂಕ್ಷೇಪವಾಗಿ ಹೀಗೆ 
ಸಂಗ್ರಹಿಸಲಾಗಿದೆ. 


ಅಗ್ನಿಯದು ಊರ್ಧ್ವಮುಖ ಔನ್ನತ್ಯದ ಸಂಕೇತ. ಪ್ರಗತಿಯ ದ್ಯೋತಕ ಪವಿತ್ರತೆಯ 
ಪ್ರತೀಕ. ತಾನು ಪವಿತ್ರನಾಗಿರುವುದರ ಜೊತೆಗೆ ತನ್ನಲ್ಲಿರಿಸಿದುದನ್ನೂ ಪವಿತ್ರಗೊಳಿಸುವ 
ಹೆಗ್ಗಳಿಕೆ ಅಗ್ನಿಯದಾಗಿದೆ. ಐಹಿಕ ಆಮುಷ್ಠಿಕ ಸುಖಸಂಪತಿನ ಒಡೆಯನಾದ ಅಗ್ನಿಯ 
ಪರಿಚರ್ಯೆಯನ್ನು ಮಾಡಿದ ಉಪಕೋಸಲನಿಗೆ ಬ್ರಹ್ಮೋಪದೇಶಮಾಡಿದ ಅಗ್ನಿಯ 
ಕರುಣೆ ವಾತ್ಸಲ್ಯ ಸಾಮರ್ಥ್ಯಗಳು - ಛಾಂ.ಉ.೪.೧೦.೩., ಕೇನ ೩.೩.೫ರಲ್ಲಿ ಪಠಿತವಾಗಿವೆ. 
ಇಂತಹ ದಿವ್ಯಗುಣಗಳಿಂದ ಪ್ರತ್ಯಕ್ಷವಾಗಿ ರಾರಾಜಿಸುತ್ತಿರುವ ಭೂಲೋಕಸ್ಥವಾಗಿರುವ 
ಅಗ್ನಿಯನ್ನು ಈ ಭಾಗದ ಖಕ್‌ಮನ್ತಗಳೂ ಸಾಮಗಾನಗಳೂ ನಮಗೆ ಪ್ರತ್ಯಕ್ಷಪಡಿಸುತ್ತಿರುವ 
ರೀತಿ ಅನನ್ಯವಾಗಿದೆ ಹೃದಯಂಗಮವಾಗಿದೆ. 


ಯಜ್ಞದಲ್ಲಿ ಬ್ರಹ್ಮಸ್ಥಾನದಲ್ಲಿರುವ ಅಥರ್ವರ ಸಮ್ಮುಖದಲ್ಲಿ ಯತ್ತಿಜರು 
ಊರ್ಧ್ವಾರಣಿ ಮತ್ತು ಅಧರಾರಣಿಗಳ ಮಥನದಿಂದ ಜಾತವೇದಾಗ್ನಿಯನ್ನು ಪಡೆದು 
ಹೋಮಕುಂಡದಲ್ಲಿ ಸ್ಥಾಪಿಸಿ ದಿನದಿನವೂ ಹವಿಸನ್ನರ್ಪಿಸುತ್ತಾರೆ. ಇದರಿಂದ ಅಗ್ನಿಯು 


ಪ್ರಜ್ವಲಿಸಿ ಜಾಜ ;ಲಮಾನವಾಗಿ ತೇಜಸ್ವಿಯೂ ಬಹುದೂರಗೋಚರನೂ ಪ ಪ್ರಶಂಸಾರ್ಹನೂ 
ಗೃಹಪತಿಯೂ ಆಗಿ ವಿಜೃಂಭಿಸುತ್ತಿದ್ದಾನೆ. 


ಪೃಥ್ವೀ ಎಂಬ ಕೆಳಗಿನ ಅರಣಿ ಮತ್ತು ದ್ಯುಲೋಕವೆಂಬ ಮೇಲಿನ ಅರಣಿಯಿಂದ 
ದೇವತೆಗಳು ವೈಶ್ವಾನರನೆಂಬ ಅಗ್ನಿಯನ್ನುತ್ತಾದಿಸಿ ಸಮಸ್ತ ಜೀವಜಾತದ ದೇಹಗಳಲ್ಲಿ 
ಸ್ಥಾಪಿಸಿದರು. ಪೃಥ್ವೀ ಎಂಬ ಕೆಳಗಿನ ಅರಣಿ ದ್ಯುಲೋಕವೆಂಬ ಮೇಲಿನ ಅರಣೆಯಿಂದ 
ಸೂರ್ಯನೆಂಬ ಅಗ್ನಿಯೂ ಮೋಡಗಳ ಪರಸ್ಪರ ಸಂಘರ್ಷಣ ರೂಪೀ ಮಥನದಿಂದ 
ಮಿಂಚು ಎನಿಸಿರುವ ವೈದ್ಯುದಗ್ನಿಯೂ ಸ್ತ್ರೀಪುರುಷರ ಸಮಾಗಮದಿಂದ ಪುತ್ರರೂಪೀ 
ಅಗ್ನಿಯೂ ವಿದ್ಯೆಯೆಂಬ ಅಧರಾರಣಿ ಮತ್ತು ಆಚಾರ್ಯರೆಂಬ ಉತ್ತರಾರಣಿಯಿಂದ 
ಜ್ಞಾನಾಗ್ನಿಯೂ ಉತ್ಪನ್ನವಾಗಿದ್ದು ಯಜ್ಞವು ಇವುಗಳೆಲ್ಲದರ ಪ್ರತೀಕವಾಗಿದೆ. 


೨೯೫ 

ಅಗ್ನಿಯ ಶೈಶವ ಬಹುವಿಚಿತ್ರವಾಗಿದೆ. ಲೋಕದ ರೂಢಿಗೆ ವೃತಿರಿಕ್ತವಾಗಿ ಆಗತಾನೆ 
ಹುಟ್ಟಿದ ಶಿಶುವಾದ ಅಗ್ನಿಯು ತಾಯಿಯಾದ ಆರಣಿಯನ್ನು ಆಹಾರಕ್ಕಾಗಿ ಅವಲಂಬಿಸುವು 
ದಿಲ್ಲ ದೇವತೆಗಳನ್ನು ಯಜ್ಞಗಳಿಗೆ ಆಹ್ವಾನಿಸುವ ಹಾಗೂ ಯಜ್ಞದಲ್ಲಿ ಖತ್ತಿಜರು ಅರ್ಪಿಸಿದ 
ಹವಿಸ್ಸನ್ನು ದೇವತೆಗಳಿಗೆ ತಲುಪಿಸುವ ಜವಾಬ್ದಾರಿಯುತವಾದ ಮಹತ್ವದ ತರುಣದೂತನ 
ಕಾರ್ಯಭಾರವನ್ನು ಶಿಶುವಾದ ಅಗ್ನಿಯು ಸಮರ್ಥವಾಗಿ ನಿರ್ವಹಿಸುವುದು ಬಹು ಖಸ್ಛಯ 
ಕರವಾದುದಾಗಿದೆ. ದ್ಯುಲೋಕದ ಎತ್ತರದಲ್ಲಿರುವವರನ್ನೂ ಭೂಲೋಕದ ಶ್ರೇಷ್ಠರ ನ್ನೂ 
ಯಾವ ಭೇದಭಾವವೂ ಇಲ್ಲದೆ ಪರಿಪಾಲಿಸುತಾ ಕರ್ಮಗಳು ವೀರ್ಯವತಾಗಿರುವಂತೆ 
ನೋಡಿಕೊಳ್ಳುತಾನೆ. 

ಯಜ್ಞದ ಸಮ್ರಾಟನಾದ ಅಗ್ನಿಗೆ ಯಜ್ಞದಲ್ಲಿ ವಿಶಿಷ್ಟವಾದ ಶ್ರೇಷ್ಠವಾದ ಆಸನವಿದೆ. 
ಯಜ್ಞದಲ್ಲಿ ದೇವತೆಗಳ ಹಾಗೂ ಮಾನವರ ಹಿತಗಳನ್ನು ಸಂರಕ್ಷಿಸುತ್ತಾ ಮನುಷ್ಯರನ್ನು ಕೀರ್ತಿ 
ಭಾಜನರನ್ನಾಗಿ ಮಾಡುತ್ತಾನೆ. ಪುರೋಹಿತನೂ ಕವಿಯೂ ಕ್ರಾಂತದರ್ಶಿಯೂ ವ್ಯಾಪಕನೂ 
ಅನ್ನ ಮತ್ತು ಬಲದ ಸ್ವಾಮಿಯೂ ಆಗಿರುವ ಅಗ್ನಿಯು ನಮ್ಮ ದುಃಖ ಕ್ಷೇಶಗಳನ್ನು 
ದೂರಮಾಡುತ್ತಾ ಮಾಯಾ ಕಪಟಗಳಿಂದಲೂ ವೃತ್ರರೂಪೀ ರಾಕ್ಷಸರೆಂಬ ಬಾಹ್ಯಶತ್ರು 
ಗಳಿಂದಲೂ ಕಾಮಕ್ರೋಧಾದಿ ಆಂತರಿಕ ಶತ್ರುಗಳಿಂದಲೂ ನಮ್ಮನ್ನು ಸದಾ ಸಂರಕ್ಷಿಸುತ್ತಿರು 
ತ್ತಾನೆ. ಅಗ್ನಿಯು ತನ್ನ ಉಪಾಸಕನಿಗೆ ಅಶನವಸನಗಳನ್ನಿತ್ತು ಬಲಶಾಲಿಯನ್ನಾಗಿ ಮಾಡಿ 
ದೀನತೆಗೆ ಅವಕಾಶವಿಲ್ಲದಂತೆ ಮನೋಬಲ ಬುದ್ದಿಬಲ ದೇಹಬಲಗಳನ್ನಿತ್ತು ಸುಂದರವಾದ 
ಪ್ರಕಾಶಯುಕ್ತ ಗೃಹಗಳನ್ನೂ ಯಶೋಧನವನ್ನೂ ಮಡದಿ ಮಕ್ಕಳನ್ನೂ ಅನುಗ್ರಹಿಸುತಾನೆ. 
ದಾನಶೀಲನಾದವನಿಗೆ ರತ್ನಾದಿ ಬಹುಮೂಲ್ಯ ಧನ ಲಭ್ಯವಾಗುವಂತೆ ಮಾಡುತಾನೆ. 
ಅಗ್ನಿಯ ಸ್ನೇಹದ ಕಾರಣ ಸಕಲ ಇಷ್ಟಾರ್ಥಪ್ರಾಪ್ತಿಗಾಗಿ ಪ್ರಿಯವೂ ಶ್ರೇಯಸ್ವರವೂ 
ಪ್ರಶಸವೂ ಆದ ಮಾರ್ಗವೂ ಲಭಿಸುತ್ತದೆ. 

ಕಣ್ವರ ಆಶ್ರಮದಲ್ಲಿ ಪ್ರಜ್ವಲಿಸುತ್ತಿರುವ ತ್ರೇತಾಗ್ನಿಗಳನ್ನೂ ಸಮುದ್ರವಾಸಿಯಾದ 
ಬಡಬಾಗ್ನಿಯನ್ನೂ ಜೀವಜಗತ್ತಿನ ಪ್ರತಿಶರೀರದಲ್ಲೂ ವ್ಯಾಪಿಸಿರುವ ವೈಶ್ವಾನರಾಗ್ನಿಯನ್ನೂ 
ಆಕಾಶದಿಂದಾಚೆಗೂ ಹೊಳೆಯುತ್ತಿರುವ ಸೂರ್ಯನ ತೇಜಸ್ಸಿನ ರೂಪವಾದ ಅಗ್ನಿಯನ್ನೂ 
ನೋಡಿ ಆಶ್ಚರ್ಯಚಕಿತರಾಗಿ ಸ್ನೇಹ ಗೌರವಾದರಗಳಿಂದ ಶ್ರದ್ಧಾಭಕ್ತಿಗಳಿಂದ ಶ್ರೇಯಃ 
ಪ್ರೇಯಗಳ ಬಯಕೆಗಳಿಂದ ಐಹಿಕ ಆಮುಷ್ಠಿಕ ಆಸೆ ಆಕಾಂಕ್ಷೆಗಳಿಂದ ಸುತಿಸುವ ಯಕ್‌ಮನ್ರ 
ಗಳಿಂದಲೂ ಸಾಮಗಾನಗಳಿಂದಲೂ ಆಗ್ನೇಯಕಾಂಡ ಕಂಗೊಳಿಸುತ್ತಿದೆ. 


| ಓಮ್‌ ॥। 


೨೮೬ 
॥ ಓಮ್‌ ನಮಃ .ಸಾಮವೇದಾಯ ॥ 


ಸಾಮವೇದ ಕೌಥಧುಮಶಾಖೆಯ 
ಛನ್ಹ ಆರ್ಚಿಕ ಸಂಹಿತೆ ಮತ್ತು ಸಾಮಗಾನ ಸಂಹಿತೆ 


॥ ಯಕ್‌ ॥ 
ಏಶಾಮಿತ್ರ ಯಷಿಃ ಗಾಯತ್ರೀ ಛನ್ಹಃ ಸವಿತಾ ದೇವತಾ ॥ 
೨ ೨೦ ೩ ಕುಂ 
ಓಮ್‌ 1 ಭೂರ್ಭುವಃ ಸಃ | 
ಓದ ೨೦ ೩ ಸಿ ಪಿ. ೧೨ 


ತತ್ಸವಿತುರ್ವರೇಣ್ಯಮ್‌ ಭರ್ಗೋದೇವಸ್ಯ ಧೀಮಹಿ । 


& 9) ೨ ೩ ೧ ೨ 
ಧಿಯೋಯೋನಃ ಪ್ರಚೋದಯಾತ್‌ ॥ ಸಾಯ. ೧೪೬೨ ॥ 


11 ಪದಪಾಠ ॥ 


ತ್ರ ೩ ೨ ೧೨೦ ೧೨೦ ೩ ೧೨ ೩ ೧ ೨೦ 
ತತ್‌ - ಸವಿತುಃ - ವರೇಣ್ಯಮ್‌ - ಭರ್ಗಃ - ದೇವಸ್ಯ - ಧೀಮಹಿ । ಧಿಯಃ - ಯಃ 


Hi ೧ ೨ ಕ ಫು 
- ನಃ - ಪ್ರಚೋದಯಾತ್‌ - ಪ್ರ - ಚೋದಯಾತ್‌ ॥ 


| ಗಾನ ॥ 


ಗಾಯತ್ರಮ್‌ ॥ ಪರಮೇಷ್ಠೀ ಪ್ರಜಾಪಶಿಃ ಯಷಿಃ । ಗಾಯತ್ರೀ ಛನ್ನಃ | ಸವಿತಾ ದೇವತಾ ॥ 


೧ ೧ ೦ ೦ ೦ ೦ 
ಓಮ್‌ | ತತ್ಸವಿತುರ್ವರೇಣಿಯೋಮ್‌ ॥ ಭಾರ್ಗೋದೇವಸ್ಯ ಧೀಮಾ 


ಸ ೧೦ ೦ ೨ ೧ ತ್‌್‌ 0 
ಹೀ5೨ ॥ ಧಿಯೋಯೋನಃ ಪ್ರಚೋ85೧೨೧೨ ॥ ಹಿಮ್‌ಆ5೨ | ದಾ 


೨ ೧೧೧ 
ಯೋ ॥ ಆ5೩೪೫ ॥। ದೀರ್ಫ-೬ । ಪರ್ವ - ೬ । ಮಾತ್ರಾ - ೩ ( ಸಂಕೇತಾಕ್ಷರ- ಖಿ॥ 


ಐತಿ ಪ್ರಕೃತಿ ಸಪ್ತಗಾನಾನ್ರರ್ಭೂತಂ ಗಾಯತ್ರಾಖ್ಯಂ ಪ್ರಥಮಂ ಗಾನಂ ಸಂಪೂರ್ಣಮ್‌ ! 


೨೯೭ 
| ಸಾಯಣಾಚಾರ್ಯಕೃತ ಭಾಷ್ಯ || 


ಅಡ ತತ್ಸವಿತುರ್ವರೇಣ್ಯಮಿತಿ ತೃತೀಯ ಸೂಕ ರೂಪಾ ಸೈಷಾ | ಯಃ ಸವಿತಾ 
ದೇವಃ ನಃ ಅಸ್ಮಾಕಂ ಧಿಯಃ ಕರ್ಮಾಣಿ ಧರ್ಮಾದಿವಿಷಯಾ ವಾ ಬುದ್ದೀಃ ಪ್ರಚೋದ 
ಯಾತ್‌ ಪ್ರೇರಯೇತ್‌ । ತತ್‌ ತಸ್ಯ ದೇವಸ್ಯ ದ್ಯೋತಮಾನಸ್ಯ ಸವಿತುಃ ಸರ್ವಾನ್ಮರ್ಯಾ 
ಮಿತಯಾ ಪ್ರೇರಕಸ್ಯ ಜಗತ್ತಷ್ಟುಃ ಪರಮೇಶ್ವರಸ್ಯ ವರೇಣ್ಯಮ್‌ ಸತ್ವರೂಪತಯಾ 
ಬ್ಹೇಯತಯಾ ಚ ಭಜನೀಯಂ ಭರ್ಗಃ ಅವಿದ್ಯಾತತ್ಕಾರ್ಯ ಯೋರ್ಭರ್ಜನಾತ್‌ 
ಭರ್ಗಃ ಸ್ವಯಂ ಜ್ಯೋತಿಃ ಪರಬ್ರಹ್ಮಾತ್ಮಕಂ ತೇಜಃ ಧೀಮಹಿ ವಯಂ ಧ್ಯಾಯಾಮಃ 
ಯದ್‌ ಭಗ್ಗೋ ಧಿಯಃ ಪ್ರಚೋದಯತಿ ತದ್‌ ಧ್ಯಾಯಾಮ ಇತಿ ಸಮನ್ಹಯಃ | 
ಯದ್ವಾ ಯಃ ಸವಿತಾ ಸೂರ್ಯಃ ಧಿಯಃ ಕರ್ಮಾಣಿ ಪ್ರಚೋದಯಾತ್‌ ಪ್ರೇರಯತಿ 
ತಸ್ಯ ಸವಿತುಃ ಸರ್ವಸ್ಯ ಪ್ರಸವಿತುಃ ದೇವಸ್ಯ ದ್ಯೋತ ಮಾನಸ್ಯ ಸೂರ್ಯಸ್ಯ ತತ್‌ ಸರ್ವಿರ್ದ 
ರ್ಶನೀಯತಯಾ ಪ್ರಸಿದ್ಧಂ ವರೇಣ್ಯಂ ಸರ್ವೈಃ ಸಂಭಜನೀಯಂ ಭರ್ಗಃ ಪಾಪಾನಾಂ 
ತಾಪಕಂ ತೇಜೋಮಂಡಲಂ ಧೀಮಹಿ ಧ್ಯೇಯತಯಾ ಮನಸಾ ಧಾರಯೇಮ । 

ಯದ್ವಾ ಭರ್ಗ ಶಬ್ದೇನಾನ್ನಮಭಿಧೀಯತೇ, ಯಃ ಸವಿತಾ ದೇವಃ ಧಿಯಃ 
ಪ್ರಚೋದಯತಿ ತಸ್ಯ ದೇವಸ್ಯ ಪ್ರಸಾದಾತ್‌ ತದ್‌ ಭರ್ಗಃ ಅನ್ನಾದಿ ಲಕ್ಷಣಂ ಫಲಂ 
ಧೀಮಹಿ ಧಾರಯಾಮಃ ತಸ್ಯಾಧಾರಭೂತಾ ಭವೇಮೇತ್ಯರ್ಥಃ । ಭರ್ಗ ಶಬ್ದಸ್ಯಾನ್ನ 
ಪರತ್ವೇ ಧೀ ಶಬ್ದಸ್ಯ ಕರ್ಮಪರತ್ವೇ ಚಾಧರ್ವಣಮ್‌ - ವೇದಾಶ್ಚನ್ಹಾಂಸಿ - ಸವಿತು 
ರ್ವರೇಣ್ಯಂ ಭರ್ಗೋ ದೇವಸ್ಯ ಕವಯೋತನ್ನಮಾಹುಃ ಕರ್ಮಾಣಿಧಿಯಸ್ತದು 
ತೇಪ್ರಬ್ರವೀಮೀತಿ ಪ್ರಚೋದಯಾತ್‌ ಸವಿತಾ ಯಾಮಿರೇತೀತಿ । ಗೋ. ಬ್ರಾ. ೧.೩೨. ॥ 
ಭರ್ಗಃ ಭ್ರಸ್ಸಪಾಕೇ -ತು.ಉ - ಅಸುನ್‌ ಭ್ರಸ್ಟೋರೋಪಧಯೋರಮನ್ಯತರಸ್ಯಾಮ್‌ - 

ಜದ UH ಶೆ ಲೆ 

೬.೪.೪೭ ॥ ಇತಿ ರೋಪಧಯೋಃ ಲೋಪೋ ರಮಾಗಮಶ್ಚನ್ಯಜ್ಹ್ಹ್ವಾದಿ ಪಾಠಾತ್‌ 
ಕುತ್ವಮ್‌ - ೭.೩.೫೨ ॥ ಧೀಮಹಿ ಧ್ಯಾಯತೇರ್ಲಿಜ್‌ ಬಹುಲಬ್ಬನ್ನಸಿ- ೨.೪.೭೬ / ಇತಿ 
ಸಂಪ್ರಸಾರಣಮ್‌ ವ್ಯತ್ಯಯೇನಾತ್ಮನೇಪದಮ್‌ ಯದ್ದಾಧೀಜ್‌ ಆಧಾರೇ (ದಿ.ಆ) ಲಿಜ್‌ 
ಬಹುಲಜ್ಜನ್ಹಸಿ- ೨.೪.೭೩ (/ಇತಿ ವಿಕರಣಸ್ಯ ಲುಕ್‌ (ಪ್ರಚೋದಯಾತ್‌ |! ಚೋದಯ 
ತೇರ್ಲೇಟಿ ಆಡಾಗಮಃ ಯದ್ವ್ರತ್ತಯಾಗಾದ ನಿಘಾತಃ ಆಗಮಸ್ಯ ಅನುದಾತ್ತತ್ವೇ "ಣಿತ್‌' 


ಎ... 
ಸ್ವರಃ || 


೨೯೮ 
ವಿವರಣೆಗಳು 

ಗಾಯತ್ರೀ ಲಕ್ಷಣಮ್‌ : 

ಸಾವಿತ್ರ್ಯಾ ಗಾಯತ್ರೀ ಗಾನಮುಕ್ತಂ ದೇವತಾಧ್ಯಾಯೇ ।ಟ ತಥಾ ಚ ಬ್ರಾಹ್ಮಣಂ 
ಭವತಿ ।ಟ ಅಥಾತೋ ಗಾಯತ್ರಂ ಆಗ್ನೇಯಂ ಭಕ್ತ್ಯಾ ಭವತಿ । ದೇವಾನಾಂ ವಾ 
ಯಷೀಣಾಂ ವಾ ಪರಮೇಷ್ಠಿನೋ ವಾ ಪ್ರಾಜಾಪತ್ಯಸ್ಯ ಸಾಮ ಸಾವಿತ್ರೀ ಗೇಯಂ 
ಯತ್ರಾಗೀತಂ ತತ್ತವಿತುರ್ವರೇಣಿಯೋಮಿತಿ ॥ ದೇ.ಆ. ೩.೨೨, ೨೩ 1 ಆರ್ಷೇಯೇಪಿ 
ಉಕ್ತಂ ತಥಾರ್ಷೇಯ ಬ್ರಾಹ್ಮಣಂ ಭವತಿ । ಗಾಯತ್ರಂ ಹೌಷ್ಟಲಂ ಆಗ್ನೇಯಂ ॥ 
ಪ್ರಥಮಾಯಾಂ ವಾ ಯಥಾದಿಷ್ಟಂ ಗೇಯಂ । ಪ್ರಥಮ ಸ್ವರೈರ್ವಾ ಚತುರಕ್ಷರ ವೃದ್ಧಾನ್ನೆ? 
! ಆದ್ಯಪಾತ್‌ ಪ್ರಸ್ತಾವ ಓಂಕಾರಾನ್ರಃ । ಹುಮ್‌ವೇತ್ಯನಸ್ತೋಭೋ ವೃಷ್ಟೋ ವಾ-ಇತಿ ॥ 


ತಥೈವ ವೇದಾದಿಃ ॥ ಆ. ಬ್ರಾ.೧.೧.೧೪-೧೭ ॥ ಗಾಯತ್ರೀ ಗಾನಂ ಭವತಿ ॥ 
ಓಮ್‌ ತತ್ತವಿತುಃ .... ಯಾತ್‌ ॥ ತತ್ಸವಿತುರ್ವರೇಣ್ಯಮಿತಿ ಗಾಯತ್ರಸ್ಯ ಯಷಿಃ ಪುಷ್ಕಲಃ 
ಗಾಯತ್ರೀ ಛನ್ನ; ಅಗ್ನಿರ್ದೇವತಾ | ಪ್ರಣವಗಾನಸ್ಯ ಪರಮೇಷ್ಟೀ ಪ್ರಜಾಪತಿ ಯಷಿಃ 
ದೇವೀ ಗಾಯತ್ರೀ ಛನ್ನ; ಪರಮಾತ್ಮಾ ದೇವತಾ ॥ 


ಓಮಿತ್ಕೇತತ್‌ ಪರಮೇಷ್ಠಿನಃ ಪ್ರಾಜಾಪತ್ಯಸ್ಯ ಸಾಮ ॥ ಪರಮೇಷ್ಠಿನೋ ವಾ 
ಪ್ರಾಜಾಪತ್ಯಸ್ಯ ಬ್ರಹ್ಮಣೋ ವಾ ಬ್ರಹ್ಮಂ ವಾಚೋ ವಾ ಸತ್ಯಂ ಸಾಮ ॥ ಸ್ವರ್ಗಸ್ಯ ವಾ 
ಲೋಕಸ್ಕ ದ್ವಾರ ವಿವರಣಮ್‌ | pA ಬೋಧಃ | ತ್ರಯಸ್ಕ ವಾ ವೇದಸ್ಯಾಪ್ಯಾಯ 
ನಮ್‌ | ಅಯಾತಯಾಮಾಕ್ಷರಸ್ಥಂ ಸಾಮ ॥ ವಾಸಿಷ್ಠೋ ಹಿಂಕಾರಃ । ಪ್ರಾಜಾಪತ್ಯೋ ವಾ 
ಗವಾಂ ವಾ ॥ ಆ.ಬ್ರಾ.೧.೧.೧-೪ ॥ 


ಇತ್ಯಾದ್ಯನೇಕ ಬ್ರಾಹ್ಮಣ ಎಹಿತ್ವಾತ್‌ ಗಾಯತ್ರ ಗಾನಮಸ್ತೀತಿ ॥ ತಚ್ಚ ಗಾನಂ 
ಚತುರ್ಷು ಗಾನಗ್ರನ್ನೇಷು ನೋಪಲಭ್ಛತೇ ॥ ಪರಮಧ್ಯಯನಾರಂಭೇ ಗುರುಮುಖಾದನು 
ಶ್ರೂಯತೇ ॥ ಸಾ.ಯ. ೨೨೫ ಭಾಷ್ಯ ಟಿ.೫ / 


ಗಾಯತ್ರೀ ಗಾನಸ್ಯ ಲಕ್ಷಣಮಾಹ : 


ಇವೇ ವೈ ಲೋಕಾ ಗಾಯತ್ರಂ ತಾ ತ್ರಾವೃದ್ಧೇಯಮಿತಿ ಬ್ರಾಹ್ಮಣೇನ ಗೀತಿಖಂಡ 
ತ್ರಯೋಪೇತಂ ಟು | ಆವೃನ್ನಾಮ ಗೀತಿಖಂಡಮಿತರ್ಥ: | ತಾ ತ್ರ್ಯಾವೃದಿತಿ ಗೀತಿಖಂಡ 
ತ್ರಯಮಿತೃರ್ಥ:ಃ | ತೇ ಚ ಖಂಡಾಃ ಭರ್ಗೋ ದೇವಸ್ಯ ಧೀಮಹಿ ph ಯೋ ನಃ 
ಪ್ರಚೋದಯಾದಿತಿ । ಪೂರ್ವಖಂಡಾವನವದ್ದೌಾ | ಖಂಡಯೋರನ್ಯಮಕ್ಷರಂ ಉಚ್ಚೆಃ ಕೃತ್ವಾ 


೨೯೯ 

ನೀಚೈರವಸ್ಥಾಪ್ಯಮ್‌ । ತೃತೀಯ ಖಂಡೇಪಿ ಹಿಂಕಾರೋ ಅನವದ್ಯಃ । ಹಿಂ ಆ ದಾಯೋ 
ಇತಿ ನಾನವದ್ಯಃ ಮಧ್ಯಮ ಗೀತಿ ಖಂಡೇ ದೌ ಸೋಭ್‌ೌ್‌ ಕುರ್ಯಾತ್‌ । 
ತಾವನದ್ಯಾವಿತಿ ಗೌತಮಃ । ತೌ ಸ್ಕೋಭ್‌ ಓಂಕಾರ್‌ ಅನ್ನಕ್ಷರ ಸದೃಶಾವಿತಿ | ಜ್ಯಾಯಸೀ 
ಛನ್ನಸೀ ಪ್ರಸ್ತಾವಾದೂರ್ಧ್ವಂ ಅನ್ನಂ ಪದಂ ಶಿಷ್ಟ್ಯಾ ಸಮಸ್ಯೇತ | ಗಾಯತ್ರಸ್ಯ ಪಾದೇನ 
ಪ್ರಸ್ತಾವಃ । ಸರ್ವತ್ರ ಅಷ್ಟಾಕ್ಷರೇಣೇತಿ ಧಾನಂಜಯಃ । ಆದ್ಯಪಾತ್‌ ಪ್ರಸಾವಃ ಓಂಕಾರಾನ್ತ 
ಇತಿ ಬ್ರಾಹ್ಮಣಾತ್‌ ॥ 

ಆದ್ಯಪಾದ ಪ್ರಸ್ತಾವಸ್ತು ಓಂಕಾರಾನ್ರಃ | ಗಾಯತ್ರ್ಯ ಯಷಿಃ ಪುಷ್ಕಲಃ - ಗಾಯತ್ರೀ 
ಛನ್ನಃ - ಅಗ್ನಿರ್ದೇವತಾ | ಪ್ರಣವಸ್ಯ - ಪ್ರಜಾಪತಿ ಯಷಿಃ - ದೇವೀ ಗಾಯತ್ರೀ ಛನ್ನಃ 
ಪರಮಾತ್ಮಾ ದೇವತಾ | ಹಿಂ ಕಾರಸ್ಯ ವಸಿಷ್ಠ ಯಷಿಃ ॥ ಗಾನಪ್ರಕಾರಮಾಹ - 
ತತ್ತವಿತುರ್ವರೇಣಿಯೋಮ್‌ .... ಆ5೩೪೫ ॥ ಸಾವಿತ್ರ್ಯಾ ಯಷಿಃ ವಿಶ್ವಾಮಿತ್ರಃ 
ನಿಚ್ಛದ್ದಾಯತ್ರೀ ಛನ್ನಃ - ಸವಿತಾ ದೇವತಾ ॥ 


ವಿಶೇಷ ವಿಷಯಗಳು - ಬ್ರಾಹ್ಮಣ ಹಾಗೂ ಉಪನಿಷತ್‌ಗಳಿಂದ : 


ಗಾಯತ್ರೀ ಮನ್ತದ ಮೂಲವು ವ್ಯಾಹೃತಿರಹಿತವಾಗಿ ಯಗ್ವೇದ ೩.೬೨.೧೦, 
ಶುಕ್ಷಯಜುರ್ವೇದ ೩.೩೫, ೨೨.೯, ೩೬.೩, ಸಾಮವೇದ ೧೪೬೨ ಪಠಿಸಲ್ಪಟ್ಟಿದೆ. 
ಓಂಕಾರ ವ್ಯಾಹೃತಿ ಸಹಿತವಾದ ಗಾಯತ್ರೀ ಮನ್ತ ಬಂದಿರುವುದು ಕೃಷ್ಣಯಜುರ್ವೇದ 
೧.೫.೬.೪, ೪.೧.೧೧.೧, ವಾಜಸನೀಯ ಸಂಹಿತೆ ೩೬.೩ ಗಳಲ್ಲಿ ಮಾತ್ರ. 

ಈ ಮನ್ತದ ಪ್ರಾರಂಭದ ಪದ “ತತ್‌' ತತ್ವಮಸಿ ಮಹಾವಾಕ್ವದ ಧ್ಯಾನದ ಆಲಂ 
ಬನವಾಗಿದೆ. ಗಾಯತ್ರೀ ಮನವು ಜ್ಞಾನಕಾಂಡ ಕರ್ಮಕಾಂಡಗಳೆರಡಕ್ಕೂ ಸಗುಣ 
ನಿರ್ಗುಣ ಉಪಾಸಕರಿಬ್ಬರಿಗೂ ಸಾಧನಭೂತವಾಗಿದೆ. ಸೃಷ್ಟಿಗೆ ಕಾರಣಭೂತವಾದ 
ಇಪ್ಪತ್ತುನಾಲ್ಕು ತತ್ವಗಳೂ ಈ ಮನ್ತದ ಇಪ್ಪತ್ತುನಾಲ್ಕು ಅಕ್ಷರಗಳಿಂದ ಹೊರಹೊಮ್ಮಿವೆ. 
ಕುಂಡಿಲಿನ್ಯಾಂ ಸಮುದ್ಧೂತಾ ಗಾಯತ್ರೀ ಪ್ರಾಣಧಾರಿಣೀ ಎಂದು ಘೋಷಿಸಿರುವುದ 
ರಿಂದ ತಾಂತ್ರಿಕರೂ ಯೋಗಿಗಳೂ ಸಾಧಕರೂ ಈ ಮಂತ್ರವನ್ನೇ ಶ್ರವಣ ಮನನ 
ಧಾರಣ ಧ್ಯಾನ ನಿದಿಧ್ಯಾಸನಗಳಿಗೆ ಅಳವಡಿಸಿಕೊಂಡಿರುತ್ತಾರೆ. ಗಾಯತ್ರೀಜಪಾನುಷ್ಠಾನ 
ದಿಂದ ತೊಳೆದುಕೊಳ್ಳದ ಪಾಪಗಳೇ ಇಲ್ಲವೆಂಬ ಕಾರಣಕ್ಕಾಗಿಯೇ ಎಲ್ಲಾ ಸಣ್ಣ ದೊಡ್ಡ 
ಪಾಪಗಳಿಗೂ ಗಾಯತ್ರೀಜಪಾನುಷ್ಠಾನವನ್ನು ಪ್ರಾಯಶ್ಚಿತ್ತರೂಪವಾಗಿ ಎಧಿಸಲಾಗಿದೆ. 

ಗಾಯತ್ರೀಯಿಂದುತ್ತನ್ನವಾದ ಸಾಮವು ಪಾದತ್ರಯಗಳುಳ್ಳದ್ದು, ಇದರಿಂದ 
ದೇವತೆಗಳು ಪ್ರಸಿದ್ಧತ್ರಿಲೋಕಗಳನ್ನೂ ಸ್ಥಾಪಿಸಿದರು - ಶ.ಬ್ರಾ.೧೧.೨.೨೧. ಇದರ 


೩೦೦ 
ಶಕ್ತಿಯಿಂದಲೂ ಮಹತ್ವದಿಂದಲೂ ಉಳಿದ ಸಾಮಗಳುತ್ತನ್ನವಾದವು - ಶ.ಬ್ರಾ.6. 
೧.೧೫. ಪ್ರಾಣದಿಂದ ವಸಂತವೂ ವಸಂತದಿಂದ ಗಾಯತ್ರಿಯೂ ಗಾಯತ್ರಿಯಿಂದ 
ಗಾಯತ್ರ ಸಾಮವೂ ಉದಯವಾಯಿತು. "ಯಜ್ಞಕರ್ತೃ್ವ ಗಾಯತ್ರ ಸಾಮವನ್ನು ಮೊದಲು 
ಗಾನಮಾಡುತ್ತಾನೆ'. ಗಾಯತ್ರೀ ಛಂದಸ್ಸು ಅಗ್ನಿಯಾದುದರಿಂದ ಯಜ್ಞದ ಯಜಮಾನ 
ನಿಗೆ ಶಿರೋರೂಪವಾಗಿರುತ್ತವೆ. ಛಂದಸ್ಸುಗಳಲ್ಲಿಯೇ ಗಾಯತ್ರೀಛಂದಸ್ಸು ದೈವಿಕ 
ವಾಗಿದ್ದು ಸೂರ್ಯ, ಸವಿತೃ ದೇವತಾತ್ಮಕವಾಗಿ ವೀರ್ಯವತ್ತಾಗಿರುವುದರಿಂದ ಸಂಧ್ಯಾ 


ಕಾಲಗಳಲ್ಲಿ ಜಪ ಉಪಾಸನೆಗೆ ಸಾಧನಭೂತವಾಗಿದೆ - ಭ.ಗೀ.೧೦.೩೫. ಗಾಯತ್ರೀ 
ಛಂದಸ್ಸು ಉಳಿದ ಛಂದಸ್ಸುಗಳಿಂದ ಸಾಧ್ಯವಾಗದೇ ಹೋದ - ದ್ಯುಲೋಕದಿಂದ 


ಸೋಮವನೂ, ಆ ಛಂದಸ್ಸುಗಳು ಬಿಟ್ಟುಬಂದ ಅಕ್ಷರಗಳನ್ನೂ ತಂದಿತು. ಯಜ್ಞದ 
ಲ ಘಾ fs 
ಎಲ್ಲಾ ಸವನಗಳನೂ ವ್ಯಾಪಿಸಿದ್ದು, ಯಜ್ಞದಲ್ಲಿ ಪ್ರಧಾನವಾಗಿದೆ. 
ಎ ಇಂ) 
ಲು 


ಸಿರಿ ಸುವ ಮತು ಕಾಪಾಡುವ ವಾಕ್‌ ಗಾಯತ್ರಿ ಯಾಗಿದೆ. ಈ 


pio] 
ಅತಿಶಯ ಮಹತ್ವದಿಂದಾ ಗಿಯೇ ಗಾಯತ್ರೀದ್ದಾರಾ ಬ್ರಹ್ಮೋಪದೇಶ ಮಾಡಲಾಗಿದೆ - 
ಛಾಂ. ೩೧೨.೧-೯. ಗಾಯತ್ರೀ ತನ್ನ ಗಾನದ ಹಾಗೂ - ರಕ್ಷಣೆಯಮೂಲಕ ಸ್ಥಾವರ 
ಅಃ ರೂಪವಾದ ಪೃಥ್ವೀ ಆದಿ ಸಮಸಭೂತಗಳಲ್ಲಿ ಪ್ರತಿಷ್ಠಿತವಾಗಿರುವಂತೆ 


ರೀರದಲ್ಲೂ ಭೂತಶಬ್ದವಾಚ್ಯ ವಾಗಿ ಪ್ರತಿಷ್ಠಿತವಾಗಿದ್ದು ಶರೀರವೇ 
ಜಾ ಭ್‌ ಭೂಮಿ ಅನರಿಕ್ಷ ದುಲೋ ಕಗಳು, ಗಾಯತ್ರಿಯ ಪ್ರಥಮ 
ಪಾದವಾಗಿಯೂ ಯಕ್‌ ಯಜುಸಾಮ ವೇದಗಳ ಳು ದ್ವಿತೀಯ ಪಾದವಾಗಿಯೂ ಶರೀರದ 
ಪ್ರಾಣಾಪಾನ ವ್ಯಾನಗಳು ಮೂರನೆಯ ಪಾದವಾಗಿ ಯೂ ವಿಜಂಭಿಸುತಿವೆ - ಬ್ರ.ಉ. 
೫೧೪... ಮೂರೂ ವೇದಗಳೂ ಗಾಯತ್ರೀ  ಛೆಂದಸಿ 
ಪ್ರಾರಂಭವಾಗಿವೆ. ಹೃತ್ಸು ೦ಡರೀಕದಲ್ಲಿ ಆಕಾಶಾತ್ಮಕವಾದ ಬ್ರಹ್ಮ ತ 
ತಳೆದ ಜ್ಯೋತಿಯಾಗಿ ಏಶ್ಪಕ್ಸೆ ಆಲಂಬನವೂ ಛಂದಸುಗಳಿಗೆ ಮಾತೆಯೂ 
ವೇದಸಾರವಾದ ಗಾಯತ್ರಿಯೂ ಆಗಿದೆ ಎಂದು ಧ್ಯಾನಮಾಡುವುದೇ ಬ್ರಹ್ಮಚಿಂತನ 


ಸಷ! pe ೧ ಸೂ 
ವಾಗಿದೆ ಬ್ರ.ಸೂ MoS (೧೦, ೨೫ ೨೬. 


ಚತುರ್ವಿಂಶತ್ಯಕ್ಷರಾಗಾಯತ್ರಿ . ತೇಜೋ ಬಹ 


ತ್ರ ೬ ಮ 
ಗಿ ಇ) ಇಂ) ಮಿ 
ಬ್ರಹ್ಮವರ್ಚಸಮಾರಭ್ಯ ಪ್ರಯನ್ತಿ |... ಇಪತನಾಲ್ಲು ಅಕ್ಷರಗಳ ಗಾಯತ್ರಿಯ ತೇಜಸ್ಸು 
ಅಗ್ನಿಯ ಜೊತೆಯಲ್ಲಿಯೇ ಪ್ರಜಾಪತಿ ಮುಖದಿಂದ ಉದ್ಭವಿಸಿತು. ಸಾಧಕರು ಈ 


ಯ 
ತೇಜಸಿನ ಆಲಂಬನದಿಂದಲೇ ಸ್ಪರ್ಗಕ್ತೆ ಪ್ರವೇಶಿ 


ಹ 
ರುಗೆ ೀಷದ ಬೇ ರಂಬದಲಿ ನತ ಲ ಇಗ AN 
ವ ಖರ .. ಹ.ಣವವನೂ, ಯಜುರ್ವೀದದ ಮಾರಂಬದಿ 
ಕ್‌ ಲ 


ಹೃತಿಯ ರುನ್ಹೂ 'ಸಾಮವೇದಾಧ್ಯಯನ ಪ್ರಾರಂಭದಲ್ಲಿ ಸಾವಿತ್ರಿಯನ್ನೂ' ಪಠಿಸಬೇಕು - 


೩೦೧ 


ಉ.೧.೮.೧ ॥ ಎಂದು ತಿಳಿಸುತ್ತಿರುವುದು, ಅಧ್ಯಯನ ಪರಂಪರೆ 


ಸಾಧನವಾಗಿಯೂ ಮೋಕ್ಷ 


ಸಾ.ವಿ. ಬ್ರಾ. ೧.೪.೧೩. ಪ್ರಥಮಾ 


ವಾಪಿ 
ಹಾಗ 


13h" 


ಎ೦ಬ 


ವಾ We) 


2... 


ಗಾಲಾ 
AL | 
ಹ 


Ce 
ರ್‌ 9 


ಯಾಂ ಗೇಯಮ್‌ - 


ಲ್ಲಿನ 


- ಧರ್ಮಾದಿ ಎಷಯಗ 
ಕ್ತ. 0೧.೨೭ ॥ ಧೀಃ - 


° 
೦ 


ಚ 


fa 
» 


ಅಸ 
PAA 


ರೂಪಾವಗತೀಃ 


ಸು 
ವ 


೦ 
೦ 


ಯೋ ಬುದ್ದೀ 


ಧಿ 


ಓಟು 


೦ಬೇದ ರಹಿತ ಮುಕಸಿತಿಯ 


ಪು 


ವಿತುಃ 


ಕ್‌ 
4) 


೧೭.೨೩, 


ಸವಿತಾ 


ಸ್ಮಪ 
ಸ್ಯ ನ 


ಭಗವಂತನು ಸರ್ವ 


ಘಟ 
es 


ಪ ಬಹನೀಲಉ 


ಜಿಸಲಡು 


pd | 
p 1 
o 1 
B 1% 
3 ತ 
ಜಳ 0 
8° 
ಡಿ 13 
2 AD 
Ww” 
13 
೨" UB 
೧ B 
ಟಿ (| 
4 
೫” KE 
ಜ್‌ 6 
1B 
ಕ್ವ ೧ 
ಜ್‌ 
[Cy 
5 ಬಿ 
( 
B SG 
5 7 
೧ ಆ 
ಅ a3 
ಜು ಬ 
dk 
3 ೫ 


ಜಿ 
ಮಯವಾದ ಅವಿದ್ಯೆಯ ಪರಿಣಾಮಗಳನ್ನು ಭಸ್ಮಮಾಡುವ ತೇಜಸ್ಸು. ದೇವಸ್ಯ - ದೇವೋ 
ದಾನಾದ್ವಾ ದೀಪನಾ ನಾದ್ವಾ ದ್ಯೋತನಾದ್ವಾ - ಚವಡಿ ಪ್ರಕಾಶಮಾನನ, ಸರ್ವಸುಖದಾತ - 
ನಿರು. ೪.೧೫. ೨. ದೀಮಹಿ - ಧ್ಯಾನಿಸುತ್ತೇವೆ, ಧರಿಸುತ್ತೇವೆ. 


ಭಾವಾನುವಾದ 


ನಮ್ಮ ಬುದ್ದಿಗಳನ್ನು ಪ್ರೇರಿಸುತ್ತಿರುವ, ತಚ್ಛಬ್ದವಾಚ್ಯನಾದ ಸರ್ವಾಂತರ್ಯಾಮಿ 
ಯಾದ ಪ್ರಕಾಶಕವೂ ತೇಜೋರೂಪಿಯೂ ಆದ ಬ್ರಹ್ಮಸ್ವರೂಪವನ್ನು ಧರಿಸುತ್ತೇವೆ. 
'ಬುದ್ಧಿಗಳು' ಬಹುವಚನ. ಕರ್ಮಸಂಗ್ರಹಕ್ಕೆ ಕಾರಣವಾದ ವ್ಯಾವಹಾರಿಕಭೇದಗಳನ್ನು 
ಸೂಚಿಸುತ್ತದೆ. ನಮ್ಮ ಬುದ್ದಿವೃತ್ತಿಗಳನ್ನು ಪ್ರೇರಿಸುತ್ತಿರುವ ಪ್ರಕಾಶಮಾನನೂ ಸುಖದಾಯ 
ಕನೂ ಶ್ರೇಷ್ಠನೂ ತೇಜೋರೂಪನೂ ಆದ ಸೂರ್ಯಭಗವಂತನನ್ನು ಧ್ಯಾನಿಸುತ್ತೇವೆ. 
ನಮ್ಮ ಬುದ್ಧಿಗಳನ್ನು ಸತ್ಯರ್ಮಪರವಾಗಿರುವಂತೆ ಪ್ರೇರಿಸುವ ಸವಿತೃವಿನ ಅನುಗ್ರಹದಿಂದ 
ಅನ್ನಾದಿ ರೂಪದ ಫಲವನ್ನು ಪಡೆಯೋಣ, ಭರ್ಗಃ - ಅನ್ನ, ಧೀ - ಕರ್ಮ. ಸರ್ವಾನ್ರ 
ರ್ಯಾಮಿಯಾಗಿ ಜಗತ್ತನ್ನು ಸೃಷ್ಟಿಸುವ ಪರಮೇಶ್ವರನ ಶ್ರೇಷ್ಠವಾದ ಸತ್ಯರೂಪವನ್ನು 
ತಿಳಿಯಲು ಮತ್ತು ಭಜಿಸಲು ನಮ್ಮ ಬುದ್ದಿಗಳನ್ನು ಪ್ರೇರಿಸಲಿ. ನಮ್ಮ ಬಹುವಚನ 


ಸ್ವಾರ್ಥವನ್ನು ತೋರದೆ ಜೀವ ಮಾತ್ರಕ್ಕೆ ಪ್ರೇರಣೆ ನೀಡಲೆಂಬ ಉದಾರತೆಯನ್ನು 
ತೋರಿಸುತ್ತದೆ. 


ಶತಾವಧಾನಿ ಡಾ।। ಆರ್‌. ಗಣೇಶರವರಿಂದ - ವೇದಾನುಸಂಧಾನ 


ಆವುದು ಜಗಿತ್ಕಾರಣಮೋ, ಪರಮಕಾಂತಿಯೋ, ಸಚ್ಚಿದಾನಂದಾತ್ಮಮೋ, 
ಲೀಲಾಮಯಾದ್ವಯಮೋ, ಸಕಲಸಂಮಾನ್ಯಮೋ ಆ ದೇವತತ್ವಮಂ ನಾಮ್‌ | 
ಧ್ಯಾನಿಪವು; ಆ ಸತ್ತ್ವ್ಯಮೆಮ್ಮ ಬುದ್ದಿಗಳ೦ ಸದಾ ಪ್ರೇರಿಕೆ ಶ್ರೇಯಕೆ / 


ಯಕ್‌ -೧ 


ಭರದ್ವಾಜೋ ಬಾರ್ಹಸತ್ತ ಚಷಿಃ | ಗಾಯತ್ರೀ ಛಂದಃ | ಅಗ್ನಿರ್ದೇವತಾ || 


೨೩ ೧ ೨ ೧ ೩ ೨ ೩೧೨ 


ಎ 
ಅಗ್ಗ ಆ ಯಾಹಿ ಬಟ ಗೃಣಾನೋ ಹವ್ಯದಾತಯೇ 1 


೧ ೨೦ ೩೧ ೨ 
ನಿ ಹೋತಾ ಸತ್ತಿ ಬರ್ಹಿಷಿ ॥ 


ದಶತಿಯಲ್ಲಿ ಸಂಖ್ಯೆ ೧ ಖಕ್‌ಕ್ರಮಸಂಖ್ಯೆ ೧. 


೩೦೩ 
1 ಪದಹಾಠಃ ॥ 


೧೨೦ ೧೨ ೩ ೨ ೩೧೨ ೩ ೨ 
ಅಗ್ನೇ - ಆ - ತ್‌ - ವೀತಯೇ | ಗೃಣಾನಃ — ಹವ್ಯದಾತಯೇ ಎ ಹವ್ಯ ಎ 


ಕ್ಲ ೨ ೧ ೨೦ ೩ ೧ ೨ 
ದಾತಯೇ ॥ನಿ- ಹೋತಾ - ಸತ್ತಿ- ಬರ್ಹಿಷಿ I ೧.೧ // 


ಗಾನ 


ಪರ್ಕಃ | ಗೋತಮೋ ಯಷಿಃ । ಗಾಯತ್ರೀ ಛಂದಃ । ಅಗ್ನಿರ್ದೇವತಾ || 


೨೦೦ 


೧.೧. ಒಗ್ಗು || ಆಯಾಹೀತ೩ಿವೋಳತೋಯಾವಲ ತೋಯಾ 


೧ ೦.೨೦ 


5೨ಇ | ಗೃಣಾನೋಹ | ವ್ರದಾತೋಯಾನಣ ಟು 


RE ೧ ೨೦ 9) ೧ ೩ 
S೨೬ 1 ನಾಜಇಹೋತಾಸಾ$5೨೩ ॥ ತ್ನಾ5೨ಇಬಾ5೨೩೪ 


೫೦ ೦ ೫ 
ಔಹೋವಾ ॥ ess Il 


ದೀರ್ಪಾಃ - ಸ್ವರಾಃ ೭ / ಪರ್ವಾಣಿ - ಪದಾನಿ ೯ । ಮಾತ್ರಾಃ - ವಿಕಾರಾಃ € 1 
ಸಂಕೇತಾಕ್ಷರ - ರೋ, ಅರ್ಧಪ್ರಪಾಠಕದಲ್ಲಿ ಸಾಮಸಂಖ್ಯೆ - ೧, 
ಸಾಮಗಾನದ ಕ್ರಮಸಂಖ್ಯೆ - ೧ |! 


ಬರ್ಹಿಷ್ಕಮ್‌ ॥ ಕಶ್ಯಪೋ ಗಾಯತ್ರ್ಯಗ್ಗಿಃ ॥ 


೪೫ ೪೦ ೫೦ ೪ ೧ © © © 
೧.೨. ಅಗ್ನಆಯಾಹಿವೀ | ತಯಾಇ | ಗೃಣಾನೋಹವ್ಯದಾತಾ5೨೩ 


೧ ೦ ಠಿ ೨ ೧ ೨ 9) 
4 || ನಿಹೋತಾಸತ್ತಿಬರ್ಹಾ5೨೩ಇಷೀ | ಬರ್ಹಾ5೨%ಇ 


ಈ ೫೦ ೦ ೧ ೧೧೧ 
ಪಾs೨೩೪ಔಹೋವಾ ॥ ಬರ್ಬೀಕಿಸೀ೨೩೪೫ Il 


ದೀ-೯/ಪ- ೬ (ಮಾ - ೬ /ತೂ /೨ / ೨ (// 


೩೦೪ 
ಪರ್ಕಃ 1 ಗೋತಮೋ ಗಾಯತ್ನಗಿಿಃ ॥ 


BA 
೪೫ ೪೦ ೪೦ ೧ ೦ ೦ ೨ 
೧.೩. ಅಗ್ಗಆಯಾಹಿ ಆ Il ಗೃ್ರಣಾನೋಹವ್ಯದಾ$0 


೨ ೨% ಕ್ಲ ೫ ೧ ೨ 
ಜಟ | ನಿಹೋತಾs೨೩೪ಸಾ ॥ ತ್ಹಾನ೨೩ಇಬಾತ& || 


೧ ೫ ೫ 
ಹಾ€೨೩ಳಇಷೋ ೬ ಹಾಇ ॥ 


೧ೀ-೪/ಪ-೬/(ಮಾ-೬/ತೂ!1೩(!೩! 


|| ಸಾಯಣಾಚಾರೃಕೃತ ಭಾಷ್ಯ [| 


ಹೇ ಅಗ್ನೇ ಅಂಗನಾದಿಗುಣ ವಿಶಿಷ್ಟತ್ತಮ್‌, ಆಯಾಹಿ ಅಸ್ಮದ್ಯಜ್ನಂ ಪ್ರತ್ಯಾಗಚ್ಛ | 
ಕಿಮರ್ಡಮ್‌? ವೀತಯೇ ಹವಿಷಾಂ ಚರುಪುರೋಡಾಶಾದೀನಾಂ ಭಕ್ಷಣಾಯ | 
ಕೀದೃಶಃ ಸನ್‌? ಗೃಣಾನಃ ಅಸ್ಮಾಭಿಃ ಸ್ತೂಯಮಾನಃ - ವ್ಯತ್ಯಯೇನಕರ್ಮಣಿ ಕರ್ತೃ 
ಪ್ರತ್ಯಯಃ - ಪುನಶ್ಚಕಿಮರ್ಥಮ್‌? ಹವ್ಯದಾತಯೇ ದೇವೇಭ್ಯೋ ಹವಿಃ ಪ್ರದಾನಾಯ 
| ಆಗತ್ಯ ಚ ಹೋತಾ ದೇವಾನಾಮಾಹ್ಹಾತಾ ಸನ್‌ ಬರ್ಹಿಷಿ ಆಸ್ತೀರ್ಣೇ ದರ್ಭೆ ನಿಷಕ್ಸಿ 
ನಿಷೀದ - ಸದೇಶ್ಛಾಂದಸಃ ಶಪೋಲುಕ್‌ ॥ 

ಇಮಾನಿ ತ್ರೀಣಿ ಅಗ್ಗ ಆಯಾಹೀತಿ ಪ್ರಕೃತಾಯಾಂ ಯಚ್ಛುತ್ತನ್ನಾನಿ ಗೇಯ ಗಾನಾ 
ರಂಭೇ ಏವ ಪಠಿತಾನಿ, ತತ್ರಹಿ ಛನ್ನಃ ಶ್ರುತಾಸು ಸರ್ವಾಸ್ವೇವ ಯಕ್ಷು ಯಥಾಕ್ರಮ ಸಾಮ 
ಶ್ರುತಿಃ । ತತ್ರ ಚ ಕ್ವಚಿದೇಕಂ ಕ್ವಚಿದ್ದಹೂನಿ ಚ; ತೇಷಾಂ ಖಷಿ ನಿರ್ಣಯಂ ನಾಮಕೀರ್ತನಂ 
ಚ ಆರ್ಷೇಯ ಬ್ರಾಹ್ಮಣಾನ್ವೇಷಣ ks ಲಭ್ಯಮ್‌ । ತಥಾಹಿ - ಗೋತಮಸ್ಕ ಪರ್ಕಾವಭಿತಃ 
ಕಶ್ಯಪಸ್ಯ ಬರ್ಹಿಷ್ಯಮ್‌ - ಇತಿ ತತ್‌ ದ್ವಿತೀಯ ಖಂಡಾರಂಭೇ | ತದಿದಂ ನಿಷ್ಟ ಷ್ಟನ್ನಮ್‌ - ಅಸ್ಕ 


ಸಾಮ್ಲಃ ಗೋತಮ ಯ ಷಿಃ ಪರ್ಕ ಇತ್ಯಭಿಧಾನಮ್‌ ॥ 
ತಥಾಹಿ ನ್ನೆರುಕಮ್‌ - ಅಥಾತೋ ಅನುಕ್ರಭಿಷ್ಯಾಮೋ ಅಗ್ನಿಃ ಪೃಥಿವೀಸ್ಥಾನಸ್ತಂ 
ರಥಮಂ ವ್ಯಾಖ್ಯಾಸ್ಯಾಮೋಣಗ್ನಿ ತಸ್ಟಾದಗೃ ಣೀರ್ಭವತ್ವ್ಯಗ್ರಂ ಯಜ್ಞೇ ಷು ಪ್ರಣೀಯತ್ಯೇಂಗಂ 


ಭವಮಾನೋಕೋಪನೋ ಭವತೀತಿ ಸ್‌ಲಾಷ್ಟೀವಿಃ ನಕ್ತೋಪಯತಿನಸ್ತೇ 
ಹ ಟು ಎದಿ 


೩೦೫ 
ಹಯತಿ ತ್ರಿಭ್ಯಚ್ಯಾಖ್ಯಾತೇಭ್ಯೋ ಜ್ಞಾಯತ ಇತಿ ಶಾಕಪೂಣಿರಿತಾದಕ್ಕಾದನ್ಹಾ ದ್ವಾನೀತಾತ್‌ 
ಸಖಲ್ಲೇತೇ ರಕಾರಮಾದತ್ತೇ ಗಕಾರ ಗನಕ್ಕೇರ್ವಾ ದಹತೇರ್ವಾನೋ ಪರಸಸ್ಕೈಷಾ ಭವತಿ - 
೭.೪.(). ॥ 


ಪರ್ಕಃ - ಪೃಚೀ ಸಂಪರ್ಕೇ ಇತ್ಯಸ್ಟಾ ದ್ಹಾತೋಃ ಘಜ್‌ ಕಃ ದರ್ಶನೇ ಸಂಬಂಧಃ ತೇವ 


ದೃಷ್ಟಮಿತ್ಯಥ ೯ | ಓಗ್ನಾಇ ೧. ೧ | ಇತ್ಯಾ ದಿಕಂ ಚತುರ್ಥಸ್ವರಾದಿಕಂ ಸಾಮ ಗೋತಮ ಪರ್ಕ 


| 


ನಾಮಥೇಯಮ್‌ | ಅಗ್ನ ಆಯಾಹಿ ।ವಾಇತಯಾಇ. ೧.೩ । ಚತುರ್ಥ ಮನ್ನರಾದಿಕಂ ಗೋತ 
ಮಸ್ಕ ಪರ್ಕಃ । ಆ.ಬ್ರಾ. ೧.೨.೧ ॥.... ಅತ್ರ ಗೀಯಮಾನ ಸಾಮ್ಲ್ಗಿ ಸ ಸಾಮಾರಂಭೇ ದ್ವಯಕ್ಷ 
ರಾವಸಾನಂ ಪರ್ವ - ಜ್‌ ಒಗ್ನಾ ಇ' ೧.೧ ॥ ಆಯಾಹೀವೋಇತೋಯಾಇ [ತೋಯಾ 
ಇ - ಇತಿ ಏಕಸ್ಥಿನ್ನೇವಸಾಮ್ನಿ ಯತ್‌ ಪದಂ ಗೀತಂ ತದೇವ ಪುನಃ ಪುನರಭ್ಯಸ್ಯತೇ । ತೇನಾಪಿ 
ಸಮಾವರ್ತನೀಯಾ ಸಿದ್ದಾ ॥ 

ಅರ್ಚಿಕ ಸಂಹಿತಾಯಾಂ ಯಾನಿ ಅನುದಾತ್ತಾನ್ಯಕ್ಷರಾಣಿ ಪಠಿತಾನಿ ತಾನಿ 

ಪ ಸ ೨ ೩ 

ಗನಕಾಲೇ ಕೃಚಿಕ್ಟಚಿತ್‌ ಉದಾತ್ತಾನ್ಯಪಿ ಭವನ್ನಿ ಯಥಾ ಅಗ್ಗ ಆ ಯಾಹಿ ವೀ - 
ಇತ್ಮತ್ರ ಅರ್ಚಿಕ ಸಂಹಿತಾಯಾಂ ವೀ ವರ್ಣಃ ಅನುದಾತ್ತಃ ಪಠಿತಃ । ಸ ಪರ್ಕ ಸಾಮ್ಡೀ 
ಅತೀವ ಉಚ್ಛೆರ್ಗೀಯತೇ । ತಥಾ ಬಸೂ ಇತ್ಯಾದಿ ಅತ್ರ ಸಮಾನ 
ಧರ್ಮತ್ವಾತ್‌ ಅನುದಾತ್ತಾನ್ಯಪ್ಪಕ್ಷರಾಣಿ ಉದಾತ್ತಂ ಪ್ರಾಪಾನಿ ಒಗ್ಗಾಲ ಇತ್ಪತ್ತೆವ ಗ್ಸ್ನೇ 


ಲ್ಕ 
ಶಬಃ | ಸಂ. ಉ.ಬ್ರಾ.೨.೮. ॥ 
ಎ 


ಗಾನ ಬರ್ಹಿಷ್ಕಮ್‌ ೧.೧.೨. : ದ್ವಿಶೀಯಮ್‌ ಅಗ್ಗ ಆಯಾಹಿವೀ ಇತ್ಯಾದಿ 
ಚತುರ್ಥ ಮನ್ಹ ಸ್ವರಾದಿಕಂ ಕಶ್ವಪಸ್ಯ ಬರ್ಹಿಷ್ಯ ನಾಮಕಮ್‌ । ಬರ್ಹಿಷ್ಯಮ್‌ 
ತೇನದೃಷ್ಟಮ್‌ । ಆ.ಬ್ರಾ. ೧.೨.೧. ॥ 


ಊ 


ವಿಶೇಷ ವಿಷಯಗಳು 


ಅಗ್ಗ ಆಯಾಹಿ ವೀತಯೇ - ಖಕ್‌ನಿಂದ ಮೂರು ಸಾಮಗಳು ಉದಯವಾಗಿವೆ. 
ಗಾನ ಲಕ್ಷಣವಾದ ಆವರ್ತನೆಯ ಉದಾಹರಣೆಯಾಗಿ ಈ ಸಾಮಗಳನ್ನು ನಿರ್ದೇಶಿಸಲಾಗಿದೆ 
- ಸಂ.ಉ.ಬ್ರಾ. ೨.೧. 


೩೦೬ 

ನಿತ್ಯ ಕರ್ಮಾನುಷ್ಠಾನಾದಿಗಳ ನಂತರ ಈ ಮೂರು ಸಾಮಗಳನ್ನು ಒಂದೊಂದನ್ನೂ 
ಪ್ರತ್ಯೇಕವಾಗಿ ಒಂಬತ್ತು ಆವೃತಿಗಳಲ್ಲಿ ಗಾನಮಾಡುವುದರಿಂದ ಅಗ್ವ್ಯಾಧಾನಫಲ ಬರುತ್ತದೆ 
- ಸಾ.ವಿ. ಬ್ರಾ. ೧.೩.೨. 

ನಿತ್ಯಕರ್ಮಕ್ಕೆ ವಿರೋಧ ಬರದಂತೆ ಪ್ರತಿ ದಿನವೂ ಸಂವತ್ತರಪೂರ್ತ ಸೂಕ್ತವಾದ 
ಪಾತ್ರೆಯಲ್ಲಿ ಪ್ರಥಮ ಸಾಮಗಾನದಿಂದ ಅಗ್ನಿಯನ್ನು ಪ್ರತಿಷ್ಠಾಪಿಸಿ, ಎರಡನೆಯ ಗಾನ 
ದಿಂದ ಆತ್ಮಪ್ರದಕ್ಷಿಣೆ ಮಾಡಿ ಮೂರನೆಯ ಗಾನದಿಂದ ಹೋಮದ್ರವ್ಯಗಳನ್ನು ಹೋಮ 
ಮಾಡುತ್ತಿದ್ದರೆ. ತಾನು ಇಚ್ಛೆ ಪಟ್ಟಿದ್ದೆಲ್ಲವನ್ನೂ ಪಡೆಯುತ್ತಾನೆ - ಸಾ.ವಿ.ಬ್ರಾ.೩.೭.೨. 

ಮೋಕ್ಷಸಾಧನ ಪ್ರಯೋಗವಾಗಿ "ಅಮೃತಾನಾಮ ಸಂಹಿತಾ' ಎನಿಸಿಕೊಂಡಿರುವ 
ಉಳಿದ ಸಾಮಗಾನಗಳ ಜೊತೆಯಲ್ಲಿ ಪ್ರಥಮ ತ್ರಿವರ್ಗವಾದ ಈ ಮೂರೂ 


ಸಾಮಗಳನ್ನು ದಿನನಿತ್ಯವೂ ಗಾನಮಾಡುವುದರಿಂದ ಅಮೃತತ್ವ ಪಡೆಯಬಹುದು. - 
ಸಾ.ವಿ.ಬ್ರಾ. ೧.೪.೧೩. 


ಪ್ರತಿಪದಾರ್ಥ 


ಗೃಣಾನಃ - ಸ್ತುತಿಸಲ್ಪಟ್ಟವನಾದ ಅಗ್ನೇ - ಅಗ್ನಿದೇವತೆಯೇ, ಜ್ಞಾನಸ್ವರೂಪ 
ಪರಮಾತ್ಮನೇ, ಪ್ರಕಾಶಪುಂಜನೇ, ಪ್ರಜ್ವಲಶೀಲನಾದವನೇ, ವೀತಯೇ - ಹವಿರ್ಭಕ್ಷಣೆ 
ಗಾಗಿಯೂ, ಜ್ಞಾನಕ್ಕಾಗಿಯೂ, ಹವ್ಯದಾತಯೇ ಹವಿಸ್ಸನ್ನು ದೇವತೆಗಳಿಗೆ ತಲುಪಿ 
ಸಲು, ಉತ್ತಮ ಪಡಿಪದಾರ್ಥಗಳನ್ನು ನಮಗೆ ದಾನಮಾಡಲು, ಹೋತಾ - ದೇವತೆ 
ಗಳನ್ನು ಆಹ್ವಾನಿಸುವ, ' ಹೋತೃವೆಂಬ ಯತ್ತಿಜ ಹವ್ಯಪದಾರ್ಥಗಳನ್ನು ಪಡೆಯುವ, 
ಬರ್ಹಿಷಿ - ಲೋಮಾನಿ ಬರ್ಥ - ಛಾಂ.ಊ. ಹೃದಯಾಕಾಶದಲ್ಲಿ ದರ್ಭಾಸನದಲ್ಲಿ 
ಯಜ್ಞದಲ್ಲಿ ಅಂತರಿಕ್ಷದಲ್ಲಿ ವಿಶ್ವದಲ್ಲಿ ಬ್ರಹ್ಮಾಂಡದಲ್ಲಿ ಆಯಾಹಿ - ದಯಮಾಡು, ನಿ 
ಸತ್ತಿ - ಬರಾಜಮಾನನಾಗು, ನಿಃ - ನಿಶ್ಚಯವಾಗಿ, ಸತ್ತಿ - ವ್ಯಾಪಕನಾಗಿ. 


ಭಾವಾನುವಾದ 


ನಮ್ಮಿಂದ ಸ್ತುತಿಸಲ್ಪಡುವ ಅಗ್ನಿಯೇ ಈ ಯಜ್ಞದಲ್ಲಿ ನಾವು ಅರ್ಪಿಸುವ 
ಚರುಪುರೋಡಶಾದಿ ಹವಿಸ್ತುಗಳನ್ನು ಭಕ್ಷಿಸಲೂ ದೇವತೆಗಳಿಗೆ ತಲುಪಿಸಲೂ 
ಹೋತ್ಸವೆಂಬ ಯತ್ತಿಜನಾಗಿ ದಯಮಾಡಿ ನಿನಗಾಗಿಯೇ “ಸಿದ್ದಪಡಿಸಿರುವ ಈ 
ದರ್ಭಾಸನದಲ್ಲಿ ಖರಾಜಮಾನನಾಗು. 


೩೦೭ 
ಅಗ್ನಿರೂಪೀ ಪರಮಾತ್ಮನೇ ವಿಶ್ವವ್ಯಾಪಿಯೇ ಈ ಧ್ಯಾನರೂಪವಾದ ಜ್ಞಾನಯಜ್ಞದ 
ಸಂದರ್ಭದಲ್ಲಿ ಇಂದ್ರಿ ಯಾಗ್ನಿಗಳಲ್ಲಿ ವಿಷಯರೂಪವಾದ ಹವಿಸ್ಸನ್ನು ಹೋಮ ಮಾಡಿ 
ಸುವ ನೀನು ನನ್ನ ಹೃದಯಾಕಾ ಎಶದಲ್ಲಿ ವಿರಾಜಮಾನನಾಗಿ ನಿನ್ನ ಕೃಪೆಯ ಮಳೆಯನ್ನು 


ಸುರಿಸು. 


gl 


ಹೇ ಅಗ್ನಿ! ಆಗಮಿಸು ಆಹುತಿಯನಾಸಾ ಸ್ವಾದಿಸೆ; 
ನಮ್ಮಿಂದೆ ನುತನೆ! ದೇವರ್ಕಳಿಗಿಮಿದನರ್ಪಿಸೆ 
ಸುರರ ಕರೆವನೆ! ದರ್ಭೆಯಾಸ್ತರಣದೊಳ್‌ ಕುಳ್ಗಿರೈ (! 


ಯಕ್‌ - ೨ 


ಭರದ್ವಾಜೋ ಬಾರ್ಹಸ ಸ್ಪತ್ವಃ || ಗಾಯತ್ರಗ್ನಿಃ | 


0 ೩&೩ ೨ ೫೩ ೨ ೩ ೩೨ 
ತ್ತಮಗ್ಗೇ ಯಜ್ಞಾನಾಜ್‌ ಹೋತಾ ವಿಶೇಷಾ ಜ್‌ಹಿತಃ । 


೩&೩ ೨ ೩೧ ಖ್‌ [ಸಶಿ 
ದೇವೇಬಿರ್ಮಾನುಷೇ ಜನೇ ॥ ೨.೨ ॥ 


೨ ೩ ೧ ೨ ೧ ೨೦ ೧೨೦ ೩೨ ೩ ೧೨ 
ತ್ವಮ್‌ ಎ ಅಗ್ನೇ ಎ ಯಜ್ಞಾನಾಮ್‌ - ಹೋತಾ - ವಿಶ್ವೇಷಾಂ - ಹಿತಃ ॥ ದೇವೇಭಿಃ - 


೧ ೨೦ ೧೨೦ 
ಮಾನುಷೇ - ಜನೇ ॥ ೨.೨ // 


ಸೌಪರ್ಣಮ್‌ ಸುಪರ್ಣೋ ವೈಶ್ತ ಮನಸಮ್‌ ॥ ವಿಶ್ವಮನಾ ಗಾಯತ್ತ ಗ್ನಿಃ || 


೪೫ ೦ ೪೦ ೫೦ ೪೫ ೨ ೧೦೦ 


೪ 
೨.೧ ತ್ರಮಗ್ನೇಯಜ್ಞಾನಾಮ್‌ ತ್ರ್ತಮಗ್ನಾಇ Il ಯಜ್ಞಾನಾಜ್‌ಹೋ 


ಹೆ 


೦ ೦೦ ೨ ೦ ೧೦ ನಗ 
ತಾ । ವಿಶ್ಲೇಷಾಜ್‌ಹಾತ೨೩೮ಅತಾಃ ॥ ದೇವೈಭಾ5೨೩ಇರ್ಮಾ || 


೩೦೮ 
a0 ೨ಔ ೨ ೪ py ೪ 
ನುಷೇಜನಾ । ಔಂತಹಿಹೋವಾ । ಹೋನಹಇ 1 ಡಾ ॥ 


ದೀ- ೧೨ ॥।ಟಪ-೯/ಮಾ- ೬/ರೂ /೪ | ೪ 

ಹೇ ಅಗ್ನೇ ತ್ವಂ ವಿಶ್ವೇಷಾಂ ಯಜ್ಞಾನಾಮ್‌ ಅಗ್ನಿಷ್ಟೋಮಾತ್ಯಗ್ನಿಷ್ಟೋ ಮಾದೀ 

ನಾಂ ಸಂಮ್ಚನ್ಹೀ ಹೋತಾ ಹೋಮ:ನಿಷ್ಟಾದನ ಶೀಲಃ - ಜುಹೋತೇಸ್ತಾಚ್ಛೀಲಿಕಸ್ಕೃನ್‌ 
ಯದ್ವಾ ಯಜ್ಞಾನಾಮ್‌ ಯಷ್ಟವ್ಯಾನಾಮ್‌ ವಿಶ್ವೇಷಾಂ ದೇವಾನಾಮ್‌ ಹೋತಾ 
ಆಹ್ವಾತಾ । ಏವಂ ಭೂತಸ್ವಂ ಮಾನುಷೇ ಮನೋರಪತ್ಯಭೂತೇ ಯಜಮಾನ ಲಕ್ಷಣೇ 
ದೇವೇಭಿಃ ದೇವೈಃ - ಛಾಂದಸೋಭಿಸ ಐಸಭಾವಃ - ದೇವನಶೀಲೈಃ ಖುತ್ತಿಗ್ಬಿಃ ಹಿತಃ 
ನಿಹಿತಃ ಗಾರ್ಹಪತ್ಯಾದಿರೂಪೇ ಸಂಸ್ಥಾಪಿತೋ ಭವಸಿ । ಯದ್ವಾ ದೇವೈರೇವೀಂದ್ರಾ 
ದಿಭಿರುಕ್ತ ಲಕ್ಷಣಃ ಸನ್‌ ಯಜ್ಞಾನಾಂ ನಿಷ್ಟಾದನಾಯ ಯಜಮಾನೇ ನಿಯುಕ್ತೋಪಸಿ ॥ 


ಸೌಪರ್ಣಂ ಸುಪರ್ಣೋ ವೈಶ್ವ ಮನಸಮ್‌ - ೨೧ 1... ಚತುರ್ಥ 
ಮನ್ಹ್ವಾದಿಕಂ ತತ್‌ ಸದೆ I ಯಜ್ಞಃ ಸುಪರ್ಣರೂಪಃ ತತ್ತಬಂಧಿ | 
ತಸ್ಯೇದಮಿತ್ಯಣ್‌ | ಯಜ್ಞೋ ವೈ ದೇವೇಜ್ಯೋತಪಕ್ರಾಮತ್‌ ಸ ಸುಪರ್ಣರೂಪಂ ಕೃತ್ವಾ 
ಚರತ್‌ । ತಾಂ.ಮ. ಬ್ರಾ.೧೪.೩ ೧೦. ॥ 


ಯದ್ವಾ ಸುಪರ್ಣೋನಾಮ ಯುಷಿಃ । ತೇನ ದೃಷ್ಟಮ್‌ 1 ಸುಪರ್ಣಶಬ್ದಾತ್‌ 
ದೃಷ್ಟಮ್‌ ಸಾಮೇತೃಣ್‌ ಪ್ರತ್ಯಯಃ | ಚಕಾರೋ ವಾಕ್ಯಭೇದದ್ಯೋತನಾರ್ಥಃ | 
ವೈಶ್ವಮನಸಂ ಚೇತಿ | ವಿಶ್ಚಮನಸಃ ಸಂಬಂಧಿ | ವೈಶ್ವಮನಸಂ ಭವತಿ । ವಿಶ್ವ ಮನಸಂ ವಾ 
ಯುಷಿಮಧ್ಕಾಯಮುದ್‌ ವ್ರಜಿತಂ ರಕೋತಗಹಾತ್‌ - ತಾಂ.ಮ. ಬ್ರಾ. ೧೫.೫.೨೦, 
೦೨ ಲ ಣ 
ಸಾ.ವಿ.ಬ್ರಾ. ೧.೨.೨ ॥ 


ತ್ವಮಗ್ನೇ ಯಜ್ಞಾನಾಮ್‌ - ಸಾ.ಯ.೨ ರಿಂದ ಈ ಸಾಮ ಉದಯವಾಗಿದ್ದು 
ಚತುರ್ಥ ಮನ್ಹಾ ದಿಕವಾಗಿದೆ. ತಿರಸ್ಕೃತವಾದ ಯಜ್ಞವನ್ನು ಸುಪರ್ಣತ್ಕೇನ ರೂಪದಲ್ಲಿ 


ಸರ ಜರ ಈ ಸಾೌಪರ್ಣ [ಸಜೆ ಯಜ್ಞವನ್ನು ಪ್ರಾರಂಭಿಸಿ 
ದುದರಿಂದಲೂ ಇದು ಸೌಪರ್ಣವೆನಿಸಿದೆ. 


ವಶ್ವಮನಸನೆಂಬ ಯಷಿ ಇದರ ದ್ರಷಾ ರರು ರಾಕ್ಷಸನೊಬ್ಬನು ವಿಶ್ವಮನಸರನ್ನು 
ಹಿಡಿದಾಗ ಇಂದ್ರನು ಅವನ ವಿಚಾರವನ್ನು ಕೇಳಲು ವಿಶ್ವಮನಸರು ಧ್ಯಾನಯೋಗದಿಂದ 
ಅವನ ವಿಷಯ ತಿಳಿಸಿದರು. ಇಂದ್ರ ಅಲ್ಲಿದ್ದ ಜೊಂಡೂಂದನ್ನು ವಜ್ರಾಯುಧವನ್ನಾಗಿ 
ಮಾಡಿಕೊಂಡು ಅವನನ್ನು ಸಂಹರಿಸಿದ. ರಾಕ್ಷಸ ಆ ಜೊಂಡನ್ನೇ ಪ್ರವೇಶಿಸಿ ಯಷಿಯನ್ನು 


೩೦೯ 
ಹಿಡಿದುಕೊಳ್ಳಲು ಯಷಿ ಈ ಸಾಮಗಾನದಿಂದ ಆ ರಾಕ್ಷಸನನ್ನು ನಾಶಮಾಡಿದರು. 
ವೈ 


್ರೈಶ್ರಮನಸಮ್‌' ಗಾನಮಾಡಿ ಪಾಪದೂರನಾಗುತಾನೆ. 


ಅಗ್ನೇ - ಅಗ್ನಿದೇವತೆಯೇ, ಪರಮೇಶ್ವರನೇ, ಜ್ಯೋತಿರ್ಮಯನೇ, ವಿಶ್ವೇಷಾಂ 
ದೇವತೆಗಳನ್ನು ಸಮಸ್ತವಾದ, ಯಜ್ಞಾನಾಂ - ಅಗ್ನಿಷ್ಟೋಮಾದಿ ಯಜ್ಞಗಳಲ್ಲಿ ಉತ್ತಮ 
ವ್ಯವಹಾರಗಳಲ್ಲಿ ಜಪಧ್ಯಾನಾದಿ ಸಮಸ್ತ ಶ್ರೇಷ್ಠ ಕರ್ಮಗಳಲ್ಲಿ ಹೋತಾ - ಹೋಮ 
ಮಾಡುವ, ಆಹ್ವಾನಿಸುವ, ದಾನಮಾಡುವ, ಮಾನುಷೇ ಜನೇ - ಮನುಷ್ಯ ಲೋಕದಲ್ಲಿ 
ಮನನಶೀಲ ಮಾನವರ ಅಂತರಂಗದಲ್ಲಿ ಯಜಮಾನನ ವಿಷಯದಲ್ಲಿ ದೇವೇಭಿಃ - 
ಸ್ತುತಿಸುವ ಯತ್ತಿಜರಿಂದ, ವಿದ್ವಾಂಸರಿಂದ, ದಿವ್ಯಪದಾರ್ಥಗಳಿ ಳಿಂದ, ದೇವತೆಗಳಿಂದ, ಹಿತಃ 
- ಹಿತವನ್ನುಂಟುಮಾಡುವ, ಗಾರ್ಹಪತ್ಯಾದಿ ಸ್ಥಾನಗಳಲ್ಲಿ ಪ್ರತಿಷ್ಠಿಸಲ್ಪಡುವ. 


೧೨ ಅ 


ಅಗ್ನಿದೇವನೇ ಪರಮಾತ್ಮನೇ, ಉತ್ತಮವಾಗಿ ವ್ಯವಹರಿಸಲನುಕೂಲವಾ ುಗುವಂತೆ 
ಪ್ರಪಂಚದಲ್ಲೆಲ್ಲಾ ನಡೆಯುವ ಅಗ್ತಿಷ್ಟೋಮಾದಿ ಯಜ್ಞಗಳನ್ನೂ ಜ್ಞಾನ ಧ್ಯಾನಾದಿ ಸಮಸ್ತ 
ಷ್ಠ ಕರ್ಮಗಳನ್ನೂ ಸಂಪಾದಿಸಿಕೊಡಬೇಕೆಂದು ಎದ್ವಾಂಸರಾದ ಯತ್ತಿಜರು ನಿನ್ನನ್ನು 
ದಿವೃಸ್ತುತಿಗಳಿಂದ ಸ್ತೋತ್ರ ಮಾಡಿ ಮಾನವರಿಗೆಲ್ಲಾ ಟಟ ಮಾನವ ಪ್ರತಿನಿಧಿ 
ಯಾದ ಯಜಮಾನನ ಯಜ್ಞಶಾಲೆಯ ಗಾರ್ಹಪತ್ಯಾದಿ ಸ್ಥಾನಗಳಲ್ಲಿ ಸ್ಥಾಪಿಸುತ್ತಾರೆ. 


ಟು ಟು 


ಹೇ ಅಗ್ನಿ! ನೀನಲ್ತೆ ಯಜ್ಞಗಳ ನಿರ್ಮಾಪಕಂ 
ಎಲ್ಲ ದೇವತೆಗಳಂ ಕರೆವವಂ; ಸರ್ವನಿಹಿತಂ ! 
ಸುರರ ಯಜಮಾನ ನೀಂ: ಖುತ್ತಿಗ್ಗಣಸ್ಥಾಪಿತಂ ( 


ಯಕ್‌ - ೩ 
ಉಲ) [el © ೦ 
ಮೇಧಾತಿಥಿಃ ಕಾಣ್ವಃ ॥| ಗಾಯತೃ್ರಗ್ನಿಃ || 


೩೨ ೩ ೧ ೨ ಕ್ರ ೧ ೨ ೩೧೨ 


ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಮ್‌ 


೩ 0೨ ೩೧೨ 
ಯಜಸ. ಸುಕತುಮ್‌ ॥ ೩.೩ ॥ 
ಣ್‌ ಹ 


೩೨ ೩ ೨ ೩ ೧ ೨೦ ೩೧೨ ೩೨ 
ಅಗ್ನಿಮ್‌ - ದೂತಮ್‌ - ವೃಣೀಮಹೇ | ಹೋತಾರಮ್‌ - ವಿಶ್ವವೇದಸಮ್‌ ವಿಶ್ವ- 


೩ ೨ ೩೧೨೩೧೨ 
ವೇದಸಮ್‌ ॥ ಅಸ್ನ- ಯಜಸ್ನ ಸುಕತುಮ್‌ - ಸು - ಕೃತುಮ್‌ ॥ 
ಜೆ ಇರ ೨ ಪು 


ಸ್‌ e 
ಬೃಹದ್ಬಾರದ್ವಾಜಮ್‌ ಬೃ್ರಹದಾಗ್ನೇಯಮ್‌ ಬೃಹದ್ವಾಸ ರಮ್‌ ॥ ಭರದ್ವಾಜೊ 
ಗಾಯತ್ರಗ್ನಿಃ || 

೫ ೦ ೨ ೧೦ ೦ 


೩.೧. ಅಗ್ನಿನ್ನೂತಾಮ್‌ Il ವೃಣೀಮಹಾಇ | A 


೨೧೦ ೧ ವಿ © ೨ 
ಶ್ರವೇದಸಾಮ್‌ Il ಅಸ್ಕ ಯಾ5೨೩ಜ್ಲಾ (ಆ | ಔಂಒಹೋವಾ ॥ 
೧ ೨ 


ಸ್ಫಾಸುಕ್ರತುಮ್‌ । ಇಸಾ ॥ | 5೨೩೪೫೮ ಡಾ|| 


ದೀ- ೬ /ಪ- ೧೧ /ಮಾ - ೫ !ಕು 1೫! ೫! 


ದೂತಮ್‌ ದೇವಾನಾಂ ದೌತ್ಯೇ ವಿನಿಯುಕ್ತಮಗ್ನಿಂ ದೇವಂ ವೃಣೀಮಹೇಸ್ತುತಿಭಿ 
ರ್ಹವಿರ್ಭಿಃ ಸಂಭಜಾಮಹೇ- ಅಸ್ಯ ಚ ದೂತತ್ಸಂ ತೈಕ್ತಿರೀಯಕೇ ಸಮಾಮ್ನಾತಮ್‌ "ಅಗ್ನಿ 
ರೈ ದೇವಾನಾಂ ದೂತ ಆಸೀದುಶನಾಃ ಕಾವ್ಯೋಸು ರಾಣಾಮ್‌' - ಇತಿ ॥ ಕಥಂ 
ಭೂತಮ್‌? ಹೋತಾರಂ ಸಾಧುದೇವಾನಾಮಾಹ್ಹಾತಾರಮ್‌ - ಹ್ವಯತೇಃ ಸಾಧುಕಾ 
ರಿಣಿತ್ಕನ್‌ ಬಹುಲಂ ಛಂದಸಿ ೬.೧.೩೪ - ಇತಿ ಸಂಪ್ರಸಾರಣಮ್‌ | ವಿಶ್ವ ವೇದಸಮ್‌ ~ 
ವಿಶ್ವಾನಿ ವೇತ್ತೀತಿ ವಿಶ್ವವೇದಾಃ ತಮ್‌ - ವೇತ್ತೇರಸುನ್‌ - ಯದ್ವಾವೇದ ಇತಿ ಧನನಾಮ 
ವಿಶ್ವಂ ಸರ್ವಂ ವೇದೋ ಧನಂ ಯಸ್ಯ ತಮ್‌ - ಬಹುಪ್ರೀಹಳ ವಿಶ್ವಂ ಸಂ ಜ್ಞಾಯಾಮ್‌ - 
೬.೨. ೧೦೬, ಇತಿ ಪೂರ್ವ ಪದಾಂತೋದಾತ್ತತ್ವಮ್‌ | ಅಸ್ಥ ಪ್ರವರ್ತ ಮಾನಸ್ಯ ಯಜ್ಞಸ್ಯ 
ಸುಕ್ರತುಮ್‌ ನಿಷ್ಟಾದಕತ್ವೇನ ಶೋಭನ ಕರ್ಮಾ ಣಮ್‌ | ಅಥವಾ ಕ್ರತುರಿತಿ ಪ್ರಜ್ಞಾ ನಾಮ 
ಶೋಭನ ಪ್ರಜ್ಞಂವಾ।ತಂ ತ್ವಾಂ ವೃೈಣೀಮಹೇ ಇತಿ ಪೂರ್ಮೀಣ ಸಂಬನ್ಗಃ ॥ 


ಎಶ್ವವೇದಸಮ್‌ - ಸರ್ವಜ್ಞನಾದ, ವೇದದ ಮೂಲಕ ಜ್ಞಾನ ನೀಡುವ, ಸಕಲ 
ಸಂಪದ್ಭರಿತನಾದ ಸರ್ವವ್ಯಾಪಕನಾಗಿರುವುದರಿಂದ ಎಲ್ಲವನ್ನೂ ಗ್ರಹಿಸುವ, ಎಲ್ಲರ ಮೇಲೂ 


೩೧೧ 

ಪ್ರಭಾವ ಬೀರುವ, ಹೋತಾರಮ್‌ - ದೇವತೆಗಳನ್ನು ಆಹ್ವಾನಿಸುವ, ಅಗ್ನಿಂ - ಜ್ಞಾನ 
ಪ್ರಕಾಶವೇ ಆಗಿರುವ ಅಗ್ನಿ ಭಗವಂತನನ್ನು ಸುಕ್ರತುಮ್‌ - ಸತ್ಕರ್ಮ ನಿರತನನ್ನು, ಯಜ್ಞ 
ಎಧಾನಗಳನ್ನು ತಿಳಿದು ಸಾಪಲ್ಯಕ್ಕಾಗಿ ಸಮರ್ಪಕವಾಗಿ ಯಜ್ಞ ನಿರ್ವಹಿಸುವವನನ್ನು, 
ದೂತಮ್‌ - ಕರ್ಮಫಲವನ್ನು ತಲುಪಿಸುವವನನ್ನು ದೇವತೆಗಳ ದೂತನನ್ನು, ವೃಣೀ 
ಮಹೇ - ವರಣ ಮಾಡುತ್ತೇವೆ, ಪ್ರಾರ್ಥಿಸುತ್ತೇವೆ, ಸ್ವೀಕರಿಸುತ್ತೇವೆ. 

ಸರ್ವಸಂಪದ್ಭರಿತನೂ, ಜ್ಞಾನಿಯಾಗಿ ಎಲ್ಲರ ಮೇಲೂ ಪ್ರಭಾವ ಬೀರುವವನೂ, 
ಯಜ್ಞದ ವಿಧಿವಿಧಾನಗಳನ್ನು ಬಲ್ಲವನಾಗಿ ಸಫಲವಾಗುವಂತೆ ಅಚ್ಚುಕಟ್ಟಾಗಿ ನಿರ್ವಹಿಸು 
ವವನೂ ಸರ್ವವ್ಯಾಪಕನೂ ಆಗಿ ಸಮಸ್ತವನ್ನೂ ಗ್ರಹಿಸುವ ದೇವತೆಗಳನ್ನು ಆಹ್ವಾನಿಸುವ 
ಕರ್ಮಫಲಗಳನ್ನೂ ಆಹುತಿಗಳನ್ನೂ ಅವರವರಿಗೆ ತಲುಪಿಸುವ ಜ್ಞಾನಪ್ರಕಾಶನಾಗಿರುವ 
ಅಗ್ನಿಭಗವಂತನನ್ನು ಭಜಿಸುತ್ತೇವೆ. ವರಣ ಮಾಡುತ್ತೇವೆ. 

ಪರಮಾತ್ಮನೇ ನೀನು ಆಧ್ಯಾತ್ಮಿಕಯಜ್ಞದಹೋತ್ಫವೂ ಸೃಷ್ಟಿಕರ್ತನೂ, ಕರ್ಮಫಲ 
ದಾತೃವೂ ಎಲ್ಲವನ್ನೂ ನಿಯನ್ರಿಸುವವನೂ ಸಂದೇಶವಾಹಕನೂ ಆಗಿದ್ದೀಯೆ. ಜೀವನದ 
ಪ್ರೇರಕನೂ ಉತ್ಕರ್ಷಕನೂ ಮುಮುಕ್ಷುಗಳ ಮಾರ್ಗದರ್ಶಕನೂ ಪ್ರಜ್ಞಾವಂತನೂ ಪ್ರಜ್ಞಾ 
ಪ್ರದನೂ ಕರ್ಮಕುಶಲನೂ ಆದ ನೀನು ನನ್ನ ಅಧ್ಯಾತ್ಮ ಯಜ್ಞವನ್ನು ಪ್ರವರ್ಧ ಮಾನಕ್ಕೆ 
ತರಬೇಕೆಂದು ನಿನ್ನನ್ನು ವರಿಸುತ್ತೇನೆ. 


ದೂತನಪ್ಪಗ್ಗಿಯಂ ಹವಿಗಳಿಂ ಪ್ರಾರ್ಥಿಸೋಣ 
ಸತ್ಸುರರ ಕರೆವನಾತಂ ವಿಶ್ವವಿಜ್ಞಾನಿ ತಾಂ / 
ಈ ಯಜ್ಞಪೂರಣಕ್‌ ಸುಪ್ರಚ್ಚಕರ್ಮವಾತಂ ॥ 


ಯಕ್‌ - ೪ 


ಭರದ್ದಾಜೋ ಬಾರ್ಹಸ್ಪತ್ವಃ ॥। ಗಾಯತ್ರ್ಯಗ್ಗಿಃ ॥ 
ಓತಿ ೩ ೧0 ವಿ ೩೧ ೨ ೩೧೨ 

_ ಕ್ತ 
ಅಗ್ನಿರ್ವ್ಯತ್ರಾಣಿ ಜಜ್ಜನದ್ದವಿಣಸ್ಕುರ್ವಿಪನ್ಯಯಾ 


೧೨ ೩೧ ೨೦ 
ಸಮಿದ್ದ: ಶುಕ್ರ ಆಹುತಃ ॥ ೪.೪ // 


೩೧೨ 


೩೨ ೩೧೨ ೩ ೨ ೩ ೧೨ ೧೨೦ ೩ 

ಅಗ್ನಿಃ - ವೃತ್ರಾಣಿ - ಜಜ್ಭನತ್‌ । ದ್ರವಿಣಸ್ಯುಃ - ವಿಪನ್ಯಯಾ ॥ ಸಮಿದ್ದಃ - ಸಮ್‌ - ಇ 
೨. ದಿತಿ ೩ 

ದಃ - ಶುಕ್ರಃ - ಆಹುತಃ - ಆ - ಹುತಃ ॥ 

ಎ 

ಶೌತರ್ಷಾಣಿ ತ್ರೀಣಿ ॥ ಶ್ರೌತರ್ಷಮ್‌ ತ್ರಯಾಣಾಂ ಶ್ರುತರ್ಷಿರ್ಗಾಯತ್ರಗ್ನಿಃ ॥ 


೪.೨. 


೫ Qe ೫೦ ೦ 
ಅಗ್ನಿರ್ವ್ವತ್ರಾ ॥ ಣಾನ೨ಇಜಾ5೨೩೪ಔಹೋವಾ ಟ ಘಾ5೨೩೪ 


9) ೨೧ ಎಂ ೨ 


೫ ೨ 
ನಾತ್‌ । ದ್ರವಿಣಸು ಸ್ಫುರ್ವಿಷನ್ನ ಯಾಃ2೨ ॥ ಓಇಸಮಿದ್ದಾ5೨8೩ ಶೂ॥ 


ಸು 
ಹುತಃ | ಇಡಾ5೨೩ ಧಾ 5೩೪೩ | 5೨೩೪೫೪ | ಡಾ॥ 


9° 
Bo 


ದೀ-೪1।ಪ-೯1ಮಾ-೭೬೭1/ಧೂ!&೬1&॥ 


೩೨೩೦ ೪ 9% ೪ ೫ ೧ ೨ ೨ 
ಅಗ್ನಿರೌಹೋವಾಹಾಇ, । ವೃತ್ರಾಣೀ ॥ ಜಾಜ್ಭಾನ೩ನಾತ್‌ | 


೧೨ ಚ್ಟ ಬ ೩ 
ಔಹೋಃ೩ವಾ* | ದ್ರವಿಣಾ5೨೩೪ಸ್ಕೂಃ ಓಇವೋಇಪನ್ನಯಾ 


೧ ೩ ೫೦೦ ೨ ೧೦ 


s೨ || ಹ ಜ: | ಡಾ ಶೂ5೨೩೪ಔಹೋವಾ ॥ ಕ್ರಯಾ 


೩ ೧೧೧ 
ಹುತಾ5೨೩೪೫: 1 ದೀ- ೪/ಪ-೯/ಟಮಾ -೭/ಧೇ1೭1೭/ 
೪೫ ೨ ೧೦ ೩೦ ೨% ೩ ೫ 


ಒಗ್ಗಿ ೇಃ 11 ವೃತ್ರಾ ಣಿ ಜಜ್ಜುನಾತ್‌ | ಔಹೌಹೋತ೨೩೪ವಾ । ದ್ರವಿ 


ಟ್ರ ಆಂ ೩೦೨ ೩ ೧ ೨ 
ಣಸ್ಕುರ್ವಿಪನ್ಯಯಾ ॥ ಔಹೌಹೋ5೨೩೪ವಾ || ಸಮಿದ್ಧಃ 


೩೧೩ 
೩೦ ಅಗಿ: ೩ ೫ 


೧ ೪ ೫ 
ಶುಕ್ರಯಾ | ಔಹೌಹೋತ೨ಹ೩ಳ೪ವಾ ॥ ಹೋನ೫ತೋ ನ ಹಾಇ ॥ 


ದೀ- ೪ ೪ /ಪ-೮(/ಮಾ - ೩ /ದಿ1೮ಲ /1 ಲೆ ॥/ 


ದ್ರವಿಣಸ್ಯುಃ ದ್ರವಿಣಂ ಧನಂ ಸ್ತೋತ್ಚೃಣಾಮಿಚ್ಛನ್‌ ಛಂದಸಿ ಪರೇಚ್ಛಾಯಾಮ್‌ 
ಕೃಚ್‌ | ಪ್ರಾತಿಪದಿಕೇಭ್ಯಃ ಇಚ್ಛಾಯಾಂ ಕ್ಯಚಿ ಸುಗಾಗಮಃ ಯದ್ವಾ | ಹವಿರ್ಲಕ್ಷಣಂ ಧನಂ 
ತದಾತ್ಮನ ಇಚ್ಛ್ಚನ್ನಗ್ಗಿಃ ವಿಪನ್ಯಯಾ ಪ್ರನತಿಃ ಸ್ತುತ್ಯರ್ಥಃ ಅಸ್ಮಾಭಿಃ ಕ್ರಿಯಮಾಣಯಾ 
ಸ್ತುತ್ಯಾ ಸ್ತೂಯಮಾನಃ ಸನ್‌ ವೃತ್ರಾಣಿ ಬಲೇನ ಜಗತಾಮಾವರಕಾಣಿ ರಕ್ಷಃ ಪ್ರಭೃತೀನಿ 
ತಮಾಜ್‌ಸಿ ವಾ ಜಜ್ವನತ್‌ ಭೃಶಂ ಹನ್ತ್ನು- ಹಸ್ಸೇರ್ಯಜಲುಗಂತಾಲ್ಲಿಜರ್ಥೇಲೇಟ್‌ — 
೩.೪.೭. - ಕೀದೃಶೋಕಗ್ನಿಃ ಸಮಿದ್ದಃ ಸಮಿದಾದಿಭಿರ್ಹವಿಭಿಃ ಸಮ್ಯಗ್ನೀಪಿತಃ | ಅತ ಏವ 
ಶುಕ್ರಃ ದೀಪ್ಯ ಮಾನಃ | ಆಹುತಃ ಹವಿರ್ಬಿರಾಹುತಃ ॥ 

ಎಪನ್ಯಯಾ - ವಿಶೇಷ ಪ್ರಕಾರದ ವೈವಿಧ್ಯಮಯ ಸ್ತೋತ್ರಗಳ ಬಲದಿಂದ, 
ಧ್ಯಾನೋಪಾಸನೆಗಳಿಂದ, ದ್ರವಿಣಸ್ಯುಃ - ಉಪಾಸಕರಿಗೆ ಆತ್ಮಬಲವನ್ನೂ ಸುಖಸಮೃದ್ಧಿ 
ಯನ್ನೂ ಐಶ್ವರ್ಯವನ್ನೂ ನೀಡಲಾಶಿಸುವ, ಸಮಿದ್ದಃ - ಸಮಿತ್ತು! ಹೋಮದ್ರವ್ಯ 
ಗಳಿಂದ ಪ್ರಕಾಶಿಸುವ, ಚೆನ್ನಾಗಿ ಧ್ಯಾನಮಾಡಲ್ಬಟ್ಟ ಶುಕ್ರಃ ಅಗ್ನಿಃ - ಪ್ರಜ್ವಲಿತವಾದ 
ಅಗ್ನಿಯು, ಶುದ್ಧನಾದ, ಬಲಪ್ರದನಾದ ಅಗ್ನಿಯು, ಆಹುತಃ - ಎಲ್ಲೆಡೆಯಿಂದಲೂ 
ಹೋಮದ ಆಹುತಿಗಳನ್ನು ಸ್ವೀಕರಿಸುವ ಸಹಾಯಕ್ಕಾಗಿ ಆಹ್ವಾನಿಸಲ್ಪಟ್ಟಿರುವ ಅನನ್ಯ ಭಕ್ತಿ 
ಇಟ್ಟಿರುವ ವೃತ್ರಾಣಿ - ಸುತ್ತುವರಿದು ತೊಂದರೆ ಕೊಡುವ ರಾಕ್ಷಸರನ್ನು, ಜ್ಞಾನಕ್ಕೆ 
ಅಡ್ಡಿಯಾಗಿರುವ ಅವಿದ್ಯೆ ಅಜ್ಞಾನ ದುಃಖದಾರಿದ್ರ್ಯಾದಿ ಪ್ರತಿಬಂಧಕಗಳನ್ನು, 
ತಮೋರೂಪಿ ಶತ್ರುಗಳನ್ನು, ಜಂಘನಾತ್‌ - ನಾಶಮಾಡಲಿ. 

ವಿಧ್ಯಕವಾದ ಸಮಗ್ರ ಧ್ಯಾನೋಪಾಸನೆಗಳಿಂದಲೂ, ಸಮಿದಾದಿ ಹವಎರ್ದ್ರವ್ಯ 
ಗಳಿಂದಲೂ ಸೇವಿಸುತ್ತಿರುವ, ಉಪಾಸಕನ ಆತ್ಮಬಲವನ್ನೂ ಸುಖಸಂಪತ್ತನ್ನೂ ವೃದ್ಧಿಸಲಾ 
ಶಿಸುವ ಶಕ್ತಿಪ್ರದನಾದ ಪ್ರಜ್ವಲಿಸುತ್ತಿರುವ. ಅಗ್ನಿ ಭಗವಂತನು ಕೋಟಲೆಕೊಡುತ್ತಿರುವ 
ರಾಕ್ಷಸರನ್ನೂ ಜ್ಞಾನಕ್ಕೆ ಪ್ರತಿಬಂಧಕವಾಗಿರುವ ಅವಿದ್ಯೆ ಅಜ್ಞಾನ ರೋಗ ದಾರಿದ್ರ್ಯಾದಿ 
ದುಃಖಗಳನ್ನೂ ನಾಶಮಾಡಲಿ. 


೩೧೪ 
ವೃತ್ರಿನೆಂಬರಿಯ, ಕತ್ತಲೆಯ ಕತ್ತರಿಸಿ ಮತ್ತೂ 
ಹವಿಯೆಂಬ ಸಿರಿ ಬಯಸಿ ನಮ್ಮ ನುತಿಗಳಿಗಮೊಲಿದು ! 
ಸಮಿಧೆಯಿಂ ಹವಿಗಳಿಂ ಸೊಗವಾಂತು ಪೊಳೆವನಗ್ನ್ಲಿ ! 


ಯಕ್‌ - ೫ 


ಉಶನಾಕಾವ್ಯೋ ಗಾಯತ್ರಗ್ನಿಃ || 
೧ ೨ ೩ ೧೨ ೩ ವ ೩ ೧೨ ೩ ೨ 
ಪ್ರೇಷ್ಠಂ ವೋ ಅತಿಥಿಜ್‌ಸುಷೇ ಮಿತ್ರಮಿವ ಪ್ರಿಯಮ್‌ ।ಟ 


ಇಣಧಿ 


೩ ೨೩ ೧ ೨ 


ವಿ ೦ 
ಅಗ್ನೇ ರಥಂ ನ ವೇದ್ಯಮ್‌ 1 ೫.೫ / 


೧ ೨೦ ೩ ೧೨೦ ೩ ೨ ೩೨ ೩ ೨ ೩ 
ಪ್ರೇಷ್ಠಮ್‌ - ವಃ - ಅತಿಥಿಮ್‌ । ಸುಹೇ - ಮಿತ್ರಮ್‌ - ಮಿ - ತ್ರಮ್‌ - ಇವ-ಪ್ರಿ 


ಟು ೧ ೨೦ ೧ ೨೦ ೧ ೨೦ 
ಯಮ್‌ ॥ ಅಗ್ನೇ - ರಥಮ್‌ - ನ- ವೇದ್ಯಮ್‌ ॥ 


ಔಶನಸಾನಿ ತ್ರೀಣಿ ॥ ಔಶನಮ್‌ । ಉಶನಾವಿರಾಟ್‌ ಗಾಯತ್ರಗ್ನಿಃ ॥ 
೪೦ ೫ ೪ ೧ ಈ ೧ ೦೨ ೧ 
೫.೧. ಪ್ರೇಷ್ಠಂವಾಃ ॥ ಅತಾ5೨೩೪ಆಇಥೀಮ್‌ । ಸೌ ಷೇಮಿತ್ರಮ್‌ । ಇವ 


ಜಾರಿ 


$ ೧ ಈ ತ್ರ 0 
ಪ್ರಾ5೨೩ಯಾಮ್‌ ॥ ಅಗ್ನಾಇರಾನಹಿಥಾನಡಮ್‌ ॥ ನಾವಾ$೨೩ 


9 ೧ ೫ (1 ೫ 
ಹಾ5೩೪೩ಇ ॥।॥ ದಾಂ೨೩೪ಯೋ೬ಹಾಇ ॥ 


ದೀ- ೨।ಪ- ೭ !ಟಮಾ- ೯ ॥ಛೋ॥1೯॥೯(/ 


೩೧೫ 
ಶೈರೀಷಮ್‌ ॥| ಶಿರೀಷೋ ಉಶನಾ ಗಾಯತ್ತಗಿಃ ॥ 
ವ 
೪೦ ೫ ೪ ೧ ೨ ೨ 4 
೫.೨) ಪ್ರೇಷ್ಠಂವಃ | ಓಹಾಇ ॥। ಅತಾ5೨೩ಇಥೀಮ್‌ | ಸ್ತುಷಾಇಮಿತ್ರಾ 
೧ ಪ ಗ! ೨೦ 
5೩ಮ್‌ 1 ಅವಾ೨ಪ್ರಾ 5೨೩೪ಯಾಮ್‌ | ಔಹೋನಂಛ೦ಇ | 


೨೦ ೧ ೧ ೪ ಹ 
ಅಗ್ನೇರಾಥಾ5೨೩ಮ್‌ 11 ನಾ5೨೩ವೇ5೩ ॥ ದಾ5೩೪೫ಯೋ 


1೫ 
ನಹಿಹಾಇ ॥॥ ದೀ-೩1।ಪ-೯1ಮಾ-೧೦1ಡೌ1೧೦॥ (೦೦ ॥ 


ಔಶನಮ್‌ ॥ ಉಶನಾ ವಿರಾಟ್‌ ಗಾಯತ್ರಗ್ನಿಃ || 


೫೦ ಟ್ರ © 
೫.೩. ಪ್ರೇಷ್ಠಂಪೋಹಾಉ || ಅತಿಥಾಇಮ್‌ | ಸು ುಷೇಮಿತ್ರಮಿವಪ್ರಾನ 


೧ ಜ್ರ. ಚ ಗ್ರ ಸ್ಟ ೫೦೦ 
sk sek | ಅಗಾ ಯೇ ಕಜ ॥ ರಾಂ೨ಥಾ5೨೩ಳ೪ಔಹೋವಾ ॥ 


೨೧೦ ok ಸಿ೧೧೧ 


ನವೇದಿಯಾ5೨೩೪೫ಮ್‌ ॥ 


ದೀ- ೬ /ಪ- ೬ /ಮಾ - ೬॥ಕೂ 1೧೧/೧೧ ॥ 


ಹೇಅಗ್ನೇವಃತ್ವಾಂ ಪೂಜಾರ್ಥೇ ಒಹುವಚನಂ ಸ್ತುಷೇ ಸಿಮಿ, ಅಹಮುಶನಾ 
ಇತಿ ಶೇಷಃ । ಕೀದೃಶಮ್‌"? ಪ್ರೇಷ್ಠಂ ಸ್ತೋತ್ಕೃ ಹಾಮಸ್ಕಾಕಂ ಧನದಾನೇನ ಪ್ರಿಯ 
ತಮಮ್‌ ಅತಿಥಿಂ ಸರ್ವೈರತಿಧಿವತ್‌ ಪೂಜ್ಯಮ್‌ | ಯದ್ವಾ- ಅತ ಸಾತತ್ಯ ಗಮನೇ | ಯತ 
ನ್ಯನ್ಹೇತ್ಯಾದಿನಾ ಅತಿರಿಥಿನ್‌-ಸತತಂ ದೇವಾನಾಂ ಹವಿಃ ಪ್ರದಾತುಮ್‌ ಗಚ್ಛನ್ನಮ್‌' | 
ಮಿತ್ರಮಿವ ಸಖಾಯಮಿವ ಪ್ರಿಯಮ್‌ ಸ್ತೋತುಃ ಪ್ರೀಣನಕರಂ ರಥಂ ನ ರಥಮಿವ 
ವೇದ್ಯಂ ವೇದೋಧನಂ ಧನಹಿತಂ ಲಾಭಹೇತುಂ ಯಥಾ ರಥೇನ ಧನಂ ಲಭತೇ ತದ್ವತ್‌ 


೩೧೬ 
ಸ್ತೋತಾರೋ5ನೇನ ಧನಂ ಲಭನ್ನೇ ತಾದೃಶ ಧನಲಾಭ ಕಾರಣಮ್‌ । ಅಗ್ನೇ ಇತಿ 
ಛಂದೋಗಾನಾಂ ಅಗ್ನಿಮ್‌ ಇತಿ ಬಹ್ಹೃಚಾನಾಂ ಪಾಠಃ ॥ 


ಪ್ರೇಷ್ಠಮ್‌ - ಧನದಾತೃವಿನಂತೆ, ಅತ್ಯಂತ ಪ್ರಿಯನೂ, ಅತಿಥಿಮ್‌ - ಅತಿಥಿ 
ಯಂತೆ ಪೂಜ್ಯನೂ, ಮಿತ್ರಮಿವ - ಸ್ನೇಹಿತನಂತೆ ಪ್ರಿಯಮ್‌ - ಪ್ರಿಯನಾಗಿರುವ, 
ಅಗ್ನೇ - ಅಗ್ನಿಯೇ, ಪ್ರಕಾಶರೂಪನಾದ ಪರಮಾತ್ಮನೇ, ವೇದ್ಯಮ್‌ - ಜ್ಞಾನಾರ್ಹನಾದ, 
ತಿಳಿಯಲು ಯೋಗ್ಯನಾದ, ಧ್ಯಾನಕಾಲದಲ್ಲಿ ಹೃದಯಕ್ಕೆ ಗೋಚರನಾಗುವ, ರಥಂ ನ- 


೧೨ 


ದೇವತೆಗಳ ವಾಹನದಂತೆ, ಎಲ ಲ್ಲಕ್ಕೂ ಆಧಾರವಾದ ರಟ ಶರೀರವೇ ರಥ - 
ಗುರಿಯನ್ನು ಮುಟ್ಟಿಸುವ ಸಾಧನವಾದ ವಾಹನದಂತೆ, ಚಲನಶೀಲ ಜಗತ್ತಿನಂತೆ, ಸ್ತುಷೇ 


- ಸುತಿಸುವೆ. 


ಧನದಾತೃವಿನಂತೆ ಅತ್ಯಂತ ಪ್ರಿಯನೂ, ಅತಿಥಿಯಂತೆ ಪೂಜ್ಯನೂ, ಸ್ನೇಹಿತನಂತೆ 
ಪ್ರಸನ್ನನೂ, ಹೃದಯಕ್ಕೆ ಮಾತ್ರ ಗೋಚರನೂ ಪ್ರಕಾಶರೂಪಿಯೂ ಆದ ಅಗ್ನಿ 
ಭಗವಂತನೇ, ರಥದಲ್ಲಿರುವವರು ತಮ್ಮ ಗುರಿಯನ್ನು ಸೇರುವಂತೆ ಶರೀರವೆಂಬ 


ರಥಸ್ಥನಾಗಿರುವ ನಾನು ಜೀವನದ ಗುರಿಯ ಪರಮಗತಿಯನ್ನು ತಲುಪಬೇಕೆಂದು 
ಸುತಿಸುವೆ. 


ಅತಿಥಿಯಂ ಸುರರಿಗಾಹುತಿಯೆನೂಯ್ದೀವನಂ ನಾಂ 
ಪ್ರಿಯತಿಮನಮಾತ್ಛಸಖನಂ ನುತಿಪೆನಗ್ನಿ! ನಿನ್ನಂ ! 
ನೀನೆಮಗೆ ರಥದಂತೆ ಯಾನಾನುಕೂಲಿಯಲೆ 1! 


ಯಕ್‌ - ೬ 


ಸುದೀತಿಪುರುಮೀ ಥೌ ಆಂಗಿರಸಾ ಗಾಯತ್ವಗ್ನಿಃ ॥ 


(೧ ವಿ ಈ ೨೦ ೩ 
ತ್ವಂ ನೋ ಅಗ್ನೇ ಮಹೋಭಃ bo ವಿಶ್ವಸ್ಥಾ 6 ಏ 


ಲೆ 
೩ ೨ ಕಲಿ ೨೦ 
ಉತ ದ್ವಿಷೋ ಮರ್ತ್ಯಸ್ಥ | ೭.೭೭. // 


೩೧೭ 
೨ ೩ ಬ್ರ ೩.೫. 6೨6 ೧ ೨೦ ೩ 
ತ್ತಮ್‌ - ನಃ- ಅಗ್ನೇ - ಮಹೋಭಿಃ ಟ ಪಾಹಿ - ವಿಶ್ವಸ್ಯಾಃ - ಅರಾತೇಃ- ಅ- ರಾತೇಃ॥ 


೨ ೩ ೨ ೧ ೨೦ 
ಉತ - ದ್ವಿಷಃ ಎ ಮರ್ತ್ಯಸ್ಯ 11 ೭.೭. // 


ಸಾಂವರ್ಗಮ್‌/ ಸಂವರ್ಗಃ ॥ ಇನ್ಸಃ | ಗಾಯತ್ರಗ್ನಿಃ || 
೨೦ ೧ ೨೦ ೧೦ ಅತೀ ಸ್ರಿ ೧೦ 


೬.೧. ತನ್ನೋಯಾ Il ಗ್ಲೇಮಹೋಭಿಃ | ಪಾಹೋಇವೀಹಿಶ್ವಾ | ಸ್ಕಾ 


೦೨೦ * ೧ ೨ ೧ ೨ ೧ 


ಅರಾತೇಃ ॥ ಉತಾದ್ಹ್ವಾನ೧ಇಷಾ5೨: || ಮರ್ತ್ಯಸ್ಥ | ಇಡಾ5೨೩ 


ಹ ೧ 
ಭಾ:೩೪೩ 1 ಓಂ೨೩೪೫ಇ ॥ ಡಾಟ 


ದೀ- ೭ !(ಪ-೯(ಟಮಾ - ೭ ॥ಟರು 1೧೨ / ೧೨ 


೪೦ ೫ ರಿ ೪ ೫ ೨೦ ೧ ಖಿ 
೬.೨. ತ್ವಾಂತ್ರನ್ನೋಅಗ್ನೇಮ ಇ ಟಟ || ಪಾಹಿವಿಶ್ವಾಟಿ5೩ 


೧ ೨ ೨ ೧ ಜಿ ಲಿ ಹು 
ಜ್‌ | ಸ್ಕಾಬಿನಒಹೋ | ಆರಾತೇಃ | ಉತಾದ್ವಾನ೧ಇಷಾ ೮೨1 


A ೫೦ ೦ ೩ ೧೧೧ 
RS ಬ ಟತ Il ಸ್ಕಾ5೨೩೪೫ || 


ದೀ- ೬ ।1ಪ-೮/ಮಾ-೯॥ಟಗೋ 1೧೩ 1 ೧೩. ॥ 


ಹೀ ಅಗ್ನೇ ತ್ವಂ ನಃ ಅಸ್ಮಾನ್‌ ಮಹೋಭಿಃ ಪೂಜಾಭಃ ಮಹದ್ದಿರ್ಧನೈರ್ಮಾ ಪಾಹಿ 
ರಕ್ಷ । ಕಸ್ಯಾಃ ಪಾಹಿ? ವಿಶ್ವಸ್ಯಾಃ ಬಹುವಿಧಾತ್‌ ಅರಾತೇಃ ಅದಾತುಃ ಸಕಾಶಾತ್‌' ಅದಾ 
ನಾದ್ವಾ ಪಾಹಿ | ತ್ಹಮೀವಮಹದ್ದನಂ ದತ್ತ್ವಾ ಅದಾತುರದಾನಾದ್ವಾ ಸಕಾಶಾದ್ರಕ್ಷೇತ್ಯರ್ಥಃ | 


೩೧೮ 
ಯದ್ವಾ ಮಹೋಭಿಃ ಯುಕ್ತಸ್ವಮಿತಿ ಯೋಜ್ಯಮ್‌ | ಉತ ಅಪಿ ಚ | ದ್ವಿಷಃ ದ್ವೇಷ್ಟುಃ 
ಮರ್ತ್ಯಸ್ಫ ಮರ್ತ್ಯಾತ್‌ ಸಕಾಶಾತ್‌ ಪಾಹಿ ಅಸ್ಮಭ್ಯಂ ಬಲಂ ದತ್ವೇತಿಭಾವಃ | ಅಥವಾ 
ಮರ್ತ್ಯಸ್ಯ ದ್ವಿಷೋದ್ವೇಷಾದ್ರಕ್ಷೇತಿ ಸಂಬನ್ನಃ । ಅರಾತೇರಿತ್ಯಸ್ಯ ಅದಾನಾದಿತಿ ಪಕ್ಷೇ ತತ್ರಾಪಿ 


ಮರ್ತ್ಯಸ್ಕಾದಾನಾದಿತಿ ಸಂಬನ್ನನೀಯಮ್‌ || 


ಅಗ್ನೇ - ಅಗ್ನಿದೇವತೆಯೇ, ಮಹೋಭಿಃ - ಮಹಿಮಾನ್ವಿತವಾದ ಜ್ಞಾನಾದಿ 
ಸದ್ಗುಣಗಳಿಂದಲೂ, ಮಹತ್ತಾದ ಕರ್ಮಾದಿ ಸಾಧನಗಳಿಂದಲೂ, ಐಶ್ವರ್ಯದಿಂದಲೂ, 
ವಿಶ್ವಸ್ಯ - ಸಮಸ್ಯ ಪ್ರಪಂಚದ, ಮರ್ತ್ಯಸ್ಯ - ಮಾನವರ, ಅರಾತೇಃ - ದಾನ ಮಾಡದಿ 


ರುವ ಭಾವದಿಂದ, ಕೃಪಣತೆಯಿಂದ, ಸಂಕುಚಿತ ಭಾವನೆಯಿಂದ, ಉತ - ಅದೇರೀತಿ, 


ದ್ವಿಷಃ - ದ್ವೇಷ ಬುದ್ಧಿಯಿಂದ, ದುಃಖದಾಯಕ ಶತ್ರುಗಳಿಂದ, ಪಾಹಿ - ಕಾಪಾಡು. 


ಅಗ್ನಿಯೇ ಮಹಿಮಾನ್ವಿತಜ್ಞಾನಾದಿ ಸದ್ದುಣಗಳನ್ನೂ ದಾನಾದಿಭಾವನೆಯನ್ನೂ 
ಮಹಿಮೋಪೇತಕರ್ಮಾದಿಸಾಧನಗಳನ್ನೂ ದಯಪಾಲಿಸಿ ಕೃಪಣತೆ ದ್ವೇಷ ಆದಿ ಅರಿ 
ಷಡ್ವರ್ಗಗಳಿಂದೊಡಗೂಡಿದ ಸಮಸ್ತ ಮಾನವರಿಂದ ಎಲ್ಲೆಲ್ಲೂ ನಮ್ಮನ್ನು ರಕ್ಷಿಸು. 


ಹೇ ಅಗ್ನಿ! ನೀನಮೃ್ಮನಾವಗಂ ನಿನ್ನ ಬಲದಿಂ 


ತೇಜದಿಂ ಪೂರೆಯ್ಕೆ ಸಮಸ್ತಶತ್ರುಗಳ ದೆಸೆಯಿಂ / 
ಅಂತೆಯೇ ಮಾನುಷಾರಿಗಳ ದೆಸೆಯಿಂ ರಕ್ಷಿಸ್ಥೆ (1 


ಯಕ್‌ - ೭ 


ಭರದ್ವಾಜೋ `ಬಾರ್ಹಸ್ಪತ್ಯೋ ಗಾಯತ್ರ್ಯಗ್ನಿಃ ॥ 


೨ ೩ ೨೦೩ ೧ ೨ ೩೧ ೨೩ ೧೨ 
ಏಹ್ಯೂ ಷು ಬ್ರವಾಣಿ ತೇತಗ್ನ ಇತ್ಸೇತರಾ ಗಿರಃ | 
೩೧೦ ೨ ೩ ೧೨ 

ಏಭಿರ್ವರ್ಧಾಸ ಅನ್ನುಭಿಃ ॥ ೭.೭ / 


೩೧೯ 
೨ ೧೨೦ ೩ ೧೨೦ ೩೨ ೧೨೦ ೧೨೦ ೩ 


ಆ-ಇಹಿ-ಉ-ಸು- ಬ್ರವಾಣಿ- ತೇ 1 ಅಗ್ನೇ - ಇತ್ಮಾ- ಇತರಾಃ- ಗಿರಃ ಏ 


೧ ೨೦ 


ಭಿಃ- ವರ್ಧಾಸೇ - ಇನ್ನುಭಿಃ ॥ ೭.೭ / 


ಶೌನಃ ಶೇಪಮ್‌ ॥। ಸಾಕಮಶ್ವಃ ಗಾಯತ್ರಗ್ನಿಃ || 


ಓ.೧. 


೫೦ ೦ ೨ ೪ ೦ ಬಜ ೫ ೧ ಠಿ ಠಿ 
ಏಹ್ಯೂ ಷೂನಂಹಿಬ್ರವಾಣಾಂಹಿಇತಾಇ ॥ ಅಗ ತ್ಮೆ ೇತರಾಗಾಂ೨ಇ 


೧ ೨೦ ತ್‌್‌ ೧ ೧ ೧ 
ರಾ: ॥ ಏಭಾ5೨ಇರ್ವದ್ದಾ ೯ ॥ ಟು ಟಟ ದೂ 


೫ ೫ 
೨೩೪ಭೋನಒಹಾಇ ॥॥ ದೀ- ೫!/ಪ-೫/ಮಾ-೮॥ ಜ್‌ 1೧೪1೦೧೪ ॥ 


ಶೌನಃ ಶೇಪಮ್‌ ॥ ಶ್‌ೌನಃ ಶೇಪೋ ಗಾಯತ್ರಗ್ನಿಃ || 


ಟೆ! 


೫೦೦ ೦ ೪ ೫ 9) © ೨ ೨ 
ಏಹ್ಯೂಷ ಷುಬ್ರವ್‌ಹೋಣಾಇತಾಇ ॥ ಅಗ್ಗಳತ್ನೆ ೇೀತರಾ€೧ಗೀ5೩ 


ಕ ವಿ ಕ್ಷಿ ೫ ೧ ಹ 
ರಾಃ । ಏಭಿರ್ವಾ3೨೩೪ರ್ಧ್ದಾ ॥ ಸಯಾ$5೨೩ಹಾ5೩೪೩ಇ. ॥ 


೫ 


೧ ೫ 
ದೂ5೨೩೪ಭೋ ೬ ಹಾಇ ॥ 


ದೀ- ೪/ಪ- ೫ / ಮಾ - ೬ ॥/ನೂ 1೧೫ ॥! ೧೫! 


ಹೇ ಅಗ್ನೇ ಏಹಿ ಆಗಚ್ಛ ತೇ ತುಭ್ಯಂ ತ್ವದರ್ಥಂಗಿರಃ ಸ್ತುತೀಃ ಇತ್ವಾ ಇತ್ನ್ಸಮನೇನ 


ಪ್ರಕಾರೇಣ ಸು ಸುಷ್ಠು ಬ್ರವಾಣಿ ಇತ್ಯಾಶಾಸ್ಯತೇ | ತಾಃ ಸ್ತುತೀಃ ಶ್ರುಣು ಇತ್ಯರ್ಥಃ |ಉ 
ಇತ್ಯೇತಾಃ ಇತರಾಃ ಅಸುರೈಃ ಕೃತಾಃ ಸ್ತುತೀಃ ಶ್ರುಣು ಇತಿ ಶೇಷಃ | ತಥಾ ಚ ಬ್ರಾಕ್ಕಾಣಮ್‌ 
ಅಗ್ನಿರಿತ್ಮೇತರಾಗಿರ ಇತ್ಯಸುರ್ಯ್ಯಾಹ ವಾ ಇತರಾಗಿರಃ ಇತಿ | ಅಪಿ ಚ | ಆಗತಸ್ತ್ವಂ ಏಭಿಃ 
ಏತ್ಛೆಃ ಇಂದುಭಿಃ ಸೋಮಃ ವರ್ದಾಸವರ್ದ್ವಸ್ವ | 


೩೨೧೦ 
ಅಗ್ನೇ ಅಗ್ನಿದೇವನೇ, ಜ್ಞಾನದಾತೃವೇ, ಪರಮಾತ್ಮನೇ, ಉ - ನಿಶ್ಚಯ 
ವಾಗಿಯೂ, ಇತರಾಃ - ಇತರ ಬೇರೆಯದಾದ ಲೌಕಿಕವ್ಯವಹಾರ, ಇತ್ದಾ- ಈ ರೀತಿ, ಸತ್ಯ, 
ಸುಬ್ರವಾಣಿ ಗಿರಾಃ - ಮಧುರವಾಣಿಯಿಂದ, ಷು - ಸುಂದರವಾದ ಮಾತಿನಿಂದ, ಏಹಿ - 
ದಯಮಾಡು, ಹೃದಯದೇಶದಲ್ಲಿ ಎರಾಜಿಸು, ಆ ಅಹಿ - ಅನುಭವಗಮೃನಾಗು, ಎಭಿಃ 
ಇನ್ನುಭಿಃ - ಈ ಯಜ್ಞದಿಂದ, ಸೋಮರಸದಿಂದರಸಭರಿತವಾದ, ವರ್ಧಸ್ವ - ವೃದ್ಧಿಸು, 
ಮಹತ್ವಪಡೆ, ಸಾಕ್ಷಾತ್ವರಿಸು. 


ಜ್ಞಾನದಾತೃವಾದ ಅಗ್ನಿಭಗವಂತನೇ ಈ ಯಜ್ಞದಲ್ಲಿ ಅರ್ಪಿಸುವ ಸೋಮರಸ 


ದಿಂದ ವೃದ್ಧಿಸಿ, ಮಹತ್ವಪಡೆ. ಸಾಕ್ಷಾತ್ಕಾರ ಪಡೆಯಬೇಕೆಂದೂ, ಹೃದಯದಲ್ಲಿ ನೆಲೆಸಿ, 
ಎರಾಜಿಸಬೇಕೆಂದೂ, ಸತ್ಯವೂ ಮಧುರವೂ ಆದ ವಾಣಿಯಿಂದ ನಿನ್ನನ್ನು ಸ್ರುತಿಸುತ್ತೇನೆ. 


ಇತ್ತ ಬಾ ಹೇ ಅಗ್ನಿ! ಸೂಳ್ನುಡಿವೆನಾಂ ನಿನ್ನೊಳು 
ನಿನ್ನ ನುಡಿಗಳೆ ದಿಟಂ, ಪೆರತೆಲ್ಲನುಡಿಯುಂ ಸಟೆ ! 
ಈ ನನ್ನ ನುತಿಗಳೆಂಬಿಂದುಕಿರಣದೆ ವರ್ಥಿಸ್ಥೆ ॥ 


ಯಕ್‌ - ೮ 
ವತ್ತಃ ಕಾಣ್ವಃ || ಗಾಯತ್ರಗ್ನಿಃ || 
೧ ೨ ೩ ೧ ೩೧ ೨೩೧ ೨ 
ಆ ತೇ ವತ್ತೋ ಮನೋಯಮತ್ತರಮಾಚಿತ್ರಧಸ್ನಾತ್‌ 


2. ಹ್ಮ ೧ 
ಅಗ್ನೇ ತ್ಹಾಜ್‌ ಜಸತ hi 1 ೮.೮ // 


ಈ) ಕ ೨ ಈ ಬು ೩ ER ೧ ೨ ೩೨ 
ಆ-ತೇ- ವತ್ತಃ- ಮನಃ- ಅಡ ಚಿತ್‌ - ಸಧಸ್ಥಾತ್‌ - ಸಧ- 


ಇ 


೨ ೧೨೦ oR ೨ 
ಸ್ಥಾತ್‌ Il ಅಗ್ನೇ — ತ್ವಾಮ್‌ - ಕಾಮಯೇ - ಗಿರಾ ॥ ೮.೮ // 


೩.೨೧ 
ವಾತ್ರೇ ದ್ವೇ || ವತ್ತೋ ಗಾಯತ್ರಗ್ನಿಃ || 


೫೦೦ ೧೦ ೧ ೨೦ 


೮.೧. ಆತೇವತ್ತಾಃ || hid ES | ಪರಮಾತ್‌ । ಚಿತಧಾ೨೩ 


೨ ೧ ೨ A ೨ ಬಿ ೪ 9 
ಸ್ಥಾತ್‌ | ಅಗ್ನಾಇತ್ವಾ5೩ಿಜ್‌ಕಾತ೩ ! ಮಯೋವಾ ॥ EO 


1 ೫ 
ರೋನಹಾಇ 1. ದೀ- ೪/ಪ-೭/ಮಾ-೭॥ಥೇ1೧೬1೧೬ ॥ 


೪೦೫೦ ೪೦ ೫೦ ೨ ೧೦ 


೮.೨. ಆತೇವತ್ತೋ ಮನೋಯಮತ್‌ । ಜಟ || ಪರಮಾಚ್ಚಿತ್ತ 


© © 
ಧಸ್ಹಾದೆ ದೈಯಾ5೨೩ಹೋಇಆಯಾ || ಅಗ್ನೇತ್ಯಾಜ್‌ಕಾಮಯಐಯಾನ 


೧ ೨ ೦ ೧ 
೨೩ಹೋಣಆಯಾ ॥ ಗಿರಾ ಡಲಟೂಡಹ6 /ಓ5೨೩೪೫೪ || 


ಡಾ ದೀ-೧೨!ಪ-೮/!ಮಾ- ೬1 ಜೂಟ1೧೭ !೧೭!! 


ವತ್ಸಃ ಏತನ್ನಾಮ ಖಷಿಃ ತೇ ತವ ಮನಃ ಪರಮಾಚ್ಚಿತ್‌ ಉತ್ಕೃಷ್ಟಾದಪಿ ಸಧಸ್ಥಾತ್‌ 
ಸಹಸ್ಥಾನಾತ್‌' ದ್ಯುಲೋಕಾತ್‌ ಆಯಮತ್‌ ಆಯಮಯತಿ | ಕೇನ ಸಾಧನೇನ" ಗಿರಾ 
ಸ್ತುತ್ಯಾ | ಶಿಷ್ಟಂ ಪ್ರತ್ಯಕ್ಷ ಕೃತಮ್‌ | ಹೇ ಅಗ್ನೇ ತ್ವಾಂ ಕಾಮಯೇ ತ್ವದೀಯಂ ಮನೋ 
ಮಯ್ಯೇವ ನಿಯಚ್ಛಾಮೀತಿ ಪ್ರಾರ್ಥಯೇ ॥ 


ತ್ರಿವಿಧಾಃ ಖಚೋ ಭವನ್ನಿ ಪರೋಕ್ಷ ಕೃತಾಃ ಪ್ರತ್ಯಕ್ಷಕೃತಾಃ, ಆಧ್ಯಾತ್ಮಿಕಾಶ್ಚ । ತತ್ರ 
ಪ್ರಥಮ ಪುರುಷಾದಿಭಿನಿರ್ದೇಶೇನ ಪರೋಕ್ಷಾರ್ಥೇಷು ನಿಯುಕ್ತಾ ಪೂರ್ವಾ ಯಥಾ 
ಅಗ್ನಿರ್ವೃತ್ರಾಣಿ ಜಂಘನಾತ್‌ ಇತಿ ಪುರಸ್ತಾದ್ದತಾ ಇಹೈವ ಆತೇ ವತ್ಸೋಮನೋ 
ಯಮತ್‌ - ಇತಿ ಪೂರ್ವದಲಂ ಚ ।ಸಂಬುದ್ಹ್ವಾದಿ ನಿರ್ದೇಶೇನ ಯತ್ರ, ದೇವಃ ಪ್ರತ್ಯಕ್ಷೀ 


EL 


೩೨೨ 
ಕೃತೋ ಬುದ್ವ್ಯತೇ ಸಾ ದ್ವಿತೀಯಾ ಯಥಾ ಅಗ್ನ ಆಯಾಹಿ ವೀತಯೇ ಇತಿ ಪ್ರಥಮಾ ಇಹೃ 
ಖೋತ್ತರದಲಂಚ । ಆತ್ಮಾನಮೇವ ಸ್ತೋತವ್ಯಮಧಿಕೃತ್ಯ ಅಭಿವ್ಯಕ್ತಾ ತೃತೀಯಾ, ಯಥಾ 
ಅಹಮಿದ್ದಿಪಿತುಷ್ಟರಿ ಮೇಧಾಮೃತಸ್ಯ ಜಗ್ರಹ । ಅಹಂ ಸೂರ್ಯ ಇವಾಜನಿ ॥ ಸಾ.ಖ. 
೧೫೨. ॥1 ವಿವೃತಂ ಚೈ ತತ್‌ ಸಮಸ್ತಮ್‌ ॥ ನಿ ೭.೧.೧. ॥ ತ್ವಾಜ್‌ಕಾಮಯೇ ಇತಿ 
ಛಂದೋಗಾಃ | ತ್ವಾಮ್‌ ಕಾಮಯೇ ಇತಿ ಬಹ್ಹಚಾಃ ಸುಬಂತತ್ವಾದವಗೃಹ್ಯಪಠಂತಿ ॥ 


ಇಲ್ಲಿನ ಮೊದಲನೆಯ ಸಾಮ ಮನ್ಹಸ್ವರಾದಿಯಾಗಿಯೂ, ಎರಡನೆಯದು 
ಚತುರ್ಥ ಮನ್ಹಸ್ತರಾದಿಯಾಗಿಯೂ ಇದೆ - ಆ.ಬ್ರಾ. ೧.೨.೮ ॥ 


ಅಗ್ನೇ - ಅಗ್ನಿಯೇ, ಪರಮಾತ್ಮನೇ, ವತ್ತ - ಪುತ್ರನಾದ ಜೀವ, ಮಗ, ವತ್ಛ ಖಷಿ 
ಪರಮಾಚ್ಚಿತ್‌ ದ ಉತ್ಕೃಷ್ಟ ಮನಸ್ಸು, ಮಾತನಾಡುವ ಶಕ್ತಿಯನ್ನು ದಯಪಾಲಿಸಿ ರುವ ಪರ 
ಮಾತೃ, ಮನಃ - ಮನಸ್ಸು, ಮನನೀಯ ಜ್ಞಾನ, ಸಧಸ್ಥಾತ್‌ - ದ್ಯುಲೋಕ ದಿಂದ, ಮೋಕ್ಷ 
ಧಾಮ, ಜೊತೆಯಲ್ಲಿರುವ, ಶ್ರೇಷ್ಠಸ್ಥಾನ, ಹೃದಯಸ್ಥಾನದಿಂದ, ಗಿರಾ - ಸುತಿಗಳಿಂದ, 


ಆಯಮತ್‌ - ಪಡೆಯುವುದು, ಆಕರ್ಷಿಸಿ ವಶಮಾಡಿಕೊಳ್ಳುವುದು, ಕಾಮಯೇ - 
ಇಚ್ಛಿಸುವೆನು. 


ಅಗ್ನಿ ಪರಮಾತ್ಮನೇ ನಿನ್ನ ಪುತ್ರನಾದ ಈ ಜೀವವು ಶ್ರೇಷ್ಠಜ್ಞಾನಿಯೂ ಪರಮ 


ಹಟ 


ಪ್ರಭುವೂ ಆದ ನಿನ್ನನ್ನು ಅತಿ ಪವಿತ್ರವೂ ಶ್ರೇಷ್ಠವೂ ಆದ ಈ ಹೃದಯ ಮಂದಿರದಲ್ಲಿ 


ದು 
ಮನನೀಯ ಸ್ತೋತ್ರಗಳಿಂದ ಆಕರ್ಷಿಸಿ ಪ್ರತಿಷ್ಠಿಸಿಕೊಳ್ಳಲಿಚ್ಛಿಸುತ್ತದೆ. 
ಹೇ ಅಗ್ನಿ! ವತ್ಸನಾಂ ಬಯಸುವೆಂ ನಿನ್ನನೆಂದುಂ; 
ನಿನ್ನ ಮನಮಂ ಸಮುನ್ನತಮಪ್ಪ ಸಗ್ಗದಿಂದಂ ! 


ಸಳೆಯುವುದಲಾ ಎನ್ನ ರಕಸಮಯಸ್ತಾತಿಸಮೂಹಂ !! 


ಯಕ್‌ - ೯ 
ಭರದ್ವಾಜೋ ಬಾರ್ಹಸ್ಪತ್ವಃ ಗಾಯತ್ರ್ಯಗ್ನಿಃ ॥ 


೧೨೩ ೧೨೩೧ ೨೦೩ ೧೨ 


ತ್ವಾಮಗ್ನೇ. ಪುಷ್ಕರಾದದ್ದ್ಯ ಥರ್ವಾ ನಿರಮನ್ನತ । 


೨೦ ೩೧೨ 


ಮೂದ್ಲೊ ೯ ವಿಶ್ರಸ್ಕ ವಾಘತಃ ॥ ೯.೯. // 


೩೨೩ 
೨ ೩ ೧ ೨೦ ೧೨೦ ೧೨೦ 
ತ್ವಾಮ್‌ - ಅಗ್ನೇ - ಪುಷ್ಕರಾತ್‌ - ಅಧಿ ।! ಅಥರ್ವಾ-ನಿಃ- ಅಮನ್ನತ ॥ ಮೂರ್ಫ್ವಃ - 


೧೨ ೩೧೨ 
ವಿಶ್ವಸ್ಯ - ವಾಘತಃ ॥ ೯.೯. // 


ಅಗ್ಲೇರಾರ್ಷ್ನಯಮ್‌ || ಗಾಯತ್ರಗ್ನಿಃ || 


೫೦ ೧೨೦ ೧ ಅ 
೯.೧) ತ್ವಾಮಗ್ನೇ ಪೂಷಾ 5೬ರಾದಧೀ | ಆಥರ್ವಾ | ನಾಇಃ | ಅಮಾ 


೩ ೫ ೩ ೫ ಕ್ಷಿ ೫ ೪ 
೨ನ್ಸಾ 5.೨೩೪ತಾ ॥ ಮೂ೨೩೪ರ್ದ್ವೊೋ | ವಾ5೨೩೪ಇತಶ್ವಾ || ಸ್ಕ 


11 ಖೆ 
ತಾ || ಫಾತೋನ೬ಹಾಲ || 


ದೀ-೫!1ಪ-೮(ಟಮಾ - ೪ /ವೀ/೧೮ / ೧೮ // 


ಹೆ ಅಗ್ನೇ ಅಥರ್ವಾ ಏತತ್‌ ಸಂಜ ಖಷಿಃ ತ್ವಾಂ ಪುಷ್ಕರಾದಧಿ ಪುಷ್ಕರೇ 
ಪ್ರುಷ್ಕರಪರ್ಣೇ ನಿರಮನ್ನತ ಅರಣ್ಯೋಃ ಸಕಾಶಾದಜನಯತ್‌ | ಕೇದೃಶಾತ್‌ 
ಘಷ್ಕರಾತ್‌ 9 ಮೂರ್ದ್ನಃ ಮೂರ್ದ್ವವದ್ದಾರಕಾತ್‌ | ವಿಶ್ವಸ್ಯ ಸರ್ವಸ್ಯ ಜಗತಃ ವಾಘತಃ 
ವಾಹಕಾತ್‌ | ಪುಷ್ಕರಪರ್ಣೇ ಹಿ ಪ್ರಜಾಪತಿರ್ಭೂಮಿಮಪ್ರಥಯತ್‌ ಪುಷ್ಕರ ಪರ್ಣೀತಠ 
ಪ್ರಥಯತ್‌ ಇತಿ ಶ್ರುತೇಃ । ಭೂಮಿಶ್ಚ ಸರ್ವಜಗತ ಆಧಾರಭೂತೇತಿ ಪುಷ್ಕರಪರ್ಣಸ್ಯ 
ಸರ್ವಜಗದ್ದಾರಕತ್ವಮ್‌' | ಅತ್ರ, ಪುಷ್ಕರ ಶಬ್ದೇನ ಪುಷ್ಕರಪರ್ಣಮಭಿಧೀಯತೇ, ಇತ್ಯೇ 
ತಚ್ಚತ್ತೈತ್ರಿ ರೀಯಕೇವಿಸ್ಪಷ್ಟಮಾಮ್ನಾತಮ್‌, ತ್ಹಾಯಗ್ಗೆ e ಪುಷ್ಕರಾದಧೀತ್ಯಾಹ ಪುಷ್ಕರ 
ಪರ್ಣಹ್ಯೇನಮುಪಶ್ರುತಮವಿನ್ದತ್‌ ಇತಿ ॥ 

ವಿವರಣಕಾರಸ್ವೇಷಾನ್ಯಥೈವ ವ್ಯಾಖ್ಯಾತಾ ತಥಾಹಿ - ಅತ್ರೇತಿಹಾಸಮಾಚಕ್ಷತೇ | 
ಸರ್ವಮಿದಮ್‌ ಅನ್ಫತಮಸಾಸೀತ್‌ | ಅಥ ಮಾತರಿಶ್ವಾವಾಯುಃ ಆಕಾಶೇ ಸೂಕ್ಷ್ಮಮಗ್ನಿ 
ಮಪಶ್ಯತ್‌ ಸ ತಮ್‌ ಮಥ್ನಾತ್‌ | ಅಥರ್ವಾ ಚ ಖುಷಿಃ ತದೇತದುಚ್ಯತೇ - ಹೇ ಅಗ್ನೇ! 
ತ್ವಾಮ್‌ ಪುಷ್ಕರಾತ್‌' ಪುಷ್ಕರಮಿತ್ಯನ್ನರಿಕ್ಷನಾಮ - ನಿ. ೧.೩.೧೩ । ತಸ್ಮಾತ್‌ ಅಧಿಶಬ್ದಶ್ಚ 


೩೨೪ 
ಅಧಿಪರೌ ಅನ ರ್ಥಕ್‌ ೧.೪.೯೩ | ಇತಿ ॥ ಕರ್ಮಪ್ರವಚನೀಯಃ ಪಾದಪೂರಣಃ | 
ನಿರಮನ್ಹತ ನಿತರಾಂ ಮಥಿತವಾನ್‌ | ಕೀದೃಶಾದನ್ನರಿಕ್ಷಾತ್‌"? ಉಚ್ಯತೇ ಮುರ್ದ್ವಃ 
ಪ್ರಧಾನ ಭೂತಾತ್‌ | ಕಸ್ಯ"? ಉಚ್ಯತೇ ವಿಶ್ವಸ್ಯ ಸರ್ವಸ್ಯ ಬಾಧತಃ ಖತ್ವಿಜ್‌ ನಾಮೈತತ್‌ ದ 
ನಿ.೩. ೧೮.೩ ॥ ಅನ್ನರ್ಣೀತಮತ್ವರ್ಥಂಚಾತ್ರ, ದ್ರಷ್ಟವ್ಯಮ್‌ । ಖತ್ವಿಜೋ ಯಜಮಾನಸ್ಯ । 
ಷಷೀ ನಿರ್ದೇ ಶಾತ್‌ ಅರ್ಧಾ ಯೇತಿ ವಾಕ್ಕಶೇಷಃ ಇತಿ || 
೨ 


ಅಗ್ನೇ - ಜ್ಞಾನಸ್ವರೂಪಿಯಾದ ಅಗ್ನಿ ಭಗವಂತನೇ, ಅಥರ್ವಾ - ಅಥರ್ವನು, 
ಅಹಿಂಸಾವ್ರತಿ, ಧ್ಯಾನದಲ್ಲಿ ಸ್ಲಿರನಾದವ, ಪುಷ್ಕರಾತ್‌ ಅದಿ - ಪುಷ್ಕರಸ್ರಜಂ - ತಾಂ.ಮ. 
ಬ್ರಾ.೮.೯.೬., ಕಮಲದೆಲೆಯ ಮೇಲೆ, ಹೃದಯಾಕಾಶದಲ್ಲಿ ವಾಘತಃ ನಿರ್ವಾಹಕತ್ವೇನ 
ಮೇಧಾವಿಗಳು, ಮೂರ್ಧ್ಗಃ - ಎಲ್ಲಕ್ಕೂ ಆಧಾರಭೂತವಾದ, ಶಿರೋಧಾರ್ಯವಾದ, 
ನಿರಮನ್ನತ - ಸಾಕ್ಷಾತ್ಕರಿಸಿಕೊಂಡ, ಅರಣಿಯಿಂದ ಮಥಿಸಿ ಪಡೆದ, ವಿಶ್ವಸ್ಯ - ಜಗತ್ತಿನ, 
ಪ್ರಪಂಚದ ನಡುವೆ. 


ಮೇಧಾವಿಯಾದ ಅಥರ್ವನು ಸಕಲಕ್ಕೂ ಆಧಾರಭೂತವಾದವನೂ ಜ್ಞಾನ 


ಸ್ವರೂಪಿಯೂ ಆದ ಅಗ್ನಿಭಗವಂತನನ್ನು ಪ್ರಪಂಚದ ನಡುವೆಯೂ ತನ್ನ ಹೃದಯಕಮಲ 
ದಲ್ಲಿ ಸಾಕ್ಷಾತ್ಮರಿಸಿಕೊಂಡನು. 


ಹೇ ಅಗ್ನಿ! ನಿನ್ನನಾ ಮುನಿ ಅಥರ್ವಂ ಅರಣಿಯಿಂ - 
ದಂತೆವೋಲ್‌ ಸರ್ವಲೋಕಪ್ರಶಸ್ತಾಧಾರದಿಂ ! 
ನಿರ್ವಾಹಕದಿನಂತರಿಕ್ಷದಿಂ ಮಥಿಸಿ ತೆಗೆದಂ /! 


ಯಕ್‌ - ೧೦ 


ವಾಮದೇವೋ ಗಾಯತ್ರಗ್ನಿಃ || 


೨೩ ೧೨೩೧ ೨೩೧ ೨ ೩& ೧೨ ೩ ೨ 


ಅಗ್ನೇ ವಿವಸ್ವದಾ ಭರಾಸ್ಥಭ್ಯಮೂತಯೇ ಮಹೇ । 


a ೧ ೩೨ 
ದೇವೋ ಹೃಸಿ ನೋ ದೃಶೇ I ೧೦.೧೦ // 


ಸ್ವರಿತಾಃ - ೧೦ / ಉದಾತ್ತಾಃ - ನಾ./ ಧಾರೀ - ೩೭ |! ವೇ 


/ ದಶತಿಃ - ೧ ॥ 


೩೨೫ 


೧೨೦ ೨೦ ೩ ೨ ೩ ೧೨ ೩ ೧೨ ೩ 
ಅಗ್ನೇ - ವಿವಸ್ಟತ್‌ - ವಿ - ವಸ್ವತ್‌ - ಆ - ಭರ । ಅಸ್ಥಭ್ಯಮ್‌ - ಊತಯೇ - ಮ 


೨ ೩೨ ೧೨6. ಶಿ ೩ 
ಹೇ॥ ದೇವಃ - ಹಿ- ಅಸಿ- ನಃ- ದೃಶೇ || 
ಆದ್ಕುದಾತ್ತಃ - ೩೩ / ಅವಗ್ರಹಃ - ೯ 1 ಪದಮ್‌ - ೧೨೧ ॥ ಢ 1 ದಶತಿಃ - ೧ ॥ 


ಇತಿ ಪ್ರಥಮಾದತತಿಃ ॥ ೧ ॥ ಪ್ರಥಮಃ ಖಣ್ಣಃ ॥ ೧ ॥ 
a 
ವಾದ್ರೃಶ್ಚಮ್‌ ॥ ವಧ್ಯಶ್ವೋsನೂಪೋ ವಾ ಗಾಯತ್ರಗ್ನಿಃ ॥ 


೪೫೦ ೪೫ ೪೦ ೫೪ ೪ ೫ 
೧೦.೧. ಅಗ್ನೇವಿವಸ್ವದಾಭರೋ | ವಾಹಾಇ. ॥ ಅಸ್ನಭ್ರಮೂತರ೩ಿಯಾ 


೨೦ ೧ ಕ್ರ ತ ಐ ೧ ಬ. (ಟ್ಟ ಬ) ೧ ೨ 
ಇಮಹೇ 1ಓರ । ವಾಂಹಿಹಾಇ 1ಓಂ 1 ವಾಂಹಿಹಾಇ ॥ ದಾಜವೋ 


೨ &ಿ೨ ೧ ಬ. ಬಿಲ ಷ್ಣ 
೯೧ಹಿಯಾಂ೨ | a | ವಾಂ೩ಹಾಇ 1 ಓರ | ವಾಂಕಿಹಾಂ೩ಇ ॥ 
ಇ. ತಡ ೫೦೦ 
ಸಾಂ೨ಇನಾ5€೨೩ಳಓಔಹೋವಾ ॥ ದೃಶೇಕಣ Il 

ದೀ-೬1/1ಪ-ಂ೧೪1ಮಾ-೯1॥1ಘೋ10೯10೯E ॥ 


ಏಕೋನವಿಂಶತಿಃ ॥ ಪ್ರಥಮಃ ಖಣ್ಣಃ ॥ ೧ ॥ ಪ್ರಥಮಾ ದಶತಿಃ ॥ ೧ ॥ 


ಪೂರ್ವೋಕ್ತಾಸು ಖುಕ್ಷು ಬಹ್ವೃಚಾನಾಮನುಕ್ರಮಣಿಕಾ ಗ್ರನ್ನಮ್‌' ಪರ್ಯಾ 
ಲೋಚ್ಯ ತತ್ರೋಕ್ತಾ ಖಷಿ ಛಂದೋ ದೇವತಾ ಯೋಜಿತಾಃ ಏವಮುತ್ತರಾಸ್ವಪಿ ಯೋಜ 
ನೀಯಾಃ | ಅಗೈೆ5ವಿವಸ್ವದಿತ್ಯೇಷಾತು ಬಹ್ವೃಚೈರ್ನಾಮ್ನಾತಾ ತಥಾಪ್ಯಸ್ಯಾಃ ಛಂದೋ 
ದೇವತೇ ಪೂರ್ವವದ್ದಿಸ್ಪಷ್ಟೇ, ಖುಷಿಸ್ತುವಾಮದೇವ ಇತಿ ಗ ಗ್ರಂಥಾನ್ತರಾದವಗತಃ ॥ ಹೇ 
ಅಗ್ನೇ ತ್ವಮ್‌ ಅಸ್ಥಭ್ಯಮ್‌ ಅಸ್ಮಾಕಂ ಮಹೇ ಊತಯೇ ಮಹತೇ ರಕ್ಷಣಾಯ | ಅವ 
ರಕ್ಷಣೀ ಇತಿ ಧಾತೋಃ ಊತಿಯೂತಿ ಜೂತೀತಿ ಸೂತ್ರೇಣ ನಿಪಾತಿತಂ ರೂಪಮ್‌ | ವಿವ 


೩೨೬ 
ಸತ್‌ ಸ್ವರ್ಗಾದಿ ಲೋಕೇಷು ವಿಶೇಷೇಣ ನಿವಾಸಸ್ಯ ಹೇತುಭೂತಮಿದಂ ಕರ್ಮ ಆಭರ 
ಸಂಪಾದಯ । ಹೃ ಗ್ರಹೋರ್ಭಚ್ಛನ್ಹಸೀತಿ ಭತ್ತಮ್‌ । ಹಿ ಯಸ್ಮಾತ್‌ ತ್ವಂ ನಃ ಅಸ್ಮಾಕಂ 
ದೃಶೇ ದರ್ಶನಾರ್ಥಂ ದೇವಃ ದ್ಯೋತಮಾನಃ ಅಸಿ । ಇಂದ್ರಾದಯೋ ನಾಸ್ಕಬರ್ದ್ಯ 
ಶ್ಯಂತೇ, ತ್ವಂ ತು ಗಾರ್ಹಪತ್ಯಾದಿ ದೇಶೇತತಿ ದ್ಯೋತಮಾನಃ ಪ್ರತ್ಯಕ್ಷೇಣ ದೃಶ್ಯಸೇ ತಸ್ಮಾ 
ತ್ತ್ವಾಮ್‌ ವಿಶೇಷೇಣ ಪ್ರಾರ್ಥಯಾ ಮಹೇ ಇತ್ಯಭಿಪ್ರಾಯಃ ॥ 


ಹೇ ಅಗ್ನೇ - ಅಗ್ನಿಯೇ, ಅಸ್ಪಭ್ಯಂ - ನಮಗೆ, ಮಹೇ - ಮಹತಾದ, ಊತಯೇ 
- ರಕ್ಷಣೆಗಾಗಿ, ಜನನಮರಣ ಚಕ್ರದಿಂದ ರಕ್ಷಿಸಲು, ಮುಕ್ತಿಗಾಗಿ, ಎವಸ್ವತ್‌ ತಮಸಾಂ 
ವಿವಾಸನಕರಮ್‌ - ಸಾಮರ್ಥ್ಯಾತ್‌ ಜ್ಯೋತಿಃ - ವಾಸಯೋಗ್ಯವಾದ ಮನೆ, ಸುಖಪ್ರದ 
ಯಜ್ಞಾದಿಗಳು, ಅಜ್ಞಾನನಾಶಕ ತಿಳುವಳಿಕೆ, ಸ್ವರ್ಗಾದಿ ಲೋಕಗಳು, ಆಬರ - ದಯ 
ಪಾಲಿಸು, ಸಿದ್ಧಮಾಡು, ದೀಪ್ತನಾಗು, ನಃ ದೃಶೇ - ನಮಗೆ ಮಾರ್ಗದರ್ಶಿಯಾಗಲು, 
ಸಾಕ್ಷಾತ್ಕಾರ ಮಾಡಿಸಲು, ದೇವಃ ಅಸಿ - ನಮ್ಮ ಇಷ್ಟದೇವನಾಗಿದ್ದೀಯೆ, ಪ್ರಕಾಶಕ 
ನಾಗಿದ್ದೀಯೆ. 


ಪ್ರಕಾಶನಾದ ಅಗ್ನಿದೇವನೇ, ನಮಗೆ ಮಾರ್ಗದರ್ಶಿಯಾದ ನೀನೇ ನಮ್ಮ ಸಾಕ್ಷಾ 
ತ್ಯಾರಕ್ಕೆ ಇರುವ ಅಜ್ಞಾನಾದಿ ಅಡ್ಡಿಗಳಿಂದ ರಕ್ಷಿಸಿ, ಸ್ವರ್ಗಾದಿ ಲೋಕಗಳನ್ನು ದಯಪಾಲಿಸು 
ಮತ್ತು ಮುಕಿಗೆ ಅವಕಾಶ ಮಾಡಿಕೊಡು. 


ಹೇ ಅಗ್ನಿ! ನೀನೆಮ್ಮ ರಕ್ಷಿಪೋಷಣೆಗೆ ನಿರತಂ 


ನೀಡೆ ತಮೋಹಾರಿ ತೇಜಮಂ ಸರ್ವಾರ್ಥಕಂ ! 
ನೀನಲ್ತೆ ಗೃಹಪತಿಯು; ನಮಗೆ ಕಾಂಬೊಂದೆ ದೈವಂ ( 


ಯಕ್‌ - ೧೧ 


ಆಯುಜ್‌ಕ್ಷಾ ಹಿ ವಾ ವಿಶ್ವರೂಪಾಜ್‌ ರೋ ಗಾಯತ್ರೀ ಅಗ್ನಿಃ ॥! 


ಸಮಸಿ 3 ೩ ೧.೨ ೩ ೧ ೨ 
ನೀ ಅ ಮಿ ed ೦ 
ಸ್ತ ಸ ಒಜಸೇ ಗೃಣನ್ನಿ ದೇವ ಕೃಷ್ಣಯಃ | 
೧೨ ೩ ೦ಧ ೨ 


ಅಮೈರಮಿತ್ರಮರ್ದಯ ॥ ೧.೧೧ // 


೩೨೭ 


೧೨೦ ೩ ೧೨೦ ೩೧೨ ೩ ೧೨ ಪಂ ಜರಿ 
ನಮಃ - ತೇ - ಅಗ್ನೇ - ಓಜಸೇ । ಗೃಣನ್ತಿ - ದೇವ - ಕೃಷ್ಣಯಃ ॥ ಅಮೈೆಃ ಅಮಿತ್ರ 
೩ ೧೨೦ ೩ 
ಮ್‌ - ಅ- ಮಿತ್ರಮ್‌ - ಅರ್ದಯ ॥ ೧.೧೧ // 
ಸಾಂವರ್ಗಮ್‌ ॥ ಅಗ್ನಿರ್ಗಾಯತ್ರೃಗ್ನಿಃ ॥ 
೪೫೦ ೪ ೫ ೧ ೨ ೧ ಗ 


೧೦.೧. ನಮಸ್ಕ್‌ೌ Il ಹೋಗ್ದಾಇ | ಓಜಸಾ5೩ಇ ।ಟ ಗೃಣಾ5೨ನ್ತಾನ೨೩೪ 


೫ ೧ ಅ ೧ ೧ 
ಇದೇ | ವಾಕೃಷ್ಟಯಾ೨: ಹೂ ಚಟ Il A 


೫೦ ೦ ೧೧೧ 


ಔಹೋವಾ ॥ ತ್ರಮರ್ದಯಾಂ೨೩೪೫ || 


ದೀ-೩/ಪ-೮(ಟಬಮಾ - ೬/ಡೂ / ೨೦ ॥। ೨೮ ।/ 


ಹೇ ಅಗ್ನೇ! ದೇವ! ತೇ ತುಭ್ಯಂ ನಮೋ ಗೃಣಂತಿ ನಮಸ್ಕಾರ ಶಬ್ದಮುಚ್ಚರಂತಿ | 
ಕಿಮರ್ಥಮ್‌? ಓಜಸೇ ಬಲಾಯ | ಕೇ? ಕೃಷ್ಣಯಃ ಮನುಷ್ಯಾಃ ಯಜಮಾನಾಃ | 
ಅತೋ$ಹಮಪಿ ಗೃಣ ಣಾಮೀತ ರ್ಥ | ತ್ವಂ ಚ ಅಮೈಃ ಬಲೈಃ ಅಮಿತ್ರಂ ಶತ್ರುಮ್‌ । ಅರ್ದ 
ಯ ನಾಶಯ ॥ 


ಅಗ್ನೇ - ಜ್ಞಾನಪ್ರಕಾಶನಾದ ಅಗ್ನಿಯೇ, ಕೃಷ್ಣಯಃ - ನಿನ್ನೆಡೆಗೆ ಆಕರ್ಷಿತರಾದ 
ಉಪಾಸಕರು, ಭಕ್ತರು, ಓಜಸೇ - ದೀಪ್ಲಿಯಿಂದ, ಸಾಮರ್ಥ್ಯ ಚೈತನ್ಯಗಳಿಂದ, ಆತ್ಮ 
ವರ್ಚಸ್ಸಿನಿಂದ, ನಮಸ್ತೇ ಗೃಣನ್ತಿ - ನಮಸ್ಕಾರ ಪೂರ್ವಕವಾಗಿ ಸ್ತುತಿಸುತ್ತಾರೆ, ಅಮೈಃ - 
ಅಸದೃಶವಾದ ನಿಗ್ರಹಾನುಗ್ರಹದ ಬಲದಿಂದ, ರೋಗಾದಿಗಳಿಂದ, ಅಮಿತ್ರಮ್‌ - ಶತ್ರು 
ಗಳನ್ನು, ಕಾಮಕ್ರೋಧಾದಿ ಅರಿಷಡ್ವರ್ಗವನ್ನು, ದೇವ - ಸರ್ವಪ್ರಕಾಶಕ, ದಿವ್ಯಪ್ರಭಾವ, 
ಅರ್ದಯ - ನಾಶಮಾಡು. 


ದಿವ್ಯಜ್ಞಾನಪ್ರಕಾಶಕನಾದ ಅಗ್ನಿಯೇ! ನಿನ್ನಿಂದ ಆಕರ್ಷಿತರಾದ ಭಕ್ತರೂ ಉಪಾಸ 
ಕರೂ ಕಾಮಕ್ರೋಧಾದಿ ಅರಿಷಡ್ವರ್ಗವೂ, ಭಯರೋಗಾದಿ ಶತ್ರುಗಳೂ ನಿನ್ನ ಸಾಮರ್ಥ್ಯ 
ದಿಂದಲೇ ನಾಶವಾಗಬೇಕೆಂದು ನಮಸ್ಕಾರ ಪೂರ್ವಕವಾಗಿ ಸುತಿಸುತಾರೆ. 


೩೨೮ 
ಹೇ ಅಗ್ನಿದೇವ! ನಿನಗಿದೊ ನಮಿಸುವೆಂ ಭಕ್ತಿಯಿಂ 
ಬಲವನಾಶಿಸಿ ಸಕಲಭಜಕರೊಲ್ಬರ್ಜಿಸಿಹರು ! 
ನಮ್ಮ ರಿಪ್ರುಗಳ ನೀನು ಸದೆವುದ್ಕೆ ಪ್ರಬಲರುಜೆಯಿಂ /! 


ಯಕ್‌ - ೧೨ 


ವಾಮದೇವೋ ಗೌತಮಃ ॥ ಗಾಯತ್ರಗ್ನಿಃ ॥ 


() ೩೧೨ ೩ ೨೩೧೦ ೨ 


ದೂತಮ್‌ ವೋ ಎಶ್ಚವೇದಸಜ್‌ ಹವ್ಯವಾಹಮಮತ್ಕ್ಯ ೯ಮ್‌ | 


೧೨ ೩೨ 
ಯಜಿಷ್ಠಮೃಣ್ಞುನೇ ಗಿರಾ ॥ ೨.೧೨ // 
೩ ೨ ೧೨ ೩೨ ೩ ೧ ೨ 


ದೂತಮ್‌ - ವಃ — ಎಶ್ವವೇದಸಮ್‌ ೯ ವಿಶ್ವ - ವೇದಸಮ್‌ ।ಟ ಹವ್ಯವಾಹಮ್‌ - 


೩ ೧ ೨೦ ೧ ೨೦ ೧ ೨೦ ೩ 
ಹವ್ಯ- ವಾಹಮ್‌ - ಅಮರ್ತ್ಯಮ್‌ - ಅ. ಮರ್ತ್ಯಮ್‌ ॥ ಯಜಿಷ್ಟಮ್‌ - ಯಣ್ಜುಸೇ- 


೨ 
ಗಿರಾ ॥ ೨.೧.೨ // 


ವೈಶ್ತಮನಸಮ್‌ ॥ ಎಶ್ವಮನಾಗಾಯತ್ರಗ್ನಿಃ 


೫೦ ೪ 1. ೪ ೪೫೦ 


೨ ೧೦ 
೧೨.೧. ದೂತಾಂ&ಿಮ್‌ವೋಂಿವಿಶ್ರವೇದನಾ ಮ್‌ ॥ ಹವ್ಯವಾಹಾಮ್‌ 


ಅಮಾಂ೨ತಾ ೯೨೩ ೪ಯಾಮ್‌ || ಯಾಜಿಷ್ಠಮ್‌ Ha | ಜಸೇ5೩& 


೨ ೨೧ ಪ: ಸ್ಯ 
ಹಾಇ ॥ ಗಿರಾ | ಔಿಹೋವಾ ಟಕ (| ಡಾಟ 


ದೀ- ೩ /ಪ-೧೦ ಟ ಮಾ - ೬ 1 ಣೂ / ೨೧ । ೨೧ ॥ 


೩೨೯ 
ಹೇ ಅಗ್ನೇ! ವಿಶ್ವವೇದಸಮ್‌ ವಿಶ್ವಂ ಸಮಸ್ತಂ ಮೇದೋ ಧನಂ ಯಸ್ಯಾಸ ವಿಶ್ವ 
ವೇದಾಃ ತಮ್‌ ಸರ್ವವಿದಮ್‌ ವಾ | ಹವ್ಯವಾಹಮ್‌ ದೇವೇಭ್ಯೋ ಹವಿಷಾಂವೋ 
ಢಾರಮ್‌ । ಅಮರ್ತ್ಯಂ ಅಮರಣ ಥರ್ಮಾಣಮ್‌ | ಯಜಿಷ್ನಂ ಅತಿಶಯೇನ ಯಷ್ಟಾ 
ರಮ್‌ | ದೂತಮ್‌ ದೇವಾನಾಮ್‌ ವಃ ತ್ವಾಮ್‌ ।ಗಿರಾ ಸ್ತುತಿರೂಪಯಾ ವಾಚಾ |ಖುಣ್ಣು 
ಸೇ ಯಜಮಾನೋ ಹಂ ಪ್ರಸಾಧಯಾಮಿ ವರ್ಧಯಾಮೀತ್ಯರ್ಥಃ | ಖುಜ್ಜುತಿಃ ಪ್ರಸಾ 
ಧನ ಕರ್ಮಾ ಇತಿ ಯಾಸ್ಕಃ ॥ 


ಸರ್ವಾಣಿ ಮನ್ತಪ್ರಧಾನಾನಿ ಸರ್ವೇಷಾಂ ಆರ್ತ್ವಿಜ್ಯಂ ಅಗ್ನಿರೇವ ಕರೋತಿ ಇತಿ 
ಯಜಿಷ್ಠ ಉಚ್ಯತೇ ಅರ್ಗಿರ್ವಾಕ್‌ ಭೂತ್ವಾ ಮುಖಂ ಪ್ರಾವಿಶೇತ್‌ - ಐ.ಉ.೨.೪ ॥ ಅತಃ 


ಸರ್ವಾ ಹ್ಯಾರ್ತಿ ಜ್ಯಾನಿ ಅಗ್ನೇರೇವ || 


ವಿಶ್ವವೇದಸಮ್‌ - ಸರ್ವಜ್ಞ ಪರಮ ಐಶ್ವ್ಚರ್ಯಶಾಲೀ ಪರಮೇಶ್ವರ, 
ಅಮರ್ತ್ಯಮ್‌ - ದೇವತೆ, ಅವಿನಾಶೀ, ಅಮರ, ಯಜಿಷ್ಠಮ್‌ ದ ಯಜ್ಞಯೋಗ್ಯ ವಾದ 
ವನ್ನು, ಯಜ್ಞದ ಶ್ರೇಷ್ಠ ಸಾಧನ, ಉಪಾಸನೀಯವಾದ, ಸರ್ವಪೂಜ್ಯನಾದ, ಹವ್ಯ 
ವಾಹಮ್‌ - ಹವಿಸ್ಸನ್ನು ಕೊಂಡೊಯ್ಯುವ, ಕರ್ಮಫಲದಾತೃ, ಆದಾನಪ್ರದಾನಗಳ 
ವಿದಾಯಕನು, ದೂತಮ್‌ - ದುಃಖನಿವಾರಕ, ದಿವ್ಯಗುಣಗಳ ಸಂದೇಶ ವಾಹಕ, ದೇವತೆ 
ಗಳ ದೂತ, ದುರ್ಗುಣನಾಶಕ, ಖುಜ್ಜಸೇ - ರಂಜಿಸಲು, ಉದ್ದೀಪನಗೊಳಿಸಲು, ಪ್ರಸನ್ನ 
ಗೊಳಿಸಲು, ಗಿರಾ - ಸುತಿಗಳಿಂದ, ವೇದವಾಣಿಗಳಿಂದ. 


ಪರಮ ಐಶ್ವರ್ಯವಂತನೂ ಸರ್ವಜ್ಞನೂ ಯಜ್ಞಯೋಗ್ಯವಾದ ಹವಿಸ ನ್ನು 
ದೇವತೆಗಳಿಗೆ ತಲುಪಿಸುವವನೂ ಕರ್ಮಫಲದಾತೃ್ಫವೂ ದಿವ್ಯಗುಣಗಳ ಸಂದೇಶವಾಹಕನೂ 
ಆದ ನಿನ್ನನ್ನು ಪ್ರಸನ್ನಗೊಳಿಸಲು ವೇದವಾಣಿಯಿಂದ ಸುತಿಸುತ್ತೇನೆ. 


ದೇವದೂತನೆ! ವಿಶ್ವವೇದನೇ! ಹವ್ಯವಹನೇ! 
ಅಮರರದೊಳಗಿತಿಶಯನೆ! ಯಾಜ್ಞಿಕರೂಳುತ್ತೃಷ್ಟನೇ ( 
ನಿನ್ನನಾಂ ನುತಿಗಳಿಂದಿದೊ ರಂಜಿಸಿದಪನೂಲ್ಟು / 


೩೩೦ 
ಖಯಕ್‌ - ೧೩ 


ಪ್ರಯೋಗೋ ಭಾರ್ಗವಃ ॥। ಗಾಯತ್ರೀ ಅಗ್ನಿಃ ॥ 
ಸ್ಸ 


೧೨ ೩ ೨ ೩ ೨೩ ೩೧೨ 


ಉಪ ತ್ವಾ ಜಾಮಯೋ ಗಿರೋ ದೇದಿಶತೀರ್ಹವಿಷ್ಯತಃ | 

೩&೩ ೧ ೨೦ 

ವಾಯೋರನೀಕೇ ಅಸ್ಲಿರನ್‌ || ೩.೧೩ // 

೧ ೨೦ ೩ ೧ ೨ ೧೨೦ ೧ ೨೦ ೩ ೧೨ ೩ ೧೨೦ ೩ 
ಉಪ - ತ್ವಾ- ಜಾಮಯಃ - ಗಿರಃ | ದೇದಿಶತೀಃ - ಹವಿಷ್ಯತಃ - ಹವಿಃ - ಕೃತಃ ವಾ 


೨ ೧೨ ಠಿ 
ಯೋ ಃ - ಅನೀಕೇ - ಅಸ್ಲಿರನ್‌ ೩.0೧೩ 1 


ಶ್ನಾಭಮ್‌ || ಶ್ಲಾಭೋಗಾಯತ್ರ ಗ್ನಿರಿನ್ಹೂ € ವಾ 


ಖೇ 


೧ ವಿಂ ೧ 
೧೩.೧. ಉಪತ್ತಾಜಾ | ಮಯೋತಪಂಿಗಿ । ಆಯ | ak 


೨೦ ೧ ಆ ೨೦ ೧೦ ಬಟ 


ಶತೀರ್ಹವಿಷ್ಯ । ಸ ಕಡ | ವಾಯೋರಾ5೨೩ನೀ ॥ 


೩ ೨ 4. ೪ ೧೨ A ೧೦ ೧೧೧ 
ಕಯಾತಶಿಸ್ಟಾ ನಹಜರಾಂಹ೫೬ನ್‌ ॥॥ ಅಶ್ವಾನ೩ಗಾವಾ5೨೩೪೫: || 


ದೀ- ೬ /ಪ-೮॥ಟಮಾ - ೧೦17ೌ । ೨೨ । ವ೨೨॥ 


ಶೌಷ್ಟೀಯಮ್‌ । ಶ್ನೌಷ್ಟಮ್‌ ॥ ಶ್ನುಷ್ಬೋ ಗಾಯತ್ರೃಗ್ಗಿಃ ॥ 


೫ ೦ ೦ ೧ ತ ೧ 
೧೩.೨. ಉಪತ್ವಾಜಾಮಾ5೬ಯೋಗಿರಾಃ 1 ದಾಂಇಜದಿಶ | ತಾಂಇಃ | 


ಅ ಗೌ ೫ ೦ ೦೦ ೪೫ ೧ 
ಹವೀ5೨ಷ್ಯಾ5೨೩೪ರ್ತ್ವಾಃ | ವಾಯೋರನಾಹಾಇಕಾಯಾ।॥ ಸ್ಟಾ 


೩೩೧ 


೨ ೩೦ ೫ ೪ ೫ 
ಅರಾ | ಔಹೋ5೨೩೪ವಾ ॥ ಈಡಾ ॥ 


ದೀ-೮/ಪ- ೮/ಟ ಮಾ - ೭ ॥( ಡೇ / ೨೩ 1! ೨೩ / 


ಹೇ ಅಗ್ನೇ! ಹವಿಷ್ಠತಃ ಯಜಮಾನಾರ್ಥಮ್‌ ಗಿರಃ ಸ್ತುತಯಃ ಜಾಮಯಃ ಸ 
ಸಾರ ಇವ, ದೇದಿಶತೀಃ ತವ ಗುಣಾನ್‌ ದಿಶನ್ಮಃ [ತ್ತಾ ತ್ವಾಮ್‌ ಉಪತಿಷ್ಠನ್ನೇ ವಾಯೋಃ 
ಅನೀಕ ೇ ಸಮೀಪೇ ತ್ವಾಮ್‌ ಸಮೇಧಯನ್ತಃ | ಅಸ್ಥಿ ರನ್‌ ಅತಿಷ್ಠಂ ಪ್ವ ॥ 


ಅಗ್ನೇ - ಅಗ್ನಿಭಗವಂತನೇ, ಮಾರ್ಗದರ್ಶಕನೇ ಉಪಾಸನೀಯ ದೇವನೇ, 
ಹವಿಷ್ಯತಃ - ಯಜ್ಞ ಮಾಡುವವನು, ಆದಾನ ಪ್ರದಾನದಿಂದ ಪವಿತ್ರಗೊಳಿಸಲ್ಪಟ್ಟ ಭಕ್ತನು, 
ಯಜಮಾನನು, ಜಾಮಯಃ - ಸೋದರಿಯರ ಒಲುವಿನ ಮಾತಿನಂತೆ, ಅಗ್ನಿಯ 
ಸೋದರಿಯರು - ಜ್ವಾಲೆಗಳು, ದೇದಿಶತೀಃ - ತ್ಯಾಗಶೀಲ, ಗುಣಕೀರ್ತನೆ ಮಾಡುತ್ತಿರುವ 
ಪುನಃ ಪುನಃ ಸದುಪದೇಶ ನೀಡುತ್ತಿರುವ, ವಾಯೋಃ ಅನೀಕೇ - ವಾಯುವಿನ ಸಹಾಯ 
ದಿಂದ ಗತಿಪ್ರದನಾದ ನಿನ್ನಿಂದ, ತ್ವಾ ಉಪ - ನಿನ್ನ ಹತ್ತಿರ ಕುಳಿತುಕೊಂಡು, ಉಪ 


ಅಸ್ಥಿರನ್‌ - ಪ್ರಜ್ವಲಿಸುತ್ತಾ ಉಪಾಸನೆ ಮಾಡುವೆವು. 


ಉಪಾಸನೀಯನಾದ ಅಗ್ನಿ ಭಗವಂತನೇ ಭಕ್ತಿಯುತ ಯಜ್ಞಕರ್ತೃವಿನ ತ್ಯಾಗಶೀಲ 
ಸೋದರಿಯರು, ಹತ್ತಿರ ಕುಳಿತುಕೊಂಡು ಅಗ್ರಪ್ರತಿಕ್ರಮದಲ್ಲಿ ಪರಸ್ಪರ ಪ್ರೇರಿತರಾಗಿ 
ಎಡಬಿಡದೆ ಸ್ತುತಿಸುತ್ತಾ ವಾಯುವಿನ ಸಹಾಯದಿಂದ ನೀನು ಪ್ರಜ್ವಲಿಸುವಂತೆ ನಾವು 


ಪರಿಚರ್ಯ ಮಾಡುತ್ತಾ ಉಪಾಸಿಸುತ್ತೆ ವೆ. 


ಹೇ ಅಗ್ನಿ! ಯೌಜ್ಞಿಕನಿಗೋಸುಗಂ ಹವ್ಯಂಗಳಿಂ 
ಸವಿವ ನಿನ್ನೂಡವುಟ್ಟುಗಳು ಗಡಾ ಜ್ವಾಲೆಗಳು ತಾಮ್‌ ! 
ಭಕ್ತನುದ್ಧಾರಕನುತನಿಲನತ್ತಲ್‌ ಸಾರುಗುಂ ( 


೩೩೨ 
ಯಕ್‌ - ೧೪ 


ಮಧುಚ್ಛಂದಾ ವೃಶ್ವಾಮಿತ್ರಃ || ಗಾಯತೃಗ್ನಿಃ || 


೧ ೨ ೩೧ ೨೩ 


ಉಪ ತ್ವಾಗ್ನೇ ದಿವೇದಿವೇ ದೋಷಾವಸ್ತ ರ್ಧಿಯಾ ನಿಯಮ್‌ 


೨೩ ೧೨೩ ೧೨ 


ನಮೋ ಭರನ್ಹ ಏಮಸಿ ॥ ೪.೧೪ / 


೧೨೦ ೩ ೧ ೨ ೩೨ ೩ ೨೦ ೧ ೨೦ 
ಉಪ - ತ್ವಾ- ಅಗ್ನೇ - ದಿವೇದಿವೇ - ದಿವೇ - ದಿವೇ । ದೋಷಾವಸಃ - ದೋಷಾ - 


೩ ೩೨ ೩೨ ೧೨೦ ೧೨೦ 
ವಸ್ತಃ - ಧಿಯಾ - ವಯಮ್‌ ॥ ನಮಃ - ಭರನಃ - ಆ- 4 Il 


ವೈಶ್ವಾಮಿತ್ರಮ್‌ || ವಿಶ್ವಾಮಿತ್ರೋ ಗಾಯತ್ರ್ಯಗ್ನಿಃ | 


೨೧ ೪೦ ೫೦ ೨ 


೧೪.೧. ಉಪಾತ್ವಾ5೨೩ಗ್ನೇದಿವೇದಿವಾಇ || ಜಟ ಸಾವಾಸ |ಧಿ 


ಸಿ ೧ ತ ಕ ೧೦ ೨ 
ಯಾವಯಮ್‌ ॥ ನಾಮೋತ೨ಭಾರಾತ೨ ॥ ತಯೇಮಾ5೨೩ಸಾನ 


A 


೧ 
೩೪೩ಇ | ಓಂ೨೩೪೫ಇ ॥ ಡಾ ॥ 


ದೀ- ೪।/ಪ- ೭ ।ಮಾ-೫!ಥು 1೨೪ । ೨೪! 


ಹೇ ಅಗ್ನೇ! ವಯಮ್‌ ಅನುಷ್ಠಾತಾರಃ ದಿವೇ ದಿವೇ ಪ್ರತಿದಿನಂ, ದೋಷಾವಸ್ತಃ 
ರಾತ್ರಾವಹನಿ ಚ ಧಿಯಾ ಬುಧ್ಯಾ, ನಮೋ ಭರಂತಃ ನಮಸ್ಕಾರಂ ಸಂಪಾದಯನ್ತಃ ಉಪ 
ಸಮೀಪೇತ್ವಾ ಎಮಸಿ ತ್ವಾಮಾಗಚ್ಛಾಮಃ । ಉಪ ಶಬ್ದಸ್ಯ ನಿಪಾತಃ ಸ್ವರಃ ತ್ವಾಮ್‌ ದ್ವಿಕೀ 
ಯಾಯಾಃ । ೮.೧.೨೩ । ಇತಿ ಯುಷ್ಮಚ್ಛಬ್ಬಸ್ಕಾನುದಾತ್ತಸ್ವಾದೇಶಃ | ದೋಷಾಶಬ್ಬೋ 
ರಾತ್ರಿ ಪಾಚೀ - ನಿರುಕ್ತ ೧.೭.೯ ॥ ವಸ್ತಃ ಇತ್ಯಹರ್ವಾಚೀ - ನಿರುಕ್ತ ೧.೯.೧. ॥ ದ್ವಂದ್ಹ 


೩೩೩ 
ಸಮಾಸೇ ಕಾರ್ತ್ತ್ವಕಳಠಿಜಯಾದಿತ್ವಾದಾದ್ಯುದಾತ್ತಃ । ಸಾವೇಕಾ ಚ ಇತಿ ಧಿಯೋ ವಿಭಕ್ತಿ 
ರುದಾತ್ತಾ | ನಮಃ ಇತಿ ನಿಪಾತಃ | ಯದ್ವಾ ನಬ್ಬಿಷಯಸ್ಯೇತ್ಯಾದ್ಯುದಾತ್ತಃ | ಭರಂತ ಇತ್ಯತ್ರ, 
ಶಪಃ ಪಿತ್ಹಾತ್‌ ಶತುರ್ಲ ಸಾರ್ವಧಾತು ಕತ್ವಾಚ್ಛ ಅನುದಾತ್ತತ್ವೇ ಸತಿ ಧಾತು ಸ್ವರಃ ಶಿಷ್ಯತೇ 
ಏಮಸೀತಿ ಇದನ್ನೋಮಸಿ - ೭.೧.೧೪ | ಇತ್ಯನೇನ ಇಕಾರಃ ತಿಜ॥ ಇತಿ ನಿಘಾತಃ ॥ 
ಅಗ್ನೇ - ಜ್ಞಾನಪ್ರಕಾಶನಾದ ಪರಮೇಶ್ವರನೇ, ದಿವೇದಿವೇ - ಪ್ರತಿದಿನವೂ, 
ದೋಷಾವಸ; - ದೋಷೇತಿ ರಾತ್ರೇರ್ನಾಮ । ವಸ್ತಾ ಆಚ್ಚಾದಯಿತಾ । ರಾತ್ರಾಯಃ ಸ್ವೇನ 
ಜ್ಯೋತಿಷಾ ತಮಾಂ ಸ್ಯಾಚ್ಛಾದಯತಿ ಸದೋಷಾವಸ್ತಾ - ರಾತ್ರಿ ಹಗಲುಗಳಲ್ಲಿ ಸಂಕೋಚ 
ವಿವಿಕ್ಷೀವಾಗಿ ಸಾಯಂಕಾಲ ಪ್ರಾತಣಾಲ, ಧಿಯಾ - ಬುದ್ದಿಪೂರ್ವಕವಾಗಿ, 
ಧ್ಯಾನವೃತ್ತಿಯಿಂದ, ಮನಃಪೂರ್ವಕವಾಗಿ, ನಮೋ ಭರಂತಃ - ವಿನಿಯ ತುಂಬಿದ 
ಮನಸ್ಸಿನಿಂದ ನಮಸ್ಕರಿಸುತ್ತಾ ಆಹುತಿಯನ್ನು ಸ್ರುವಾದಿಗಳಲ್ಲಿ ತುಂಬಿಕೊಂಡು, ತ್ವಾ ಉಪ 
- ನಿನ್ನ ಸಮೀಪಕ್ಕೆ ಬರುತ್ತೇವೆ, ಉಪಾಸಿಸುತ್ತೇವೆ. 


ಜ್ಞಾನಪ್ರಕಾ ಶನಾದ ಅಗ್ನಿದೇವನೇ! ಪ್ರತಿದಿನ ಸಂಜೆ ಮುಂಜಾನೆಗಳಲ್ಲಿ ಧ್ಯಾನವೃತ್ತಿ 
ಯಿಂದಿದ್ದು ಮನಃಪೂರ್ವಕವಾಗಿ ನಮಸ್ಕರಿಸುತ್ತಾ ಆಹುತಿಯನ್ನು ಸ್ರುವದಲ್ಲಿ ತುಂಬಿ 
ಕೊಂಡು ನಿನ್ನ ಸಮೀಪಕ್ಕೆ ಬಂದು ಅರ್ಪಿಸಿ ಉಪಾಸನೆ ಮಾಡುತ್ತೇವೆ. 


ಹೇ ಅಗ್ನಿ! ನೀಂ ತೇಜದಿಂ ಕವಿದು ನೀಗಿ ತಮಮಂ 
ಬೆಳಗುವವನಲ್ರೆ; ನಿನ್ನಂ ಮುತಿಗಳಿಂ ನತಿಗಳಿಂ 
ಬಳಿಬಂದು ಸೇವಿಸುವೆವನುದಿನಂ ಶ್ರದ್ಧೆಯಿಂದಂ 


ಯಕ್‌ - ೧೫ 
ಶುನಃ ಶೇಪ ಆಜೀಗರ್ತಿಃ ॥ ಗಾಯತ್ನಗ್ಗಿಃ ॥ 
ಕ 


೧೨ ೩೧೨ ೩೧ ೨ ೩ ೧ ೨ 


ಜರಾಬೋದಧತದ್ವಿವಿಡ್ಡಿ ಡಿ ವಿಶೇವಿಶೇ ಯಜ್ಞಿಯಾಯ 


ಶಿ 
೧ ವಿ ೩ ೧ ೨ ೩ ೨ 
ಸ್ತೋಮಜ್‌ ರುದ್ರಾಯ ದೃಶೀಕಮ್‌ ॥ ೫.೧೫ ॥ 


೩೩೪ 
೧೨೦ ೧೨೦ ೩ ೨ ೩ ೧೨ ಬಹು ತೌ 
ಜರಾಬೋಧ - ಜರಾ - ಬೋಧ - ತತ್‌ - ಎಎಡ್ಡಿ। ವಿಶೇವಿಶೇ - ವಿಶೇ - ವಿಶೇ- 


೧೨ ೧ ೨೦ ೩೧ ೨ ಜು 9 
ಯಜ್ಜಿಯಾಯಾ || ಸೋಮಜಾ್‌ - ರುದ್ರಾಯ - ದೃಶೀಕಮ್‌ Il 


ಜರಾಬೋಧೀಯೇ ದ್ವೇ || ದ್ವಯೋರಗ್ನಿರ್ಗಾಯತ್ರೀ ರುದ್ರಃ ॥ 


೪ ೫% ೧ ೨೦೧೧ 
೧೫.೧. ಜಾರಾ ॥। ಚೂಸಿ ತದ್ದಿವಿಡ್ದಾ€ 1 ವಿಶೇವಾ 


೨ ೫೦ ೦ ೧0 
ಅಶೇಲ೨ ॥ ಯಜ್ಞಾ5೨೩ ಯಾಮಾ೩೪ಔಹೋವಾ || ಸ್ತೋ 


೨ ೧೦ ೨೦ ೧ 


ಮಜ್‌ರುದ್ರಾಯದೃಶೀಕಾಮ್‌ ॥ 


ದೀ- ೭ !/ಪ- ೭ ।ಮಾ- ೪ / ಛೀ 1೨೫ ॥ ೨೫! 


೫೦೦ ೪ ೫ ೧ ೨೧ ಇ. ಪಿ 
೧೫.೨. ಜರಾಬೋಧೋವಾ ॥ ತಾದ್ದಿವಿಡ್ಡಾಇ । ವಿಶಾಇವಾ5೨೩ಇತೇ 


Il ೩೦. 
ಯಜ್ಞಿಯಾಯಾ | ಸ್ಫೋಮಾಂಜ್‌ ರುದ್ರಾ ಎ೨ಿಹಿಯಾ$ || ದೃ |ಶೀ 

೨% 
ಕೋನಷಿಳ೪೫ಇ ॥ ಡಾ॥ ದೀ- ೫/ಪ-೭ಟಮಾ-೪/ಬೀ1೨೬/೨೬/ 
ಹೇ ಜರಾಬೋಧ! ಜರಯಾ ಸುತ್ಯಾ ಬೋಧ್ಯಮಾನಾಗ್ಗೇ! ವಿಶೇವಿಶೇ 
ಮನುಷ್ಯತಸ್ಯಾರ್ಥಾಯ । ತತ್ತದ್ಯಜಮಾನರೂಪ ಪ್ರಜಾನುಗ್ರಹಾರ್ಥಮ್‌ | ಯಜ್ಜಿ 
ಯಾಯ ಯಜ್ಞಸಂಬಂಧ್ಯನುಷ್ಠಾನ ಸಿದ್ಧರ್ಥಂತದ್‌ ದೇವಯಜನಮ್‌ ವಿವಿಡ್ಡಿ ಪ್ರವಿಶ 
ಯಜಮಾನೋತಪಿರುದ್ರಾಯ ಕ್ರೂರಾಯಾಗ್ನಯೇ ತುಭ್ಯಮ್‌ | ದೃಶೀಕಮ್‌ ದರ್ಶ 
ನೀಯಮ್‌ ಸಮೀಚೀನಮ್‌ ಸ್ತೋಮಮ್‌ ಸ್ತೋತ್ರಮ್‌ ಕರೋತೀತಿ ಶೇಷಃ । ಅತ್ರ 
ಯಾಸ್ಕ ಏವಂ ವ್ಯಾಖ್ಯಾತವಾನ್‌ । ಜರಾಸ್ತುತಿಃ ಜರತೇಃ ಸ್ತುತಿಕರ್ಮ ಣಃ ತದ್ಬೋಧತಯಾ 


೩೩೫ 

ಬೋಧಯಿತರಿತಿ ವಾ ತದ್‌ ವಿವಿಡ್ನಿ ತತ್‌ ಕುರು | ಮನುಷ್ಯಸ್ಯ ಯಜಮಾನಾಯ | 
ಸ್ತೋಮಂ ರುದ್ರಾಯ ದರ್ಶನೀಯಮ್‌ ಇತಿ | ಜರಾಬೋಧ/ ಜೃಷ್‌ ವಯೋಹಾನ್‌ 
ಅತ್ರತು ಸ್ತುತ್ಯರ್ಥಃ | ಷಿಡ್ಬಿದಾದಿಭ್ಯೋತಜ್‌ ಇತ್ಯಜ್‌ ಪ್ರತ್ಯಯಃ ಅತಷ್ಟಾಪ್‌ | ಜರಯಾ 
ಸ್ತುತ್ಯಾ ಬೋಥೋಯಸ್ಕಾಸಶಿ ಜರಾಬೋಧಃ ಯದ್ವಾ ಜರಯಾಬೋಧ್ಯತೇ ಇತಿ ಜರಾ 
ಬೋಧಃ ಕರ್ಮಣಿ ಆಮಂತ್ರಿತಾದ್ಯುದಾತ್ತತ್ವಮ್‌ ಪಿವಿಡ್ಡಿ ವಿಶ್‌ಪ್ರವೇಶನೇ, ಲೋ 
ಟೋಹಿಃ ಬಹುಲಂ ಛಂದಸಿ ಇತಿ ಶಪಃ ಶ್ಲುಃ ಅಭ್ಯಾಸಹಲಾದಿ ಶೇಷ್‌, ಹುಜಿಲ್ಫ್ಯೋ 
ಹೇರ್ದ್ದಿಃ ಇತಿ ಹೇೀದ್ದಿರಾದೇಶಃ, ಷ್ಚತ್ತಷ್ಟುತ್ತೇಯದ್ದಾ ವಿಷ್ಣೃವ್ಯಾಪ್ತಾ ವಿತ್ಯಸ್ಯ ಲೋಣ್ಮದ್ಯ 
ಮೈಕ ವಚನೇ ಅಭ್ಯಾಸಸ್ಯ ಗುಣಾಭಾವಃ ವಿಶೇವಿಶೇ ಸಾವೇಕಾ ಚ ಇತಿ ಚತುರ್ಥ್ಯಾ ಉದಾ 
ತ್ತತ್ತಮ್‌, ಅನುದಾತ್ತಂ ಚ ಇತ್ಯಾಮ್ನೇದಿತಾನು ದಾತ್ತತ್ವಮ್‌ | ಯಜ್ಞಿಯಾಯ ಯಜ್ಜರ್ತ್ವಿ 
ಗ್ಟ್ಯಾಮ್‌ ಘಖತ್ಹಾ ಇತಿ ಘಃ ದೃಶೀಕಮ್‌ ಅನಿದೃಶೀ ಭ್ಯಾನ್ವೇತಿ ಕೀಕನ್‌ । ಪ್ರತ್ಯಯಃ 
ನಿತ್ವಾದಾದ್ಯುದಾತ್ತಃ ॥ 

ಅತ್ರೇತಿಹಾಸಮಾಚಕ್ಷತೇ - ಅಗ್ನಿಃ ಶುನಃ ಶೇಷಮುವಾ ಚ - ರುದ್ರಂ ಸ್ತುಹಿ, 
ರೌದ್ರ ಹಿ ಪಶವಃ, ಸ ತಂ ಪ್ರತ್ಯುವಾ ಚ - ನಾಹಂ ಜಾನಾಮಿ ರುದ್ರಂ ಸ್ತೋತುಮ್‌ 
ತ್ವಮೇವ ಚೈನಂ ಸ್ತುಹೀತಿ । ತದೇತದ್‌ ಯಚಾ ಉಚ್ಛತೇ | ಹೇ ಜರಾಬೋಧ 
ಯನ್ಭಾಮವೋಚಃ ತತ್ತ್ವಮೇವ ಎಎಿಡ್ಡಿ ವೇತ್ಥ ಜಾನಾಸಿ | ನಾಹಮ್‌ । ಅಥವಾ ವಿವಿಡ್ಡಿ 
ವಿಷ್ಣವ್ಯಾಪ್ತಾವಿತ್ಯೇತಸ್ಕೇದಂ ರೂಪಮ್‌ । ಅಯಂ ಚ ಧಾತುಃ ವೇಷ ಅತಿ ಕರ್ಮ 
ನಾಮಸು ಪಾಠಾತ್‌ ನಾಮ್ನಾಂ ಚಾ ಖ್ಯಾತಜತ್ವಾತ್‌, ಕರ್ಮಣಿ ಚ ಕರೋತ್ಯರ್ಥಸ್ಯ 
ಸಂಭವಾತ್‌ ಕರೋತ್ಯರ್ಥೋಪಿ ವ್ಯಾಪ್ಸರ್ಥ ಏವೇತಿ ಗಮ್ಯತೇ | ತತ್‌ ಕುರ್ವಿತ್ಯರ್ಥಃ I 
ಕಿನ್ನತ್‌? ಉಚ್ಛತೇ - ವಿಶೇ ವಿಶೇ ಮನುಷ್ಯಸ್ಯಾರ್ಥಾಯ ಯಜ್ಞಿಯಾಯ ಯಜ್ಞಸಂಪಾದಿ 
ನೋತರ್ಥಾಯ 1 ಸ್ತೋಮಜ್‌ ಸ್ತೋತ್ರಮ್‌ ರುದ್ರಾಯ ದೃಶೀಕಮ್‌ ದರ್ಶನೀಯಮ್‌ । 
ಅಥವಾ ರೋದನ ಕ್ರಿಯಾಯೋಗಾತ್‌ ಅಗ್ನಿರೇವಾತ್ರ ರುದ್ರ ಉಚ್ಛತೇ ಜರಾಬೋಧ 
ಇತ್ಯಪಿ ಅನ್ನರಾತ್ಮನಃ ಸಂಬೋಧನಮ್‌ । ಪ್ರೈಷಶ್ಚ । ಹೇ ಮದೀಯಾನ್ವರಾತ್ಮನ್‌! ಕುರು । 
ಕಿನ್ನತ್‌? ಸರ್ವ ಮನುಷ್ಯಾಣಾಂ ಯಜ್ಞ ಸಂಪಾದಿನಃ ಅಗ್ನೇರರ್ಥಾಯ ಸ್ತೋಮಮ್‌ 
ದರ್ಶನೀಯಮ್‌ ॥ ಇತಿ ವಿವರಣಕಾರಃ ॥ 


ಜರಾಬೋಧ - ಸ್ತುತಿಯಿಂದ ಪ್ರಸನ್ನನಾಗುವ ಅಗ್ನಿದೇವನೇ, ಜರಾ - ಸ್ತುತಿ, 
ಬೋಧ - ತಿಳಿವು ವಿಶೇ ವಿಶೇ - ಸರ್ವಪ್ರಜಾಹಿತಾರ್ಥವಾಗಿ ಪ್ರತ್ಯೇಕಪ್ರತ್ರೇಕ ಯಜ್ಞ 


೩೩೬ 
ಮಾಡುವ, ಯಜ್ಞಕರ್ತ್ರಗಳನ್ನು ಅನುಗ್ರಹಿಸಲು, ಯಜ್ಞಿಯಾಯ - ಯಜ್ಞದ ಸಿದ್ದಿಗಾಗಿ, 
ಇಲ ಮ ಇಇ 
ಸತ್ಯರ್ಮನಿರತನಿಗೆ, ವಿವಿಡ್ಡಿ - ಪ್ರವೇಶಿಸು, ತಿಳಿಸಿಕೊಡು, ರುದ್ರಾಯ - ದುಪ್ಪರನ್ನು 
ಅಳಿಸುವ ಭಯಂಕರ ರೂಪಿನ, ಆಧಿವ್ಯಾಧಿ ನಿವಾರಕನಿಗೆ, ದೃಶೀಕಮ್‌ - ದರ್ಶನೀಯ 
ನಾಗುವಂತೆ, ಸ್ತೋಮಮ್‌ - ವೇದವಾಣಿಯನ್ನು ಸ್ತೋತ್ರಗಳನ್ನು. 


ಸ್ತುತಿಯಿಂದ ಪ್ರಸನ್ನನಾಗುವ ಅಗ್ನಿದೇವನೇ ಪ್ರಜಾಹಿತಾರ್ಥವಾಗಿ ಆದಿವ್ಯಾಧಿ 
ನಿವಾರಣೆಗಾಗಿ ಮಾಡುವ ಯಜ್ಞದಲ್ಲಿನ ಯಜ್ಞಕರ್ತೃಗಳನ್ನು ಅನುಗ್ರಹಿಸಲು ದೇವಯಜ್ಞ 
ಪ್ರದೇಶವನ್ನು ಪ್ರವೇಶಿಸು. ದುಷ್ಟರನ್ನು ಶಿಕ್ಷಿಸಲು, ಭಯಂಕರ ರೂಪತಾಳಿರುವ 
ಅಗ್ನಿಯನ್ನು ಸೌಮ್ಯರೂಪ ಧರಿಸೆಂದು ವೇದವಾಣಿಯಿಂದ ಸುತಿಸುವೆನು. 


ದೇವತಾಸ್ತುತಿಬೋದನೇ! ಅಗ್ನಿ! ಮನುಜರ್ಕಳ 
ಶ್ರೀೇಯೆಮಂ ಪ್ರೇಯಮಂ ರುದ್ರದರ್ಶನಮನೆಲ್ಲಂ 
ಬಲ್ಲವಂ ನೀನಲ್ತೆ; ನಾನಲ್ಲು ತಿಳಿದಾತನೆಂ 


ಯಕ್‌ - ೧೬ 


ಮೇಧಾತಿಥಿಃ ಕಾಣ್ವಃ ॥ ಗಾಯತ್ರೀ ॥ ಅಗಿಃ ॥ 
ವ್ರ 
೨೩೧ ೨೦ ೩೧ ೨ ೩ ೨ ೩ ೧ ೨ 
ಪ್ರತಿ ತ್ಯಂ ಚಾರುಮದ್ದರಂ ಗೋಪೀಥಾಯ ಪ್ರ ಹೂಯಸೇ । 
೩೧೨ ೩ ೦೨ 
ಮರುದ್ಬಿರಗ್ನ ಆ ಗಹಿ ॥ ೬.೧೭ // 
೧೨೦ ೧೨೦ ೩೨ ೩ ಪಿ ೩ 
ಪ್ರತಿ - ತೃಮ್‌ - ಚಾರುಮ್‌ - ಅಧ್ವರಮ್‌ - ಗೋಪೀಥಾಯ - ಪ್ರ - ಹೂಯಸೇ॥ 


೧೨ ಕ ೨ ೩ 
ಮರುದ್ಧಿಃ - ಅಗ್ನೇ - ಆ- ಗಹಿ ॥ ೬.೧೭ // 


೩೩೭ 
ಮಾರುತಮ್‌ ॥ ಮರುತೋ ಗಾಯತ್ತ ಗಿ3/ ಮರುತಃ ವಾ ॥ 


೨೧ ೪೦ ೨೦ ೦ ೧೦ 
೧೬.೧. ಪ್ರತಿತ್ಯಾನ೨೩ಇಣ್ಣಾರುವುದ್ದರಾಮ್‌ | ಗೋಪೀಥಾ 1 ಯಾ । 


ಬುಂದ! ೨೧೨ ೧ ೨೦ ೧ 
ಪ್ರಾಹೂಯಾ52೩೪ಸಾಇ: Il ಮರುದ್ದಿಃ |ಆ | ಗ್ನಾಆಗಹಾ || ಜ್‌ 


೪ ೫ ೪ 
ಹೋವಾ 1 ಹೋನಂ೫ಇ ॥ ಡಾ ॥ 


ದೀ-೫/ಪ- ೧೦ !ಮಾ - ೫ /ಮು / ೨೭ 1! ೨೭ /! 


ತ್ಯಚ್ಛಬ್ದಃ ಸರ್ವನಾಮಸ್ತಚ್ಛಬ್ಬಪರ್ಯಾಯಃ |ಹೇ ಅಗ್ನೇ! ಯೋ ಯಜ್ಞಃ ಚಾರುಃ 
ಅಂಗವೈ ಕಲ್ಯರಹಿತಃ | ತ್ಯಂ ತಥಾವಿಧಮ್‌ ಚಾರುಮ್‌, ಅಧ್ವರಮ್‌ ಪ್ರತಿಲಕ್ಷ್ಯ । ಗೋಪೀ 
ಥಾಯ ಸೋಮಪಾನಾಯ । ಪ್ರಹೂಯಸೇ ಪ್ರಕರ್ಷೇಣ ತ್ವಂ ಹೂಯಸೇ ತಸ್ಮಾದಸ್ಥಿನ್ನ 
ಧ್ವರೇ ತ್ವಂ ಮರುದ್ಬಿ ರ್ದೇವ ವಿಶೇಷ್ಟೆಃ ಸಹ ಆಗಹಿ ಆಗಚ್ಛ — ಸೇಯಮೃ ಗ್‌ ಯಾಸ್ಕೇನೈವಂ 
ವ್ಯಾಖ್ಯಾತಾ - ತಮ್‌ ಪ್ರತಿ ಚಾರುಮಧ್ವರಮ್‌ ಸೋಮಂ ಪ ಪಾನಾಯ ಪ್ರಹೂಯಸೇ 
ಸೋತಗ್ನಿರ್ಮರುದ್ದಿಃ ಸಹಾಗಚ್ಛ | ಇತಿ ॥ ಮಾರುತಂ ಸಾಮ ಮರುತ್‌ ಸಂಬಂಧ ಉಳ್ಳದ್ದು 


ಮತ್ತು ದ್ವಿತೀಯ ಕೃಷ್ಟಾದಿಕವಾದದ್ದು. 


ಅಗ್ನೇ - ಪರಮೇಶ್ವರನೇ, ಅಧ್ವರಂ ಪ್ರತಿ - ಯಜ್ಞದಕಡೆ ಲಕ್ಷ್ಯವಿಟ್ಟು ಚಾರುಮ್‌ 
- ನ್ಯೂನತೆಗಳಿಲ್ಲದೆ, ಮನೋಹರವಾಗಿ, ಗೋಪೀಥಾಯ - ಸೋಮ ಪಾನಕ್ಕಾಗಿ 
ಆನಂದಾನುಭವಕ್ಕಾಗಿ, ಪೃಥ್ವಿಯ ರಕ್ಷಣೆಗಾಗಿ, ಇಂದ್ರಿಯಗಳ ಸಂಯಮಕ್ಕಾಗಿ, 
ಪ್ರಹೂಯಸೇ - ವಿಶೇಷವಾಗಿ ಆಹ್ವಾನಿಸಲ್ಪಡುತ್ತೀಯೆ, ಮರುದ್ಬಿಃ - ಮರುತ್ತುಗಳೊಡ 
ಗೂಡಿ, ಜ್ಞಾನಿಗಳ ಜೊತೆ, ಆಗಹಿ - ಪ್ರತ್ಯಕ್ಷವಾಗಿ ದಯಮಾಡು. 


ಪರಮೇಶ್ವರನಾದ ಅಗ್ನಿಯೇ ನ್ಯೂನತೆಗಳಿಲ್ಲದ ಮನೋಹರವಾದ ಯಜ್ಞವನ್ನು 
ನೆರವೇರಿಸಿಕೊಟ್ಟು ಜ್ಞಾನಿಗಳಾದ ಮರುದ್ದೇವತೆಗಳೊಂದಿಗೆ ಸೋಮಪಾನಕ್ಕಾಗಿ/ ಆನಂದಾ 
ನುಭವಕ್ಕಾಗಿ ಪ್ರತ್ಯಕ್ಷವಾಗಿ ದಯಮಾಡಿಸಬೇಕೆಂದು ಇಂದ್ರಿಯ ಸಂಯಮದಿಂದ ಸುತಿ 
ಸುತ್ತಾ ಆಹ್ವಾನಿಸುತ್ತೇನೆ. 


೩೩೮ 
ಹೇ ಅಗ್ನಿ! ಸೋಮಪಾನಕನುತ್ತೆ ಮರುತರೊಡನ 
ರಮಣೀಯಯಾಗಶಾಲೆಗೆ ಬರ್ಫ್ಪುದೊಲ್ದು ಜವದಿಂ ( 
ಸರ್ವಸಾಧಕನಲ್ತೆ ನೀನೆಂದು ಬೇಡುತಿರ೯ಂ ! 


ಯಕ್‌ - ೧೭ 
ಶುನಃ ಶೇಪ ಆಜೀಗರ್ತಿಃ ॥ ಗಾಯತ್ವಗ್ಗಿಃ | 
೨4 ಅಪ್ಲಿ ಭತಿ ೩೧೨ 
ಅಶ್ವಂ ನ ತ್ವಾ ವಾರವನಂ ವನ್ನಧ್ಯಾ ಅಗ್ನಿಂ ನಮೋಭಿಃ 
೧ ೩೧ ೨ 


೩ ೨ 
ಸಮ್ರಾಜನ್ತಮದ್ದರಾಣಾಮ್‌ ॥ ೭.೧೭ // 


೧೨೦ ೩ ೧೨೦ ೩೧೨ ೩೨ ೧ ೨೦ ೩೧ ೨ 
ಅಶ್ವಮ್‌ - ನ-ತ್ವಾ- ವಾರವನಮ್‌ ॥ ವನ್ನಧ್ಯೈ - ಅಗ್ನಿಂ- ನಮೋಭಿಃ | ಸಮ್ರಾಜ 


ಠಿ ೧ ೨೦ a ೧೨ 
ನ್ಹಮ್‌ - ಸಮ್‌ - ರಾಜನ್ರಮ್‌ - ಅಧ್ದರಾಣಾಮ್‌ ॥ ೭.೧೭ /! 


ಭಾರ್ಗವೇ ದ್ವೇ ॥ ವಾರವಂತೀಯಮ್‌ ॥ ದ್ವಯೋಃ ಭೃಗುಃ ಶುನಃ ಶೇಪೋ ವಾ 
ಗಾಯತ್ರಗ್ನಿಃ || 
ಎ್ಮ್ಮ 


೧೨% ೩೦ ದ್ಯ 
೧೭.೧. ಆಶ್ವಾ । ಔಹೋಃ೨೩೪ವಾ | ನಾತ್ಹಾ | ಔಹೋತ೨೩ಳಿವಾ || 


೪೦೫ ೦೨ ೫ ೪೫೦ 
ವಾರವನ ಸಂವನ್ನಧ್ಧಾ | ಆಗ್ನಾ 1 'ಔಷೋ5೨೩೪ವಾ 1 ನಮೋಭಿ 


೪೦ ೫ ೪ ೧ ೨೦೧೦೧ ೧ ೪ ೫ 
ಸಮ್ರಾಜನ್ರಾಮ್‌ ॥ ಆಧ್ದರಾಣಾಮ್‌ ! ಔಃ೨೩ಹೋವಾ | 


ಹೋಜಆ1ಡಾ॥ದೀ-೭/ಪ-೧೨1ಮಾ-೩1ಛಿ1೨೮ 1೨೮ ॥ 


೧೭.೨. 


೩೩೯ 
೪೫೪೫೦ ೪೦ ೫ ೪ ೨೧೦ 


ಅಶ್ವನ್ನತ್ಚಾವಾರವನ್ರಾಮ್‌ ॥ ವನ್ನಧ್ಯಾ ಅಗ್ನಿನ್ಹಮೋಭಾಇ | 


೨೧೦ ೨ ೩೦೪೦ ೫ 


ಸಮ್ರಾಜಮ್‌ । ತಮಾದ್ದರಾ೩೪ | ಔಹೋವಾ ॥ KEM 


೫ ೩೦ ೨ A ಕ್ತ ೫೦೦ ಫಿ ದ್ರ 
ಹಾಅ | ಔಹೋ ೩೧೨ ॥॥ ಯಾ5€೨೩೪ ಔಹೋವಾ ॥ ಣಾs೨೩೪ 


೧ 
ಜಮ್‌ ॥ - ದೀ-೧೦ಟ/ಪ-೯/ಮಾ-೭/!ಭೇ1೨೯ ೨೯ 


ವಾರವನ್ಸೀಯಮ್‌ ॥ ಇಂದ್ರೋ ಗಾಯತ್ರೃಶ್ವಃ ॥ 


೫ ೦0೦೪ ೫ ೨ ೧ ೩ ೫ ೨ ೧0 


೧೭.೩. ಅಶ್ವನ್ನತ್ಹಾಚಿಹೋಹಾಇ Il ವಾರಾವಾs೨೩೪ನಾಮ್‌ | ವಂದಾ 


೫ ೧ ೨ A ೩ ೪೦ ೫ ೧೩ 
ದಾ ಕ್ಯ ನ೨೩೪ಹಾಇ ಅಗ್ನಾಇನ್ನಮಾ5೩೪ | ಔಹೋವಾ | ಆಹಾ 


9 ಪ್ರ ಹ (೧. ೫ ೨೧೦ ೨ ೧ ಅ 
೨೩೪ಹಾಇ 1 ಉಹುವಾ5೨೩೪ಭೀಃ ॥ ಸಮ್ರಾಜ | ತಾತಮ 


೨ ೩೦೪೦ ೫ ೧೩ ೫ ೩೦೨ A 
ಧ್ವರಾ೩೪ | ಔಹೋವಾ ॥ ಇಹಾ€೨೩೪ಹಾಇ 1 ಔಹೋಂ೩೧ 


೨೩೪ 1 ನಾಮ್‌ । ಹೂ: ಟ್‌ ಡಾ ॥ 


ದೀ-೯1/1ಪ-೧೬1ಮಾ-೧೦1!1ತೌ1೩೦1೩೦॥ 


ಅಧ್ವರಾಣಾಮ್‌ ಯಜ್ಞಾನಾಮ್‌ ಸಮ್ರಾಜನ್ನಮ್‌ ತಂ ಸಮ್ರಾಟಸ್ವರೂಪಂ 


ಸ್ವಾಮಿನಮ್‌ ಅಗ್ನಿಮ್‌ ತ್ವಾಂ, ನಮೋಭಿಃ ಸ್ತುತಿಭಿಃ ವಂದದ್ದೆಃ ವನ್ನಿತುಮ್‌ ಪ್ರವೃತ್ತಾಃ 
ಇತಿಶೇಷಃ | ಅಗ್ನೇರ್ದ್ಯಷ್ಟಾಂತಃ ವಾರವನಮ್‌ ವಾಲಯುಕ್ತಮ್‌ | ಅಶ್ವಂ ನ ಅಶ್ವಮಿವ | 
ಅಶ್ವೋ ಯಥಾಬಾಲೈರ್ವ್ಯಥಕಾನ್‌ ಮಶಕಮಕ್ಷಿಕಾದೀನ್‌ ಪರಿಹರತಿ ತಥಾತ್ವಮಪಿ 
ಜ್ವಾಲಾಭಿರಸ್ಕದ್ವಿರೋಧಿನಃ ಪರಿಹರಸೀತ್ಯರ್ಥಃ ॥ 


೩೪೧೦ 
ವಾರವಂತಮ್‌ - ಬಾಲವರುವ, ದುಃಖನಿವಾರಕ, ಅಶ್ವಂ ನ - ಕುದುರೆಯಂತೆ, 
ಸೂರ್ಯನಂತೆ, ತ್ವಾಂ ಅಗ್ನಿಂ - ಪರಮೇಶ್ವರನಾದ ನಿನ್ನನ್ನು, ನಮೋಬ್ರಿಃ - ನಮಸ್ಕಾರ 
ಗಳಿಂದ ಸುತಿಗಳಿಂದ, ವಂದದ್ದೈ ಎ ವಂದಿಸುತ್ತೇನೆ, ಅಧ್ದರಾಣಾಮ್‌ — ಯಜ್ಞಗಳ, 
ಸಮ್ರಾಜನ್ತಮ್‌ - ಸಮ್ಮಗ್‌ ದೀಪ್ರಾಮ್‌ - ಚಕ್ರವರ್ತಿಯಂತೆ ರಾರಾಜಿಸುವ. 


ಯಜ್ಞಗಳ ಚಕ್ರವರ್ತಿಯಾದ ಅಗ್ನಿಯೇ! ಕುದುರೆಯು ತನ್ನ ಬಾಲದಿಂದ ತನ್ನನ್ನು 
ಹಿಂಸಿಸುವ ನೊಣ ಸೊಳ್ಳೆಗಳನ್ನು ಓಡಿಸುವಂತೆ ನಿನ್ನ ಜ್ವಾಲೆಯಿಂದ ನನ್ನ ಶತ್ರುಗಳನ್ನು 
ಓಡಿಸು ಅಥವಾ ಸೂರ್ಯನು ಅಂಧಕಾರವನ್ನು ನಿವಾರಿಸುವಂತೆ ಕಾಮಕ್ರೋಧಾದಿ ತಮೋ 
ಗುಣಗಳನ್ನು ನಿವಾರಿಸು ಎಂದು ಸ್ತು ತಿಸುತ್ತಾ ನಮಸ್ಕಾರಪೂರ್ವಕವಾಗಿ ವಂದಿಸುತ್ತೇನೆ. 


ಭಾನುವಂದದೆ ತಮವನಳಿಸುವನೆ! ಹೇ ಅಗ್ನಿಯೇ! 
ನಿರ್ವಿಪ್ನಮನಲಹಿಂಸಾಯಜ್ಞಮಿದು ಸಾಗುವೋಲ್‌ 
ಬಂದಿಲ್ಲಿ ನೆಲಸು ನೀಂ, ನಮಿಪೆವಾವೆಲ್ಲ ನಯದಿಂ ॥ 


ಹಾಶಾಂತರ : ಪುಚ್ಛದಿಂದಶ್ವಂ ಕ್ರಿಮಿಸ್ತೋಮಮಂ ಸಡೆವವೊಲ್‌ 
ಹೇ ಅಗ್ನಿ! ನಮ್ಮ ರಿಪುಗಳನಟ್ಟಿ ನೀಂ ಯಜ್ಞದೊಳ್‌ ! 
ಸಮ್ರಾ ಜನಂದದೊಳ್‌ ನೆಲಸಿ ಸಲಪುವುದು ದಯೆಯಿಂ ! 


ಯಕ್‌ - ೧೮ 


ಪ್ರಯೋಗೋ ಭಾರ್ಗವಃ ॥ ಗಾಯತ ಗ್ನಿಃ ॥ 


ಜೆ 


೨೦ 


೩ ೧ ೨೦ ೩೧ 
ಬಿರ್ವಭೃಗುವಚ್ಚುಚಿಮಪ್ನ ವಾನವದಾಹುವೇ । 


೩೧ ೨೩ ೧೨ 
ಅಗ್ನಿಜ್‌ ಸಮುದ್ರವಾಸಸ 11 ೮.೧೮ // 


೩೪೧ 


4 ೨ ಖಿ ೨ ೧ ೨೦ pl 
ಔರ್ವಭೃಗುವತ್‌ - ಬಔರ್ವ - ಬಭೃಗುವತ್‌ - ತುಚಿಮ್‌ । ಅಪ್ಪವಾನವತ್‌ - ಆ-ಹು 


೩೨ ೩ ೧ ೨ ೩ ೨ ೩ 
ವೇ ॥ ಅಗ್ನಿಮ್‌ - ಸಮುದ್ರವಾಸಸಮ್‌ - ಸಮುದ್ರ - ವಾಸಸಮ್‌ ॥ ೮.೧೮ ॥ 


ನ್‌, 


ಸಾಮುದ್ರೇ ದ್ವೇ ॥ ಸಮುದ್ರಸ್ಯ ವಾಸೋ ವಾ ॥ ಔರ್ವಃ ದ್ವಯೋರಗ್ಗಿಃ ॥ 
2 ಯ ಎ 


೫೦ ೪ ೧ 
೧೮.೧. ಚಿರ್ವಭೃಗುವತ್‌ | ಓಹಾಇ ॥ “ೂ5೨೩೪ಚೀಮ್‌ ಅಪ್ಪವಾನ | 


__. 0 ಹ ೧ ೨೧ ಶ್‌ ೧ 
ವದಾs೨ಹುವಾs೨ಆ 1 ಹುವಓಇ ॥ ಅಗ್ನಾ5೨ಇಜ್‌ಸಮೂ 


ಎ ದಪ ಎ. 0 ಸಿ೦೮ 
5೨ 1 ಸಮುಓ ॥। ದ್ರವಾಸಸಾ5೩೧ಉವಾ5೨೩೪೫ ॥ 


ದೀ- ೨/1 ಪ- ೯ /ಮಾ-- ೯ /ರೋ ।೩೧ । ಹಿಛಲಿ / 


ವೈಧಾರಯ ಯಪಷಿರ್ವಾ ॥ 
೪ ೫ ೪ ೪ 9) 


೫೦ ೨೦ 
೧೮.೨. ಔರ್ವಭೃಗುವಚ್ಚುಚಿಮ್‌ | ಏಂ 1 ಶುಚೀಮ್‌ ॥ ಆಪ್ನವಾನ 


೨ ೩೨ ೧ 
ಚ. | ಚು ಓಟ | ಹುವಏ ॥ ಅಗ್ನಾಇಜ್‌ 


೨% ೨ ೨೩ ೨ ೧ ೧೩ 
ಸಾಓಔಮೂ ॥ ಹ್‌ | ಸಮುವೀಹಿ | ದ್ರಾ5೨ವಾ5೨೩೪ 


೫೦ © ಲಿ ೧ ೧೧೧ 
ಔಹೋವಾ ॥ ಸಸಾಆ೩ಮೇS೨೩೪೫ ॥ 


ದೀ- ೪।ಪ- ೧೨ ಟಮಾ-೮!ಥೈ 1೩೨1 ೩೨ 


೩೪೨ 
ಸಮುದ್ರಾವಾಸಸಮ್‌ ಸಮುದ್ರ, ಮಧ್ಯಪರ್ತಿನಮ್‌ ಬಾಡವಂ ಶುಚಿಮ್‌ 
ಶುದ್ಧಮ್‌, ಅಗ್ನಿಮ್‌ ಔರ್ವಭೃಗುವತ್‌ ಯಥಾ ಔರ್ವಬೃಗುಃ ಅಪ್ನವಾನವತ್‌ ಯಥಾ 
ಅಪ್ನವಾನಃ ತಥಾ ಆಹುವೇ ಅಹಮಾಹ್ವಯಾಮಿ || 


ಔರ್ವಭೃಗುವತ್‌ - ಬಭ್ರಗುಗೋತ್ರೋತ್ಸನ್ನನಾದ ಔರ್ವ ಮಹರ್ಷಿಯಂತೆ, ಜ್ಞಾನ 
ನಿಷ್ಠ ವಿದ್ವಾಂಸನಂತೆ, ಅಪ್ನವಾನವತ್‌ - ಅಪ್ಪವಾನ ಮಹರ್ಷಿಯಂತೆ, ಕರ್ಮನಿಷ್ಠ ಕುಶಲ 
ರ್ಕುಯಂತ್ರೆ ಸಮುದ್ರವಾಸಸಂ - ಸಮುದ್ರದಲ್ಲಿ ನೆಲಸಿರುವ ಆಕಾಶವ್ಯಾಪಿ, 
ವೈದ್ಯುತಾತ್ವಾ, ಯ.ಸಂ.೧೦.೯.೮೫., ಶುಚಿಮ್‌ - ಶುದ್ದನಾ ದ, ಅಗ್ನಿಮ್‌ - ಅಗ್ನಿಯನ್ನು 
ಆಹುವೇ - ಆಹ್ವಾನಿಸುವೆ, ಸುತಿಸುವೆ. 


ನನಿ ನಿಷ್ಠ ಭೃಗುಗೋತ್ರೊ ತ್ಪನ್ನನಾ ದ ಔರ್ವ ಮಹರ್ಷಿಯಂತೆ, ಕರ್ಮನಿಷ್ಠನಾದ 
ಯಷಿಯಂತೆ, ಸಮುದ್ರದಲ್ಲಿ ನೆಲೆಸಿರುವ ಶುಚಿಯಾದ ಬಡಬಾಗ್ನಿಯನ್ನು 


ಬಡಬಾಗ್ನಿಯೆನೆ ಶರಧಿಗರ್ಭದೊಳ್‌ ಬೆಳಗುವವನೇ! 
ಅಪ್ನವಾನ್‌ಭೃಗುಮಹರ್ಷಿಗಳಿಂದೆ ಶುದ್ಧಮನದಿಂ 
ಸನ್ನುತನ! ನಮ್ಮೀ ಹೃದಯಪೂರ್ಣನುತಿಯಿದೋ ಕೊಳ್‌! 


ಯಕ್‌ - ೧೯ 
ಪ್ರಯೋಗೋಭಾರ್ಗವಃ ॥ ಗಾಯತ್ರ್ಯಗ್ನಿಃ || 
೩೧೨ ೩ ೧ ೨೦೩ ೧೨ ೩ ೧೨ 
ಅಗ್ನಿಮಿನ್ಹಾ ನೋ ಮನಸಾ ಧಿಯಜ್‌ ಸಚೀತ ಮತ್ಯ ೯ | 


೩೧೨ ೩೧೨ 
ಅಗ್ನಿಮಿನ್ನೇ ವಿವಸ್ಥಭಿಃ 1 ೯.೧೯ ॥ 


೩೨ ೩ ೨ ೧ ೨೦ ೧ ೨೦ ಲ ೧ ೨೦ ೩೨ 
ಅಗ್ನಿಮ್‌ - ಇನ್ಹಾನಃ - ಮನಸಾ ॥ ಧಿಯಮ್‌ - ಸಚೀತ - ಮರ್ತ್ಯಃ ॥ ಅಗ್ನಿಮ್‌ - 


೩ ೩೧೨೦ ೩ ೧೨೦ 
ಇನ್ನೇ - ವಿವಸ್ತಭಿಃ - ಎ - ವಸ್ವಭಿಃ ॥ ೯.೧೯" // 


೩೪೩ 
ಅಸಂಗಮ್‌ ॥। ಆಸಂಗಃ ॥ ಅತ್ರಿರ್ಗಾಯತ್ಯ್ಯಗ್ನಿಃ ॥ 


೫೪೫ © ೪೦ ೫೦ ೪೦ ೩೪ 
೧೯.೧. ಅಗ್ನಿಮಿನ್ನಾನೋಮನಸ್‌ Mu SPR 1 ಧಿಯಜ್‌ 


೫೦ ೦ 


ಸಚೇತಮಾ Ee Il ಇ ಜಟ | 


೧ ಹೆ “ಗಿ ೧ ೩ ೫೦ ೦ ೨೧ 
ಅಗ್ನಾಯೇತಹಿಮ್‌ | ಆs೨ಅಂಧಾ೨೩೪ಔಹೋವಾ ॥ ವಿವ 


& ೧ ೧೧ 
ಸ್ಪಭೀತ೨೩೪೫: ॥ 


ದೀ- ೮/ಟಪ-೮/ಮಾ - ೬ / ಡೂ । ೩೩! ೩೩ ! 


ಮರ್ತ್ಯಃ ಮನುಷ್ಯೋತಗ್ನಿಮಿಂಧಾನಃ ಕಾಷ್ಟೈಃ ಪ್ರಜ್ವಲಯನ್‌ ಮನಸಾ ಏವ 
ಶ್ರದ್ಧಧಾನಃ ಧಿಯಂ ಕರ್ಮ ಸಚೀತ ಕಾಲೇಭಜೀತ । ವಿವಸ್ರಭಿಃ ಖುತ್ತಿಗ್ಬಿಶ್ಚ ಅಗ್ನಿಮ್‌ — 
ಏವ "ಇನ್ನೇ' ಪ್ರಜ್ವಲಯತಿ | ಬಹ್ಹೃಚಾನಾಮ್‌ ಈಸ್ವೇ ಇತಿ ಪಾಠಃ ॥ 

ಮರ್ತ್ಯಃ - ಮನುಷ್ಯನು, ಅಗ್ನಿಂ - ಅಗ್ನಿಯನ್ನು ಪರಮಾತ್ಮನನ್ನು, ಇನ್ದಾನಃ - 
ಕಟ್ಟಿಗೆಗಳಿಂದ, ಸಮಿತ್ತುಗಳಿಂದ, ಧಿಯಮ್‌ - ಧೀರಿತಿ ಕರ್ಮನಾಮ, ಕರ್ಮವನ್ನು ಬುದ್ದಿ 
ಪೂರ್ವಕವಾಗಿ, ಜ್ಞಾನಪೂರ್ವಕವಾಗಿ, ಮನಸಾ - ಮನಃಪೂರ್ವಕವಾಗಿ, ಶ್ರದ್ಧೆ ಯಿಂದ, 
ಸಚೇತ - ಕಾಲಕಾಲದಲ್ಲಿ ಸೂಕ್ತ ಸಮಯದಲ್ಲಿ ಜಾಗರೂಕತೆಯಿಂದ, ನೆರವೇರಿ 
ಸುವುದು, ವಿವಸ್ತಭಿಃ - ಖತ್ವಿಜರ ಮುಖಾಂತರ, ಹವಿಸ್ತುಗಳಿಂದ ಸೂರ್ಯ ಕಿರಣದ 
ಮೂಲಕ, ಜ್ಞಾನಜ್ಯೋತಿಯಿಂದ, ಅಗ್ನಿಮಿನ್ಹೇ - ಅಗ್ನಿ ಯನ್ನು ಪ್ರಜ್ವಲಿಸಲಿ. 


ಮನಃಪೂರ್ವಕವಾಗಿ ಕಾಲಕಾಲಕ್ಕೆ ಕರ್ಮದ ಸಂಕೇತವಾದ ಅಗ್ನಿಪರಿಚರ್ಯೆ 
ಯನ್ನು ಸ್ಪಷ್ಟವಾಗಿ ತಿಳಿದು ಮಾಡುವುದರಿಂದ ಶ್ರದ್ಧೆಯು ಉದಯವಾಗಿ ಜ್ಞಾನಪ್ರಕಾಶವು 
ಸೂರ್ಯಕಿರಣದಂತೆ ಹರಡುತ್ತದೆ. 

ಮನವಾರೆ ನಿನ್ನನಾಂತರ್ಯದೊಳ್‌ ಬೆಳಗಿಸುತ್ತುಂ 


ನೆನವ ಸಾಧಕನಾತ್ಮಶ್ರದ್ಧೆಯಂ ಬೆಳಗಿಸುವನಯ್‌ ! 
ಸೂರ್ಯಕಿರಣದಿನಗ್ನಿಹೋತ್ರಮಂ ಸಾಧಿಸುವನಯ್‌ೌ 


೩೪೪ 
ಖಯಕ್‌ - ೨೦ 


ce Ce ೦ € ಹ 9 
ವತ್ತಃ ಕಾಣ್ಪಃ || ಗಾಯತ್ರ್ಯಗ್ನಿ || 


೨ಉ ೩೨೩ ೧೨೩ ೧ 


ಆದಿತ್ಛತ್ತಸ್ಕ ರೇತಸೋ ಜ್ಯೋತಿಃ ಪಶ್ಚನಿ ಹ 


ಓ೨ಉ ೩೧೨ ೩.೨ 
ಪರೋಯದಿದ್ದತೇ ದಿವಿ ॥ ೧೦.೨೦ // 


ಸ್ಪ-೬1ಉ-ವ೨1ಧಾ-ಜ೨॥ಖಾ!।ದ-೨॥ 


ಇ ೩೧೨ ೧೨೦ ೧ ೨೦ ೩ ಪಿ ಕ್ಲ 
ಆತ್‌ - ಇತ್‌ - ಪ್ರತ್ನಸ್ಯ - ರೇತಸಃ | ಜ್ಯೋತಿಃ ಎ ಪಶ್ಯನ್ತಿ - ವಾಸರಮ್‌ ॥ ಪ 


೨ ೩೧೨ ೩೨ 
ರಃ - ಯತ್‌ - ಇದ್ದ್ಯತೇ - ದಿವಿ ॥ ೧೦.೨೦ / 


ಆ 


ಆ- ೩೩ / ಅ-೯೧೩ /ಪ- ೧೧೯ ॥( ಡೋ ॥/ದ- ೨! 
ಇತಿ ದ್ವಿತೀಯಾದಶತಿಃ ॥ ೨ ॥ ದ್ವಿತೀಯಃ ಖಣ್ಣಃ ॥ ೨ ॥ 


ನಿಧನ ಕಾಮಮ್‌ ॥ ಪ್ರಜಾಪತಿರ್ಗಾಯತ್ತಗ್ನಿಃ ॥ 


೪೦ © 
೨೦.೧. ಆದಿತ್ವತ್ನಾಐ೫ಿಸ್ಕರೇತನಾಃ || ಜ್ಯೋತಿಃಷಶ್ಯನಿ ನಿವಾಸಾ ಸಾವೌರಾಮ್‌ | 


೨೧೦ ೨೦ ೧೦ 


ಪರೋಯಾನೌದಿದ್ದತಾಆ || ದಿವಿ | ಹೋಇ | ಹೋಇ 1 ಔಹೋ 


ವ೦ ೧ ೧೧೧ 
ಔಹೋವಾಂ೨೩೪೫ಹಾಉ ॥ ವಾ ॥ 


ದೀ-೮/ಪ-೮ಟಮಾ - ೭ ॥ ಡೇ ॥ ೩೪೩೪ದ 


ಪಣ್ಚುದಶಃ ॥ ದ್ವಿತೀಯಃ ಖಣ್ಣಃ ॥ ೨ ॥ ದ್ವಿತೀಯಾ ದಶತಿಃ ॥ 
ಇತಿ ಗ್ರಾಮೇಗೇಯಗಾನೇ "ಪ್ರಥಮಸ್ವಾರ್ದ್ದಃ' ಪ್ರಪಾಠಕಃ ॥ 


೩೪೫% 

ಪರೋದದಿವಿ ದಿವಃ ಪರಸ್ತಾತ್‌ ವ್ಯತ್ಯಯೇನ ಸಪ್ತಮೀ ೩೪೮೮ | ಬಹ್ವ 
ಚಾನಾಮ್‌ ದಿವೇತಿ ತೃತೀಯಾನ್ತೆ €ನ ವ್ಯತ್ಯಯ | ದಿವಿ ದ್ಯುಲೋಕಸ್ಯೋಪರಿ ಯದ್‌ 
ಯದಾ |ಅಯಂ ವೈಶ್ವಾನರೋಕಗ್ನಿಃ ಸೂರ್ಯಾತ್ಮನಾ ಇದ್ದ್ಯತೇ ದೀಪ್ಯತೇ ಆದಿತ್‌ ಅನಂತರ 
ಮೇವ ಪ್ರತ್ನಸ್ಯ ಚಿರಂತನಸ್ಯ ರೇತಸಃ ಗಂತುಃ ರೀ ಗತಿರೇಷಣಯೋ ಅಸ್ಮಾತ್‌ ಸುರೀ 
ಭ್ಯಾಂ ತುಡಘ ವೇತ್ಯತುಸುನ್‌ ತುಹಾಗಮಶ್ಚ 1 ಯದ್ವಾರೇತಸ ಇತ್ಯುದಕನಾಮ - 
ಬಿ.೧.೧೨.೧೬ ॥ ರೇತಸ್ವಿನ ಉದಕವತಃ ಸಾಮರ್ಥ್ಯಾನ್ಮತ್ವರ್ಥೋ ಲಕ್ಷ್ಯತೇ ಈದೃಶಸ್ಯೇ 
ನ್ಹಸ್ಯ ಸೂರ್ಯಾತ್ಮನಃ ವಾಸರಂ ನಿಯಾಮಕಂ ವಾಸರಸ್ಯ ನಿವಾಸಹೇತು ಭೂತಂ ವಾ 
ಜ್ಯೋತಿಃ ದ್ಯೋತಮಾನಂ ತೇಜಃ ಪಶ್ಯಂತಿ ಸರ್ವೇಜನಾಃ ಯದ್ವಾ ವಾಸರಮಿತ್ಯತ್ಯನ್ನ ಸಂ 
ಯೋಗೇ ದ್ವಿತೀಯಾ - ೨.೩.೫ ಕೃತ್ನಮಹಃ ಉದಯಪ್ರ/ಭೃತ್ಯಾಸ್ತಮಯಾತ್‌ ಜ್ಯೋತಿಃ 
ಪಶ್ಯಂತೀತ್ಯರ್ಥಃ | ಇಸುಸೋಃ ಸಾಮರ್ಥ್ಯ ಇತಿ ವಿಸರ್ಜನೀಯಸ್ವ್ಯಷತ್ವಮ್‌ | 


ಇಯಮ್‌ ಆಸನ್ನಮರಣೇ ಜಪ್ಯೇತಿ ಶ್ರೂಯತೇ ॥ ಐ.ಆರ.೩.೨.೪.೮ ॥ ಪುರುಷ 
ಯಜ್ಞದ ದೀಕ್ಷಾದಿಗಳನ್ನು ತಿಳಿದ ಮನ್ತ್ರವಿದನು - ಪ್ರಾಣಾದಿತ್ಯರನ್ನು ಏಕೀಭವಿಸಿ ಈ 
ಮಸ್ತ್ರದಲ್ಲಿ ಸೂಚಿಸಿರುವ ಆದಿತ್ಯಸ್ತರೂಪವನ್ನರಿತು $ಸ್ಪ್ರಹನಾಗುತ್ತಾನಿ - 
ಛಾಂ.ಉ.೩.೧೭.೭. 


ದಿವಿ - ದ್ಯುಲೋಕದಲ್ಲಿ ಆಕಾಶದಲ್ಲಿ ಇಧ್ಯತೇ - ದೀಪವಾಗುತ್ತದೆ, ಹೊಳೆ 
ಯುತ್ತದೆ, ಆದಿತ್‌ - ಆಗಲೇ, ಅತ್‌ ಇತ್‌ - ಅನಂತರ, ಯತ್‌ - ಯಾವಾಗ, ರೇತಸಃ - 
ಗತಿಶೀಲನಾದ ಸೂರ್ಯನ, ವೀರ್ಯವತ್ತಾದ, ಸಾಮರ್ಥ್ಯಶಾಲೀ ಭಗ ವಂತನ, ಪ್ರತ್ನಸ್ಯ - 
ಚಿರಂತನದ, ಸನಾತನದ, ನಿತ್ಯಸ್ವರೂಪದ, ಹರಃ - ಅತಿಶಯ ವಾದ, ಜ್ಯೋತಿಃ - 
ಪ್ರಕಾಶಮಾನ ತೇಜಸ್ಸು ವಾಸರಮ್‌ - ದಿನವೆಲ್ಲಾ ಪಶ್ಯಂತಿ - ನೋಡುತ್ತಾರೆ. 

ಆಕಾಶವು ಹೊಳೆಯುತ್ತಿದ್ದಂತೆಯೇ ಸಾಮರ್ಥ್ಯಶಾಲಿಯಾದ ಸೂರ್ಯ ಭಗವಂತನ 
ಅತಿಶಯ ಪ್ರಕಾಶಮಾನವಾದ ಚಿರಂತನ ಸ್ವರೂಪವನ್ನು ದಿನವೆಲ್ಲಾ ದರ್ಶನ ಮಾಡುತ್ತಾರೆ. 

ನಮ್ಮ ಆತ್ಮ ಜ್ಯೋತಿಯೇ ಸೂರ್ಯನ ಬೆಳಕಿನಂತೆ ಎಲ್ಲೆಲ್ಲಿಯೂ ಹರಡಿರುವ ಆ 
ಬ್ರಹ್ಮನ ತೇಜಸ್ಸನ್ನು ನಿವೃತ್ತ ಚಕ್ಷುಷರಾದ ಬ್ರಹ್ಮಜ್ಞಾನಿಗಳು ಬ್ರಹ್ಮಚರ್ಯಾದಿ ನಿವೃತ್ತ 
ಸಾಧನಗಳಿಂದ ಶುದ್ದಾಂತಃಕರಣರಾಗಿ ಎಲ್ಲೆಲ್ಲಿಯೂ ಕಾಣುತ್ತಾರೆ ೬.ಮುಉತಪಿತಿ.ಓಿಡಿ. 


೩೪೬ 
ಆ ದ್ಯುಲೋಕದ ದೇವನಂ ಬಾನೊಳೆಸವವ ರವಿಯಂ 
“ರಾ BY 
ಎಲ್ಲಮಂ ಮೀರ್ದ ಪರಮಾತ್ಛನಂ ಚಿಜ್ಜ್ಯೋತಿಯಂ ( 
ಕಾಂಬನಲ್ತೆ ಭವತ್ನಪಾನ್ವಿತಂ ಮಂತ್ರಿವೇತ್ತಂ (! 


ಯಕ್‌ - ೨೧ 


ಪ್ರಯೋಗೋ ಭಾರ್ಗವಃ ॥ ಗಾಯತ್ರಗ್ನಿಃ ॥ 


೩೧ ೨ ೩೧೨ ೩೧ ೨ ೩ ೧೨ 
ಅಗ್ನಿಂ ವೋ ವ್ರಧನಮಧ್ದರಾಣಾಂ ಪುರೂತಮಮ್‌ । 
ವಿ ೩ ೨೩% ೧೨ 
ಮಂ ಇಣಾಡ್‌ 
ಅಚ್ಚಾ ನಪ್ಪ್ರೇ ಸಹಸ್ಪತೇ I ೧.೨೧ // 
೩೨ ೩ ೩ ೧೩ ೩ ೧ ೨ ೩ ೧೫೨ ೧೨೦ ೧ 
ಅಗ್ನಿಮ್‌ - ವಃ - ವೃಧನ್ರಮ್‌ । ಅಧ್ದರಾಣಾಮ್‌ - ಪುರೂತಮಮ್‌ । ಅಚ್ಛ - ನ 
೨೦ ೧ ೨೦ 
ಪ್ರೇ ಎ ಸಹಸ್ವತೇ 1೧.೨೧ // 
ಸ್ಫಂಧುಕ್ಷಿತಾನಿ ತ್ರೀಣಿ ॥ ತ್ರಯಾಣಾಂ ಸಿಂಧುಕ್ಷಿದ್ದಾಯತ್ವಗ್ಗಿಃ ॥॥ ಸ್ವಾರಂ ಸೈಂಧುಕ್ಷಿತಮ್‌ ॥ 
೫ © ೪ ೫% ೨೦ ೦ ೧ ೨೦ 
೨೧.೧. ಅಗ್ನಿಂವೋ ವೃಧಾನಾಮ್‌ ॥ 'ಅಧ್ವರಾಣಾಮ್‌ | ಪುರೂತಾಮ್‌ | 
೧ ಮಸ) ೨ ೧ 
Nena || ಆಚ್ಛಾ$೨ನಾಷ್ಟೆ, (6೨೩ ॥ ಸಹೋ5೨೩೪ 
೫ ೪ ೫ 
ವಾ ॥ ಸ್ವಾನಿಚತೋ 5೬ ಹಾಇ || 
ದೀ- ೫ /ಪ- ೭ (ಮಾ - ೪ /ಫೀ 1೧ / ೩೫! 
೫ ೫ ೨ ೧ ೦ ರಲಿ ರಿ 
೨೧.೨. ಅಗ್ನಿಂವಾನ೬ಏ ॥ ವೃಧನ್ತಾಮ್‌ । ಅಧ್ವರಾಣಾಮ್‌ಪುರೂತಮ 


೩೪೭ 
— ೬ ೨ ೧ 
ಮಚ್ಚಾನ೨ಹೋನಣ೧ಇ || ನಾ5೨೩ಪ್ರ್ರೇ || ಸಹಾಸ್ಟಾs೨೩೪೫ 


೩ ೫ 
ತಾ5ಹ೬೫೬%ಇ. 11 ಈ .೨೩೪ತೀ | 


ದೀ-೩ /ಪ- ೬ /ಮಾ - ೪ /ದೀ / ೨ । ೩೬ / 


ಐಡಂ ಸೈಂಧುಕ್ಷಿತಮ್‌ ॥ 


ಜ೪ ೫ ೪ ಸವ 9) 
೬೧೫ ಅಗ್ನಿಂ ವಃ ।ಃಚ ಓಹಾಇ ॥॥ ವೃಧಾ5೨೩ನ್ರಾಮ್‌ ಅಧ್ವರಾಣಾಮ್‌ | 


೨ ಈ) ವಿ ೫ ೧ ವ 
ಪುರೂನ೧ತಾಂಹಒಮಾಮ್‌ ॥ ಅಚ್ಚಾ ನಷ್ಟ ೇ5೨೩೪ಹಾಇ ॥ ಸಾಹಾ 


೨ ೧ ೨ ೪ ೫ ೪ 
S೩ಹಾ [ಸ್ಪತಾ 1ಔಂಕಹೋವಾ | ಹೋಂ 1 ಡಾ | 


ದೀ- ೩ /ಪ-೧೦ಟ!ಟಮಾ-೬/1ಣೂ 1೩1! ೩೭ ! 


ಅಧ್ವರಾಣಾ ಮ್‌ ಅಹಿಂಸ್ಕಾ ನಾಮ್‌ ಟಲಿನಾಮ್‌ | ನಪ್ತೀ ಬಂಧುಮ್‌ | 
ಸಹಸ್ವತೇ ಬಲವನ್ನಮ್‌ | ವಿಭಕ್ತಿವ್ಯತ್ಯಯಃ ವೃಧನ್ಹಮ್‌ ಜ್ವಾಲಾಭಿರ್ವರ್ದ್ದಮಾನಮ್‌ | 
ಪುರೂತಮಮ್‌ ಅತಿಶಯೇನ ಬಹುಮಗ್ನಿಮ್‌ ಹೇ ಖುತ್ತಿಜ॥ಿ ವಃ ಯೂಯಮ್‌ | 
ಅಚ್ಛಾ ಅಭಿಗಚ್ಛತ | 


ವಃ - ಯತ್ತಿಜರಾದ ನೀವು, ಅದ್ದರಾಣಾಮ್‌ - ಜ್ಞಾನಯಜ್ಞಗಳನ್ನು, ಅದ್ಜರಃ 
ಯಜ್ಞವನ್ನು, ಮಾರ್ಗದರ್ಶನವನ್ನು, ಪುರೂತಮಮ್‌ - ಅತಿಶಯ, ವೃಧನಮ್‌ - ವೃದ್ಧಿ 
ಸುತ್ತಿರುವ, ಜ್ವಾಲೆಗಳಿಂದಿರುವ, ನಪ್ಟೆ ಸ್ತೇ - ಬಂಧು, ಸಹಾಯಕ, ಸಂರಕ್ಷಕ, ಸಹ ಸ್ಪತೇ - ಶಕ್ತಿ 
ಶಾಲಿಯಾದ, ಶತ್ರುವನ್ನು ಸೋಲಿಸುವ ಸಹನ ಶೀಲನಾದ, ಅಗ್ನಿಂ - ತೇಜೋಮಯ 
ನಾಗಿರುವ ಪರಮಾತ್ಮನಾದ ಅಗ್ನಿಯನ್ನು, ಅಚ್ಚಾ - ಪೂಜಿಸಿರಿ, ತತ್ಪರತೆಯಿಂದ ಉಪಾಸಿಸಿ 


೩೪೮ 
ಜ್ಞಾನಯಜ್ಞಗಳನ್ನು ಶಕ್ತಿಶಾಲಿಯಾದ ಶತ್ರು ಗಳಿಂದ ರಕ್ಷಿಸಿ ಅತಿಶಯವಾಗಿ ವೃದ್ಧಿ 
ಸುತ್ತಿರುವ ತೇಜೋಮಯನಾದ ಪರಮಾತ್ಮನನ್ನು ತತ್ರರತೆಯಿಂದ ಉಪಾಸನೆ ಮಾಡಿ 
ನಮ್ಮನ್ನು ಪ ಉತ ಶಮರನ್ನಾ ಗಿಮಾಡಲೂ ನಮ್ಮ ಕರ್ಮಗಳಿಗೆ ಮಾರ್ಗದರ್ಶನ ನೀಡಲೂ ಪುತ್ರ 
ಪೌತ್ರರನ್ನು ಪಡೆಯಲೂ ತೇಜೋಮಯನಾದ ಅಗ್ನಿಭಗವಂತನನ್ನು ತನ್ಮಯತೆಯಿಂದ 


ಎಕೆ 


ಪೂಜಿಸಿರಿ. 
ಖತ್ವಿಜರೆ! ನಿಮ್ಮ ಸವನದ ಪರಮಸಹಕಾರಿಯಂ 


ಶ್ರೇಷ್ಠತಮನಂ ಸರ್ವಹಿತಕಾರಿಯೆಂ ದೇವನಂ / 
ಬಲಶಾಲಿಯಂ ಹವ್ಯವಾಹನಂ ನಿಕಟಗೊಳಿಸಿಮ್‌ /( 


ಯಕ್‌ - ೨೨ 


೦೦ 


ಭರದ್ವಾಜೋ ಬಾರ್ಹಸ್ಪತ್ವಃ ಗಾಯತ್ರ್ಯಗ್ನಿ 


೩೨ ೧ ೨ ೩ 1 ಇತ್ತಿ ೨ ೩ ೨೩೨ ೧ ೨ 
ಅಗ್ನಿಸ್ತಿಗ್ಗೇನ ಶೋಚಿಷಾ ಯಜ್‌ಸದ್ದಿಶ್ಚನ್ಯ೩ತ್ರಿ ಣಮ್‌ | ೮ 


ಇದಿ 
೩೧೨ 
'ಅಗ್ನಿರ್ನೋವಜ್‌ಸತೇ ಜತ | ೨.೨೨ // 
೩೨ ೩೧ ೨ ೩ ೧೨ ೧ ೨೦ ೧೨೦ ೩೧ ೨ ೩೨ 
ಅಗ್ನಿಃ - ತಿಗ್ಗೇನ - ಶೋಚಿಷಾ । ಯಜ್‌ಸತ್‌ - ವಿಶ್ವಮ್‌ - ನಿ- ಅತ್ರಿಣಮ್‌ | ಅಗ್ನಿ: 
೩ ೨ ೩ 
ನಃ - ವಜ್‌ಸತೇ - ರಯಿಮ್‌ ॥ ೨.೨೨ ॥ 
ಹರಸೀ ದ್ವೇ || ದ್ವಯೋರಗ್ನಿರ್ಗಾಯತ್ರಗ್ಗಿಃ | 


೧೨ ೩ ೫ ಲಿ ೨ ೩ ೫ 
೨೨.೧. ಆಗಾ _ಓ೨೩೪ವಾ || ತಗೆ ಸನನಹಶೋ | ಚಾಇಷಾಓಂ೨೩೪ಳವಾ ॥ 


೧ ಕ್‌ ೫ ೨೧೩ 
ಯಾಜ್‌ಸಾಓ೨೩೪ವಾ ॥ ವಾಜಸ್ವಾನ್ನಿಯಾ | ತ್ರಾಇಣಾಓ5೨೩ 


೩೪೯ 
೫ ೨೮೦ ವಿಂ ೧೦ ೩ ೨ 
೪ವಾ ॥ ಅಗ್ನಿ ರ್ನೋಂನತ೨ವಜ್‌ಸತೇರಯೀನಂ೦ಮ್‌ ॥ 


ದೀ-೩ಟಪ-೭/ಮಾ-೮।ಠೈ1೪(/ ೩೮ 


೪೫% ೪% ೩ ೫ ೨ 
೨೨.೨. ಓಹಾ | ಓಗ್ನಿ ೇಃ | ತಾ5೨೩೪ಇಗ್ಟೇ | ಟು ಟಟ ' 


೧ ೩ ೫ ೨ ಸಿ 
ಯಜ್‌ಸಾತ*೨ದ್ವಾನ೨೩೪ಇಶ್ವಾಮ್‌ | ನಿಯತ್ರಾ ಸತ ಇ 


೨೧ದಿಂ ಪ್ರ ಗಟ ೩೦೦ 
ಮ್‌ ॥। ಅಗ್ನಿರ್ನೂ£5೨ || ಎ ರತಾ ಂ೨೩ಳ೪ಔಹೋವಾ ॥ 


೩ ೫ 
ರಾ5೨೩೪ಯೀಮ್‌ ॥ 


ದೀ- ೩ /ಪ-೯5(/ಮಾ- ೯/ಟಢೋ(!೫! ೩೯ 


ಇಹವದ್ವಾಮದೇವ್ಯಮ್‌ | ವಾಮದೇವೋ ಗಾಯತ್ನಗಿ 


ಶ್ರ್ಯಗ್ನಿಃ 
೫೪೫ ೪೦ ೫ ರಲಿ ೪೫೪೦ ೪ 
೨೨.೩. ಅಗ್ನಿಸ್ತಿಗ್ಬೇನ ಶೋಚಿಷಾ ವ ಇಹಾ ॥ ಯಃಜ್‌ಸದ್ದಿಶಂನ್ಛತ್ರಿ ಣಾ 
೧೨ ೧ ೦ ೧೨ 


s೨ಮ್‌ । ಅಹಾ ॥ ಅಗ್ನಿರ್ನೋವಜ್‌ಸತಾ5೨೪ಇ | ಅಹಾ ॥ 


೧ ೫ 11 5 
ರಾ5೨೩ಳಿಯೋ ೬ ಹಾಇ ॥ 


ದೀ- ೪/ಪ- ೭ 1 ಮಾ - ೩ 1 ಥಥಿಟ1೬ 1 ೪೦ 


ಅಯಮ್‌ ಅಗ್ನಿಃ ತಿಗ್ಗೇನ ತೀಕ್ಕೇನ ಶೋಚಿಷಾ ತೇಜಸಾ ವಿಶ್ವಂ ಸರ್ವಂ 
ಅತ್ರಿಣಮ್‌ ಅತ್ತಾರಮ್‌' ರಾಕ್ಷಸಾದಿಕಮ್‌ । ನಿಯಂಸತ್‌ ನಿಹನ್ನು - ಬಹ್ವಚಾ ಅನು 
ಸ್ವಾರಸ್ಥಾನೇ ಆಕಾರಂ ಕೃತ್ವಾಯಾಸತ್‌ ಇತಿ ಪಠನ್ನಿ - ಅಪಿ ಚ ನ ಅಸ್ಮಭ್ಯಮಗ್ನಿಃ ರಯಿಂ 
ಧನಮ್‌, ವಂಸತೇ ದದಾತು | ವಂಸತೇ ಇತಿ ಛಂದೋಗಾಃ । ವನತೇ ಇತಿ ಬಹ್ವೃಚಾಃ | 


೩೫೦ 
ದತ್ತವಲ್ಲದ ದಾನ ಪಡೆದರೆ, ದಾಕ್ಷಿಣ್ಯದಿಂದ ದಾನ ಪಡೆದರೆ ಅದತ್ತ ಧನದ 
ಸ್ವಾಮಿಯ _ಸಮಕ್ಷಮದಲ್ಲೇ ದಾನಮಾಡದಿರುವ ಪಶ್ಚಾದಿಗಳನ್ನು ತೆಗೆದುಕೊಂಡು 
ಹೋದರೆ ಸ್ತೇಯ ಪ್ರಾಯಶ್ಚಿತ್ತವಾಗಿ ಒಂದು ರಾತ್ರಿ ಉಪವಾಸವಿದ್ದು "ಅಗ್ಗಿಸ್ತಿಗೇನ' 
ಯಕ್ಕಿನ ಎರಡನೆಯ ಓಹಾ | ಓಗ್ನೀಃ - ಗ್ರಾಮ. ೩೯ ।/ ಸಾಮವನ್ನು ಪ್ರಾಯಶ್ಚಿತ್ತ ರೂಪ 
ವಾಗಿ ಗಾನ ಮಾಡಬೇಕು - ಸಾ.ವಿ.ಬ್ರಾ. ೧.೭.೩. 


ಗೋವೃತಿರಿಕ್ತ ಪ್ರಾಣಿ ವಧೆ ಮಾಡಿದವರು ಒಂದು ರಾತ್ರಿ ಉಪವಾಸವಿದ್ದು 
ಮೇಲಿನಂತೆ "ಓಹಾ ಓಗ್ಗಿಳಿ - ಗ್ರಾಮ. ೩೯ 1 ಸಾಮವನ್ನು ಗಾನಮಾಡಬೇಕು - 
ಸಾ.ವಿ.ಬ್ರಾ. ೧.೭.೭. 


ಬ್ರಾಹ್ಮಣನನ್ನು ಕಠಿನೋಕ್ತಿಯಿಂದ ಅಪವಾದಕ್ಕೊಳಪಡಿಸುವ ಮತ್ತು ತನಗೆ 
ಗೊತ್ತಿಲ್ಲದ ಮತ್ತೊಬ್ಬರ ಪಾಪವನ್ನು ಪ್ರಕಟಿಸಿದ ಪಾಪ ಪ್ರಾಯಶ್ಚಿತ್ತವಾಗಿ ಈ 
ಸಾಮಗಳನ್ನು ಗಾನ ಮಾಡಬೇಕು - ಸಾ.ವಿ.ಬ್ರಾ. ೧.೭.೧೬. 

ಕೂರ್ಚ ದರ್ಭಾಸನಗಳು ಸುಟ್ಟು ಹೋದರೆ ಒಂದು ರಾತ್ರಿ ಉಪವಾಸವಿದ್ದು 
ಇಲ್ಲಿನ ಎರಡನೆಯ ಸಾಮವನ್ನು ಗಾನ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು - 
ಸಾ.ವಿ. ಬ್ರಾ. ೧.೮.೧೧. ಬ್ರಹ್ಮಚರ್ಯಖಂಡಿತ ದೋಷದಿಂದ ಪಾರಾಗಲು ಈ ಖಕ್ಕನ್ನೂ 
ಸಾಮವನ್ನೂ ವಿಧಿಪೂರ್ವಕವಾಗಿ ಜಪ ಮಾಡಬೇಕು - ಅಗ್ನಿಪುರಾಣ. 


ಅಯಂ ಅಗ್ನಿಃ - ಈ ತೇಜೋಮಯನಾದ ಅಗ್ನಿಯು, ತಿಗ್ಗೇನ - ತೀಕ್ಷ್ಣವಾದ, 
ಶೋಚಿಷಾ - ತೇಜಸ್ಸಿನಿಂದ, ವಿಶ್ವಂ ಅತ್ರಿಣಮ್‌ - ಪ್ರಪಂಚಕ್ಕೆ ಕಂಟಕರಾದ, ರಾಕ್ಷಸರನ್ನು 
ಅರಿಷಡ್ವರ್ಗಗಳನ್ನು, ನಿಯಂಸತ್‌ - ನಷ್ಟಗೊಳಿಸಲಿ, ನಿಯಂತ್ರಿಸಲಿ, ರಯಿಮ್‌ - ಐಹಿಕ 
ಆಮುಷ್ಠಿಕ ಸಂಪತ್ತುಗಳನ್ನು, ನಃ - ನಮಗೆ, ವಂಸತೇ - ದಯಪಾಲಿಸಲಿ. 

ತೇಜೋಮಯನಾದ ಅಗ್ನಿದೇವನು ತನ್ನ ತೀಕ್ಷ್ಣತೇಜಸ್ಸಿನಿಂದ ಬಾಹ್ಯ ಹಿಂಸಕರಾದ 
ರಾಕ್ಷಸರನ್ನೂ ಆಂತರಿಕಶತ್ರುಗಳಾದ ಅರಿಷಡ್ವರ್ಗವನ್ನೂ ನಿಗ್ರಹಿಸಿ ನಮಗೆ ಐಹಿಕ 
ಆಮುಷ್ಠಿಕಸಂಪತ್ತುಗಳನ್ನು ದಯಪಾಲಿಸಲಿ. 

ಅನಲ! ನೀಂ ನಿನ್ನ ತೇಜೋಮಯಹಜ್ವಾಲೆಯಿಂದಂ ( 

ವಿಪ್ನಿಕಾರಕಶತ್ರುತತ್ವಮಂ ನಾಶಗೊಳಿಸ್ಟೆ | 

ಸಿರಿ - ಶಕ್ತಿಗಳನಿತ್ತು ನುತಿಪರಂ ಪೊಶೆವುದೆಂದುಂ 1 


೩೫೧ 
ಯಕ್‌ - ೨೩ 


ವಾಮದೇವೋ ಗೌತಮಃ ॥ ಗಾಯತ್ರಗ್ನಿಃ || 


೧೨ ೩ ೨ ೩ ೨ ೩೨ ೩ಇ ೧ ೨ ೩ ೧ ೨೦ 
ಅಗೇ ಮಡ ಮಹಾರ್ಜ್‌ಅಸಯ ಆ ದೇವಯುಣ್ಣಾನಮ್‌ | 
a ಲ ಲೆ 
೧ ೩ ೨ ಓ ೧೨ 


ಕ್ಲ ೨ 
ಇಯೇಥ ಬರ್ಕ್ಯಿರಾಸದಮ್‌ ॥ ೩.೨೩ // 

೧೨೦ ೩೨ ೩ ೨ ೩ ೧೫ ೩ ೨ ೧೨೦ 
ಅಗ್ನೇ - ಮೃಡ - ಮಹಾನ್‌ - ಅಸಿ ಅಯಃ - ಆ - ದೇವಯುಮ್‌ - ಜನಮ್‌ ॥ 


೩೧ ೨ ೩೨ ೩೧೨ ಕ್ಷ ೧೨ 
ಇಯೇಥ - ಬರ್ಜಿಃ - ಆಸದಮ್‌ ॥ ಆ - ಸದಮ್‌ 1೩.೨೩ / 


ಯಾಮಮ್‌ ॥। ಯಮೋಗಾಯತ್ತಗ್ನಿಃ || 
ಎ 


೧ ಅ A ೩2 ೨% ಚ ೫ ೧ ೦ 4 
೨೩.೧. ಅಗಾ ಿಜಮೃ ಡಾ€೨ 1 ಮಹಾರ್ಜ್‌ಆ5.೨೩೪ಸೀ ॥ ಅಯಆದಾS೨* | 


ನಿ. ಪಕ ೧೦ ಜಟ್ಟ 
ವಯುಇಣ್ಣಾ5೨೩೪ನಾಮ್‌ 11 ಇಯೇಥಬಾ5೨೩ ॥ ಹಿರಾ$೩ 


೪ | 
ಸಾಂಸ೫ದಾಂಒ೫೬ಮದುೂ ॥ 


ದೀ- ೨।/ಪ- ೬(!ಮಾ- ೬/ಚೂ 1೭ ! ೪೧ 
ಉತ್ತರಯಾಮಮ್‌ ॥ ಯಮೋಗಾಯತ್ರ್ರಗ್ನಿಃ ॥ 


೩೪೦ ೩೪ ೩೦ ೪೫ ೩೦ ೨% ೪೫ ೩೪ ೩೦೪೦ 
೨೩.೨. ಅಗ್ನೇಮೃಡಮಹಾಜ್‌ ಅಸಿ | ಓಹಾಂಓಓಹಾ ॥ ಅಯಆದೇವ 


೩ ೪ ೫ ೩೦ ೨% ೪ ೫ ಧಿ ಈ ೩ ೨ 
ಯುಜ್ಲಾನಮ್‌ । ಓಹಾ5೩ಓಹಾ ॥ ಇಯೇಥಾ5೨೩ಬ ॥ ಹಿರಾ$ 


೩೫.೨ 
೪ು [| 
ಒಸಾಂಸಜದಾಂಜ೫ಮ್‌ ॥। 


ದೀ- ೭ !(ಪ- ೬ /ಮಾ - ೬/ ಚೂ 1೮! ೪೨॥ 


ಹೇ ಅಗ್ನೇ! ಮೃಡ ಅಸ್ಮಾನ್‌ ಸುಖಯ । ಸ ತ್ವಂ ಮಹಾನ್‌ ಅಸಿ ಪ್ರಭೂತೋ 
ಭವಸಿ 1 ಯಃ ತ್ವಮ್‌ ಅಯಃ ಗನ್ತ್ನಾ ದೇವಯುಂ ದೇವಾನಾಂ ಕಾಮಯಿತಾರಂ ಜನಂ 
ಯಜಮಾನಂ ಬರ್ಹಿಃ ದರ್ಭಮ್‌ ಆಸದಮ್‌ ಯಜ್ಞೇ ಆಸತ್ತುಮ್‌ । ಆ ಇಯೇಥ ಆಗ 
ಚ್ಛಸಿ | ಅಯಃ ಇತಿ ಛಂದೋಗಾಃ | ಯಯೀಮ್‌ ಇತಿ ಬಹ್ಹೃಚಾಃ | 


ಅಗ್ನೇ - ಪೂಜನೀಯನಾದ ಭಗವಂತನೇ, ಮೃಡ - ಸುಖವನ್ನು ದಯಪಾಲಿಸು, 
ಮಹಾನ್‌ಅಸಿ - ಮಹಾತ್ಮನಾಗಿದ್ದೀಯೆ, ದೇವಯುಮ್‌ - ದೇವಯಜ್ಞ ನಿರತನಾದ, 
ಉಪಾಸಕ, ದೇವತಾದರ್ಶನ ಮಾಡುವವ, ಜನಮ್‌ - ಮನುಷ್ಯನ, ಯಜಮಾನನ ಸಮೀಪ, 
ಆಯಃ - ಸರ್ವವ್ಯಾಪಿಯಾದ, ಪ್ರಾಪ್ತವಾಗುವ, ಬರ್ಹಿಃ - ಯಜ್ಞಸ್ಥಾನದಲ್ಲಿ ದರ್ಭಾಸನ 


ದಲ್ಲಿ ಆಸದಮ್‌ - ವಿರಾಜಮಾನನಾಗು, ಸ್ಥಾಪಿತನಾಗು, ಆಇಯೇಥ - ಪ್ರಾಪವಾಗಿಸು, 
ದಯಮಾಡಿಸು. 


ಸರ್ವವ್ಯಾಪಿಯಾದ ಮಹಾತ್ಮನಾದ ಅಗ್ನಿ ಭಗವಂತನೇ! ದೇವತೆಗಳ ಸಾನ್ನಿಧ್ಯವನ್ನು 
ಯಜ್ಞಾರ್ಥವಾಗಿ ಬಯಸುವ ಉಪಾಸಕನಾದ ಯಜಮಾನನ ಅಭಿಮುಖವಾಗಿ ಈ 
ದರ್ಭಾಸನದಲ್ಲಿ ವಿರಾಜಮಾನನಾಗಿ ಸುಖವನ್ನುಂಟು ಮಾಡು. ಮಹಾಮಹಿಮನಾದ 


ಭಗವಂತನೇ ನೀನು ದೈವೀಸಂಪತಿನೊಂದಿಗೆ ಜ್ಞಾನದಲ್ಲಿ ನೆಲೆಗೊಂಡಿರುವವರಿಗೆ 
ಸುಖವನ್ನುಂಟುಮಾಡು. 


ಅಗ್ನಿ! ನಿನ್ನಯ ಭಕ್ತರಿಗೆ ಸಮೃದ್ಧ ಸುಖಂಗಳ೦ 
ತೀವ್ರದಯ್‌! ಅಂತೆಸಿಗೆ ನೀಂ ಸಮರ್ಶ್ಥಂ ಸರ್ವಥಾ ! 
ಯಜಮಾನನೆಡೆ ಸಾರಿ ದರ್ಬಾಸನದೆ ಕುಳ್ಳಿದ್ದೆ (! 


೩೫೩ 
ಯಕ್‌ - ೨೪ 


ವಸಿಷೋ ಮೆತಾ,ವರುಣಿಃ ॥ ಗಾಯತ್ನಗಿ 
© ಲ ೨ 


ತ್ರ್ಯಗ್ನಿಃ 
೨೩ ೧೨ ೩ ೧ ೨೩ ೧೨ ೩ ೨ 
ಅಗ್ನೇ ರಕ್ಷಾ ಣೋ ಅಜ್‌ಹಸಃ ಪ್ರತಿ ಸ್ಥ ದೇವ ರೀಷತಃ । 


೧೨ ೩೧೨ 


ತಪಿಷೆ ಹರಜರೋ ದಹ ॥ ೪.೨೪ ॥ 


೧೨೦ ೧೨೦ ೩ ೧ ೨೦ ೧ ೨೦ ೩ಷ ೨ ೧೨ ೩೧೨ 

ಆಣ ಆ 0 ದ ed ಜಾ ಇ ದ್‌ ಇಂ ಈ ಇ ಲ ನಿ ೦ ೦ _ 
ಅಗ್ನೇ ರಕ್ಷ ನಃ ಅರಜ್ಜ್‌ಹಸಃ | ಪ್ರತಿ 4 ದೇವ ರಿಷತಃ || ತಪಿಷ್ಟಃ ಅಜರಃ 
೩ ೧೨೦ ೩ 


ಅ-ಜರಃ- ದಹ ॥ ೪..೨೪ // 


ರಾಕ್ಷೋಫ್ಲಮ್‌ | ಅಗ್ನಿರ್ಗಾಯತ್ರಗ್ನಿಃ || 


೫೦ ೨% ೪೦ ೫೦ ೪ ೫ ೧ ೦ ೨೦೧ ೨ 
೨೪.೧. ಅಗ್ಗೆ "ರಾಆಹಷಿಕ್ಷಾಣೋ ಅಜ್‌ಹಸಾಃ॥ ಪ್ರ ತಿಸ್ಪ ದೇವರಿಷಾ€೨೩ತಾ:॥ 


೨ ೧೦ (೧ 
SR ಷ್ಠಾ5೨೩ಇರಾ 1 ಜರೋದಾ5೨೩ಹಾ5೩೪೩ | ಓ5೨೩೪ 


ಜಇ 1 ಡೌ 1 ದೀ-೫।ಪ-೬1ಮಾ-&೬1/1ಪೂರ814೪೩॥ 


ಹೇ ಅಗ್ನೇ! ತ್ವಂ ನಃ ಅಸ್ಮಾನ್‌ ಅಂಹಸಃ ಪಾಪಾತ್‌ ರಕ್ಷ ಪಾಹಿ - ಸಂಹಿತಾ 
ಯಾಮ್‌ ದೀರ್ಫ್ಥಶ್ಚಾಂದಸಃ - ಅಪಿ ಚ ಹೇ ದೇವ! ದ್ಯೋತಮಾನಾನಾಗ್ಗೇ! ಅಜರಃ 
ಜರಾರಹಿತಸ್ವ್ವಂ ರೀಷತಃ ಹಿಂಸತಃ ಶತ್ಸೃನ್‌' | ಸಂಹಿತಾಯಾಮ್‌ ದೀರ್ಥಶ್ಭಾಂದಸಃ — 
ತಪಿಷ್ಟೆಃ ಅತಿಶಯೇನ ತಾಪಕೃೈಸ್ತೇಜೋಭಿಃ ಪ್ರತಿದಹಸ್ತ್ರ ಇತಿ ಪಾದಪೂರಣಃ ಭಸ್ಮೀಕುರು | 
ಸ್ಕೇತಿ ಸಕಾರಸ್ಯ ಸಂಹಿತಾಯಾಂ ಪ್ರತಿಷ್ಠ ಇತಿ ಷತ್ವಂ ಬಹ್ಹೃಚಾಃ ಕುರ್ವಂತಿ ॥ 


೩೫೪ 
ದೇವ - ಪ್ರಕಾಶಿಸುತ್ತಿರುವ, ದಿವ್ಯಗುಣಯುಕ್ತ ಅಗ್ನೇ - ಅಗ್ನಿ ಭಗವಂತನೇ, 
ಅಂಹಸಃ - ಪಾಪಗಳಿಂದ, ಪಾಪಿಗಳಿಂದ, ದುಷ್ಟರಿಂದ, ರಕ್ಷ - ರಕ್ಷಿಸು, ಅಜರಃ - 
ಮುಪ್ಪಿಲ್ಲದ ತರುಣ, ರೀಷತಃ - ಹಿಂಸಕ ಶತ್ರುಗಳನ್ನು, ಕಾಮಕ್ರೋಧಗಳನ್ನು, ತಪಿ ಹ್ವಃ - 
ಅತಿಶಯ ತೇಜಸ್ಸಿನಿಂದ, ಅತಿಶಯ ತಾಪದಿಂದ, ಪ್ರತಿದಹಸ್ಥ ಎ ಭಸ್ಮ ಮಾಡು. 


'ರಿಷತ' ಎಂದು ರಾದೀ ಮತ್ತು ಅಡಿಯಾರ್‌ ಪ್ರತಿಯಲ್ಲಿ ಮಾತ್ರ ಹ್ರಸ್ವ ಇದ್ದು 
ಯ.ಸಂ.೭.೧೫-೧೭ ಹಾಗೂ ಅನ್ಯ ೫, ಬೇರೆ ಬೇರೆಯವರು ಸಂಪಾದಿಸಿರುವ ಛನ್ನಾರ್ಚಿಕ 
ದಲ್ಲ “ರೀಷತಃ ಎಂದಿದೆ. ಪದಪಾಠದಲ್ಲೂ ಗಾನದಲ್ಲೂ "ರಿಷತಃ' ಎಂಬ ಹ್ರಸ್ವಪ ಪಾಠವಿದೆ. 
ರೀಷತ್‌ - ಹಿಂಸಾನಿರತ ಜೀವಮಾ ರೀಷತೇ ಸಹಸಾವನ್‌ ಪರಾದಾಃ | ಯ.೧.೧೮೯.೫ ॥ 
ಹಿಂಸಿಸುವ ವ್ಯಾಘ್ರಾದಿಪಶು ಪಾಹಿ ರೀಷತ ಉತ ವಾಜಿಘಾಂಸತಃ । ಯ.೧.೩೬.೧೫. ॥ 


ದಿವ್ಯಗುಣಯುಕ್ತನೂ ಪ್ರಕಾಶಮಯನೂ ಮುಪಿಲ್ಲದವನೂ ಆದ ಅಗ್ನಿಭಗ 
ವಂತನೇ ನಮ್ಮನ್ನು ಹಿಂಸಿಸುತ್ತಿರುವ ಬಾಹ್ಯಶತ್ರುಗಳನ್ನೂ ಪಾಪ ಮಾಡಲು ನಮ್ಮನ್ನು 
ಮುಂದೂಡುತ್ತಿರುವ ಕಾಮಕ್ರೋಧಾದಿ ಆಂತರಿಕಶತ್ರುಗಳನ್ನೂ ನಿನ್ನ ಅತಿಶಯತೇಜಸ್ಸಿ 
ನಿಂದ ಭಸ್ಮಮಾಡು. 


ಹವ್ಯವಾಹನ! ಪಾಪರಾಜಿಯಿಂದೆಮ್ಮನುಳಿಸ್ಥೆ 
ಅಜರಾಮರಪ್ರಖರತೇಜದಿಂ ಬೆಳಗುತೆಂದುಂ ! 
ನಿಮ್ಮ ರಿಪುಗಳ ಬಯಕೆಯೆಲ್ಲಮಂ ಬೂದಿಮಾಡಯ್‌ / 


ಕ್‌ - ೨೫ 
ಭರದ್ವಾಜೋ ಬಾರ್ಹಸ್ಪತ್ವಃ ॥ ಗಾಯತ್ರ್ಯಗ್ನಿಃ ॥ 


೧೨ ಕ ೩ ೧೨ 


ಅಗ್ನೇ ಯುಜ್‌ಕ್ಷ್ಯಾ ಹಿ ಯೇ ತವಾಶ್ಚಾಸೋ ದೇವ ಸಾಧವಃ । 


೨೩ ೧೨೩ ೧೨ 
ಅರಂ ವಹನ್ನಾಶವಃ ॥ ೫.೨೫ ॥ 


೩೫೫ 


೧೨೦ '೩ ೨ ೧೨೦ ೧೨೦ ೩ ೧೨ ೧೨೦ 
ಅಗ್ನೇ - ಯುಜ್‌್‌ಕ್ಷ್ಯ- ಹಿ- ಯೇ - ತವ | ಅಶ್ವಾಸಃ - ದೇವ - ಸಾಧವಃ - ಅರಮ್‌ - 


೧೨೦ ೩೧೨ 
ವಹನಿ - ಆಶವಃ ॥ ೫.೨೫ // 


ರಾಕ್ಷೋಘ್ಲಮ್‌ || ಅಗ್ನಿರ್ಗಾಯತ್ರಗ್ನಿಃ || 


೫೦ ೨ ೪೦ ೫೦ ೪೦ ಬ ೧೦ © ೦ ೨೧೦ 
೨೫.೧. ಅಗ್ನೇಯೂರ೩ಜ್‌ಕ್ಷಾಹಿಯೇತವಾ || ಅಶ್ಚಾಸೋದೇವಸಾಧಾ$ 


೨ ೧ ೨ ೧೦ ಈ 
೨೩ವಾಃ 1 ಅರಂವಾ5€೨೩ಹಾ ॥ ತಿಯಾಶಾ5೨೩ವಾ5೩೪೩: | 


೧ 
ಓಂ೨೩೪೫ಇ | ಡಾ॥ ದೀ-೮/ಪ- ೬/ಮಾ-೩/ಟ(1೧೦1೪೪(/ 


ಹೇ ದೇವ! ದ್ಯೋತಮಾನ್‌! ಅಗ್ನೇ! ತಾನಶ್ಚಾನ್‌ ಯುಜ್ವ್ವ ಆತ್ಮೀಯೇ 
ರಥೇಯೋಜಯ | ಬಹ್ವಚಾಸ್ಕತ್ತರೀಯಾಶ್ವವಿಕರಣ ಪ್ರತ್ಯಯಸ್ಯ ಲೋಪಂ ಕೃತ್ವಾಯುಕ್ಷ್ಯ 
ಇತಿ ಪಠಸ್ತಿ ।ಯೇ “ತವ' ತ್ವದೀಯಾಃ ಸಾಧವಃ ಸಾಧಕಾಃ ಸುಶೀಲಾವಾ ಅಶ್ವಾಸಃ ಅಶ್ವಾಃ 
ಆಶವಃ ಕ್ಷಿಪ್ರಗಾಮಿ ನಃ "ಅರಮ್‌' ಅಲಂ ಪರ್ಯಾಪ್ತಂ ತ್ವದೀಯಂ ರಥಂ ವಹನ್ತಿ | 
ವಹನ್ಯಾಶವಃ ಇತಿ ಛಂದೋಗಾsವ ಹನ್ನಿ ಮನ್ಯವಃ ಇತಿ ಬಹ್ಹೃಚಾಃ | 


ದೇವ - ದೀಪ್ರಿವಂತನಾದ, ಜ್ಞಾನಸ್ವರೂಪಿಯಾದ, ಅಗ್ನೇ - ಅಗ್ನಿ ಭಗವಂತನೇ, 
ಯೇಹಿ - ಯಾವ, ತವ - ನಿನ್ನ ಆಶವಃ - ಶೀಘ್ರಗಾಮಿಯಾದ, ಕುಶಾಗ್ರಬುದ್ದಿಯ 
ವಿದ್ವಾಂಸರು, ಸಾಧವಃ - ಸಾಧುಸ್ಪಭಾವದ, ಕಲ್ಯಾಣಸಾಧಕವಾದ, ಅಶ್ವಾಸಃ - ಕುದುರೆ 
ಗಳು, ಯುಜ್ಜ್ವ- ರಥಕ್ಕೆ ಹೂಡು, ಯೋಗದಿಂದ ಕೂಡಿಸು, ಅರಂ ವಹನ್ತಿ - ಕ್ಷೇಮ ವಾಗಿ 


ದೀಪ್ತಿವಂತನಾದ ಅಗ್ನಿಭಗವಂತನೇ ನಿನ್ನ ಶೀಘ್ರಗಾಮಿಯಾದ ಕಲ್ಯಾಣ ಸಾಧಕ 
ವಾದ ಕುದುರೆಗಳನ್ನು, ನಿನ್ನನ್ನೇ ಪಡೆಯಲು ಸಾಧನೆಯಲ್ಲಿ ತೊಡಗಿರುವ ಯೋಗಿಯ 
ಶರೀರವೆಂಬ ರಥಕ್ಕೆ ಹೂಡಿ ನಿನ್ನಲ್ಲಿಗೆ ಶೀಘ್ರವೇ ಬರಮಾಡಿಕೋ. 


೩೫೬ 
ದ್ರುತಿಗತಿಯ ದೇವನೇ! ಅಗ್ನಿ! ನಮ್ಮಿಂದ್ರಿಯಗಳೇ 
ಅಶ್ವಂಗಳ್‌; ಅವುಗಳಂ ಮನಮೆಂಬ ರಢಕೂಂದಿಸ್ಥೆ । 
ಬುದ್ದಿಸಾರಥಿಯಂಕೆಯೊಳಗಿರ್ಕ ಅವುಗಳೆಂದುಂ / 


ಯಕ್‌ - ೨೬ 


ವಸಿಷೋ ಮೈತ್ರಾ ವರುಣಿಃ ॥ ಗಾಯತ್ರಗ್ನಿಃ || 


ಅ 


೧ ೨ ೩ ೧೨ ೩೨ 
ನಿ ತ್ವಾ ನಕ್ಷ್ಯ ವಿಶತೇ ದ್ಲುಮನಂ ಧೀಮಹೇ ವಯಮ್‌ । 


ಕ್ರ ಬೆ ಆದಿ 


ತೆ 


೨ 
€ರಮಗ್ಗ ಆಹುತ ॥ ೭.೨೭೬ // 


RA ೧೨ ೩ ೨ ದಿ 
ನಿ - ತ್ವಾ- ನಕ್ಷ್ಯ- ವಿಶ್ರತೇ | ದುಮನಮ್‌ - ಧೀಮಹೇ - ವಯಮ್‌ ॥ ಸುವೀರ 
೩ 
ಸು 


೧ ೨೦ pl 
- ವೀರಮ್‌ - ಅಗ್ನೇ - ಆಹುತ - ಆ - ಹುತ ॥ 


y 


ವೈಶ್ತಮನಸಮ್‌ || ವಿಶ್ವಮನಾಗಾಯತ್ರ್ಯಗ್ನಿಃ Il 


೫೦ ೨ A ೨೧ ಪಿ: ಎಬ್ಬಿ:ಅ 
೨೬.೧. ನಿತ್ಚಾ | ಹೋಂ೩ಇ | ನ |ಕ್ಷಿಯಾ || ವಾಇಶ್ರತಾಳ; ದುಮನಮ್‌ | 


೨ ್ಛ೩ ೨೦೧ 
ಎ ಮಾಹೇವಾ5೨೩೪ಯಾಮ್‌ || ಸುಪೋಹಾಇ | ರಾಮ 


ವಿಂ ೧ 11 5 
ಗ್ನಾಓ5೨೩೪ವಾ || ಟೂ ೬ || 


ದೀ-೩ /ಪ- ೧೧ / ಮಾ - ೯ / ಟೋ 1೧೧ । ೪8೫! 


೩೫೭ 
ನಕ್ಕ! ಉಪಗನ್ನವ್ಯ! ನಕ್ಷತಿರ್ವ್ಯಾಪ್ಟಿಕರ್ಮಾ ವಿಶ್ಚತೇ ವಿಶಾಂಪತೇ! ಆಹುತ ಸರ್ವೈ 
ರ್ಯಜಮಾನೈರಭಿಹುತ! ಹೇ ಅಗ್ನೇ! ದ್ಯುಮನ್ನಂ ದೀಪ್ರಿಮನ್ನಂ ಸುವೀರಂ ಕಲ್ಯಾಣ 
ಸ್ತೋತ್ಸಕಂ ತ್ವಾ ತ್ವಾಂ ವಯಂ ನಿ ಧೀಮಹೇ ನಿಹಿತವನ್ನಃ | ಧೀಮಹೇ ವಯಂ ಇತಿ 
ಛಂದೋಗಾಃ | ದೇವ ಧೀಮಹಿ ಇತಿ ಬಹ್ವ್ರಚಾಃ ॥ 


ಪುತ್ರಕಾಮನಾದವನು ಈ ಸಾಮವನ್ನಾಗಲೀ ಸಾ.ವಿ.ಬ್ರಾ. ೨.೮.೧,೬ರಲ್ಲಿ ತಿಳಿಸಿ 
ರುವ ಸಾಮಗಳಲ್ಲವನ್ನಾಗಲೀ ರೋಹಿಣೀ ನಕ್ಷತ್ರದಲ್ಲಿ ಗಾನಮಾಡಿ ವಿಧಿಪ್ರಕಾರ ಹೋಮ 


ಮಾಡುವುದರಿಂದ ರೂಪವಂತರೂ ದೀರ್ಪಾಯುಷಿಗಳೂ ಆದ ಮಕ್ಕಳನ್ನು ಪಡೆಯ 
ಬಹುದು. 


ಅಗ್ನೇ - ಪರಮಾತ್ಮನೇ, ಅಗ್ನಿಯೇ, ನಕ್ಷ್ಯ - ಉಪಾಸ್ಯ, ಶರಣ್ಯ ಉಪಾಸನಾ 
ಯೋಗ್ಯ, ವಿಶ್ವತೇ - ಪ್ರಜಾಪಾಲಕನೇ, ಧನಪತಿಯೇ, ಎಲ್ಲರ ಒಡೆಯನೇ, ಆಹುತಃ - 
ಸ್ತುತಿಯೋಗ್ಯ, ಭಕ್ತರಿಂದ ಆಹ್ವಾನಿತ ಅನೇಕರಿಂದ ಸೇವಿಸಲ್ಪಟ್ಟ ಹೋಮ ಮಾಡಲ್ಪಟ್ಟ 
ದ್ಯುಮನ್ತಃ - ದೀಪಿವಂತನಾದ, ತೇಜಸ್ವಿಯಾದ, ಪ್ರಕಾಶಗುಣವಿಶಿಷ್ಟನಾದ, ಸುವೀ 
ರಮ್‌ - ಒಳ್ಳಯ ಬಲಶಾಲಿಯಾದ ಯೋಧ, ಸುತಿಸುವವರಿಗೆ ಕಲ್ಯಾಣಪ್ರದನಾದ, 
ನಿನ್ನ ಪರಿಚರ್ಯೆ ಮಾಡುವ ಯತ್ತಿಜರಿಗೆ, ನಿ- ಧೀಮಹೇ - ನಿರಂತರ ಧ್ಯಾನಿಸುವೆವು, 
ಧರಿಸುವೆವು, ಸ್ಥಾಪಿಸುವೆವು. 


ಪ್ರಜಾಪಾಲಕನೂ, ಶರಣ್ಯನೂ ಅನೇಕ ಶ್ರೇಷ್ಠಭಕ್ತರಿಂದ ಸೇವಿಸಲ್ಪಡುವವನೂ, 
ಪ್ರಕಾಶಗುಣವಿಶಿಷ್ಟನೂ, ಭಕ್ತ ರಿಗೆ ಕಲ್ಯಾಣಪ್ರದನೂ, ಆದ ಪರಮಾತ್ಮನೇ ನಿನ್ನನ್ನು ನಾವು 
ನಿರಂತರವೂ ಧ್ಯಾನಿಸುತ್ತ €ವೆ. 


ಸ್ವಾಮಿ ಪಾವಕ! ನಿನ್ನನೀಪವಿತ್ರಸ್ಥಳಿದೆ ನಾವ್‌ 
ನೆಲೆಗೊಳಿಸುವೆವು; ನಿನ್ನನಾರಾಧಿಸುವರಜಸ್ರಂ ! 
ತೇಜಸ್ವಿವರ್ಚಸ್ವಿಯಜಮಾನರೊಲವಿನಿಂದಂ 


೩೫೮ 


ಮುಕ್‌ - ೨೭ 
ವಿರೂಪ ಆಂಗಿರಸಃ ॥ ಗಾಯತ್ತಗ್ಗಿ 

Mal 
ಬ “ಕ್ಷ ೨ ಪಿ. ೫೩.೧ ೨0 ಮಿ ೩೨ 


ಅಗ್ನಿರ್ಮೂರ್ದಾ ದಿವಃ ಕಕುತ್ಪತಿಃ ಪೃಥಿವ್ಯಾ ಅಯಮ್‌ । 


೩೧೮ ೨೦ 
ಅಹಾಜ್‌ ರೇತಾಜ್‌ಸಿ ಜಿನ್ರತಿ 1 ೭.೨೬೭ 1 


ಜಹಿ ೩ ೨ ೩೨ ೩೨ ೧೨೦ ಶಿ ತಿ ೩೨ ೩೨ 
ಅಗ್ನಿಃ: - ಮೂರ್ಧಾ - ದಿವಃ - ಕಕುತ್‌ । ಪತಿಃ - ಪೃಥಿವ್ಯಾಃ - ಅಯಮ್‌ ॥ ಅಪಾ 


೧ ೨೦ ೩೦ 
ಮ್‌ - ರೇತಾಜ್‌ಸಿ - ಜಿನ್ಹತಿ 1 ೭..೨೭. 1 


ಅಗ್ನೇರಾರ್ಷೇಯಮ್‌ | ಅಗಿರ್ಗಾಯತ್ನಗಿಃ ॥ 
ಲ್ಸ 35 « 


೫ ೦ © 
oO ಅಗ್ನಿರ್ಮೂದ್ಧಾ ದೀವ ಕಕೂತ್‌ ॥ ಹಾತೀವಾಃ ಪಾರ್ದೀವು | 


೧ ವ್‌ ದ ೧ 
ವಿಯಾಅಯಾಮ್‌ ॥ ಆಪಾs೨ಜ್‌ರಾಇತಾ$೨ ॥ ಸಿಜಿನ್ಹಾ5೨೩ 
೨ ೧ 

ತಾ5೩೪೩ಇ 1 ಓಂ೨೩೪೫ಇ 1 ಡಾ ॥ 


ದೀ- ೩ /ಪ- ೭ /ಮಾ - ೬ 1ಥೂ 1೧೨/1 ೪೬॥ 


ಮೂರ್ದಾ ದೇವಾನಾಂ ಶ್ರೇಷ್ಠಃ ದಿವಃ ದ್ಯುಲೋಕಸ್ಯ ಕಕುತ್‌ ಉಚ್ಛ ತಃ 


ಪೃಥಿವ್ಯಾ: ಚ ಪತಿಃ ಅಯಂ ಅಗ್ನಿಃ ಅಪಾಂ ರೇತಾಂಸಿಸ್ಸಾ ವರ ಜಂಗಮಾತ್ಮಕಾನಿ ಭೂತಾನಿ 
ಜಿನ್ಹತಿ ಪಿ ಶ್ರೀೀಣಯತಿ ॥ 


ಮೂರ್ದಾ - ದೇವತೆಗಳಲ್ಲಿ ಶ್ರೇಷ್ಠನಾದ, ದಿವಃ ಕಕುತ್‌ - ದ್ಯುಲೋಕಕ್ಕಿಂತ 


ವಾಸಾ 


(ಈ) 
ಮೇಲಿರುವ ಪ್ರಕಾಶಪುಂಜ, ಪೃಥಿವ್ಯಾಃ ಪತ್ರಿ - ಪೃಥ್ವಿಯ ಸ್ವಾಮಿಯಾದ, ಅಯಂ ಅಗಿ; 


೩೫೯ 
- ಈ ಅಗ್ನಿಭಗವಂತನು, ಅಪಾಂ ರೇತಾಂಸಿ - ನೀರಿನ ಸಾರಭೂತವಾದ ಸ್ಥಾವರ 


ಜಂಗಮ ಜಗತ್ತಿನ ಮೂಲಕಾರಣವನ್ನು ಕರ್ಮಫಲವನ್ನು ಜಿನ್ಪತಿ - ತಲುಪಿಸಿ, 
ಪ್ರೇರಿಸಿ, ಪ್ರಸನ್ನಗೊಳಿಸು ಸುತಾನೆ, ನಿರ್ದೇಶಿಸುತಾನೆ, ತಿಳಿಯುತ್ತಾನೆ. 


ಪೃಥ್ವಿಯ ಒಡೆಯನೂ, ದ್ಯುಲೋಕಕ್ಕಿಂತ ಮೇಲಿರುವವನೂ ದೇವತೆಗಳಲ್ಲೇ 
ಶ್ರೇಷ್ಠನೂ ಪ್ರಕಾಶಪುಂಜನೂ ಆಗಿರುವ ಅಗ್ನಿದೇವನು ಸ್ಥಾವರ ಜಂಗಮ ಜಗತ್ತಿಗೆ ಅದರ 


೦ 
ದರ ಕರ್ಮಫಲಗಳನು 


ತಲುಪಿಸಿ ಪೇರಿಸಿ ಪಸನಗೊಳಿಸುತಾನೆ. 
ಲ್ನ ೬ ಎಂ ಖಿ 


ಸಮಸ್ತ ದಿವ್ಯಶಕ್ತಿಗಳ ಮೂರ್ಧಸ್ಥಾನೀಯನೂ ಜ್ಞಾನಕರ್ಮಶಕ್ತಿಗಳ ಸ್ರೋತವೂ 
ಆಗಿರುವ ಈ ಅಗ್ನಿಯು ದ್ಯುಲೋಕಕ್ಕೆ ಶಿಖರಪ್ರಾಯವಾಗಿ ಪೃಥಿವೀ ಆದಿ ಲೋಕಗಳನ್ನು 
ಕಾಪಾಡುತ್ತಿದ್ದಾನೆ. ಸಮಸ್ತ ಕರ್ಮಬೀಜಗಳಿಗೆ ಜೀವನ ಪೂರ್ಣತೆಯನ್ನು ನೀಡುವವನು 
ಇವನೇ. 


ಅಗ್ನಿ ತಾನಿಳೆಯಿಂದೆ ಬಾನಿನವರಂ ವ್ಯಾಪಿಸಿ 
ಪಾಲಿಸುವನೀಜಗವನಂತೆಯೇ ಸಲಿಲನಿಧಿಯಂ ! 
ರೂಪಿಪಂ, ಗತಿಯಿತ್ತು ಕಾಪಿಡುವನಳ್ತಿಯಿಂದಂ (! 


ಯಕ್‌ - ೨೮ 


ಶುನಃಶೇಪ ಆಜೀಗರ್ತಿಃ ॥ ಗಾಯತ್ರಗ್ನಿಃ || 


ಓ ೨ ೩ಇ ೨ಉ ಓ ೧ 2೨ ೩೧ ೨ ೩ ೧ 
ಇವಮುಮೂಷು ತ್ವಮಸ್ಥಾಕಜ್‌ ಸನಿಂ ಗಾಯತ್ರಂ ನವ್ಯಾ ಜ್‌ಸಮ್‌ । 
೧ ೨ 


೩೨ ೩ ೨ ೩೧ ೨ ೩೨ ೩ ೨ ೧ ೨೦ 
ಇಮಮ್‌ - ಉ- ಸು - ತ್ವಮ್‌ - ಅಸ್ಥಾಕಮ್‌ | ಸನಿಂ- ಗಾಯತ್ರಮ್‌ - ನವ್ಯಾಜ್‌ 


೧೨೦ ೩೧ ೨ ೩ 
ಸಮ್‌ ॥ ಅಗ್ನೇ - ದೇವೇಷು - ಪ್ರ - ವೋಚಃ ॥ ೮.೨೮ / 


೩೬೦ 
ಸೋಮಸಾಮ ॥ ಸೋಮೋ ಗಾಯತ್ರಗ್ನಿಃ || 


೫ ©) ಖಿ: ಲಿ ೫H ೧ ೧ 
೨೮.೧. ಇಮಮೂಹೂ ॥। ತ್ವಮಾಸ್ಫಾ5೨೩೪ಕಾಮ್‌ | ಸಾನೀs೨ಜ್‌ ಹೋ 
೧ © ಎ.) ೨ ೧ pA: 
ಇ | ಗಾಯಾ5೨ಹೋ (। ತ್ರನ್ನವ್ಯಾನ೨೩ಜ್‌ಸಾಮ್‌ ॥ ಆಗ್ನೇ5೨ 


9, __೧ ೨ ೨ 
ಹೋಇ, | ದಾಇವಾ5೨ಹೋ ॥ ಹುಪ್ರಾವೋ5೨೩ಚಾ5೩೪೩: | 


©, 


೧ 
ಓಂ೨೩೪೫ಇ ॥« ಡಾ ॥ 


ದೀ-೧!ಯಪ-೧೦(!ಮಾ- ೭ !ಜೇ 1೧೩ ॥ ೪ ॥ 


ಹೇ ಅಗ್ನೇ! ತ್ವಂ ಅಸ್ಮಾಕಂ, ಅಸ್ಮತ್ತಂಬಂಧಿನಮ್‌ - ಅಸ್ಮಭ್ಯಂ ಇತಿ ತೈತ್ತಿರೀಯಾಃ- 
ಇಮಮೂಷು ಪುರೋದೇಶೇಶಡನುಷ್ಠಿ ೀಯಮಾನಮಪಿ ಸನಿಂ ಹವಿರ್ದಾನಂ ನವ್ಯಾಸಂ 
ನವತರಂ - ನವೀಯಾಂಸಮ್‌ ಇತಿ ತೆತ್ತಿರೀಯಾಃ - ಗಾಯತ್ರಂ ಸ್ತುತಿರೂಪಂ ವಚೋ 


ಪಿ ದೇವೇಷು ದೇವಾನಾಮಗ್ರೇ ಪ್ರವೋಚಃ ಪ್ರಬ್ರೂಹಿ ॥ 


ಅಗ್ನೇ -  ಅಗ್ಲಿಭಗವಂತನೇ, ತ್ವಮ್‌ - ನೀನು, ಇಮಮೂಹುಂ - ಈ 
ಅನುಷ್ಠಾನದಲ್ಲಿ, ಅಸ್ಮಾಕಂ - ನಮ್ಮ, ಸನಿಮ್‌ - ಹವರ್ಧಾನವನ್ನು ಭಜಿಸಲು ಯೋಗ್ಯ 
ವಾದುದನ್ನು, ನವ್ಯಾಸಂ - ಹಿಂದೆ ಅನ್ಯರಾರೂ ಮಾಡಿರದ, ನಿತ್ಯ ನವೀನವಾದ ಬೋಧನೆ 
ಯನ್ನು, ಗಾಯತ್ರಮ್‌ - ಗಾಯತ್ರೀ ಛಂದಸ್ಸಿನಲ್ಲಿ ಮಾಡುವ ಸಾಮಗಾನವನ್ನು, ಸ್ತುತಿ 
ಯನ್ನು, ದೇವೇಷು - ದೇವತೆಗಳಲ್ಲಿ ಇಂದ್ರಿಯಗಳಲ್ಲಿ ಸುಪ್ರವೋಚ - ಸರಿಯಾಗಿ 
ಉಪದೇಶಮಾಡು, ಪ್ರೇರಿಸು. 


ಅಗ್ನಿಭಗವಂತನೇ ನೀನು, ಈ ಅನುಷ್ಠಾನದಲ್ಲಿ ಸುತಿರೂಪವಾಗಿ ನಾವು ಗಾನ 
ಮಾಡುತ್ತಿರುವ ಗಾಯತ್ರೀ ಛಂದಸ್ಸಿನ ನಿತ್ಯನೂತನವಾದ ಸಾಮಗಾನಗಳಿಂದ ನಮ್ಮ ಈ 
ಇಂದ್ರಿಯಗಳು ನಿನ್ನ ಕಡೆಗೆ ಪ್ರವೃತ್ತವಾಗುವಂತೆ ಉಪದೇಶಿಸು ಮತ್ತು ಪ್ರೇರಿಸು. 


೩೬೧ 
ಅನಲ!. ಗಾಯತ್ರಿಯಂ ಪ್ರಾಣಸಂತ್ರಾಣನುತಿಯಂ 
ನೂತನೋಜ್ಜ್ಞಲಹವ್ಯ-ಕವ್ಯ ನೃವೇದ್ಯರಸಮಂ | 
ಕೆಯ್ಗೊಂಡು ದೇವರ್ಕಳೆಡೆ ಸಾರ್ವೆವೈೆ, ರಕ್ತಿಸ್ಥೆ ! 


ಮುಕ್‌ - ೨೯ 
ಗೋಪವನ ಆತ್ರೇಯಃ || ಗಾಯತ್ರಗ್ನಿಃ || 
೧ ೨ ಕ್ಷಿ ೧೨ & ೧ ೨೦ 
ತಂ ತ್ವಾ ಗೋಪವನೋ ಗಿರಾ ಜನಿಷ್ಠದಗ್ನೇ ಅಜಾರಃ | 


೧ ೨ ೩ 
ಸ ಪಾವಕ ಶ್ರುಧೀ ಹವಮ್‌ 1 ೯.೨೯" 1 


೨ ಠಿ ೧೨ ೩೨ ೧೨೦ ೩ ೨ ೩ 
ತಮ್‌ - ತ್ವಾ - ಗೋಪವನಃ - ಗಿರಾ | ಜನಿಷ್ಠತ್‌ ಡೂ ಅಗ್ನೇ - ಅಂಗಿರಃ 1 ಸಃ - ಪಾವ 


೧೨೦ 
ಕ- ಶ್ರುಧಿ- ಹವಮ್‌ ॥ ೯.೨೯" // 
ಗೌಪವನಂ ॥ ಗೋಪವನೋ ಗಾಯತ್ರಗ್ನಿಃ || 


ಜ೦ ೦ ೧ ಹಿ ೫ ೨೧ ೨ ೧ 
೨೯.೧. ತನ್ನಾ ಗೋಪಾ ॥ NR | ಜನಾಇಷ್ಟದಾ 


ಕ ಲ್ಪ ೫ ೨ ಗಿ ್ಸ ೫ ಕ್ರ ತೆ 
ಗ್ಹಯಾ5೨ಜ್‌ಗಾ5೨೩೪೪ರಾಃ ॥ ಸಹೌವಾಓ೨೩೪ವಾ | ಕೌವಾ 


ಕ್ಲ ೫ ೪ ೪ 
ಓ5೨೩೪ವಾ ॥ ಶ್ರುಧೀನ೫ಹವಾಮ್‌ । ಹೋ5೫ಇ ॥ ಡಾ ॥ 


ದೀ- ೨।!(ಪ- ೯ /ಮಾ-೮(ರ್ಳುು1೧೪( ೪೮ ॥ 


ಹೇ ಅಗ್ನೇ ತಂ ತ್ವಾಮ್‌ ಗೋಪವನಃ ಖಹಿಃ ಗಿರಾ ಸುತ್ಯಾ ಜನಿಷ್ಠತ್‌ ಜನಯತಿ 
ವರ್ದ್ಧಯತಿ ಸ್ತೂಯಮಾನಾಹಿ ದೇವತಾ ವರ್ಧನ್ನೇ । ತಾದೃಶಾಗ್ನೇ! ಅಂಗಿರಃ ಸರ್ವತ್ರ 


೩೬.೨ 
ಗನ್ನಃ। ಅಂಗಿರಸಾಂ ಪುತ್ರೋ ವಾ ಹೇ ಪಾವಕ, ಶೋಧಕ! ಗೋಪವನಸ್ಯ ಹವಮ್‌ 
ಆಹ್ವಾನಂ ಶ್ರುಧಿ ಶ್ರುಣು | ತಂತ್ವಾ ಇತಿ ಜನಿಷ್ಠತ್‌ ಇತಿ ಚ ಛನ್ಹೋಗಾಃ ಯಂತ್ವಾಇತಿ 
ಜನಿಷ್ಠತ್‌ ಇತಿ ಚ ಬಹ್ಮ ಚಾ ॥ 
೦ ಯು 


ಅಗ್ನೇ - ಅಗ್ನಿಭಗವಂತನೇ, ಗೋಪವನಃ - ಈ ಹೆಸರಿನ ಯಷಿ, ಪವಿತ್ರ 
ವಾಣಿಯ ಉದ್ದಾತಾ, ಇಂದ್ರಿಯ ನಿಗ್ರಹ ಮಾಡಿ ಪವಿತ್ರನಾಗಿರುವ ಉಪಾಸಕ, ಗಿರಃ - 
ವಾಣಿ, ಸ್ತುತಿ, ಜನಿಷ್ಠತ್‌ - ಪ್ರಕಟಿಸಿದನು, ಉತ್ಪತ್ತಿ ಮಾಡಿದನು, ವೃದ್ಧಿ ಮಾಡಿದನು, 
ಅಂಗಿರಃ - ಪ್ರಾಣೋ ವಾ ಅಂಗಿರಾಃ - ಶತಪಥ ೧.೧.೨.೨೮, ಶರೀರದ ಅಂಗಗಳಲ್ಲಿ 
ರಸರೂಪದಲ್ಲಿರುವ ಶಕ್ತಿ ಪ್ರಾಣದ ಪ್ರಾಣವಾದ ಪರಮಾತ್ಮ, ಅಂಗಾರದಿಂದ ಕೂಡಿದ, 
ದಹಿಸುವ, ಅಂಗಿರಸನ ಪುತ್ರನಾದ, ಅಗ್ನಿ ಸರ್ವತ್ರ ಗತಿಶೀಲನಾದ, ಅಂಗಿರಸಾಂ ವಾ 
ಏಕೋಗ್ನಿಃ - ಐ.ಬ್ರಾ.೬.೩೪ ॥ ಪಾವಕ - ಪಾವನ ಗೊಳಿಸುವ, ಶೋಧಿಸುವ, 
ಹವವತ್‌ - ಆಹ್ವಾನವನ್ನು, ಸ್ಕೋತ್ರ, ಗುಣವರ್ಣನೆ ಯನ್ನು ಶ್ರುಧಿ - ಕೇಳು. 


ಶರೀರದ ಅಂಗೋಪಾಂಗಗಳಲ್ಲಿ ವ್ಯಾಪಿಸಿರುವ, ಪಾವನಗೊಳಿಸುವ ಜ್ಞಾನಸಾಗರ 
ನಾದ ಅಗ್ನಿಭಗವಂತನೇ ಸಂಯಮಿಯಾದ ಉದ್ದಾತ್ಸವು ಗಾನಮಾಡುತ್ತಿರುವ ಗುಣವರ್ಣ 
ನೆಯ ಸ್ತುತಿರೂಪವಾದ ನಮ್ಮ ಆಹ್ವಾನವನ್ನು ಆಲಿಸು. 


ಗೋಪವನಮುನಿಮಂತ್ರದ್ಧಷ್ಟನೇ! ಪಾವನಾತ್ಮ! 
ಸಿಕ್‌ಲರಂತರ್ಯಾಮಿ! ನಮ್ಮೀ ಮೊರೆಯನಾಲಿಸ್ತೆ ! 
ಸರ್ವಚ್ಛೈತನ್ಯಪರ! ಆರೋಗ್ಯನಿಧಿ! ರಕ್ಷೆಸ್ಟೆ ॥1 


ಯಕ್‌ - ೩೦ 
ವಾಮದೇವೋ ಗೌತಮಃ ॥ ಗಾಯತ್ರಗ್ನಿಃ || 
೨೩ ೧೨ ೩೨೩೨೩ ೧ ೨ 


ಹರಿ ವಾಜಪತಿಃ ಕವಿರಗ್ನಿರ್ಹವ್ಯಾನ್ಯಕ್ರಮೀತ್‌ 


೨ ೩೧ ೨ ೩ ೧೨ 
ದಧದ್ರತ್ನಾನಿ ದಾಶುಷೇ ॥ ೧೦.೩೦ ॥ 


೩೬೩ 


೧೨೦ ೧೨೦ ೧೨೦ ೩ ೨ ೩೨ ೩೧ ೨ ೩ ೧೨೦ 
ಪರಿ- ವಾಜಪತಿಃ- ವಾಜ- ಪತಿಃ- ಕವಿಃ । ಅಗ್ನಿಃ- ಹವ್ಯಾನಿ- ಅಕ್ರಮೀತ್‌ - ದಧತ್‌ - 


೧೨೦ ೩೧೨ 
ರತ್ನಾನಿ- ದಾಶುಷೇ 100.೩0 // 


ಸೌರ್ಯಮ್‌ ॥ ಸೂರ್ಯವರ್ಚಾ ವಾ ವಸುರೋಚಿರ್ವಾ ॥ ಗಾಯತ್ರ್ಯಗ್ನಿಃ || 


೪ ೪೦ ೪ ೫ ವಿ ೧ ಕ) ಎಮ 9) 
೩೦.೧. ಹರ್ಯಾ 1 ಹೋಅವಾಜಾ ॥ ಹತಾಇಃಕಾಂ೦ವೀ52೨: | ಆಗ್ನಿ 


೨ ೦ ೧ ಅ ೧ ೧ ೩ 
ರ್ಹವ್ಯಾ | ನಾಯಕ್ರಮೀತ೨ತ್‌ ॥ ದಧಾ5೨೩ತ್‌ ॥ ರಾ5೨ತ್ನಾನ 


೫೦ ೦ ೨೦ ೧೩ ೧೧೧ 
೨೩೪ಔಹೋವಾ ॥ ನಿದಾಶುಷೇs೨೩೪೫ ॥ 


ದೀ-೫/ಪ-೮/ಮಾ - ೬/ ಬೂ /೧೫ ! ೪ೇ೯' / 


ವಾಜಪತಿಃ ವಾಜಾನಾಮನ್ನಾನಾಂ ಪತಿಃ ಪಾಲಕಃ - ಪರಿವಾಜಪತಿಃ ಕವಿರಿತ್ಯೇಷ 
ಹಿ ವಾಜಾನಾಂ ಪತಿರಿತಿ ಬ್ರಾಹ್ಮಣಮ್‌ - ಕವಿಃ ಕ್ರಾಂತದರ್ಶೀ ಮೇಧಾವೀನಾ । 
ದಾಶುಷೇ ಹವಿರ್ದತ್ತವತೇ ಯಜಮಾನಾಯ ರತ್ನಾನಿ ರಮಣೀಯಾನಿ ಧನಾನಿ ದಧತ್‌ 
ಪ್ರಯಚ್ಛನ್‌ ಅಗ್ನಿಃ ಹವ್ಯಾನಿ ಹವೀಜ್‌ಷಿ "ಪರ್ಯ ಕ್ರಮೀತ್‌' ಪರಿಕ್ರಾಮತಿ ವ್ಯಾಪ್ತೀ 
ತೀತ್ಯರ್ಥಃ || 


ಅಗ್ನಿಷೋಮೀಯಸ್ಯ ಪಶೋಃ ಪರ್ಯಗ್ನಿಕರಣೇ ಕ್ವಚಿತ್‌ ಬ್ರಾಹ್ಮಣೇ 
ಪ್ರಸ್ತೋತುರ್ವಿನಿಯೋಗೇನೈವ ಭಾವ್ಯಮ್‌ । ಪರ್ಯಕ್ರಮೀತ್‌ ಪರಿಕ್ರಾಮತಿ ಪರಿತೋ 
ಗಚ್ಛತಿ |ಪರಿಕ್ರಮಿತವಾನ್‌' ಪರಿಗಮಿತವಾನ್‌ |ನೀತವಾನಿತ್ಯರ್ಥಃ- ಮಾಧವ ಭಾಷ್ಯ || 


ವಾಜಪತಿಃ - ಅನ್ನಗಳ ಸ್ವಾಮಿ, ಅನ್ನದಾತ, ಅಮೃತ ಸ್ವರೂಪಿ, ಜ್ಞಾನಿ, ಆನಂದ 
ಸ್ವರೂಪಿ, ಅಗ್ನಿಃ - ಅಗ್ನಿ, ಪ್ರಕಾಶಸ್ವರೂಪೀ ಪರಮಾತ್ಮ, ಕವಿಃ - ಮೇಧಾವಿ, ಕ್ರಾಂತ ದರ್ಶಿ, 
ದಾಶುಷೇ - ಹವಿರ್ದಾತೃ, ದಾನಶೀಲ, ಆತ್ಮಸಮರ್ಪಣೆ ಮಾಡುವ ಉಪಾಸಕ, ಯಜ 


೩೬೪ 
ಮಾನನಿಗಾಗಿ, ರತ್ನಾನಿ - ರಮಣೀಯವಾದ ರತ್ನಗಳನ್ನು, ಐಹಿಕ ಆಮುಷ್ಠಿಕ ಪ್ರಿಯವಾದ 
ಧನವನ್ನು, ದಧತ್‌ - ಕೊಡುತ್ತಾನೆ, ಹವ್ಯಾನಿ - ಹಎರ್ದ್ರವ್ಯಗಳನ್ನು ಪರ್ಯಕ್ರಮೀತ್‌ - 
ಸರ್ವತ್ರ ವ್ಯಾಪಿಸಿರುತ್ತಾನೆ, ಸ್ವೀಕರಿಸುತ್ತಾನೆ. 


ಅನ್ನದಾತನೂ ಕ್ರಾಂತದರ್ಶಿಯೂ ಪ್ರಕಾಶಸ್ವ ರೂಪಿಯೂ ಸರ್ವವ್ಯಾಪಿಯೂ ಆದ 
ಅಗ್ನಿಭಗವಂತನು ಶ್ರದ್ದೆಯಿಂದ ಆತ್ಮಸಮರ್ಪಣ ಪೂರ್ವಕವಾಗಿ ಅರ್ಪಿಸುವ ಹವಿಸ್ಸನ್ನು 
ಸ್ವೀಕರಿಸಿ ದಾನಶೀಲನಾದ ಹವಿರ್ದಾತೃವಿಗೆ ಐಹಿಕ ಆಮುಷ್ಠಿಕ ಪ್ರಿಯವಾದ ಧನವನ್ನು 
ದಯಪಾಲಿಸುತ್ತಾನೆ. 


ಸರ್ವಜ್ಞ! ಅನ್ನದನೆ! ಯಾಜಕರು ಅರ್ಪಿಸಿರ್ಹ 
ರುವ್ಯಮಂ ಸ್ವೀಕರಿಸಿ ಪರಮಾರ್ಥಪರರಿಗೆಲ್ಲಂ 
ಥನಧಾನ್ಯನಿಧಿ ನೀಳ್ವುದ್ಧೆ! ನೀನೆ ಕವಿವರೇಣ್ಯಂ! 


೩ ೧೨ ಠಿ ೩೧೦೨ 


೨ ೩ ೨ 
ಉದು ತ್ಯಂ ಜಾತವೇದಸಂ ದೇವಂ ವಹನ್ನಿ ಕೇತವಃ । 
೩೧ ೨೦ ೩ ೧ 


ದೃಶೇ ವಿಶ್ವಾಯ ಸೂರ್ಯಮ್‌ I ೧೧.೩೧ 1 


೨ ೩ ೩ ೩೧೨ ೩ ೨ ೩ ೩೨ 
ಉತ್‌ - ಉ - ತೃಮ್‌ - ಜಾತವೇದಸಮ್‌ - ಜಾತ - ವೇದಸಮ್‌ । ದೇವಮ್‌ - 


ಸ ೧೨ ೩೨ ೧0೧೨೦ ೧ ೨೦ 
ವಹನಿ - ಕೇತವಃ ॥ ದೃಶೇ ಧಾ ವಿಶ್ವಾಯ - ಸೂ ೂರ್ಯಮ್‌ ॥ ೧೧.೩೧ / 


೪ ೫ ೪ ಅ ಡ್ನ (್ಪ0 
೩೦: ಉದುತ್ಕ್ಯಮ್‌ | ಓಹಾಇ. ॥ ಜಾ ಚೂತ್‌ | 


೨0: ೨ ೩ಷ ೫ ೧ © ೫ 
ದೇವಂ ವಹಾ | ತೀಕೇತಾs೨೩೪ವಾಃ ॥ ದಾ€೨೩೪ರ್ಶೇಹಾಇ ॥ 


೧ ೨೦ ೧೦ ೪ ೫ ೪ 
ವಾಜಶ್ವಾಯಸೂ ರ್ಯಾಮ್‌ ಔರತ೨೩ಹೋವಾ । ಹೋಂ೫%ಇ ॥ 


ಡಾ ॥ ದೀ-೪।ಪ-೧೨ಟಮಾ-೮।ಥೈ! ೧೬/1೫೧೦! 


ಇಯಂ ಸರೀ ಆಗ್ನೇಯ ಸಮಾಖ್ಯಾನಂ ಛತ್ರಿಣೋ ಗಚ್ಛನ್ನೀತಿವತ್‌ ಪ್ರಾಣ 
ಭೃತ್‌ ಉಪದಧಾತೀತಿ ವಚ್ಚದ್ರಷ್ಟವ್ಯಮ್‌ ।ಕೇತವಃ ಪ್ರಜ್ಞಾಪಕಾಃ ಸೂರ್ಯಾಶ್ವಾಃ ಯದ್ವಾ 
ಸೂರ್ಯರಶ್ಮಯಃ ಸೂರ್ಯಮ್‌ ಸರ್ವಸ್ಯ ಪ್ರೇರಕಮಾದಿತ್ಯಮ್‌ ಉದ್ವಹನ್ನಿ ಊರ್ಧ್ವಂ 
ವಹನ್ತಿ ಉ | ಇತಿ ಪಾದಪೂರಣಃ - ಉಕ್ತಂ ಚ ಮಿತಾಕ್ಷರೇಷ್ಟನರ್ಥಕಾಃ ಕಮೋಮಿದ್ವಿತಿ - 
ಕಿಮರ್ಥಮ್‌? ವಿಶ್ವಾಯ ವಿಶ್ವನ್ಮೈ ಸರ್ವಸ್ಥೈಭುವನಾಯ ದೃಶೇ ದ್ರಷ್ಟುಮ್‌ । ಯಥಾ 
ಸರ್ವೇ ಜನೌಃ ಸೂರ್ಯಂ ಪಶ್ಯಂತಿ ತಥೋರ್ಧ್ವಂ ವಹಸ್ನೀತ್ಯರ್ಥಃ । ಕೀ ದೃಶಂ ಸೂರ್ಯ 
ಮ್‌? ತ್ಯಂ ತಂ ಪ್ರಸಿದ್ಧಂ ಜಾತವೇದಸಂ ಜಾತಾನಾಂ ಪ್ರಾಣಿನಾಂ ವೇದಿತಾರಂ, ಜಾತ 
ಪ್ರಜಂ, ಜಾತಧನಂ ವಾ, ದೇವಂ ದ್ಯೋತಮಾನಮ್‌ - ಅತ್ರ ನಿರುಕ್ತಮ್‌ - ಉದ್ವ ಹನ್ನಿ 
ಜಾತವೇದಸಂ ದೇವಮಶ್ವಾಃ ಕೇತವೋ ರಶ್ಮಯೋ ವಾ ಸರ್ವೇಷಾಂ ಭೂತಾನಾಂ 
ಸಂದರ್ಶನಾಯ ಸೂರ್ಯಮ್‌ - ೧೨.೨,೪ ಇತಿ ॥ 


ಉ - ಭಗವಂತನನ್ನು ತಿಳಿಯುವುದು ಹೇಗೆ), ಸೂರ್ಯನು ಇಷ್ಟು ದೂರ 
ವ್ಯಾಪಿಸಿರುವುದು ಹೇಗೆ? ಎಂಬುದಕ್ಕೆ ತ್ಯಮ್‌ - ಪ್ರಸಿದ್ಧ ಉತ್ತರವಾಗಿ, ಜಾತವೇದಸಮ್‌ - 
ಸರ್ವಜ್ಞ ವೇದಗಳನ್ನು ಸೃಷ್ಟಿಸಿದ ಜೀವಿಗಳ ಒಳಹೊರಗನ್ನು ಬಲ್ಲ ದೇವಮ್‌ - ದೀಪ್ತಿ 
ವಂತನಾದ ಸೂರ್ಯಮ್‌ - ಸರ್ವಪ್ರಕಾಶನಾದ ಸೂರ್ಯಭಗವಂತನನ್ನು ಸೂರ್ಯ 
ದೃಶೇ - ಸೂರ್ಯನನ್ನು ತೋರಿಸಲು, ಕೇತವಃ - ಕಿರಣಗಳು, ಪ್ರಜ್ಞಾನವಂತರು, ಜ್ಞಾನಿ. 


೩೬೬ 
ಗಳು, ವಿಜಾನಗಳು, ವಿಶಾಯ ದಷುಮ್‌ - ಸಕಲ ಪಪಂಚವನು ನೋಡಲು, ಸಕಲ 
ಗ ನ HU ಜ್‌ ೩ 

ಪ್ರಪಂಚಕ್ಕೆ ದರ್ಶನ ಮಾಡಿಸಲು, ಉತ್‌ - ಉ- ವಹನಿ, ಉದ್ದಹನಿ - ಮೇಲೇಳುತವೆ. 

ಭಗವಂತನನ್ನು ದರ್ಶನ ಮಾಡುವುದು ಹೇಗೆ? ಅವನು ನಮ್ಮವರೆಗೆ ವ್ಯಾಪಿ 
ಸಿರುವುದು ಹೇಗೆ? ಎಂಬುದಕ್ಕೆ ಉತ್ತರವಾಗಿ ವೇದಗಳನ್ನು ಸೃಷ್ಟಿಸಿದವನೂ ಸರ್ವಜ್ಞನೂ 
ದೀಪಿವಂತನೂ ಪ್ರಸಿದ್ದನೂ ಆದ ಸೂರ್ಯ ಭಗವಂತನನ್ನು ಪ್ರಪಂಚಕ್ಕೆ ನೆ 
ಮಾಡಿಸಲು ಕಾತುರರಾದ ಜ್ಞಾನಿಗಳಂತೆ ಕಿರಣಗಳು ಅತ್ಯಂತ ಎತ್ತರಕ್ಕೆತ್ತಿ ಹೊತ್ತು ಜಾ 


ಸೂರ್ಯನು ಕಿರಣಗಳ ಮೂಲಕ ಎಲ್ಲವನ್ನೂ ವ್ಯಾಪಿಸಿ ಪ್ರಕಾಶಿಸುವಂತೆ 
ಭಗವಂತನು ತನ್ನ ಚೇತನತ್ವಾದಿ ದಿವ್ಯಗುಣಗಳಿಂದ ಅವನಿರುವಿಕೆಯ ಜ್ಞಾನವನ್ನುಂಟು 
ಮಾಡುತ್ತಾನೆ. 


ಜಗಕಲ್ಲ ಸೂರ್ಯಸಂದರ್ಶನಪ್ರಜ್ಞೆಯೊಸಗಲ್‌ 
ಅರುಣಕಿರಣಗಳಿಂದೆ ದೇವ! ನೀಂ ಉದಿಸುತಿರ್ಪಯ್‌್‌ । 
ನಿನ್ನನಂದುಂ ಕಾಣುತಿರ್ಪೆವಯ್‌ ಜಾತವೇದ! 


ಯಕ್‌ - ೩೨ 
ಮೇಧಾತಿಥಿಃ ಕಾಣಃ ॥ ಗಾಯತ್ರ್ಯ 
೩೨೩೧ ೨೦ ೩೧೦ ೨ 
ಕವಿಮಗ್ನಿಮುಪ ಸುಹಿ ಸತ್ಯಧರ್ಮಾಣಮದ್ದರೇ | 


೩ ೧೨ ೩೧೨ 


ದೇವಮಮೀವಚಾತನಮ್‌ | ೧೨.೩೨ / 


೩೨ ೩೨ ೧೨೦ ೩ ೧೨ ೩೨ ೩ 
ಕವಿಮ್‌ - ಅಗ್ನಿಮ್‌ - ಉಪ- ಸುಹಿ | ಸತ್ಯ ಧರ್ಮಾಣಮ್‌ - ಸತ್ರ - ಧರ್ಮಾಣಮ್‌ - 
೨ ೩ ೨ ೧೨ ೧ ೨೦ 


- ಅಧ್ವರೇ ॥ ದೇವಮ್‌ - ಜತ ಟೀ) ಓಂ ಚಾತನಮ್‌ ॥ 


೩೬೭ 
ಕಾವಮ್‌ ॥ ಕವೀರ್ವಸುರೋಚಿರ್ಗಾಯತ್ರ್ಯಗ್ನಿಃ || 


೨ ೧ ೧ ೩ ೫೦ ೦ 
೩೨.೧. ಕವಿಮಗ್ನಿ (ಮ್‌ ॥ ಉಪಾs೨೩ | ಸ್ಪೂನ೨ಹಾ5೨೩೪ಬಹೋವಾ 


೨೧೨೦ ೧೦ ೨೦ © ೧೦ 
ಸತ್ಯಧರ್ಮಾಣಮದ್ದರೇ 1 ದೇವಾಮ್‌ ॥ ಅಮೀವಚಾತಾ5೨೩ 


೨ ೧ 
ನಾ5೩೪೩ದು್‌ । ಓಂ೨೩೪೫%ಇ ॥ ಡಾಟ 


ದೀ- ೭ /ಪ-೮(/ಮಾ-೫ಟ1ಜು 10೧೭ !! ೫! 


ಹೇ ಸ್ತೋತ್ರ ಸಂಘ! ಅಧ್ವರೇ ಕ್ರತಿ ಅಗ್ನಿಮ್‌ ಉಪಸುಹಿ ಉಪೇತ್ಯ ಸುತಿಂ ಕುರು 
ಕೀದೃಶಮ್‌'? ಕವಿಮ್‌ ಮೇಧಾವಿನಂಸತ್ಯಧರ್ಮಾಣಮ್‌ ಸತ್ಯವಚನರೂಪೇಣ ಧರ್ಮೇ 
ಣೋಪೇತಂ, ದೇವಂ ದ್ಯೋತಮಾನಮ್‌ ಅಮೀವಚಾತನಮ್‌, ಅಮೀ ಪಾನಾಂ ಹಿಂಸ 
ಕಾನಾಂಶತ್ರೂಣಾಂವಾ ಘಾತಕಮ್‌ ।|ಅನ್ನರಾತ್ಮನಶ್ಚಾಯಂ ಪೈಷಃ ಇತಿ ಮಾಧವಃ ॥ 


ಅಧ್ವರೇ - ಯಜ್ಞದಲ್ಲಿ ಅಧ್ಯಾತ್ಮಯಜ್ಞದಲ್ಲಿ ಕವಿಮ್‌ - ಮೇಧಾವಿ, ವೇದಕರ್ತೃ, 
ಸರ್ವಜ್ಞ ಬುದ್ದಿಪ್ರೇರಕ, ಸತ್ಯಧರ್ಮಾಣಮ್‌ - ಸತ್ಯಧರ್ಮಗಳ ನಿಯಮದಿಂದ ಚಲಿಸದ, 
ದೇವಮ್‌ - ದೀಪಿವಂತನಾದ, ಪ್ರಕಾಶಯುತ, ಅಮೀವ ಚಾತ ನಮ್‌ - ಶತ್ರು! 
ರೋಗ/ ಅಜ್ಞಾನ ನಿವಾರಕನಾದ, ಅಗ್ನಿಮ್‌ - ಅಗ್ನಿಯನ್ನು, ಉಪ ಸುಹಿ - ಕುಳಿತು 
ಸುತಿಸುತಾ ಉಪಾಸನೆ ಮಾಡಿ. 

ಆಧ್ಯಾತ್ಮಿಕಯಜ್ಞದಲ್ಲಿ ನಿತ್ಯಶುದ್ಧಬುದ್ದಿಯ ಸತ್ಯಧರ್ಮಗಳ ನಿಯಮದಿಂದ 
ಅಲ್ಲಾಡದವನೂ ಮೇಧಾವಿಯೂ ದೀಪ್ರಿವಂತನೂ ಆಧಿವ್ಯಾಧಿಗಳ ನಿವಾರಕನೂ ಆದ 
ಅಗ್ನಿಯ ದಿವ್ವಗುಣಗಳನ್ನು ಸ್ತುತಿಸುತ್ತಾ ಉಪಾಸನೆ ಮಾಡಿ. 


ಖತ್ವಿಜರೆ! ಯಾಗದೊಳ್‌ ಸತ್ಯಧರ್ಮಾತ್ಮನಂ ನೀಮ್‌ 
ಕವಿಯೆಂ ಸಮಸ್ತರೋಗಾಂತ್ಯನಂ ಲೋಕಹಿತನಂ | 
ಅಗ್ನ್ಗಿಯಂ ಸೊಗಮಪ್ಪ ಪರಿಯಿಂದೆ ಭಜಿಸಿರೆಂದುಂ / 


೩೬೮ 
ಯಕ್‌ - ೩೩ 


© ಲ್‌ “ವೆಂ ಸ © 
ಸಿಂಧುದ್ವೀಪ ಆಂಬರೀಷಃ ॥ ತ್ರಿತ ಆಪ್ತ್ಯೋವಾ ॥ ಗಾಯತ್ರಗ್ಗಿಃ || 


೨ 


೩ ೨ ೩೧ ೨ ೩ ೧ ೨ ೩೧ ೨ 


2 ನೋ ದೇವೀರಭಿಷ್ಟಯೇ ಶಂ ನೋ ಭವನು ಪೀತಯೇ । 


೩೧ ೨ 


ಅಷ ಯೋದಭಿ ಸ್ರವನ್ನು ನಃ॥ ೧೩.೩೩ / 


೨ 


ದ ೨ ೩೧೨ ೧ ವಿ 


ಶಮ್‌ - ನಃ - ದೇವೀಃ - ಅಭಿಷ ಯೇ | ಶಮ್‌ - ತೆ — ಭವನ್ನು - ಪೀತಯೇ ॥ 


೩೨ ೩ 


ಶಮ್‌ - ಯೋಃ - ಅಭಿ - ಸ್ರವನ್ಮು- ನಃ ॥ ೧೩.೩೩ 1 


ಕಾಶೀತಮ್‌, ಕಾಪೀತಂ ವಾ ಸುಮನ್ನಂ ವಾ ॥ ಪಾರಾವತೋ/ ಪಾರಾವತಿರ್ವಾ 
ಗಾಯತ್ರಗ್ನಿಃ | 
೫೦ ೦ ೨೧ ಕ್ರೀ ತೆ 
೩೩.೧. ಶನೊ ಸೀದೇವೀಃ 1 ಅಭಿಷಾ ು5೨೩ಯಾ 5೩೪% || ಶನ್ನೊ ೀಭವಾ | 
೨೧೦ A ೨೧ 4 


ತಂ ಚರ ಒಡ Us || ಶಂಯೋರಭೀ | ಸ್ರವ । ತೂ5೨ | 


೪೦೦ ೫ 
ಕ | ಔಹೋವಾ ॥ ಜಾ | 


ದೀ- ೭ ।!ಪ-೧೦(/ಮಾ- ೩(/ಇ್ಟ1೧೮/ ೫೨! 


ಕಾಶೀತೋತ್ತರಮ್‌ ॥| ಪಾರಾವತೋ ಗಾಯತ್ರಗ್ನಿಃ || 


೩೩೩. 


Q 


pS 9 


ಖಿ ಬ ೦೦ ೫೦೦ ೪ ೫ 
ಹುವಾs೩ಿಹೋತ೨೩೪% । ಶನ್ನೂ ೇೀದೇವೀಃ | ಅಭಿಷ್ಟಯಾಇ ॥ 


ಟು ಖು 9 ೪೦ ೫ 


ಹುವಾ5೩ಹೊ೨೩೪ಇ | ಶನೊ ೀಭವ ।!ತುಪೀತಯಾಜಇ ॥ | 


೩೬೯ 
A ೧ ೪ ಫಿ ಲ ಫ್ರು 
5೩ಹೋ5೨೩೪ಇ. । ಹ್‌ | ಸ್ರವನ್ನು ನಾಃ 1 ಹುವಾ5೩ 


೧ ಟು ೩ ೫೦ ೦ ೫ 
ಹೋs೨ | ವಾs೨೩೪ಔಹೋವಾ ॥ ಸತಾ || 


ದೀ-೮ಟ।ಪ-೧೨ಟಯಮಾ-೮।ಶಠ್ರೈ1೧೯॥ ೫೩ || 


ನಃ ಅಸ್ಮಾಕಂ ಪಾಪಾಪನೋದ ದ್ವಾರೇಣ ಶಂ ಸುಖಂ ಭವನ್ನು | ದೇವೀಃ ದೇವ್ಯಃ 

ಅಪಃ ಅಭಿಷ್ಟಯೇ ಅಸ್ಮದ್ಯಜ್ಞಾಯ ಭವನ್ನು ಯಜ್ಞಾಂಗಭಾವಾಯ ಚ ಭವನ್ನು ಇತ್ಯರ್ಥಃ | 
ಇ ೦ ಇ 

ಅಪಿ ಚ ನಃ ಅಸ್ಮತ್ನ್ತಂಬಂಧಿನೇ ಪೀತಯೇ ಪಾನಾಯ ಚ ಶಂ ಸುಖಂ ಭವನ್ನು । ತಥಾ 
ಶಮ್‌ ಉತ್ಪನ್ನಾನಾಂ ರೋಗಾಣಾಮ್‌ ಶಮನಮ್‌ ಯೋಃ ಯಾಪನಂ ಅನುತ್ಪನ್ನಾ 
ನಾಂ ಪೃಥಕ್ಕರಣಂ ಚ ಕುರ್ವನ್ನು । ಅಪಿ ಚ ನಃ ಅಸ್ಮಾಕಂ ಅಭಿ ಉಪರಿಸ್ರವನ್ತು ಅತ್ಯರ್ಥಂ 
ಸಿಂಚನ್ನು | ಶನ್ನೋ ಭವನ್ನು ಇತಿ ಛಂದೋಗಾಃ । ಆಪೋ ಭವನ್ನು ಇತಿ ಬಹ್ವಚಾಃ ತೈತ್ತಿ 
ರೀಯಾಶ್ಚ | 


ಸಾಧಾರಣರೋಗದಿಂದ ಬಳಲುತ್ತಿರುವವರಿಗೆ ಸಾಮವೇದಾಧ್ಯಯನ ಮಾಡಿದ 
ವರು "ಶನ್ನೋದೇವೀಃ ಗಾನದಿಂದ ಅಭಿಮಂತ್ರಿಸಿದ ಫೃತವನ್ನು ಲೇಪಿಸಿ ಅಭ್ಯಂಜನ ಮಾಡಿ 
ಸುತ್ತಿದ್ದರೆ ರೋಗ ಶಮನವಾಗುತ್ತದೆ - ಸಾ.ವಿ. ಬ್ರಾ. ೨೩.೧. 


ನಃ ಶಮ್‌ - ನಮ್ಮ ಪಾಪಾದಿಗಳು ದೂರವಾಗಿ ಸುಖವುಂಟಾಗಲಿ, ದೇವೀ - 
ದೇವತೆಗಳು, ಭಗವಂತನ ದಿವ್ಯಶಕ್ತಿ ಜ್ಞಾನಜ್ಯೊ ತಿ, ಅಭೀಷ್ಟಯೇ ಯಜ್ಞಾರ್ಥ ವಾಗಿ, 
ಯಜ್ಞದಲ್ಲಿ ಭಾಗಿಯಾಗಲು, ಅಭ್ಯದಯಕ್ಕಾಗಿ, ಇಷಾ ಷ್ಟುರ್ಥಸಿದ್ಧಿಗಾಗಿ, ಆನಂದ ಕ್ಕಾಗಿ, ಮುಕ್ತಿ 
ಗಾಗಿ, ಪೀತಯೇ - ಪಾನಾರ್ಥವಾಗಿ, ಕಮ್‌ ಭವನು - ಮಂಗಳಕರ ವಾಗಿರಲಿ, ಸುಖ 
ದಾಯಕವಾಗಿರಲಿ, ಶಮ್‌ - ಉತ್ಪತ್ತಿಯಾದ ರೋಗಗಳನ್ನು ವಾಸಿ ಮಾಡಲಿ, ಯೋಃ - 
ಉತ್ಪತ್ತಿಯಾಗದ ರೋಗಗಳು ಬರದಿರಲಿ, ಅಭಿಸ್ರವನ್ನು - ಅಮೃತ ವರ್ಷಿಸಲ, ಸುಖ 
ಶಾನ್ರಿಗಳನ್ನು ದಯಪಾಲಿಸುತ್ತಾನೀರು ಸದಾಹರಿಯುತ್ತಿರಲ. 


ಜಲಾಧಿದೇವತೆಗಳು ನಮ್ಮಲ್ಲಿರುವ ರೋಗಗಳನ್ನು ನಿವಾರಿಸುತ್ತಾ ಬರಬಹುದಾದ 
ರೋಗಗಳನ್ನು ದೂರ ಮಾಡುತ್ತಾ ಅಭೀಷ್ಟಗಳನ್ನೀಡೇರಿಸಲಿ. ಈ ದಿವ್ಯ ಜಲವು ಯಜ್ಞಾರ್ಥ 


೩೭೦ 
ವಾಗಿಯೂ ಪಾನಾರ್ಥವಾಗಿಯೂ ಮಂಗಳಕರವಾಗಿ ಸಿದಾ ಸುಖಸಮೃದ್ದಿಗಳನ್ನುಂಟು 
ಮಾಡುತಾ ಹರಿಯುತ್ತಿರಲಿ. ಪರಮಾತ್ಮನ ದಿವ್ಯಜ್ಯೋತಿಯು ಅಭ್ಯುದಯವನ್ನುಂಟು 
ಮಾಡುತ್ತಾ ಮೋಕ್ಷ ಮಾರ್ಗವನ್ನು ಪ್ರಶಸ್ತಗೊಳಿಸಲಿ. 


ಅನಲನೇ! ಸುಖ- ಶಾಂತಿಕರಮಪ್ಪ ಪೇಯಮೆನಿಪ 
ಮಂಗಳಿಪ್ರದಪುಣ್ಯತೀರ್ಥಮಂ ಕರುಣಿಸೆಮಗಂ | 
ಆ ದಿವ್ಯಜೀವನಂ ಸೊಗಸಾಗಿ ಹರಿಯೆಲೆಂದುಂ / 


ಯಕ್‌ - ೩೪ 


ಉಶನಾ ಕಾವ್ಯಃ || ಗಾಯತ್ರಗ್ನಿಃ || 


9) ೨೦ ೩ ೧೨ 


೧ ಕ 
ಕಸ್ನ ನೂನಂ ಪರೀಣಸಿ ಧಿಯೋ ಜಿನ್ನಸಿ ಸತ್ತತೇ ॥ 


೧ ೩ ೧ ೨ ೧೨ 
ಗೋಷಾತಾ ಯಸ್ಯ ತೇ ಗಿರಃ ॥ ೧೪.೩೪ // 


-೯ (ಉಇ-೨ಶ(/ಧಾ-೫ !ಥೇ!ದ- ೩॥ 


೧೨೦ ೩ ೨ ೧೨೦ ೧೨೦ ೩ ೧೨೦ ಶ್ರಿ 
ಕಸ್ಯ - ನೂನಮ್‌ - ಪರೀಣಸಿ - ಪರಿ - ನಸಿ । ಧಿಯಃ - ಜಿನ್ನಸಿ - ಸತ್ಪತೇ - ಸತ್‌ - 


೧ ೨೦ ೨ ೩ ೧೨೦ ೩ ೧೨೦ 
ಪತೇ ॥ ಗೋಷಾತಾ - ಗೋ - ಸಾತಾ - ಯಸ್ಯ - ತೇ - ಗಿರಃ ॥ 


ಆ - 9೩ / ಅ- ೧೧ /ಪ- ೧೬೭ / ಟೇ! ದ- ೩! 


ಇತಿ ತೃತೀಯಾದಶತಿಃ ॥ ೩ ॥ ತೃತೀಯಃ ಖಂಡಃ ॥ ೩ ॥ 


4% 


೩೭೧ 
ಮನಾಜ್ಯೇ ದ್ವೇ | ದ್ವಯೋರ್ಗೋತಮೋ ಗೋರಾಂಗಿರಸೋ ವಾ ಗಾಯತ್ಯಗ್ಗಿಃ ॥ 
ದೆ 


೧ ೨ ಗಿ ನತ್ತು? ೫ ೧ ೦ 
೩೪.೧. ಕಸಾ ನೂರs೧ನಾs೨ಮ್‌ | ಪರೀಣಾ€೨೩೪ಸೀ ॥ ಧಿಯೋಜಿನ್ವಾ 


ಗಿ ಸತಿ ತ್ರ py ೧ ಥ್ರ: ಛಿ: ೪ 9. ಯಿ 
ಸ್ರ | ಸಿಸತ್ತಾ 5.೨೩೪ತಾಇ 1 ಗೋಹಾತಾಯಾ೨೩ ॥ ಸ್ಯಾನ೨ತಾತ 


೫೦೦ ೨% ೩ ೫ 
೨೩೪ಔಹೋವಾ ॥। ಉಪ್‌ । ಗೀ5೨೩೪ರಾ: ॥ 


ದೀ-೫/ಪ-೮/ಮಾ-೫/ಬು ! ೨೦ ॥ ೫ಳಿ/ 


ಗೌರಾಜ್‌ ರಸಸ್ನ ಸಾಮ, ಗೌತಮಸ್ಯ ಮನಾಜ್ಯಂ ಮನಾಜ್ಯೋತ್ತರಂ ವಾ ॥ 


೨೦ ೦ ೧ ಬಿ A ಛ 
೩೪.೨. ಔಹೋಜಇಹುಂ೩ವಾ€೨೩ಇ | ಹುವಏ | ಕಸ್ಯ ನೂನಾ೩ಿಮ್‌ಪಾ$ 


೨೦ ೩೫ ೨೦ ೦ ೨ ೩೨ 
೩ರೀಣಸಿ ॥ ಟ್‌ | ಹುವಏ 1 ಧಿಯೋ 


A ಲ ೨೩೫ ೨೦೦ ೨೩ 
ಜಿನ್ಹಾ 52. ಸೀಂ೩ಸತ ಶತಾಇ ॥ ಆಕರ | ಹುವ 


ಸು © © © ೩ ೨ 
ಏ1ಗೋಷಾತಾಯ ॥ ಸೃತಾರ೩ಇಗಾರಇರಾರ೬೫೬: || 


ದೀ- ೧೨ /ಪ-೧೦/ಮಾ-೧೩ ಜ್‌ 1೨೧ ! ೫೫! 


ಏಕವಿಂಶತಿಃ ॥ ತೃತೀಯಃ ಖಣ್ಣಃ I ೩ 1 ತೃತೀಯಾ ದಶತಿಃ 11 ೩ ॥ 


ಹೇ ಸತ್ತತೇ ಸತಾಂಪತೇ! ಅಗ್ನೇ ನೂನಮ್‌ ಇದಾನೀಂ ಕಸ್ಯರೀದೃಶಸ್ಯ ಜನಸ್ಯ 
ಪರೀಣಸಿ ಬ ಬ್ರಹ್ಮಣಿ ಧಿಯಃ ಕರ್ಮಾಣಿ ಜಿನ್ನಸಿ ಪ್ರಿ ಖಪ್ರೀಣಯಸಿ | ಯಸ್ಯ ತೇ ತವ ಸಮನ್ನಿನ್ಯ ಈ 
ಗಿರಃ ಸುತಯಃ ಗೋಷಾತಾ ಗೋಸಾತೌೌ ಗವಾಂ ಲಾಭೇ ಭವನ್ನು ಖಲು | ತಸಾ ತ್ತ್ವ ೦ 
ಕುತ್ರತಿಷ್ಠಸಿ? ಅಸ್ಮಾಕಮಿದಾನೀಂ ಗವೇಚ್ಛಾ ಪ್ರವರ್ತತೇ | ಯದ್ವಾ ಹೇ ಅಗ್ನೇ! ತ್ವಮಿ 


೩೭೨ 
ದಾನೀಂ ಕಸ್ಯ ಕರ್ಮಾಣಿ ಪ್ರೀಣಯಸಿ? ನ ಕಸ್ಯಾಪೀತ್ಯರ್ಥಃ | ಅಸ್ಮಾಕಮೇವ ಕರ್ಮಾಣಿ 
ಪ್ರೀಣಯೇತಿ ಭಾವಃ ॥ ಪರೀಣಸಿ ಇತಿ ಸತ್ಸತೇ ಇತಿ ಚ ಛಂದೋಗಾಃ | ಪರಿಣಸಃ ಇತಿ 


ದಂಪತೇ ಇತಿ ಚ ಬಹ್ಹೃಚಾಃ || 


ಸತ್ತತೇ - ಸಜ್ಜನರ ಪಾಲಕನೇ, ನೂನಮ್‌ - ಈ ಸಮಯದಲ್ಲಿ ನ್ಯೂನತೆಯನ್ನು, 
ಕಸ್ಯ - ಯಾರ ಸುಖದ, ಧಿಯಃ ಬುದ್ದಿ ಅಂತಃಕರಣ ಚತುಷ್ಟಯ, ಹರೀಣಸಿ - 
ಬ್ರಹ್ಮಾನಂದ ಪಡುತ್ತಿರುವೆ, ಜಿನ್ನಸಿ - ತೃಪ್ತಿಗೊಳ್ಳು, ತಲುಪಿಸು, ಗೋಷಾತಾ - ಗೋವು 
ಗಳ ಲಾಭಕ್ಕಾಗಿ - ಇಂದ್ರಿಯಗಳ ತೃಪ್ತಿಗಾಗಿ, ಜ್ಞಾನದರ್ಶನಕ್ಕಾಗಿ, ಗಿರಃ - ಸುತಿ, ವಾಣಿ. 


ಸಜ್ಜನರ ಪಾಲಕನೇ ನಿನ್ನ ಗುಣಕರ್ಮಗಳ ವರ್ಣನೆಯನ್ನು ಅಂತಃಕರಣದಲ್ಲಿ 
ತುಂಬಿಕೊಂಡು ನನ್ನ ಇಂದ್ರಿಯಗಳು ತ್ಫಪ್ಪವಾಗುವಂತೆ ಸಾಮಗಾನದಿಂದ ಸ್ತುತಿಸುತ್ತಾ 
ಇದೀಗ ಬ್ರಹ್ಮಾನಂದವನ್ನನುಭವಿಸುತ್ತಿದ್ದೇನೆ. 

ಸತ್ಯರಕ್ಷಕನೆ! ಆವನ ಬುದ್ದಿಯೆಂ ಜತನದಿಂ 


ಖುತಪಥದೆ ನೀಂ ವರ್ತಿಸಿದಪೆಯಯ್‌? ತಿಳಿಯಿತೆನಗಂ 
ಆರ ನುಡಿ ವಿದ್ಯಗಾಕರಮೊ ಅವರೇ ನಿನ್ನವರ್‌ /! 


ಯಕ್‌ - ೩೫ 


ಶಂಯುರ್ಬಾರ್ಹಸ್ಪತ್ವಃ Il ಬೃಹತ್ಯಗ್ನಿಃ || 


೩ ೧ ೨ ೩೧ ೨ ೩೧ ೨ ೩ ೧೨ 
ಯಜ್ಞಾಯಜ್ಞಾ ವೋ ಅಗ್ನಯೇ ಗಿರಾಗಿರಾ ಚ ದಕ್ಷಸೇ । 


ಸ ೩೨೩ ೧೨ ೩ ೧೨ ೩ ೨ ೩ ೧ ೨೦ 
ಪ್ರಪ್ರ ವಯಮಮೃತಂ ಜಾತವೇದಸಂ ಪ್ರಿಯಂ ಮಿತ್ರಂ ನ ಶಜ್‌ಸಿಷಮ್‌ ॥ 
೩ 0 ೨ ೩ ೨ ೩ ೧೨ ೩೧ ೨ ೩೨ ೩ 


ಯಜ್ಞಾಯಜ್ಞಾ- ಯಜ್ಞಾ- ಯಜ್ಞಾ- ವಃ- ಅಗ್ನಯೇ 1ಗಿರಾಗಿರಾ- ಗಿರಾ - ಗಿರಾ- 
aA 


೧೦7 
೧೨೦ ೧ ೨೦ ಕ್ಷಿ 9 ೩೧ ೨ ೩a ೧೨೦ 
MS ಕಗ ಸಕ್ತ್‌ NN 3 ಎ 
ಚ - ದಕ್ಷಸೇ ॥ ಪ್ರಪ್ರ - ಪ್ರ - ಪ್ರ - ವಯಮ್‌ - ಅಮೃತಮ್‌ - ಅ - ಮೃತಮ್‌ 


೩೧೨ 


೩೭೩ 
೩ ೨ ೩ ೩ ೨ ೩೨ ೩ ೨ 


ಜಾತವೇದಸಮ್‌ - ಜಾತ - ವೇದಸಮ್‌ ॥ ಪ್ರಿಯಮ್‌ - ಮಿತ್ರಮ್‌ - ಮಿ- ತ್ರಮ್‌ - 


ಕ್ಷ 


ನ- ಶಜ್‌ಸಿಷಮ್‌ ॥ ೧.೩೫ ॥ 


ಉಪಹವಾ ದೌ || ದ್ವಯೋರ್ಭರದ್ವಾಜೋ ಬೃಹತ್ಯಗ್ನಿಃ ॥ 


೩೫.೧. 


೩೫.೨. 


೫ ೦ ೧ ೩೨ 
ಯಜ್ಞಾಯಜ್ಞಾ ॥ ಪೋ ಅಗ್ನ್ಗಯಾ5೩ಇ । ಗಿರಾ5೨ಗಿರಾ 5೩೪ | 


೩೦ ೨ ತ ಇ ಬಟ್ಟು! ೫ ೧ ವಿಂ 
ಹಾಹೋ೩ಇ | ಚಾದಕ್ಷಾ೨೩೪ಸಾಇ | ಪ್ರಪ್ರಾ 5೨ವಯಮಮ್ಮ ತಂ 


೨೦ ೧ ೨ ೧ ೨೧ 
ಜಾ । ತಾವೇಃ೧ದಾಸಾಲ೨ಮ್‌ ಪಿ ಪ್ರಿಯಮ್ನಿತ್ರಾಮ್‌ | ನಶಜ್‌ಸಿ 


೩೦ 51 ೩೦೦ 


ಷಾಮ್‌ ॥ ಏಹಿಯಾ । ಔಹೌಹೋ5೨೩೪೫ಇ ॥ ಡಾ ॥ 


ದೀ-೮/ಪ-೧೨ಟಮಾ-೮॥೨೨॥ರಠೈ(೨೨! ೫೬ / 


೪ ೩೦ ೪ ೪೦ ೨೩ ೨ 


ಯಜ್ಞಾಯಜ್ಞಾ ! ಹೋಇ | ವೋಠ೩ಗ್ಗಯಏ5೩೪ | ಹಯಾ || 


೩೦ ೨೧ ಛಿ. ತಕ ೨೧ ೨ ೩೦ ೨೧ ೨೧ 
ಗಿರಾಗಿರಾ | ಚಾ5೨ದಕ್ಷಸಾಇ ಪ್ರಪ್ರಾವಯಾಮ್‌ ' ಅಮೃತಂ 


lo 


ಶೂ ತ್ತಿ ತ್ರ! ೧ 
ಜಾಹಿ | ತವೇ5೨ದಾ5೨೩೪ಸಾಮ್‌ | ಪ್ರಿಯಮ್ಮಿತ್ರಾಮ್‌ । ನರ 


೩೦ ೨೫ ೩೦ 
ಜ್‌ಸಿಷಾಮ್‌ ॥ ಏಹಿಯಾ । ಔಹೋ£5೨೩೪೫ಇ 11 ಡಾ ॥ 


ದೀ- ೬ /ಪ-೧೪ /ಮಾ - ೮ (ಫು 1೨೩ 1 ೫೭ Il 


೩೭೪ 


ಮತ Il ಶ್ನುಷ್ಟೀಗುರ್ಬಹ ೈಗ್ನಿ 


ಮಾ ತ ೧ ಠಿ 
೩೫.೩. ಯಾಜ್ಞಾಯಾಜ್ಞಾ೨ ಫೋಗ್ಗಾಯಾಕಅಇ 11 ಗಾಇರಾಗಾ 


ಮಾಸು OT ಅಷಷ ೧ 
ಅರಾ$೨ | ಚಾದಕ್ಷಾಸಾ5೨%ಇ | ಪ್ರಪಾ ಪ್ರಾವಾಯಾತ೨ಮ್‌ | ಅಮೃತಂ 


ಗಿ, ಸ್ರ ಸಿ? ೧. 
ಜಾ& ಚರಕ || ಖಾ ಯಮಾ ತ್ರಾ ಇಂಿಮ್‌ || 


೧ ಅ ೨ A ೧ 
ನಾಶಜ್‌ಸಾ$5೨೩ಇಹಾ5೩೪೩ಮ್‌ 1 ಓಂ೨೩೪೫ ಇ | ಡಾ 


ದೀ- ೨1ಪ- ೧೧ /ಮಾ - ೧೨ / ಚಾ! ೨೪ ॥/ ೫೮ । 


ಯಜ್ಞಾಯಜ್ಞೀಯಮ್‌ - ಭರದ್ವಾಜಃ - ಅಗ್ನಿರ್ವೈಶ್ವಾನರಃ || ಬೃಹತ್ಕಗ್ನಿಃ ॥1 


೪ ೩ ಫೀ ಡಿ ಛೂ. ೧ 
೩೫.೪) ಯಜ್ಞಾಜಿಯ | ಜ್ಞಾತಕಿಪೋತಪಿಗ್ನಾಯಾಇ || ಗಾಇರಾಗಿರಾ | 


ಎ 2 ತ್ಯ ಧೂಪ: ತ್‌ 
ಚಾ5೩ದಾಕ್ಷಾಂಡಿಸಾಇ । ಪ್ರಪ್ರಾ ಪ್ರಾನತಿವಯಮಮೃತಮ್‌ ಜಾತಾ 


ಕ ಸ್‌ ೨ ೨ ೧ py 
೨೩ವಾ | ಹಿಮ್ಮಾಇ ॥ ದಾs೩ಿಸಾಮ್‌ ॥ ಪ್ರಾಯಮ್ಮಿತ್ರನ್ನಶಾಂ೨ 


೩೨ ೧೧೧ 
ಜ್‌ಸಿಷಾಉ ॥ ವಾಂ೩೪೫ ॥ 


ದೀ-೩ /ಪ- ೧೦ ಟಟ ಮಾ - ೭ /(ಣೇ |! ೨೫ 1 ೫೯ 


ಕೀ ಸ್ತೋತಾರಕ|್ಷ ವಃ ಯೂಯಂ ಯಜ್ಞಾಯಜ್ಞಾ ಯಜ್ದೇಯಜ್ಞೀ ಸರ್ವೇಷು 
ಯಾಗೇಷು ದಕ್ಷಸೇ ಪ್ರವೃದ್ಧಾಯ ಅಗ್ನಯೇ ಗಿರಾ ಸ್ತುತಿರೂಪಯಾ ವಾಚಾ ಸ್ತೋತ್ರಂ 
ಕುರುತೇತಿ ಶೇಷಃ - ಚ ಶಬ್ದೋ ಭಿನ್ನಕ್ರಮೋವ ಇತ್ಯಸ್ಮಾತ್‌ ಪರೋದ್ರಷ್ಟವ್ಯಃ - ಯೂ 
ಯಂ ಚ ಸ್ತೋತ್ರಂ ಕುರುತ ವಯಮಪಿ ತಮಗ್ಗಿಂ ಪ್ರಪ್ರಶಂಸಿಷಮ್‌ ಪ್ರಸಮುಪೋದಃ 


4 


೩೭೫ 

ಪಾದಪೂರಣೇ - ೮.೧.೬೦ ॥ ಇತಿ ಪ್ರಶಬ್ದಸ್ಯ ದ್ವಿರುಕ್ತಿಃ ಪಾದಪೂರಣಾರ್ಥಾ । ವ್ಯತ್ಯ 
ಯೇನೈಕವಚನಂ - ೩.೪.೯೮ | ಛಾಂದಸೋಲುಟ್‌ ಪ್ರಶಂಸಾಮಃ । ಕೀದೃಶಮ್‌? 
ಅಮೃತಂ ಮರಣರಹಿತಮ್‌ । ಜಾತವೇದಸಂ ಜಾತಾನಾಂ ವೇದಿತಾರಂ ಜಾತಪ್ರ ಜ್ಞಾನಂ 
ಜಾತಧನಂ ವಾ ಮಿತ್ರಂ ನ ಸಖಿಭೂತಮಿವ ಪ್ರಿಯಮನುಕೂಲಮ್‌ । ಯದ್ವಾ ವ್ಯತ್ಯ 
ಯೇನ ತ್ವಮಿತ್ಯಸ್ಯ ವಸಾದೇಶಃ - ೩.೪.೧೮ । ಅಗ್ನಯ ಇತಿ ಚ ಕರ್ಮಣಿ ಚತುರ್ಥೀ 
ಕ್ರಿಯಾಗ್ರಹಣಮಪಿ ಕರ್ತವ್ಯಮ್‌, ಇತಿ ಕರ್ಮಣಃ ಸಂಪ್ರದಾನತ್ವಾತ್‌ । ಚ ಶಬ್ದಶ್ಚಣಿತಿ 
ನಿಪಾತಶ್ಚೇದರ್ಥೆೇ ವರ್ತ್ತತೇ । ದಕ್ಷಸ ಇತಿ ದಕ್ಷೇರ್ವ್ವದ್ದಿಕರ್ಮಣಃ ಅಂತರ್ಭಾವಿತಣ್ಯರ್ಥಾ 
ಲ್ಲಟಿರೂಪಮ್‌ । ಚಣ್‌ಯೋಗಾನ್ನಿಪಾತೈರ್ಯದ್ಯದಿಹನ್ತ ಇತಿ ನಿಘಾತ ಪ್ರತಿಷೇಧಃ | 
ತತ್ರಾಯಮರ್ಥಃ - ಹೇ ಸ್ತೋತಸ್ತ್ವಂ ಯಜ್ಞೇಇಮಮಸಗ್ನಿಂ ಗಿರಾಸ್ತುತ್ಯಾದಕ್ಷಸೇ ಚ 
ವರ್ಧ್ಯಯಸಿ ಚೇತ್‌ ವಯಮಪಿ ಅಮೃತತ್ಹಾದಿಗುಣಕಂ ತಂ ಪ್ರಶಂಸಾಮಃ ॥ 


ಹಿಂದೆ ದೇವತೆಗಳು ಮಾಧ್ಯಂದಿನ ಪವಮಾನ ಹಾಗೂ ಯಜ್ಞಾಯಜ್ಞೇಯ 
ಸಾಮಗಾನಗಳಿಂದ ಯಜ್ಞವನ್ನು ಸಂಸ್ಥಾಪಿಸಿ ಪರಿಸಮಾಪ್ತಿಗೊಳಿಸಿ ಸ್ವರ್ಗವನ್ನು ಪಡೆದರು. 
ಇದನ್ನುತಿಳಿದ ಯಜಮಾನನು ಈ ಸಾಮಗಾನದಿಂದ ಯಜ್ಞವನ್ನು ಸಮಾಪ್ತಿಗೊಳಿಸಿ 
ಸ್ವರ್ಗವನ್ನು ಪಡೆಯಬಹುದು. ಪಶುಕಾಮನಾದವನು ಈ ಸಾಮಗಾನ ಮಾಡಿ ಪಶು 
ಗಳನು ಪಡೆಯಬಹುದು - ಸಾ.ಮ. ಚ್ರಾ. ಪಿ.ಪಿ, ತಾಂ.ಮ. ಬ್ರಾ. ೧೫.೯.೧೨, ೧೪. 


ಣೆ 


ಯಜ್ಞಾಯಜ್ಞಾ - ಪ್ರತಿ ಯಜ್ಞದಲ್ಲೂ ಗಿರಾಗಿರಾ - ಪ್ರತಿ ಮನ್ತದಲ್ಲೂ ಪ್ರತಿ 
ಸ್ತೋತ್ರದಲ್ಲೂ ಪ್ರತಿ ವಾಣಿಯಲ್ಲೂ ಅಮೃತಮಾ - ಅಮರತ್ವವನ್ನು, ಮರಣರಹಿತ 
ಭಾವವನ್ನು ಪ್ರಿಯಂ - ಪ್ರಿಯವಾದ ಮಿತ್ರಂ ನ - ನಮ್ಮ ಮಿತ್ರನಾದ, ಜಾತ 
ವೇದಸಮ್‌ - ಜಾತಪ್ರಜ್ಞನಾದ, ಸರ್ವಜ್ಞನಾದ, ಸರ್ವವ್ಯಾಪಕನನ್ನು, ದಕ್ಷಸೇ - ಬಲ 
ಯುತವಾಗಿ, ಬುದ್ದಿಯುಕ್ತವಾಗಿ, ಪ್ರಪ್ರಶಂಸಿಷಮ್‌ - ಸುತಿಸುತ್ತೇವೆ, ಉಪದೇಶಿ 
ಸುತ್ತೇವೆ, ವಃ ಚ - ಸ್ಕೋತ್ರಗಣದಲ್ಲಿರುವ ನೀವೂ ಸಹ. 


J 


ಮಹಾ ಬಲಶಾಲಿಯೂ ಜಾತಪ್ರಜ್ಞನೂ, ಸರ್ವಜನೂ ಅಮರನೂ ನಮ್ಹ ಪ್ರಿಯ 


ಇಾ 


೬ 
ಮಿತ್ರನೂ ಆದ ಅಗ್ನಿಪರಮಾತ್ಮನನ್ನು ಪ್ರತಿಯೊಂದು ಯಜದಲ್ಲೂ ಮ ಮನ್ತಗಳಿಂದ 


೧ ae ಘಿ 


ನಾವು ಸುತಿಸುತ್ತೇವೆ. ಸೋತ್ರಗಣದಲ್ಲಿರುವ ನೀವೂ ಸ್ತೋತ್ರ ಮಾಡಿ. 


ಹ 


೩೭೬ 
ಭಗವಂತನಾದ ಅಗ್ನಿಯು ಮನುಷ್ಯರಿಗೆ ಪ್ರಿಯಮಿತ್ರನಂತೆ ಯಜ್ಞಯಜ್ಞಗಳಲ್ಲೂ 
ಮನ ಮನ ಗಳಲೂ ತನ ದಿವಗುಣಕರ್ಮಗಳನೂ ಬುದ್ದಿ ಶಕಿ ಸಾಮರ್ಥಾದಿ 
A) ಈ ಣಾ ಹ ಥೆ ಹ ಧಿ ೨ ಶ್ರ 
ಐಶರ್ಯಗಳನೂ ಪ,ಕಾಶಗೊಳಿಸುತಾ ಅಮತತವನು ಪಡೆಯುವ ಬಗೆಯನು ಉಪ 
ದ ೩4 ಂ ಲ' ವ ಮ a 
ದೇಶಿಸುತ್ತಿರುತ್ತಾನೆ. 


ಸರ್ವಜ್ಞನಂ ಹಿತಪ್ರದನಂ ಗೆಳೆಯನಂ ಸದಾ 
ಅಮೃತಿನಂ ಜಾತವೇದಸನಂ ಪ್ರಿಯಾತ್ಛನಂ ನಾಮ್‌ / 
ಯಜ್ಞಯೋಜನೆಯಲ್ಲಿ ಭಜಿಸುವೆವು ಬಲಶಾಲಿಯಂ 
ಉದ್ಗಾತ್ಮಿಗಿಣಗಳೇ! ಸ್ಲುತಿಸಿರಾರಾಧಿಸಿರಿ ನೀಮ್‌ (! 


ಯಕ್‌ - ೩೬ 


೩ ೧೨ ೩ ೨ಕ ೨ ೩೧ ೨ 


೧ ೨ 
ಪಾಹಿ ನೋ ಅಗ್ಗ ಏಕಯಾ ಪಾಹ್ಯು5೩ತ ದ್ವಿತೀಯಯಾ 


೩ ೨ ವ ೩೧೨ ೩೧ ೨೩೧೨ 
ಪಾಹಿ ಗೀರ್ಬಸ್ತಿಸ್ನಭಿರೂರ್ಜಾಂ ಪತೇ ಪಾಹಿ ಚತಸ್ಪಭಿರ್ವಸೋ || ೨.೩೬ 
೩ ೨ ಕ್ಷಿ ೧೨೦ ೩೨ ೩೨ ೩೧ ೨ ೩ ೨ 


ಪಾಹಿ - ನಃ ೨ ಅಗ್ನೇ - ಏಕಯಾ ಟ ಪಾಹಿ - ಉತ - ದ್ವಿತೀಯಯಾ 11 ಪಾಹಿ - 
೩ ೨ ೩೧೨ ಶಿ ೨ ೩ ೧೨ ೩ 
ಗೀರ್ಥಃ - ತಿಸ್ಫಭಿಃ - ಊರ್ಜಾಮ್‌ - ಪತೇ | ಪಾಹಿ - ಚತಸೃಭಿಃ - ವಸೋ | 
ಕಾರ್ತಯಶಮ್‌ ॥ ಕತಯಶಾಬಹತಗಿಃ ॥ 

೨೦ ಲ ಲ ಬೆ 


೨ 1% ೪೫೪೦ ೫ ೧ ೨ ೧ ೨ 
೩೬.೧. ಪಾಹಿನೊಂತಿಅಗೃವಕಯಾ | ಹಾಹಿಯುತ । ದ್ವಿತಾಯಾರ೧ 


9) ೨೦ © ೧ ೨ 
ಯಾಂ. | ಪಾಹಿಗೀರ್ಭಿಸಿಸೃಭಿಃ | ಊರ್ಜಾಮ್ಪಾಂ೧ಣತಾ5೨೪ | 


೩೭೭ 


೧ ೨ನ ೨ A ೨ ಶ್ರೇ 
ಪಾಹಿಚತ್‌€೩ । ಹೋs೩ವಾ ॥ ಸ್ಫಭರ್ವಾ5೨೩ಸಾ5೩೪೩ಉ I 


9) 
ಓಂ೨೩೪೫%ಇ. 1 ಡಾ ॥ 


ದೀ- ೪ /ಪ- ೧೦ !ಮಾ - ೬ / ನೂ / ೨೬ ॥! ಓಲಿ /! 


ನಾರ್ಮೇಧಮ್‌ ॥ ನೃಮೇಧಾ - ಜು - ಬೃಹತ್ಯಗ್ನಿಃ ॥ 


೩೬.೨. 


೫೦ ಠಿ ಠಿ ೨೦ ೧ be 9) 
ಪಾಹಿನೋ ಅಗ್ಗವಏಕಯಾರಏ ।!ಹಾ। ಹೋಇ |! ಉ |1ತಾ!| 
ಬ. ಓಡ ಫು ಉಬಿ ಸ್ಹ "ಐ ಬ! ೫ ೧ 


ದ್ವಿತಾಯಾ5೩ಯಾ ' ಸಾಹೋತಿಇಗಾ5೨೩೪೪ರ್ಭಿೀಃ | ತಾ 


೨ ೦ ೦ ೨%. ೩೦೦ ೫ ೧ 
ಅಸೃಭಿಃ || ಊರ್ಜಾಮಾತಾ | ಔಹೌಹೋ೨೩೪ವಾ | ಪಾಠವು 


೫ ೨೧ ೨ ೩೦೦ 
೩೪ಹಿಹಾಇ । ಚತಾಸ್ಫಭಾ ನಮೊಹೋಲಿಳಿವಾ || ಎ 


೫೦ 
೪ಸಾಉ । ಓಡಾಟ ಜ್‌ ಡಾ 


ದೀ-೧೧1ಪ-೦೧೭1/ಮಾ-೧೨1।ಖಾ1೨೭1೬೦॥ 


ಕಾರ್ತವೇಶಮ್‌ ॥ ಕೃತವೇಶೋ - ಭರದ್ವಾಜಃ - ಬೃಹತ್ಯಗ್ನಿಃ ॥! 


೩೬.೩. 


ಲ 


೪೦೩ ೪೦ ೫ ೦ ೩೨ 
ಪಾಹಿನೋ ಅಗ್ನಏ | ಕಯಾ5೩ | ಪಾ ಸಾ5೨೩೪ ಒಂದುತದ್ದಿತೀ 


೪ ೫ ೪೦ ೩೪೦೩ ೪೩೪೫೦ ೦ ೨ ವ 
ಯಾಯಾ ॥ ಪಾಹಿಗೀರ್ಭಿಸಿಸ್ಳಭಿರೂರ್ಜಾಮ್‌ | ಹಪಾಂ೩ತಾಇ ॥ 


೧೦ ಫಿ ೫೦ ೪೫ ೧೨ 0 ೧೩ 
ಪಾಹೋಇಚಾ5೩ತಾ5೩೪ | ಹಾಓವಾ ॥ ಸೃಭಿರ್ವಸೋ ॥ ಉಪಾ 


೧೧೧ 
SIV ಟ| ದೀ- ೧೧/ಪ-೧೦!ಟಮಾ- ೬(1ಕೂ 1೨೮/೬೨ / 


೩೭೮ 
ಹೇ ಅಗ್ನೇ! ನಃ ಅಸ್ಮಾನ್‌ ಏಕಯಾ ಖಚಾಗಿರಾ ಪಾಹಿ ರಕ್ಷ । ಉತ ಅಪಿ ಚ ದ್ವಿತೀ 
ಯಯಾ ಖುಚಾಪಾಹಿ ಪಾಲಯ | ತಿಸ್ಪಭಿಃ ಗೀರ್ಭಿಃ ಸುತಿಬಿ: ಊರ್ಜಾಮ್‌ ಅನ್ನಾನಾಂ 
ಬಲಾನಾಂ ವಾ ಹೇ ಪತೇ! ಸ್ವಾಮಿನ್‌! ತಥಾ ಪಾಹಿ! ಹೇ ವಸೋ! ವಾಸಕ! ಅಗ್ನೇ! ಚಿತ 


ಸೃಭಿಃ ಗೀರ್ಭಿಃ ಪಾಹಿ ॥ 


ಅಗ್ನೇ ~ ಅಗ್ನಿಯೇ, ಪರಮಾತ್ಮನೇ, ವಸೋ - ಆಶ್ರಯದಾತನೇ ಅಗ್ನಿಯೇ, 
ಮಳೆಯ ಮೂಲಕ ರಸವನ್ನು ಎಲ್ಲ ಕಡೆಗೂ ವಿತರಿಸುವ ವಸು ಸಂಜ್ಞಿಕ ದೇವನೇ, 
ಅನ್ತರ್ಯಾಮಿಯೇ, ಊರ್ಜಾಂಪತೇ ಅನ್ನದ! ಶಕ್ತಿಯ ಒಡೆಯನೇ ಪಾಹಿ - ರಕ್ಷಿಸು, 
ಏಕಯಾ ಗೀರ್ಭಿ: - ಒಂದೇ ಒಂದು ಖುಕ್‌ನ ಸ್ತೋತ್ರದಿಂದ ಅಥವಾ ಯಗ್ದೇದದ 
ಸ್ತೋತ್ರದಿಂದ, ದ್ವಿತೀಯಯಾ - ಎರಡು ಖಯಕ್‌ಗಳ ಸ್ತೋತ್ರದಿಂದ ಅಥವಾ ಯಜು 
ರ್ವೇದದ ಸ್ಕೋತ್ರಗಳಿಂದ, ತಿಸೃಭಿಃ - ಮೂರು ಯಕ್‌ಗಳ ಸ್ತೋತ್ರದಿಂದ ಅಥವಾ ಸಾಮ 
ವೇದದ ಸ್ತೋತ್ರದಿಂದ, ಚತುಸೃಭಿಃ - ನಾಲ್ಕು ಯಕ್‌ಗಳ ಸ್ತೋತ್ರದಿಂದ ಅಥವಾ 


ತ 
ಅಥರ್ವಣವೇದದ ಸ್ಕೋತ್ರದಿಂದ, ನಾಲ್ಕೂ ವೇದಗಳ ಸ್ತೋತ್ರದಿಂದ. 


ಎಲ್ಲರ ಆಶ್ರಯದಾತನೂ ಅನ್ನರ್ಯಾಮಿಯೂ, ಶಕ್ತಿಯ ಒಡೆಯನೂ ಆದ 
ಅಗ್ನಿಭಗವಂತನೇ ಒಂದು ಯಕ್ಕಿನ ಸ್ಕೋತ್ರದಿಂದಾಗಲೀ ಎರಡು, ಮೂರು, ನಾಲ್ಕು 
ಖಯಕ್ಕುಗಳ ಸೋತ್ರಗಳಿಂದಾಗಲೀ, ಯಗ್ದೇದ, ಯಜುರ್ವೇದ, ಸಾಮವೇದ ಅಥರ್ವಣ 
ವೇದಗಳ ಒಂದೊಂದೇ ವೇದದ ಅಥವಾ ನಾಲ್ಕೂ ವೇದಗಳ ಸೋತ್ರಗಳಿಂದಾಗಲೀ 
ಪ್ರಸನ್ನನಾಗಿ ನಮಗೆ ಅನ್ನವನ್ನೂ ಶಕ್ತಿಯನ್ನೂ ಕೊಟ್ಟು ರಕ್ಷಿಸು. ದೇಹ, ಮನಸ್ಸು ಬುದ್ಧಿ 
ಚಿತ್ತಗಳಿಂದ ಮೂಡಿಬಂದ ಈ ಅಂತಃಕರಣ ಚತುಷ್ಪಯಗಳೂೊಂದೊಂದೂ ವ್ಯಷ್ಟಿಯಾಗಿ 
ಹಾಗೂ ಸಮಷ್ಟಿಯಾಗಿ ಮಾಡಿದ ಸ್ಕೋತ್ರಗಳಿಂದ ಪ್ರಸ ನಾಗಿ ರಕ್ಷಿಸು. 


ಅಗ್ನಿ! ಪೂರೆಯಯ್‌ ಪರಾವಾಕ್ಕಿಂ ಮೊದಲ್‌ ಬೇಳೆವಾಂ 
ಕಾಪಿಡಯ್‌! ಪಶ್ಯಂತಿಯಿಂ ಬೇಳ್ಬೆವಾಮಂತೆಯೇ / 
ರಕ್ಷೆಸಯ್‌! ಮಧ್ಯಮೋಕ್ತಿಯಿನಂತೆಯೇ ಬೇಳ್ಪ್ಬೆವಾಂ 
ಪೂರೆವುದಯ್‌! ವೈಖರೀ ಸ್ವನದಿಂದೆ ಬೇಳ್ಸೆವಂತೇ 1 


೩ ೧೨ ೩೧ ೨ ೧ ೨ ೩ ೧ 
ಬೃಹದ್ದಿರಗ್ನೇ ಅರ್ಚಿಭಿಃ ಶುಕ್ರೇಣ ದೇವ ಶೋಚಿಷಾ । 
೩೧೨ ೩ ೧ ೨ ೩ ೧೨ 


ಭರದ್ವಾಜೀ ಸಮಿಧಾನೋ ಯವಿಷ್ಟ ರೇವತ್ತಾವಕ ದೀದಿಹಿ ॥ ೩.೩೭ // 
೩೧೨ ೩ ೧ ೨ ೩೧ ೨ ೩ ೧೨ ೩೧ ೨ 
ಬೃಹದ್ಬಿಃ - ಅಗ್ನೇ - ಅರ್ಚಿಭಿಃ | ಶುಕ್ರೇಣ - ದೇವ - ಶೋಚಿಷಾ ॥॥ ಭರದ್ವಾಜೇ - 


೩೨ 2೩ ಶ್ರ ತ” ೨ ೩ ಶ್ರಿ ೩ 
ಭರತ್‌ - ವಾಜೇ - ಸಮಿಧಾನಃ- ಸಮ್‌ - ಇಧಾನಃ- ಯವಿಷ್ಟ 1ರೇವತ್‌ - ಹಾವಕ- 


ದೀದಿಹಿ 1 ೩.೩೭ 1/ 


ಪೃಶ್ಚಿನೀ ದ್ವೇ ॥ ಭರದ್ವಾಜೋ ಬೃಹತ್ವಗ್ಗಿಃ ॥ 


೨೧ ೨೦ ೦ 
೩೭.೧. ಬಹಾದಿ ೀತ೨83ಸ್ನೀ le sie || ಶುಕ್ರಾ ಇಣದೇವಶೋ 


೧ ೨೦ ೧ ೨ ೧ ೨ ಎ ತ 
ಚಿಷಾ ।ಟ ಭರಾದ್ಧಾನ೧ಜೇ5೨೩ | ಹೋವಾಂ೩ಹಾಇ 1 ಸಮಿ 


೨೦ ೨ ೦ ೧ ೨ 
ಧಾನಃ । ಯಾವಿಷ್ಠಿಯಾ52೩ ಹೋವಾಂಕಿಹಾಳ | ರೇವಾತ್ಪಾ 


ಈ ಈ ೧:೮. ಪಿ ೧ ೨ 
S೧ವಾs೨೩ | ಜಟ ಜ 6 1 ಕಾದೀದಿಹಿ 1 ಇಡಾ5೨೩ಭಾ 


ಚು ೧ 
5೩೪೩ । ಓ5೨೩೪೫ಇ ॥ಟ ಡಾ ॥ 


ದೀ- ೭ (ಪ- ೧೩ /ಮಾ- ೮ /ಜೈ 1೨೯ । ೬೩ 1! 


೩೮೦ 
೫ ೨ ೧ ೨೦ © ೧ ೨೦ 
೩೭.೨. ಬೃಹದ್ದಿರಗ್ನೇ ಅರ್ಚಿಭೀs೬ರೇ ॥ ಶುಕ್ರಾ ಇಣದೇವಶೋಚಿಹಾ | 


೧ ಈ (೧ ೨೦ 9) ಅ 
ಭರಾದ್ವಾನಂ೧ಜೇ5೨೩ | kT | ಸಮಿಧಾನಃ । ಯಾವಿಷ್ಠಿಯಾ 


ನ ೨ ೦ ೧ ೨ ನ ವಿ ೧ ೦ 
S೨೩ 1 ಓS೩ಿವಾ ॥ ರೇವಾತ್ಲಾ5s೧ವಾ$೨೩ | ಓರಂಹವಾ ॥ ಕಾದೀ 


ಟಿ ೧ ಶಿ ೧ 
ದಿಹಿ 1 ಇಡಾ5೨೩ಭಾ5೩೪೩ 1 ಓಂ೨೩೪೫ಇ ॥ ಡಾ ॥ 


ದೀ- ೭ /ಪ-0೩ /ಮಾ - ೪ / ಜೀ 1೩೦ ॥ ಓಳಿ / 


ಹೇ ದೇವ! ದಾನಾದಿಗುಣಯುಕ! ಯವಿಷ್ಠಯುವತವು! ಪಾವಕ ಶೋಧಕ! 
ಅಗ್ಲೇ! ಶುಕ್ರೇಣ ನಿರ್ಮಲೇನ ಶೋಚಿಷಾ ತೇಜಸಾ | ಭರದ್ವಾಜೀ ಅಸ್ಮದ್ದಾ ತರಿ 
ಸಮಿಧಾನಃ ಸಮಿಧ್ಯಮಾನಸ್ವಂ ಬೃಹದ್ದಿಃ ಮಹದ್ದಿಸ್ನೇಖೋಭಿಃ ನಃ ಅಸ್ಮದರ್ಥಂ ರೇವತ್‌ 
ಧನಯುಕ್ತಂ ಯಥಾಭವತಿ ತಥಾ ದೀದಿಹಿ ದೀಪ್ಯಸ್ವ ॥ ರೇವತ್ನಾವಕ ಇತಿ ಛಂದೋಗಾಃ 
ರೇವನ್ನಃ ಶುಕ್ರ, ಬೀದಿಹಿದ್ಯುಮಿತ್ತಾವಕ ಇತಿ ಬಹ್ವೃಚಾಃ ॥ 


ದೇವ - ದಾನಾದಿಗುಣಯುಕ್ತ' ದಿವ್ಯ ಐಶ್ವರ್ಯದಿಂದ ಬೆಳಗುವ, ಯವಿಷ್ಠ - 
ಯುವಕನಾದ, ಜರಾರಹಿತನಾದ, ಉರಿಯುತ್ತಿರುವ, ಎಲ್ಲರಿಗಿಂತ ದೊಡ್ಡವನಾದ, 
ಸೂಕ್ಷಾತಿಸೂಕ್ಷನಾದ ಪಾವಕ - ಪವಿತ್ರಕಾರಕ ಪಾವನ ಮಾಡುವ, ಶುಕ್ರೇಣ - 
ನಿರ್ಮಲವಾದ, ಶುದ್ಧ ಕಳಂಕರಹಿತ ಸತ್ಯ ಪ್ರಕಾಶದಿಂದ, ಶೋಜಿಷಾ - ತೇಜಸ್ಸಿನಿಂದ 
ಕೂಡಿದ ಭರದ್ವಾಜೇ - ಸ್ಥಾಲೀಪಾಕಾದಿ ಕರ್ಮನಿರತ ಪೌರುಷಯುಕ್ತ ಉಪಾಸಕ, 
ಸೋದರನ ವಿಷಯದಲ್ಲಿ ಪೂರ್ಣಜ್ಞಾನಿ - ಮನೋ ವೆ ್ರ ಭರದ್ವಾಜ ಖಷಿಃ ಬೃಹದ್ಭಿಃ - 
ಭಾರಿ, ಮಹಾನ್‌, ಬಹುದೊಡ್ಡ ನಃ - ನಮಗೋಸ್ಟರ, ಸಮಿಧಾನಃ ಇ ಸಮಿತ್ತನ್ನು 
ಹೋಮಮಾಡುವುದರಿಂದ ಹೆಚ್ಚು ಪ್ರಕಾಶವಾಗಿ, ಪ್ರದೀಪ್ರವಾಗಿ, ಅರ್ಚಿಭಃ - ಕಿರಣ 
ಗಳಿಂದ, ಜ್ಹಾಲೆಗಳಿಂದ, ಅರ್ಚನೆಗಳಿಂದ, ಕಿರಣರೂಪೀಗುಣಗಳಿಂದ, ರೇವತ್‌ - 
ಬಹುಧನ, ಎದ್ಯಾದಿ ಮಹ್ಭಶ್ಚರ್ಯ, ದೀದಿಹಿ - ದೀಪ್ರನಾಗು, ಬೆಳಗು, ಅನುಗ್ರಹಿಸು. 


೩೮೧ 
ಜರಾರಹಿತನೂ ಸತ್ಯಪ್ರಕಾಶನೂ ದಿವ್ಯ ಐಶ್ವರ್ಯಯುಕನೂ ಆದ ಅಗ್ನಿಯೇ 
ಸ್ಥಾಲೀಪಾಕಾದಿ ಕರ್ಮನಿರತರಾಗಿ ಪೌರುಷಯುಕವಾದ ಉಪಾಸನೆಯಲ್ಲಿ ತೊಡಗಿರುವ 
ನಮ್ಮ ಅರ್ಚನೆಗಳಿಂದ ಪ್ರದೀಪನಾಗಿ ಮಹತ್ತರವಾದ ವಿದ್ವಾದಿ ಐಶ್ವರ್ಯಗಳನ್ನು 
ಅನುಗ್ರಹಿಸು. 


ಸುವಿಪುಲಜ್ರಾಲಾಮನೋಹರನೆ! ತರುಣಾರ್ಚಿಯೇ! 
ಸಂಪನ್ನತೆಪವಿತ್ರತೆಯೆನೀವರೊಳ್‌ ಶ್ರೇಷ್ಠನೇ! 

ನಿನ್ನ ಪ್ರಖರಕಾಂತಿಯಿಂ ದಿವ್ಯತೇಜದಿಂದಂ 

ಈ ಭರದ್ವಾಜಮುನಿಗಾಗಿ ಸಾಫ್ಲಾತ್ಮರಿಪುದಯ್‌ (! 


ಯಕ್‌ - ೩೮ 


ವಸಿಷ್ಠೋ ಮೈತ್ರಾವರುಣಿಃ ॥ ಬೃಹತ್ಯಗ್ನಿಃ ॥ 


೨೦೩ ೧0 


ದಯನ್ನ ಸೋನಾಮ್‌ I ೪.೩೮ / 


ಚೌ ಸ ೧೨ ೩ ೧೨ 
ತ್ವೇಇತಿ - ಅಗ್ನೇ - ಸ್ವಾಹುತ - ಸು - ಆಹುತ | ಪ್ರಿಯಾಸಃ - ಸನ್ತು - ಸೂರಯಃ ॥ 


೩೧೨ ೩೧೨ ೧೨೦ ೩ ೨ ೧ ೨೦ 
ಯನ್ತ್ನಾರಃ - ಯೇ - ಮಘವಾನಃ - ಜನಾನಾಮ್‌ ॥ ಊರ್ವಮ್‌ - ದಯನ್ಮ- 


೧ ೨೦ 
ಗೋನಾಮ್‌ ॥ ೪.೩೮ / 


೩೮೨ 
ಉರೋರಾಜ್‌ ರಸ ಸಾಮ 11 ಉರುರ್ಬಹತ್ತಗಿಃ ॥| 
೧ ರೆ ಲ ರೆ 


೧೦ ೪೦ ೦ ೫ ೨ ೧೦ ೨ ೦ ೧೨ 
೩೮.೧. ತ್ತೇಆ5೨೩ಗ್ಗೇಸ್ಟಾಹುತಹಾಉ ॥ ಪ್ರಿಯಾಸಸ್ಪಮ್ರುಸೂರಯಃ । 


. ೩೪೦೪೦ ೪೫೦ ge 
us ರೋತಿಯಾ5೨೩೪ | ಮಘವಾನೋಜನಾ । ನಾ5೩ 


ಬ ೧೦ ಎಂ 
ಮ್‌ ॥ ಊರ್ವನ್ಸಯಾ5೨೩ಹಾ || ತಗೋನಾs೨ಮ್‌ ಹ್‌ 


ವ ೧ 
೨೩ಭಾ5೩೪೩ । ಓಂ೨೩೪೫ಇ 11 ಡಾ ॥ 


ದೀ- ೧೦ / ಪ-೧೦!ಮಾ - ೭ !ಮೇ /! ೩೧ ॥ ಓ೫॥ 


ಹೀ ಅಗ್ನೇ! ಸ್ವಾಹುತ ಯಜಮಾನ್ಯ ಃ ಸ್ತುಷ್ಠುಭಿಃ ಹುತ! ತ್ವೇ ತವ ಸೂರಯಃ ಪ್ರೇರ 
ಕಾಃ ಸ್ತೋತಾರಃ ಪ್ರಿಯಾಸಃ ಪ್ರಿಯಾಃ ಸನ್ನು ಭವನ್ನುಕಿಂಚ ಯೇ ಮಘವಾನಃ ಧನವನ್ತಃ 
ಯನ್ತಾರಃ ಪ್ರದಾತಾರಃ ಜನಾನಾಮ್‌ ಅಸ್ಥದೀಯಾನಾಮ್‌  ಊರ್ವಮ್‌ ಸಮೂ 
ಹಮ್‌ | ಗೋನಾಮ್‌ ಗವಾಮ್‌ ಚ ಊರ್ವಮ್‌ ಸಮೂಹಂದಯನ್ತ್ಪ ಪ್ರ ಯಚ್ಛನ್ನಿತೇ 
ಚ ತವ ಪ್ರಿಯಾಃ ಸನ್ನು ಇತಿ ಪೂರ್ವೇಣಾನ್ಹಯ$ಃ ಊರ್ವಮ್‌ ಇತಿ ಛನ್ಹೋಗಾಃ | 


ಊರ್ವಾನ್‌ ಇತಿ ಬಹ್ಹೃಚಾಃ || 


ಊರ್ವಂ ವಹ್ನಿತ್ಯರ್ಥಃ | ದಯನ್ನ ವಿಭಜನ್ತಿ 1 ಗೋನಾಮ್‌ ದ್ವಾದಶ 
ಸಂಖ್ಯಾಪರಿಮಾಣಾದಿ ಗವಾಂ ವಿಭಜತಿ ಇತ್ಯರ್ಥಃ ಇತಿ - ಮಾಧವಃ ॥ 


ಸ್ವಾಹುತಃ - ವಿಧಿಪೂರ್ವಕವಾಗಿ ಯಜಮಾನನ ಮೂಲಕ ಆಹುತಿಕೊಡುವ, 
ಅಂತರಾತ್ಮನ ಧ್ಯಾನದಲ್ಲಿ ಮಗ್ಗರಾದ, ಅಗ್ನೇ - ಪರಮಾತ್ಮನಾದ, ಅಗ್ವಿಭಗವಂತನೇ, 
ಮಥವಾನಃ- ಯಜ್ಞಮಾಡುವ, ಧನವಂತರು, ಯನಾರಃ - ದಾನಿಗಳು, ಪಾಲಿಸುವವರು, 
ಸೂರಯಃ - ಸ್ರೋತ್ರಗಳಿಂದ ಪ್ರೇರಣೆ ನೀಡುವ ವಿದ್ವಾಂಸರು, ಜನಾನಾಮ್‌ - 
ಪ್ರಜೆಗಳನ್ನು ಗೋನಾಮ್‌ - ಪಶುಧನವನ್ನು ವಾಣಿಗಳನ್ನುು ಊರ್ವಮ್‌ - ಸಮೂ 


೩೮೩ 
ಹವನ್ನು, ಆಧಿಕ್ಕವನ್ನು ದಯನ್ರಃ - ದಯಾದೃಷ್ಟಿಯಿಂದ ನೋಡುವ, ಕೊಡುವ ಹಾಗೂ 
ರಕ್ಷಿಸುವವರು, ತ್ವೇ - ನಿನಗೆ, ಪ್ರಿಯಾಃ ಸನು - ಪ್ರಿಯರಾಗಲಿ. 


ಭಗವಂತನಾದ ಅಗ್ನಿಯೇ ಹೋಮಾದಿ ಯಜ್ಞಗಳಲ್ಲಿ ವಿಧಿಪೂರ್ವಕವಾಗಿ ವೇದ 
ಮನ್ತಗಳಿಂದ ಆಹುತಿಕೊಡುವ ವಿದ್ವಾಂಸರೂ, ಪ್ರಜೆಗಳನ್ನೂ ಅವರ ಗೋ ಆದಿ ಸಂಪತ್ತ 
ನ್ನೂ ದಯಾದೃಷ್ಟಿಯಿಂದ ಪಾಲಿಸಿ ರಕ್ಷಿಸುವ ಶಕ್ತಿ ಐಶ್ವರ್ಯ ಅಧಿಕಾರಗಳಿಂದ ಬಲಯುತ 
ರಾದ ಮುಂದಾಳುಗಳೂ ನಿನಗೆ ಯಾವಾಗಲೂ ಪ್ರೀತಿಪಾತ್ರರಾಗಲಿ. 


ಅನಲ! ತವಕ್ಕಪೆಯಿರ್ಕೆ ವಿಪ್ರರ್ಗೆ ಸೂರಿಗಳ್ಗೆ 
ಪ್ರಜಿಗಳಂ ಪೂರೆವರ್ಗೆ ವಾಣಿಜ್ಯತತ್ಸರರ್ಗೆ ! 
ಗೋರಕ್ಟ-ಕೃಷಿಮಾಳ್ಪ್ಬವರ್ಗೆಂದಿಗುಂ ನಲ್ವೆಯಿಂ; 
ಇಂತು ಚಾತುರ್ವರ್ಣ್ಯಕಾರುಣ್ಯಕಾರಣಂ ನೀಂ ( 


ಭರ್ಗಃ ಪ್ರಾಗಾಥಃ ॥ ಬೃಹತ್ಯಗ್ನಿಃ || 


೨೩ ೧೨ ೩ ೧೨ ೩ ೧ ೨ ೩೧೨ 


ಅಗ್ನೇ ಜರಿತರ್ವಿಶತಿಸ್ತಪಾನೋ ದೇವ ರಕ್ಷಸಃ 


೧ ೨ ೨ 
ಅಪ್ರೋಷಿವಾನ್‌ ಗೃಹಪತೇ ಮಹಾಟ್‌ ಅಸಿ 


೩೨೩ ೧ 


ದಿವಸಾ ಯುರ್ಮುರೋಣಯುಃ 1 ೫.೩೯ I 


೧೨೦ ೧೨೦ ೩೧೨ ೩ ೨ ೩ ೧೨ ೧೨೦ 
ಅಗ್ನೇ - ಜರಿತಃ - ವಿಶ್ರತಿಃ | ತಪಾನಃ - ದೇವ - ರಕ್ಷಸಃ ॥ ಅಪ್ರೋಷಿವಾನ್‌ - ಅ - 


೯ ಹ ಶ್ರ ೩ | ಬ 
ಪ್ರೋಷಿವಾನ್‌ - ಗೃಹಪತೇ - ಗೃಹ- ಪತೇ - ಮಹಾನ್‌ - ಅಸಿ॥ ದಿವಃ- ಪಾಯುಃ- 


ಕ ೨ ೩ ೨ 
ದುರೋಣಯುಃ - ದುಃ - ಓನಯುಃ ॥ 


೩೮೪ 


ಪೌರುಮದ್ದೇ ದ್ವೇ || ದ್ವಯೋಃ ಗೋತಮೋ ಬೃಹತ್ಯಗ್ನಿಃ || 


೩೯'.೧. 


೩೯.೨. 


೪೪೦0 ೪೫ ೪೫% ೦ಿ೪ ೨೨೦ 
ಅಗ್ನೇ ಜರಿತರ್ವಿಶತಿಃ | ಔಹೋವಾ | Me | ಹಾಲಉ ॥ ತಪಾ 


೧೦ ವಿಂ ೧೨ ೧ ೨ ಜಾ ೧ ೨ 
ನೋದೇತ೨ವರಕ್ಷಸಃ | ಅಪ್ರೋಷಾs೧೬ವಾs೨ನ್‌ | ಗಾರ್ಹಪ 


9H ೧ ೨ ಪಿ ೫ ೧ 
ತಾ5೩ಇ | ಮಾಹಾಂರ್ಜ್‌ಆ5೨೩೪ಸೀ ॥ ದಿವಾಃ 1 ಹಾ ಚಾ ಇ 


೫ ಹೋತಿ: ತೆ 
ಕಾ | ಹಾಂತಿ ಹಾಇ | ಟ್‌ | 46 


ಇ | ಡಾ॥ ದೀ-೬/ಪ-೧೪/ಟ/ಮಾ-೧೨ಟಘಾ(!1೩೨॥ ೬೬ 
೩೪೦ ೩೪೫ ೩ ೨% ೦ ೦ ೫೦ 
ಅಗ್ನೇಜರಿತರ್ವಿ | ಶ್ರತೀನ೩: | ತಾ5೨೩೪ | ಹಾನೋದೇವರ । 


೪೫ ೧೦೦ ೦ ತು ಬೃ ೧೨ 
ಕನಾ: ॥ ತಾಪಾನೋದೇವರಕ್ಷನೋ । ಅಪ್ರೋಷೀತಹಿವಾನ್‌ । ಗೃಹ 


೧ ೨% ೧ ೩ ಚ. ೩ ೨ ಗಿ ೩ ೨೦ 
ಪತಾಇ ಮಹಾರ್‌ ಲ ॥ 11ಓಂಳಿಹಾ ।್ಞ ಹಹಾಇ | ದಿವಸಾ 


೧೧೧ ೩೨ ೩ ೦ ೨೧ 


ಜಟ. || ಜೀ! | ಹಹಾಇ | ದುರೋಣಯೂ5 


೧೧೧ ೩ ಫಿ 
೨೩೪೫: | Jb | bo SE | ೨೩೪೫೮ ಡಾ| 


ದೀ- ೯ /(ಪ- ೧೯ ಟಮಾ - ೧೧ /ಧ! ೩೩ ॥ ಓ೬೭ ॥ 


ಹಅಗ್ನೇ! ದೇವ! ಜರಿತಃ ಸ್ತೋತಃ ಸ್ತುತ್ಯ ಇತ್ಯರ್ಥಃ ।ವಿಶ್ಚತಿಃ ಪ್ರಜಾನಾಂ ಪಾಲಕಃ 


ರಕ್ಷಸಃ ರಾಕ್ಷಸಾನಾಂ ತಪಾನಃ ಸಂತಾಪಕಃ ಅಸಿ | ಹೇ ಗೃಹಪತೇ! ಯಜಮಾನ ಗೃಹಸ್ಯ 
ಪಾಲಕಾಗ್ಗೇ! ತ್ವಮ್‌ ಅಪ್ರೋಷಿವಾನ್‌ ಯಜಮಾನಸ್ಯ ಗೃಹಮತ್ಯಜನ್‌ ಮಹಾನ್‌ ಅತಿಶ 


೩೮೫ 
ಯೇನ ಫಪೂಬ್ಯೋಪಸಿ | ದಿವಃ 'ದ್ಯುಲೋಕಸ್ಯ ಪಾಯುಃ ಪಾತಾ ದುರೋಣಯುಃ 
ಯಜಮಾನ ಗೃಹಸ್ಯ ಮಾಶ್ರಯಿತಾ ಸರ್ವದಾ ವರ್ತಮಾನಃ ಇತ್ಯರ್ಥಃ । ತಾದೃಶಸ್ವಂ 
ಮಹಾನಸೀತ್ಯನ್ಹಯಃ | ತಪಾನ ತಪಾನ ಇತಿ ಪಾಠ | ಗೃಹಪತೇ ಗೃಹಪತಿಃ ಇತಿ ಚ ॥ 


ಗೃಹಪತೇ - ಮನೆಯೊಡೆಯನಾದ ಗಾರ್ಹಪತ್ವಾಗ್ನಿಯೇ, ಅಗ್ನೇ - ಪರ 
ಮಾತೃನೇ, ಅಗ್ನಿದೇವನೆ, ಜರಿತಃ - ಸುತ್ಯರ್ಹ, ಜ್ಞಾನಿ, ಸರ್ವಪದಾರ್ಥಗಳ, ಗುಣ 
ಗಳನ್ನು ತಿಳಿದವನು, ವಿಶ್ರತಿಃ - ಪ್ರಜಾಪಾಲಕನು, ರಕ್ಷಸಃ - ದುಷ್ಟರನ್ನು ತಪಾನಃ - 
ಸುಡುವ, ಸಂತಾಪಪಡಿಸುವ, ಅಸಿ - ಆಗಿದ್ದೀಯೆ, ಅಪ್ರೋಷಿವಾನ್‌ - ಯಜಮಾನನ 
ಮನೆಯನ್ನು ಬಿಟ್ಟು ಹೊರಗೆ ಹೋಗದೆ ಎಲ್ಲೆಲ್ಲೂ ವ್ಯಾಪಿಸಿರುವ, ಸ ಮಹಾನ್‌ - 
ಪರಮ ಪೂಜ್ಯ ಮಹಾಮಹಿಮ, ದಿವಃ - ದ್ಯುಲೋಕವನ್ನು ಪಾಯುಃ - ರಕ್ಷಣೆ 
ಮಾಡುವೆ, ದುರೋಣಯುಃ - ಮನೆಮನೆಯಲ್ಲೇ ಇರುವ ಹೃದಯನಿವಾಸಿಯಾದ. 


ಪರಮಾತ್ಮನಾದ ಅಗ್ನಿಯೇ ಪ್ರತಿಯೊಬ್ಬನ ಹೃದಯನಿವಾಸಿಯಾಗಿ ಮನೆಮನೆ 
ಯಲ್ಲೂ ಗಾರ್ಹಪತ್ಯಾಗ್ನಿಯ ರೂಪದಲ್ಲಿದ್ದು ಸಮಸ್ತ ಪದಾರ್ಥಗಳ ಗುಣಗಳನ್ನು ತಿಳಿದಿ 
ರುವವನೂ ಮಹಾಮಹಿಮನೂ ಜ್ಞಾನಿಯೂ ಆದ ನೀನು ಪ್ರಜಾಪಾಲಕನಾಗಿ ದುಷ್ಟಶಿಕ್ಷಕ 
ನಾಗಿ ದ್ಯುಲೋಕದ ಸಂರಕ್ಷಕನೂ ಆಗಿ ಪ್ರಕಾಶಿಸುತ್ತಾ ಸುತ್ಯರ್ಹನಾಗಿದ್ದೀಯ. 


ಜ್ಞಾನಸ್ತರೂಪನೇ! ಲೋಕರಕ್ಷಣ-ಪೋಷಣ! 
ಆಸುರೀಪ್ರಕ್ಸತಿಸಂತಾಪಕಾರಣ! ತಾರಣ! 
ನೀನಲ್ಲೆಗೃಹಪತಿ, ಸದಾ ನಮ್ಮ ನಿಲಯನಾಥಂ 

ಹೇ ದುುಲೋಕಸ್ವಾಮಿ! ನೀಂ ವಂದನೀಯನೆಂದುಂ !! 


ಯಶ್‌ - ೪೦ 
ಪ್ರಸ್ಮಣ್ವಃ ಕಾಣ್ವಃ ॥ ಬೃಹತ್ಯಗ್ನಿಃ ॥ 
೨೩ ೧೨ ೩೧೨೩೧ ೨೦ 
ಅಗೇ ವಿವಸದುಷಸಶಿತರ್ಜ್‌ರಾದೋ ಅಮರ್ತ 1 
a ದ ಚ 4 ಲೆ 
೨೩ ೨ ೩೧ ೨೩೧ ೨ 


೨ ೩೧೨ 
ಆ ದಾಶುಷೇ ಜಾತವೇದೋ ಚ ತ್ಹಮದ್ಯಾ ದೇವಾಜ್‌ ಉಷರ್ಬುಧಃ ॥ 


೩೮೬ 
೧೨೦ ೨೦ pe (ನ್‌ ೩೨ ೧೨೦ ೩ 
ಅಗ್ನೇ- ಎ ಸ್ಪತ್‌ - ವಿ- ವಸ್ಟತ್‌ - ಉಷಸ 211 ಚಿತ್ರಮ್‌ - ರಾಧಃ- ಅಮರ್ತ್ಯ - ಅ - 


೨ ೩೧೨ ೩ ೨ ೩೨ 
ಮರ್ತ್ಯ 1ಆ- ದಾಶುಷೇ - ಜಾತವೇದ: - ಜಾತ - ವೇದಃ - ವಹ- ತ್ವಮ್‌ [| ಅದ್ಯ- 


೩ ೨ ೩೧ ೨ ಕ್ಷ ೧ ೨೦ 


೩ ೨ 
ಅ- ದೃ- ದೇವಾನ್‌ - ಉಷರ್ಬುಧಃ - ಉಷಃ - ಬುಧಃ ॥ 


ಮಾಂಡವೇ ದ್ವೇ ॥| ಜಮದಗಿಃ ದಯೋಃ ಮಂಡುರ್ಬಹತ್ತಗಿಃ 1 ಉಷಾ ವಾ ॥ 
ಲ್ಲ ವ ಲ ಬೆ 


೫೦ ೦ ಒಟ 1 ತ್ಣಗೆ ಬ ೨ ಬಜ. ಶ್ರ. ಇಡಿ 
೪೦.೧. ಅಗ್ನೇವಿವಾಹಾಉ ॥ ಸ್ಪಾಐಹಿದೂಷಾ೩ಸಾಃ | ಚಾಇತ್ರಾನ&ಜ್‌ 


೨ ೧ ೨% ತ 1% ೧ 4 
ಹಾಅ | ರಾಧೋನ೩ಹಾ5೩ಇ | eA ಆಟ 6 | 


ಛ್‌ ೧ ೨೦ NC 22 
ಆದಾಂ೦ಶುಷೇಆ2೨ | ಜಾತವೇದ: । ವಹಾತೂ€೧ವಾಂ೨ಮ್‌ || 


೧೦ ೨ ೧ ಗ 
ಅದ್ಯಾಹೋಇ. | ದಾ5೨೩ಇವಾಜ್‌ ॥ ಉಷಃ । ಬೂರ೨ಧಾ5೨೩೪ 


೫೦ ೦ ೨ ೦ ೧೩ ೧೧೧ 
ಔಹೋವಾ ॥ ಹುವೇವಸೂತ೨೩೪೫ ॥ 


ದೀ- ೭ /ಪ- ೧೩ /ಮಾ - ೧೧ / ಜ / ೩೪ /!( ಓಲೆ / 


ವಿದಾವಸುನಿಧನಮ್‌ ॥। ಮಾಂಡವಮ್‌ ॥ 


೫೦ ೪೫ ೨೧ ೦ ೨೦ ೧ ಏಂ 
೪೦.೨. ಅಗ್ನೇವಿವಸ್ಪದುಷಾಸಾಃ ॥ ಚಿತ್ರಜ್‌ರಾಧೋಅಮಾ೨ರ್ತಿಯ | 


೧೨ ೧ 
ಆದಾನ೧ಶುಷೇರತಿ | ek ಚಟ ಟದ || 


೧೦ ಈ ೧ WR ೫೦೦ 
ಅದ್ಯಾದಾ5೨೩ಇವಾಜ್‌ ॥ ಉಷಃ । ಬೂ5೨ಧಾ5೨೩೪ಔಹೋ 


೩೮೭ 


SN ೧೧೧ 
ವಾ ॥ ವಿದಾವಸೂ5೨೩೪೫೪ ॥ 


ದೀ-೯ । ಪ-೯ । ಮಾ-- ೭ । ದೇ | ೩೫ ॥ ೬೯ | 


ಹೇ ಅಗ್ನೇ ತ್ವಂ ಉಷಸಃ ಉಪೋದೇವತಾಯಾಃ ಸಕಾಶಾತ್‌ ರಾಧಃ ಧನಂ 
ದಾಶುಷೇ ಹವಿರ್ದತ್ತವತೇ ಯಜಮಾನಾಯ ಆವಹ ಆನೀಯ ಪ್ರಾವಯ । ಸೋಗ್ದಿ 
ರ್ವಿಶಿಷ್ಯತೇ । ಅಮರ್ತ್ಯ ಮರಣರಹಿತ | ಹೇ ಜಾತವೇದಃ ಜಾತಾನಾಂ ವೇದಿತಃ ಕೀದೃಶಂ 
ರಾಧಃ? ವಿವಸ್ವತ್‌ ವಿಶಿಷ್ಟ ನಿವಾಸೋ ಪೇತಮ್‌ | ಚಿತ್ರಂ ನಾನಾವಿಧಮ್‌ । ಕಿಂಚ! ಅದ್ಯ 


ಅಸ್ಮಿನ್‌ ದಿನೇ ಉಪರ್ಬುದಧಃ ಉಷಃಕಾಲೇಪ್ರಬುದ್ದಾನ್‌ ದೇವಾನಾವಹ ॥ 


ಜಾತವೇದ: - ಜಾತಪ್ರಜ್ಞ ಸರ್ವಜ್ಞ ವೇದಪ್ರಕಾಶಕ, ಅಮರ್ತ್ಯ - ದೇವತೆ, 
ಅಮರ, ಮರಣಧರ್ಮರಹಿತ, ಅಗ್ನೇ - ಪರಮಾತ್ಮನೇ, ಉಷಸಃ - ಉಷಃಕಾಲ ಉಷಾ 
ದೇವತೆಯ, ವಿವಸ್ಟತ್‌ - ಬಣ್ಣಬಣ್ಣದ, ಎವಿಧ ವಸ್ತ್ರ ವಿಶೇಷವಾದ ಸುಖವನ್ನು ಅನು 
ಗ್ರಹಿಸುವ, ವಿಶಿಷ್ಟವಾದ ನಿವಾಸ, ಚಿತ್ರಮ್‌ - ವಿವಿಧ ಚಿತ್ರವಿಚಿತ್ರವಾದ, ಉಷರ್ಬುಧಃ - 
ಚೇತನಾಯುಕ್ತನಾದ ವಿದ್ವಾಂಸ, ಉಷಃ ಕಾಲದಲ್ಲಿ ನಡೆಸುವ ದೈವೀಚಿಂತನೆ, ದೇವಾನ್‌ - 
ದೇವತೆಗಳನ್ನು ಇಂದ್ರಿಯಗಳನ್ನು, ಅದ್ಯ - ಈಗ, ಆವಹ - ಹೊಂದೋಣ, ಕರೆದು ತಾ, 
ರಾಧಃ - ಭಕ್ತಿ! ಹವ್ಯರೂಪೀಧನ, ಲೌಕಿಕ ಅಲೌಕಿಕ ಐಶ್ವರ್ಯ, ತೇಜಸ್ಸು ದಾಶುಷೇ - 
ದಾನಶೀಲ ಉಪಾಸಕನಿಗೆ ಕೊಡುವ, ಹವಿರ್ದಾತನಾದ ಯಜಮಾನನಿಗೆ. 


ಅಮರನೂ ಸರ್ವಜ್ಞನೂ ವೇದಪ್ರಕಾಶಕನೂ ಆದ ಅಗ್ನಿಭಗವಂತನೇ! ಠಷಃ 
ಕಾಲದಲ್ಲಿ. ಮೂಡುವ ್ಹಚಿತ್ರವಿಚಿತ್ರವಾದ ಬಣ್ಣಬಣ್ಣದ ದೃಶ್ಯಗಳಿಂದಲೂ 
ಮನಸ್ಸಿಗುಂಟಾಗುವ ದೈವೀಭಾವದಿಂದಲೂ ಇಂದ್ರಿಯಾಧಿದೇವತೆಗಳನ್ನು ಪ್ರಸನ್ನಗೊಳಿಸಿ 
ಶ್ರದ್ಧಾಭಕ್ತಿಗಳಿಂದ ನಿನ್ನ ಉಪಾಸನೆಯಲ್ಲಿ ತೊಡಗಿರುವ ದಾನಶೀಲನಾದ ವಿದ್ವಾಂಸನಿಗೆ 
ಲೌಕಿಕ ಅಲೌಕಿಕ ಐಶ್ವರ್ಯಗಳನ್ನು ಅನುಗ್ರಹಿಸು. 


ಹೇ ವಿವಸ್ವಂತ! ದಿವ್ಯಾಗ್ನಿದೇವನೆ! ಉದಯದೊಳ್‌ 
ನಿನ್ನಿಂದನರ್ಫಕಾಂತಿಯ ಶಕ್ತಿ ಪರಿವುದದಲ್ರೆ ! 
ಇಂತಿಪ್ಪ ದಿವ್ಯತೇಜವನೀವುದಯ್‌ ದಾನಿಗಂ, 
ಸುಪ್ರಭಾತದೆ ನಲಿವ ದೇವತಾನೀಕ್‌ಕಂ ಮೇಣ್‌ 


ಶಂಯುರ್ಬಾರ್ಹಸ್ಪತ್ಯಃ | ಬೃಹತ್ಯಗ್ನಿಃ | 


೧ 2೨೩೨ ೩ ೨ಉ & ೧ ೨ 
ತ್ವಂ ನಶ್ಚಿತ್ರ ಊತ್ಕಾ ವಸೋ ರಾಧಾಜ್‌ಸಿ ಚೋದಯ ! 


೩೨ ೩ ೧ ೨೦ ೩೧ ೨ ೩೨ ೩ ೨೩ ೧ 
ಅಸ್ಯ ರಾಯಸ್ಥಮಗ್ಗೇ ರಥೀರಸಿ ವಿದಾ ಗಾಧನು; ಚೇ ತು ನಃ 1 ೭.೪೯೧ 1 


ಆ 


೩ ಕ್ರಿ; ಬ 6೪6 ೧ ೨೦ ೩ ಶ್ರ 
ತ್ವಮ್‌ - ನಃ - ಚಿತ್ರಃ- ಊತ್ಕಾ | ವಸೋ - ರಾಧಾಜ್‌ಸಿ - ಚೋದಯ ॥ ಅಸ್ಯ - 


೩ ೨ ೩ ಈ ಸಹಿ ೨ ೩೨ ೩.೨ ೩ 
ರಾಯಃ- ತ್ವಮ್‌ - ಅಗ್ನೇ - ರಥೀಃ- ಅಸಿ ॥ವಿದಾಃ- ಗಾಧಮ್‌ - ತುಚೇ-ತು-ನಃ॥ 


ಗಾಧಮ್‌ ॥ ಭರದಾಜೋ ಬಹತಗಿಃ ॥ 
ದ ಲ ಶೆ 


೪ ೫೦ 0 ಟು) ೧ ೨ 
೪೧.೧. ತ್ವನ್ನಾ5 ತತ್ರ ಊತ್ಯಾ ॥ ವಸೋರಾಧಾ । ಸಿಚಟೋದಾs೧ಯಾ$ 


6 ಬತ್ತು -! ೫ ೧ ೨೦ ೧ 
೨೩ | ಆಸಾ ರಾತ೨೩೪ಿಯಾಃ | ತ್ವಮಗ್ನೇ ರಥಾಲಹಾಸಾಿಲ | 


೧ ೨% ೩ ೫ ೨೧ ೧ ೨ 


ವೀದಾಗಾ5೨೩೪ದಾಮ್‌ | ಟು | ತುನಾ 1 ಔಂ೩ 


೫ ೪ 
ಹೋವಾ । ಹೋ೫ಿಇ ॥ ಡಾ ॥ 


ದೀ- ೨! ಪ- ೧೨ ।ಮಾ - ೭ (ಛೇ 1೩೬! ೭೦ 

ಇತಿ ಗ್ರಾಮೇಗೇಯಗಾನೇ ಪ್ರಥಮಃ ಪ್ರಪಾಠಕಃ ॥ ೧ ॥ 
ಹೇ ವಸೋ ವಾಸಕ! ಅಗ್ನೇ! ಚಿತ್ರ: ದರ್ಶನೀಯಸ್ವಂ ಊತ್ಯಾರಕ್ಷಯಾ ಸಹ 
ರಾಧಾಂಸಿ ಧನಾಸಿನಃ ಅಸ್ಮಬ್ಯಂ ಚೋದಯ ಪ್ರೇರಯ । ಅಸ್ಕಲೋಕೇ ಪರಿದೃಶ್ಯ 
ಮಾನಸ್ಯ ರಾಧಃ ಧನಸ್ಯ ತ್ವಂ ರಥೀಃ ಅಸಿ ರಂಹಿತಾನೇತಾ ಭವಸಿ । ಅತಃ ಕಾರಣಾತ್‌ 


೩೮೯ 
ಅಸ್ಮಭ್ಯಮ್‌ ಧನಾನಿಪ್ರೇರಯೇತ್ಯರ್ಥಃ । ಅಪಿ ಚ ನಃ ಅಸ್ಮಾಕಂ ತುಚೇ - ಅಪತ್ಯನಾಮೈ 
ತತ್‌ - ನೈ.೨.೨೧ | ಅಪತ್ಯಾಯ ಅಪತನ ಹೇತುಭೂತಾಯ ಪುತ್ರಾಯ ಗಾಧಂ ಪ್ರತಿಷ್ಠಾಂ 
ತು ಕ್ಷಿಪ್ರಂ ವಿದಾಃ ಲಂಭಯ ॥ 


ವಸೋ - ಯುದ್ದಾದಿಗಳಲ್ಲಿ ಪರಿತ್ಯಕ್ತವಾದ ಧನದ ಒಡೆಯನಾದ ಅಷ್ಟವಸು 
ಗಳಲ್ಲಿ ಒಬ್ಬನಾದ ಅಗ್ನಿ ಜೀವಿ ಜೀವಿಗಳಲ್ಲಿ ನೆಲಸಿರುವ, ವ್ಯಾಪಕನಾದ, ಅಗ್ನೇ - ಜ್ಞಾನ 
ಸ್ವರೂಪನಾದ ಅಗ್ನಿಯೇ, ತು - ಮತ್ತು ಊತ್ಯಾ - ರಕ್ಷಣೆಯೊಂದಿಗೆ, ರಾಧಾಂಸಿ - 
ವಿದ್ಯೆ ಆದಿ ಧನಗಳನ್ನೂ ರತ್ನಾದಿ ಧನಗಳನ್ನೂ ಪಡೆಯಲು, ಚೋದಯ - ಪ್ರೇರಿಸು, 
ರಾಯಃ - ಧನ, ಯುದ್ದಾದಿಗಳಲ್ಲಿ ಬಿಟ್ಟ ಧನ, ಚಿತ್ರಃ - ವಿಚಿತ್ರವಾದ, ದರ್ಶನೀಯ 
ನಾದ ನೀನು, ರಥೀಃ - ನಾಯಕನಾಗಿದ್ದೀಯೆ, ಪ್ರೇರಕನಾಗಿದ್ದೀಯೆ, ಸಾರಥಿಯಾಗಿ 
ದ್ದೀಯೆ, ದಾತೃವಾಗಿದ್ದೀಯೆ, ತುಚೇ - ಸಂತಾನಕ್ಕಾಗಿ, ಗಾಧಮ್‌ - ಆಶ್ರಯ ವನ್ನು, 
ಎದಾಃ - ನೀಡು, ಅನುಗ್ರಹಿಸು. 


ಪ್ರತಿಯೊಂದು ಜೀವಿಯ ಅಂತಃಕರಣದಲ್ಲಿ ನೆಲಸಿ ಜೀವಿಗಳನ್ನು ರಕ್ಷಿಸುತ್ತಿರುವ 
ಜ್ಞಾನಸ್ವರೂಪಿಯಾದ ಐಹಿಕ ಅಮುಷ್ಠಿಕಸಂಪತ್ರಿನ ಒಡೆಯನಾದ ಅಗ್ನಿಭಗವಂತನೇ, 
ನಮಗೆ ವಿದ್ಯೆ ಮುಂತಾದ ಧನವನ್ನೂ ಚಿತ್ರವಿಚಿತ್ರವಾದ ರತ್ನಾದಿ ಐಶ್ವರ್ಯವನ್ನೂ 
ಪಡೆಯಲು ಪ್ರೇರಿಸುತ್ತಾ ನಮ್ಮ ಸಂತಾನಗಳಿಗೂ ಆಶ್ರಯವನ್ನು ಅನುಗ್ರಹಿಸು. 

ಸರ್ವಾಶ್ರಯನೆ! ಅಗ್ನಿ! ನಿನ್ನೂರ್ಜೀಯತ್ವದ್ದುತಂ 

ವೈಭವವನಿಲ್ಲವುಂ ಕೈಗೂಡಿಸಲ್‌ ಸಮರ್ಥಂ ! 

ನಮ್ಮೆಡೆ ಸಮೃದ್ಧಿಯನ್ನೊಲಿದು ತಾರಯ್‌ ದೇವನೇ! 

ಅಂತೆಯೇ ನಮ್ಮ ಸಂತತಿಗಂ ಪ್ರತಿಷ್ಠೆ ನೀಡಯ್‌ / 


ಯಕ್‌ - ೪೨ 
ಭರ್ಗಃ ಪ್ರಾಗಾಥಃ ॥ ಬೃಹತ್ಯಗ್ನಿಃ || 
೨%ಉ ೩೧ ೨ ೩೧೨ ಕ್ಷ ೨ ೩ಒವ೨ 
ಜಾ ವ ೦ ೦ 
ತ್ತಮಿತಪ್ರಥಾ ಅಸ್ಕಗ್ನೇ ತ್ರಾತರ್ಯತಃ ಕವಿಃ | 


() ೨೦ ಶಿ: 0: ಈ: ೩ ಜವ 
ತ್ವಾಂ ವಿಪ್ರಾಸಃ ಸಮಿಧಾನ ದೀದಿವ ಆ ವಿವಾಸನ್ತಿ ವೇಧಸಃ ॥ 


೩೯೦ 


2 ೩೧೨ ೩ ೧೨೦ ೩ ೧೨೦ ೩ ಹ ದ್ದ 
ತ್ವಮ್‌ - ಇತ್‌ - ಸಪ್ರಥಾಃ- ಸ- ಪ್ರಥಾಃ- ಅಸಿ 1 ಅಗ್ನೇ- ತ್ರಾತಃ- ಯತಃ - ಕವಿಃ ॥ 
೧೨೦ ೩ 


ಟ್‌ - ವಿಪ್ರಾಸಃ - ವಿ- ಪ್ರಾಸಃ - ಸಮಿಧಾನ - ಸಮ್‌ - ಇಧಾನ - ದೀದಿವಃ | 


೧೨ 
ಇತ ವಿವಾಸನಿ - ವೇದಸಃ ॥ ೮.೪೨ // 


ಉಭಯತಸ್ಕೋಭಮ್‌ ಗೌತಮಮ್‌ | ಗೋತಮೋ ಬೃಹತ್ಯಗ್ನಿಃ ॥ 


೪0 ೧೦ ೨೦ ೧ ೧ ಅ 
೪೨.೧. ಹಾಉತ್ತಮಿತ್ತಪ್ರ i || ಆಗ್ಲೇತ್ರಾತಃ | ಯತಾಃಕವಾ€ 


೩೦ ೨ ೧0 ೨೦ ೧ ೨೦ ೧ © ಸ೨ 
೨೩೪೮ 1 ಹಾಹೋಇ । ತ್ಹಾಂವಿಪ್ರಾಸಃಸಮಿಧಾ । ನಾದೀದಿವಾ 


೩0 ೨ ೧ ೩೦ ೨ ವಿ೧ 
೩೪: | ಹಾಹೋಇ ॥ ಜು ಪಸ | ಹಾಹೋ5೩ ॥ ತಿವೋ 


i ೫ 
5೨೩೪ವಾ || ಧಾನಗಸೋರ ಹಾಳ || 


ANE PON 1 ಪ -ದ೦ಗಿ (ಮಾ *-:೧೦ ೭ ಕ್‌ೌ ಗಿ AOS 


ಗೌತಮಮ್‌ ॥ ಗೋತಮೋ ಬೃಹತ್ಯಗ್ನಿಃ ‘1 


೫ ೫ ತ್ರ ೧ ಪ್ರಿ ೩ ೫ ೧೦ 
೪೨.೨. ತ್ವಂತ್ಹಾನಹಿಮೇ ॥ ಆತ್ರಪ್ರಾನಒಹಥಾಯಾಸಾಇ 1ಆ5೨೩೪ಸೀ | ಆಗ್ಲೇ 


೨೦ ೧೮ ೧೦ ೨೦ ೧ 
ತ್ರಾತಃ । ಖಯತಾಕವಾ೨ಇಃ | ಕಾ5೨೩೪ವೀಃ | ತ್ವಾಂವಿಪ್ರಾಸಃಸಮಿ 


ಳಿ 


೨೦ ೧೦ ೨ ೩ ೫ ಧಿ: ಏರಿ ತ್ರ 
ಧಾ | ನಾದೀದಿವೋ । ದಾ€೨೩೪ಇವಾಃ ॥ ಆವಿವಾಸಾ5೨೩ಹಾ ॥ 


೧೦ 
ತಿವೇಧಾ5೨೩ಸಾ58೪೩: ತಳಳ |।|ಜಾ।| 


ದೀ- ೮ / ಪ-೧0೩ /ಮಾ - €೯(/ ಡೋ / ೨ / ೭೨! 


೩೯೧ 

ಹ ಅಗ್ನೇ! ತ್ರಾತಃ ರಕ್ಷಕ ಖತಃ ಸತ್ಯಭೂತಃ ಕವಿಃ ಕ್ರಾನಪ್ರಜ್ಞಃ ತ್ವಮಿತ್‌ 
ತ್ವಮೇವ ಸಪ್ರಥಾಃ ಸರ್ವತಃ ಪೃಥುಃ ಅಸಿ ಭವಸಿ | ಹೇ ಸಮಿಧಾನ, ಸಮಿದ್ದ್ಯಮಾನ! ಹೇ 
ದೀದಿವಃ ದೀಪ್ತಾಗ್ಗೇ ತ್ವಾಂ ವಿಪ್ರಾಸಃ ವಿಪ್ರಾಃ ಮೇಧಾವಿನಃ ವಿಧಾತಾರಃ ಸ್ತೋತಾರಃ 


ಆವಿವಾಸನಿ ವಿಚರನ್ನಿ ॥ 


ಸಮಿಧಾನಃ - ಸಮಿತ್ತಿನಿಂದ ಪ್ರಜ್ವಲಿಸಿದ ನಂತರ ಧ್ಯಾನಾನಂತರ ಸ್ವಯಂಪ್ರಕಾಶ 
ಸ್ವರೂಪ ದೀದಿವಃ - ಶೇಜೋಮಯನಾದ, ಪ್ರಕಾಶಿಸುತ್ತಿ ರುವ, ಉರಿಯುತ್ತಿರುವ, 
ತೇಜಸ್ವಿಯಾದ, ತ್ರಾತಃ - ಶತ್ರು, ರೋಗಾದಿಗಳಿಂದ, ಕಾಪಾಡುವ, ಸರ್ವರಕ್ಷಕ, ಅಗ್ನೇ - 
ಅಗ್ನಿಭಗವಂತನೇ, ಸಪ್ರಥಾಃ - ಮಾರ್ಗದರ್ಶಿ, ಸರ್ವತ್ರ ವ್ಯಾಪ್ಯ ಪ್ರಸಿದ್ಧ ಯತಃ - ಸತ್ಯ, 
ಎಲ್ಲರಿಗಿಂತ ದೊಡ್ಡವ, ತ್ವಮ್‌ ಇತ - ತಮಗಷ್ಟೇ, ನೀನೇ, ಕವಿಃ - ದ್ರಷ್ಟಾರ, ಜ್ಞಾನ 
ದೃಷ್ಟಿಯವ, ತ್ಹಾಮ್‌ - ನಿನ್ನನ್ನು, ವೇಧಸಃ - ಸ್ತುತಿಸುವ, ಮೇಧಾವಿಗಳಾದ, ವಿಪ್ರಾಸಃ - 
ವಿಪ್ರರ, ಆ ವಿವಾಸನಿ - ಸೇವಿಸುತ್ತಾರೆ, ಸರ್ವತೋ ಭಾವದಿಂದ ಭಜಿ ಸುತ್ತಾರೆ, 


ಉಪಾಸಿಸುತ್ತಾ ರೆ. 


ಸಮಿತಿನಿಂದ ಜಾಜ್ವಲ್ಯಮಾನನಾದ ತೇಜಸ್ವಿಯಾದ ಸರ್ವವ್ಯಾಪಿಯಾದ ಅಗ್ನಿಭಗ 
ವಂತನೇ। ನಿನ್ನಿಂದ ಮಾರ್ಗದರ್ಶನವನ್ನೂ ರಕ್ಷಣೆಯನ್ನೂ ಪಡೆಯಲು ಸತ್ಯವಂತರೂ ಜ್ಞಾನಿ 
ಗಳೂ ದ್ರಷ್ಟುರರೂ ಮೇಧಾವಿಗಳೂ ಆದ ವಿಪ್ರರು ಸರ್ವತೋಭಾವದಿಂದ ನಿನ್ನ ಉಪಾಸನೆ 
ಮಾಡುತ್ತಾರೆ. 


ಸರ್ವರಕ್ಷ್‌ಕವಜ್ಡಿ! ನಿನ್ನಗುಣಧರ್ಮದಿಂ ನೀಂ 
ಸುಪ್ರಸಿದ್ಧಂ; ಸತ್ಯಸುಜ್ಞಾನರೂಪಿ ನೀನಯ್‌! 
ಖತಕವೀಶ್ವರ! ದೀಪ್ಲಿಧರ! ನಿನ್ನ ಸೇವೆಗೆಂದೇ 
ಜ್ಞಾನಿಯಾಜ್ಞಿಕವೃಂದಮಿರ್ಪುದ್ಧ ಸ್ಲುತಿಸುತಿಲ್ಲಿ !! 


೩ ೧೨ ೩೧ ಎ ೩೧ ೨ 


೧ ವಿ 
ಆನೋ ಅಗ್ನೇ ವಯೋವೃಧಜ್‌ ರಯಿಂ ಪಾವಕ ಶಜ್‌ಸ್ಕಮ್‌ । 


೩ ೧೨ ೩ ಛಿ ವ 


ದಾದ ಚ ನ ಉಪಮಾತೇ ಪುರುಸ ಹಜ್‌ ಸುನೀತೀ ಸುಯಶಸ್ತರಮ್‌ ॥ 


ಆಖ 


೧೨ ಕ್ಷಿ ೧ ೨೦ ೩ ೨ ಕ್ಷಿ 


ಆ- ನಃ ಅಗ್ನೇ ವಯೋವೃಧಮ್‌ - ವಯಃ - ವೃಧಮ್‌ | ರಯಿಮ್‌ - ಹಾವಕ- 

೧ ೨೦ ೧೨೦ ೩ ೧೨ 

ಶಜ್‌ಸ್ಕಮ್‌ ॥॥ ರಾಸ್ತ್ರ- ಚ- ನಃ- ಉಪಮಾತೇ - ಉಪ - ಮಾತೇ - ಪುರುಸ್ತೃಹ 
೩ ೧ ೨೦ ೧೨೧ 2 ೧ ೨೦ 


ಮ್‌ - ಪುರು - ಸ್ಪಹಮ್‌ । ಸುನೀತೀ - ಸು - ನೀತೀ - ಸುಯಶಸ್ತರಮ್‌ - ಸು - 


ಕ 
ಯಶಸರಮ್‌ ॥ ೯.೪೩ // 


ಆಯುಸಾಮ ॥ ಅಗ್ನಿರ್ಟೃಹತ್ಯಗ್ನಿಃ ॥ 


೩೦ ೪೦ ೫9 ೪೫ ೨% ೩೨1 ೧೧೧ 


೪೩.೧. ಆನೋಟಿಗೆ (ೇವಯೋವೃ ಧಮ್‌ ।1ಏ5೩೪ 1 ರಯಾನ೩೪೫ಇವು ॥ 


೨ 4% ೧ಅ ೧೦ ೨೦ ೧ ೨೦೦ 
ಫಾವಳಸಿಕಾಶಜ್‌ಸಾಲ೨೩ಯಾಮ್‌ 1 ರಾಸ್ಟಾಚನಉಪಮಾತೇ 


೧ ಅ ೨ ೩ ೨೧ 
ಪೂರುಸ್ಟೃ ಹಾಮ್‌ || ಟು ಟಟ || ಯಶಸ್ತರಾ 


೪ ೫ ೪ 
ಮ್‌ । ಔಂ೨೩ಹೋವಾ । ಹೋನಖಇ ॥ ಡಾ ॥ 


ದೀ- ೯ /ಪ- ೧೧ /ಮಾ - ೧೨ ॥//ತಾ!೩(! ೭೩ 


೩೯೩ 
ಹೇ ಅಗ್ನೇ! ಪಾವಕಶೋಧಕ! ವಯೋವೃಧಮ್‌ ಅನ್ನಸ್ಯ ವರ್ದ್ವಕಂ ಶಂಸ್ಕಂ 


ಗಾ 
ಸ್ತುತಿವನ್ನಂ ರಯಿಂ ಧನಂ ನಃ ಅಸ್ಮಭ್ಯಮ್‌ ಆಭರೇತಿ ಶೇಷಃ | ಆಹೃತ್ಯಚಹೇ ಉಪ 
ಮಾತೇ ಉಪಾಸ್ಕಾತ್ರಮೀಪೇಮಾತಿರ್ಫ್ಯತಮಿತ್ಯುಪಮಾತಿಃ ಹೇ ತಾದೃಶ ಅಗ್ನೇ ನಃ 
ಜು ಲ ಶೆ ಲ ೦ 
ಅಸ್ಕಭ್ಯಂ ಸುನೀತೀ! ಸುನೀತ್ಯಾ ಶೋಭನ ನಯನೇನ ಪುರುಸ್ತೃಹಂ ಬಹುಭಿಃ ಸ್ಪೃಹ 
ಣೀಯಂಸುಯಶಸ್ತರಮ್‌ ಅತ್ಯಂತ ಸ್ವಭೂತಂ ಕೀರ್ತಿಮ್‌ - ಧನಂ ರಾಸ್ವ ದೇಹಿ ಸುಯ 


ಶನ್ತರಂ ಸ್ವಯಶಸ್ತರಂ ಇತಿ ಪಾಠೌ ॥ 


ಉಪಮಾತೇ - ಸೃಷ್ಟಿಕರ್ತ, ರಕ್ಷಕ ಜಗದ್ದಾರಕ, ಜ್ಞಾನಸಂಪನ್ನ, ಜೀವನವನ್ನು 
ಎತ್ತರಕ್ಕೆ ಒಯ್ಯುವ, ಆಜ್ಯಾಹುತಿ ಇಚ್ಛಿಸುವವ, ಎಲ್ಲವನ್ನೂ ಹತ್ತಿರದಿಂದಲೇ ಅಳೆಯ ಬಲ್ಲ, 
ಸರ್ವಸಾಕ್ಷಿ ಪಾವಕಃ - ಪವಿತ್ರಮಾಡುವ, ಪತಿತಪಾವನ, ಚ - ಮತ್ತು ಅಗ್ನೇ - ಜ್ಞಾನ 
ಪ್ರಕಾಶಕ, ಪರಮಾತ್ಮ ವಯೋವೃಧಂ - ಆಯುರ್ವರ್ಧಕವಾದ, ಅನ್ನವನ್ನು ವೃದ್ಧಿಸುವ, 
ಶಂಸ್ಕಂ - ಸ್ತುತಿಯೋಗ್ಯವಾದ, ರಯಿಂ - ಅನ್ನ ನೀರನ್ನು, ಧನವನ್ನು, ಐಶ್ವರ್ಯವನ್ನು 
ಯಶೋಧನವನ್ನು, ಆ ಭರ - ಅನುಗ್ರಹಿಸು, ಸುನೀತೀ - ಒಳ್ಳೆಯ ನೀತಿಯಿಂದ 
ಕೂಡಿದ್ದ. ಪುರುಸ್ಪೃಹಂ - ಅತ್ಯಂತ ಇಷ್ಟವಾದ ಬಹುಜನ ಪ್ರಶಂಸನೀಯವಾದ, ಸು 
ಯಶಸ್ತರಂ - ಸುಂದರವಾದ, ಕೀರ್ತಿಪ್ರದವಾದ ಯಶಸ್ಸನ್ನು, ರಾಸ್ವ- ಅನುಗ್ರಹಿಸು. 


ಪತಿತಪಾವನನೂ ಜ್ಞಾನಸಂಪನ್ನನೂ ಜಗತ್ತನ್ನೇ ಧರಿಸಿರುವವನೂ ಆದ ಅಗ್ನಿ 
ಭಗವಂತನೇ! ನಮಗೆ ಆಯುರ್ವರ್ಧಕವಾದ ಅನ್ನವನ್ನೂ ನೀರನ್ನೂ ಅತ್ಯಂತ ಅಪೇಕ್ಷ 
ಣೀಯವಾದ ಬಹುಜನ ಪ್ರಶಂಸನೀಯವಾದ ನೀತಿಯುಕ್ತವಾದ ಕೀರ್ತಿಪ್ರದವಾದ 
ಯಶೋಧನವನ್ನೂ ಅನುಗ್ರಹಿಸು. 


ಪಾವನಕರಾಗ್ನಿಯೇ! ಧನವೃದ್ಧಿಸಿದ್ಧಿನಿಧಿಯೇ! 
ನೀತಿಮಾರ್ಗದೆ ಬಂದು, ಧರ್ಮವಿಧಿಯಿಂ ಸಂದು ಮೇಣ್‌ | 
ಕೀರ್ತಿಕ್‌ಮುದಿಯ ಕಾಂತಿಯೆನೀಯುವಂತೆಪ್ಪ, ನಿಾ೦ 
ಕೋರುವಂತಪ್ಪ ಸಂಪದಮಿತ್ತು ಸಂರಕ್ಷಸಯೆ್‌ ! 


೨೪% ೩ ೧೨೩ ೨೦ 


3 3) ೩ ೧ 
ಯೋ ವಿಶ್ವಾ ದಯತೇ ವನು ಹೋತಾ ಮನ್ರೋ ಜನಾನಾಮ್‌ । 


೨೦ 3 ೨೦ ೩ ೧೨ 


೩ ೩೧ ೩ ೧ 
ಮಧೋರ್ನ ಪಾತ್ರಾ ಪ್ರಥಮಾನ್ಯಸ್ಥೈ ಪ್ರ ಸ್ತೋಮಾ ಯನ್ಹಗ್ನಯೇ ॥ 
ಸ್ವ-೯/ಉ-೩/ಧಾ-೮೩/ದೀ!ದ-೪( 


೨ ೧೨೦ ೧೨೦ ೧೨೦ ೧ ೨೦ ೩೨ ೧೨೦ 
ಯಃ - ವಿಶ್ವಾ - ದಯತೇ - ವಸು 1 ಹೋತಾಮ್‌ - ಮನ್ಹ;ಃ - ಜನಾನಾಮ್‌ ॥ 


೧ ೨೦ ೧ ೨೦ ಜು ಜೂ ಈ ಕ್ಷಿ ೨ ೧ ೨೦ ೩ 
ಮಧೋಃ - ನ - ಹಾತ್ರಾ - ಪ್ರಥಮಾನಿ - ಅಸ್ಟೈ । ಪ್ರ - ಸ್ತೋಮಾಃ - ಯನ್ನು - 
೧೨ 

ಅಗ್ನಯೇ ॥ ೧೦.೪೪ ॥ ಆ-8೩ /ಅ- ೨೫ !ಪ-೧೯೪/ಣೇೀ!ದ- ೪/ 


ಇತಿ ಚತುರ್ಥೀ ದಶತಿಃ ॥ ೪ ॥ ಇತಿ ಚತುರ್ಥ: ಖಣ್ಣಃ ॥ ೪ ॥ 


ಹರಸೀ ದ್ವೇ (| ದ್ವಯೋರಗ್ನಿರ್ಬ್ವಹತ್ಯಗ್ನಿಃ || 


೫೦ ಸ) ೪ ೫ ೪೦ ೫ 
೪೪.೧. ಯೋವಿಶ್ಚಾನಂಒದಾಯತೇವಸೂ || ಹೋತಾನಮಾನ್ಸೊ, 5೨ | 


೧೦ ೦ ೧ ೧0 © ಠಿ 
ಜನಾನಾಮ್‌ | Ee | ತ್ರಾಪ್ರ ಪ್ರಥಮಾನ್ಯಸ್ಸ | 


ಮಾ) ೨ ೧ ೫ ೪ 
ಪ್ರಾಸೋತ೨ಮಾಯಾತ೨೩ ॥ ತುಮೋತ೨೩೪ವಾ ॥ ಗ್ಲಾನಜಯೋ 


೫ 
ನ5ಐಹ್ಷಹಾಇ || ದೀ-೭!ಪ-೮/ಮಾ- ೨/ಜಾ/೪//೭೪ 


೩೯೫೪ 
೫೦ 


೪೪.೨. ಅ ದಯತೇವಸುಹಾಉ || ಹೋತಾನುಮಾನ್ಲೊ, 5೨ | 


೧೦ ೦ ೧೨ ೧ ೨ MEER oo 
ಜನಾನಾಮ್‌ |ಓವಾ ॥ಓವಾ [ಮಾಧೋಡನ್ನಾ ೯ಪಾ೨।ತ್ರಾಪ್ರಥ 


© ©) ವಿ ೧೨ 
ಮಾನೃಸ್ಥೈ | ಓವಾ | ಓವಾ ॥ ಪ್ರಾಸ್ಫೋಡಮಾಯಾಂ398 || 


11 ೫ 
NL || ಗ್ನಾರ೫ಯೋತಹಾಇ || 


ದೀ-೮॥ಟಪ- ೧೨ /ಮಾ - ೩ !1ಠೀ1೫॥ ೭೫! 


ದೈರ್ಫಶ್ರವಸೇ ದ್ವೇ || ದ್ವಯೋಃ ದೀರ್ಫ್ಥಶ್ರವಾಬೃಹತ್ಯಗ್ನಿಃ ॥ 


೫0೦ © ರಿ ೦ © ೧೦ ಐ 
೪೪.೩. ಯೋವಿಶ್ವಾದಯತೇವಸ್ಟೋಹಾಓಹಾರ೬ಏ ॥| ಹೋತಾ೨ 


೧೦ ವಿಂ ೦ ನ ತ್ರ ವ "ಬ್ಬ ೨ 
ಮಂನೊ ಜನಾನ ೨ನಾಮ್‌ 1 ಓಂ ಹಾ । ಓಂ೩ಒಹಾಂ೩ಏಂ೩೪ ॥ 


2. ಅ ೯೯ ಹ. ೨ ೧ ೨: ೪ ದಿ ನ ೨ 
ಮಧೋಃ5೩೪ರ್ನಪಾ [ತ್ರಾಪ್ರಥ ಮಾನಾಯಸ್ಮಾಜ 1ಓಂ೩ಹಾ | 


ನ ೨ ೨ ೩೨ ವಿ ೨ ೧ 
ಓರ ಹಾನ೩ಏ5೩೪ ॥ ಪ್ರಸ್ತೂ (5೩೪ಮಾಯಾನಷಿ | ತುವೋ5 


೫ ೪ (1 5 
೨೩೪ವಾ | ಗ್ಲಾನಗಜಯೋಸಹಾಇ || 


ದೀ- ೧೩ /ಪ- ೧೨ /ಮಾ-೭!1ಠೇ1೬( ೭೬ / 


೫ ೧೦ © © 


ಹೋತಾಮನೊ ಶೀಜನಾ 


೫0೦ | 
೪೪.೪. ಯೋವಿಶ್ವಾದಯತೇವಸೂ5೬ಏ || 


೧೦ 
ನಾಮ್‌ | ಮಾಡೋತಂರ್ನಾಪ್‌ | ವಾ5೩೨ ॥ ತ್ರಾಪ್ರಥಮಾನ್ಯ 


೩೯೬ 
೦ ಈ 4 ೧ ೨೦ ೧ 
ಸ್ಟ1ಪ ಪ್ರಾಸೋ೧ಿಮಾಯ್‌ | ವಾ5೩೨ ॥ ತ್ಪಗ್ಗಯೇ । ಇಡಾ5೨ 
ಫೀ ೧ 
೩ಭಾಂ೩೪೩ | ಓಂ೨೩೪೫ಇ ॥ ಡಾ ॥ 


ದೀ- ೧೨ / ಪ- ೧೧ /ಮಾ-೩ಟಚಿ1೭ ೭೭! 


ದ್ವಾವಿಂಶತಿಃ 1 ಚತುರ್ಥಃ ಖಣ್ಣಃ ॥ ೪ ॥ ಚತುರ್ಥೀ ದಶತಿಃ ॥ ೪ ॥ 


ಹೋತಾ ದೇವಾನಾಮಾಹ್ಹಾತಾ ಮನ್ಹ,ಃ ಮೋದನಃ ಯಃ ಅಗ್ನಿಃ ವಿಶ್ವಾ ಸರ್ವಾಣಿ 
ವಸು ವಸೂನಿ ಧನಾನಿ ಜನಾನಾಂ ಜನೇಭ್ಯಃ ದಯತೇ ಪ್ರಯಚ್ಛತಿ | ತಸ್ಮೈ ಅಸ್ಕೈ ಅಗ್ನಯೇ 
ಮಧೋಃ ನ ಮದಕರಸ್ಯ ಸೋಮಸ್ಯೇವ ಪ್ರಥಮಾನಿ ಮುಖ್ಯಾನಿ ಪಾತ್ರಾ ಪಾತ್ರಾಣಿ 
ಸ್ತೋಮಾಃ ಸೋತ್ರಾಣಿ ಪ್ರಯನಿ ಗಚ್ಚನ್ನಿ ॥ 


ಎದಿ 


ಅತಿ ಪ್ರಥಮಾಧ್ಯಾಯಸ್ಯ ಚತುರ್ಥಃ ಖಂಡಃ ॥ 


ಹೋತಾ - ಕರ್ಮಫಲ ದಾತೃ, ದೇವತೆಗಳನ್ನು ಆಹ್ವಾನಿಸುವ, ಮನ್ಹಃ - ಆನಂದ 
ವನ್ನುಂಟುಮಾಡುವ, ಜನಾನಾಮ್‌ - ಮನುಷ್ಯರಿಗೆ, ಯಜಮಾನನಿಗೆ, ಎಶ್ವಾವಸು - 
ವಿದ್ಯೆ ಆದಿ ಸಕಲ ಸಂಪತ್ತನ್ನೂ ಸುಖಸಾಧನಗಳನ್ನೂ ಧನವನ್ನೂ ದಯತೇ - ಕೊಡು 
ತ್ತಾನೆ, ಅಸ್ಥೈ ಅಗ್ನಯೇ - ಇಂತಹ ಅಗ್ಲಿಪರಮಾತ್ಮನಿಗೆ, ಮಧೋಃ ಪಾತ್ರಾನ್‌ - ಜೇನಿ 
ನಂತಹ ಸೋಮವು ತುಂಬಿದ ಪಾತ್ರೆಯನ್ನು, ಸತ್ಪಾತ್ರನಿಗೆ, ಪ್ರಥಮಾನಿ - ಎಲ್ಲರಿಗಿಂತ 
ಮೊದಲೇ, ಮುಖ್ಯವಾಗಿ, ಪ್ರಸೋಮ - ಪ್ರಶಸ್ತವಾದ ಸುತಿರೂಪವಾದ ಸಾಮಗಾನವು, 
ಯನು - ಸಲ್ಲಲಿ. 


ಕರ್ಮಫಲದಾತ್ರವೂ ಆನಂದಸಮುದ್ರನೂ ಆದ ಅಗ್ನಿಪರಮಾತ್ಮನು ನಮಗೆ 
ಎಲ್ಲಾ ವಿಧವಾದ ವಿದ್ಯೆ ಐಶ್ವರ್ಯ ಸುಖಸಾಧನ ಸಂಪತ್ತುಗಳನ್ನೂ ದಯಪಾಲಿಸಿದ್ದಾನೆ. 
ಇಂತಹ ಮಹಾನುಭಾವನಿಗೆ, ಜೇನಿನಂತಹ ಸೋಮರಸವನ್ನು ದ ಯಜ್ಞದಲ್ಲಿ ಜೇನಿ 
ನಂತಹ ಸೋಮರಸವು ಸತ್ತಾತ್ರನಿಗೆ ಪ್ರಪ್ರಥಮವೇ ಸಲ್ಲಿಸುವಂತೆ - ನಮ್ಮ ಪ್ರಶಸ್ತವಾದ 
ಸಾಮಗಾನಗಳ ಸ್ತುತಿಯೂ ಎಲ್ಲರಿಗಿಂತ ಮೊದಲೇ ಸಲ್ಲಲಿ. 


೩೯೭ 
ಯೌಜಕರಿಗಸಮಾನಧನಧಾನ್ಯಸಂಪತ್ಪದ ! 
ಆನಂದಶರಧಿ! ಮಹಿತಾನಲನೆ! ಆದ್ಯವಂದ್ಯ! 
ನಿನ್ನಂ ಮೊದಲ್‌ ನುತಿಸಿ, ನಿನಗೆ ಸೋಮದ ಪಾತ್ರಮಂ 
ಮೊದಲೊಳ್‌ ಸಮರ್ಪಿಪರ್ಗೆಲ್ಲಮಂ ಕಾಡುವೆಯಲ್ತೆ ( 


ಮುಕ್‌ - ೪೫ 
ವಸಿಷೋ ಮೈತ್ರಾವರುಣಿಃ | ಬಹತಗಿ 
೦ ಛೆ ಜಗ್ಗಿ 
೨ ೩೧ ೨೦೩ ೧ ೨೦ ೩೧ ೨ 


೩೧ 
ಏನಾ ವೋ ಅಗ್ನಿಂ ನಮಸೋರ್ಜೋ ನಪಾತಮಾ ಹುವೇ | 


೨೦ ೩೧ ೨೩೧ ೨೦ ೩ ೨೩೧೨ 


೩೧ 
ಪ್ರಿಯಂ ಚೀತಿಷ್ಠಮರತಿಜ್‌ ಸ್ವಧ್ವರಂ ವಿಶ್ವಸ್ಯ ದೂತಮಮೃತಮ್‌ || 


೩ 


೩೨ ೩ ೨ ೧೨೦ ೩ ೨ ೧೨೦ kl 
ಏನಾ - ವಃ - ಅಗ್ನಿಮ್‌ - ನಮಸಾ | ಊರ್ಜಃ - ನಪಾತಮ್‌ - ಆ - ಹುವೇ ॥ 
೨ ೧ ೨೦ ೩೨ 2 ಪ್ರ ೩ ೨ ೧ ೨೦ 
ಪ್ರಿಯಮ್‌ - ಚೇತಿಷ್ಠಮ್‌ - ಅರತಿಮ್‌ - ಸ್ವದ್ದರಮ್‌ - ಸು - ಅದ್ವರಮ್‌ | ವಿಶ್ವಸ್ಯ - 

೩ ೨ 2% ೩ ೧೨೦ 


ದೂತಮ್‌ - ಅಮೃತಮ್‌ -ಅ.- ಮೃತಮ್‌ 1 0.೪೫ 1 


ಆಗ್ನೇಯೇ ದ್ವೇ || ದ್ವಯೋರಗ್ನಿರ್ಬ್ವಹತ್ಯಗ್ನಿಃ || 


೫೦೦೦ ೪ ೫ ೧ ೦ ೨೦ ೨ 
೪೫.೧. ಏನಾವೋಅಗ್ನಿಂನಾಮಸಾ ॥ ಊರ್ಜೋನಪಾ | ತಾಮಾ$೦ಹು 


ಇ. (1 ಬ 
ವೇ5೨ ಪ್ರಾ ಯಂಚೇತಿಷ್ಠ ಮರತಿಮ್‌ [ಸುವಾಧ್ಹಾ5೧ರಾ5೨ಮ್‌ || 


೧ ೨ ಈ 
ಎಶ್ವಾಸ್ಯಾ ೧ದೂಂ೨ || ತಾಮಮೃತಮ್‌ | ಇಡಾ5೨೩ ಭಾ 5೩೪೩ 


೪೫.೨. 


೩೯೮ 


೧ 
ಓ5.೨೩೪೫%ಇ 1 ಡಾ 


ದೀ-೬1/ಪ-ಂ೧೦1।1ಮಾ-ಜ೫ಜ।1ಜುlಲ!೭ಲ॥ 


೫೦೦ ೦ ೧ © ೨೦ ೧ ೨ 
ವನಾವೋಳಗ್ನಿಂನ್ನಮಸಾಹಾಉ 1 ಊಜ್ಜೋನಪಾ । ತಾಮಾ$ 


೧ ೨ ೧ 
೧ಹುವೇ5೨೩ | 6 |ಪ್ರಾ ಯಂಚೇತಿಷ್ಠಮರತಿಮ್‌ | ಸುವಾ 


೨ ೨ ೧೨ ೨ 
ಧ್ವಾನ೧ರಾ5೨೩ಮ್‌ 1 ಹಾಉ ॥ ವಿಶ್ವಾಸ್ಯಾನ೧ದೂ 5೨೩ [ಹಾ ॥ 


೧ ೨ ೧ ತು 6 
ತಾಮಮೃ ತಮ್‌ ।ಇಡಾ5€೨೩ಭಾ5೩೪೩ ।1ಓಂ೨೩೪೫ಇ 1 ಡಾ॥ 


ದೀ- ೭ !ಪ- ೧೩ /ಮಾ - ೯ / ಜೋ / ೯ ॥. ೭೯ / 


ಮನಾಜ್ಯೇ ದ್ವೇ || ದ್ವಯೋರ್ಗೋತಮೋ ಬೃಹತ್ಯಗ್ನಿಃ || 


೪೫.೩. 


೫೦೪೦ ೫೦ ೪ ೪೫ ೪ ೨೦ ೧೦ ೨೦ ೧೦ ೨೦ 


ಏಿನಾಪೋಗ್ಗಿ ಮೇನ೫ನಮಸಾ ॥ ಊಉರ್ಜೋನಪಾತಮಾಹುವೇ। 
9, ೧ ೨ ೧ ೨ 

ಪ್ರಾ5೨೩ಯಾಮ್‌ | ಚಾಇತಿಷ್ಯಮ್‌ | ಆರತಿಮ್‌ | ಸುವಾಧ್ವಾ5೧ 
ರಾಆ೨ಮ್‌ ॥ ವಿಶ್ವಾಸ್ಯಾಕದೂರಾ || ತಾಮಮೃತಮ್‌ | ಇಡಾ 


2 ೧ 
೩ಭಾ5೩೪೩ 1 ಓಂ೨೩೪೫ಇ ॥ ಡಾ ॥ 


ದೀ-೮/ಪ-೧೧(ಟಮಾ-೮(।ಟೈ 1/೧೦ ೮0 Il 


೩೯೯ 


೫೦೪೦ ೫೦ ೪ ೫ ೦ ೪ ೫ ೧ ೦ ೨ ೦ 
೪೫.೪. ಏನಾವೋಅಗ್ನ್ದಿನ್ನಮಸೋ ಜ್‌ 11 ತಾಮಾಹುವೇ | 


೧ ೨ ೨ ೧ ೨ 
ಪ್ರಾ5೨೩ಯಾಮ್‌ । ಚಾಅತಿಷ್ಠಮ | ರಾ5೨೩ತೀಮ್‌ | ಸ್ಪದ್ಧ 


೧ ೨ ೧ ೨ ೧ ೨ 
ರಮ್‌ ॥ ಎಶ್ಚಸ್ಯಾನ೨೩ದೂ || ತಾಮಮೃತಮ್‌ | ಇಡಾ5೨೩ಭಾ5 


೧ 
೩೪೩ 1 ಓಂ.೨೩೪೫ಇ ॥ ಡಾ ॥ 


ದೀ- ೭ (ಪ-೧೧೨ ।ಟಮಾ- ೮ ಛೇ100 ॥ ೮೧ ॥ 


ಊರ್ಜಃ ಬಲಾ ನಪಾತಮ್‌ ಪ್ರತ್ರಂ ಪ್ರಿಯಂ ಅಸ್ಮಾಕಂ ಚೇತಿಷ್ಠಮ್‌ ' 
ಅತಿಶಯೇನಜಾತಾರಂ ಪ್ರಜ್ಞಾತಾರಂ ಪ್ರಜಾಪಕಂ ವಾ ।ಅರತಿಂ ಗಂತಾರಂ ಸ್ವಾಮಿನಂ ವಾ 
ಆ 4 ಆ 
ಸ್ವಧ್ವರಂ ಸುಯಜ್ಜಂ ವಿಶ್ವಸ್ಯ ಸರ್ವಸ್ಯ ಯಜಮಾನಸ್ಯ ದೂತಮ್‌ ಅಮೃತಮ್‌ ನಿತ್ಯಮ್‌ 
ಅಗ್ನಿಮ್‌ ಏನಾ ಏನೇನ ನಮಸಾಸ್ತೋತ್ರೇಣ - ಯದ್ಯಪ್ಯತ್ರಾನ್ವಾದೇಶೋಸ್ತಿ ತಥಾಪಿ 
ಛಾಂದಸತ್ವಾದಿದಂಶಬ್ಬೇಸ್ಕೈನಾದೇಶಃ - ಹೇಸ್ತೋತಾರಃ. ವಃ ಯುಷ್ಕದರ್ಥಮ್‌ 
'ಆಹುವೇ' ಆಹ್ವಯಾಮಿ ॥ - 


ಸ ಜಾಯಸೇ ಮಧ್ಯಮಾನಃ ಸಹೋ ಮಹತ್ವಮಾಹುಃ ಸಹಸಸ್ಸುತ್ರಮಜ್ನ್‌ರಃ | 
ಖ.ಸಂ.೫.೧೧.೬ ॥ಪ್ರಾಣಾದ್ದಿ ಬಲಾನ್ಮಥ್ಯಮಾನೋತಧಿಜಾಯತೇ | ಐ. ಬ್ರಾ. ೮.೨೮ ॥ 


ಏನಾ ನಮಸಾ - ನಮ್ರವಾದ ಗುಣವರ್ಣನಾರೂಪವಾದ ಈ ಸ್ತೋತ್ರದಿಂದ, 
ಊರ್ಜಃ - ಬಲಶಕ್ತಿಗಳ ರಕ್ಷಕ, ನಪಾತಮ್‌ - ಕುಗ್ಗದಂತೆ, ಪುತ್ರ, ಬಾಲಕನು ಕ್ಷೀಣಿಸ 
ದಂತೆ, ಪ್ರಿಯಮ್‌ - ಸ್ನೇಹಿತ, ಹಿತಕರ, ಪ್ರೀತಿಪಾತ್ರ, ಚೇತಿಷ್ಠಮ್‌ - ಚೈತನ್ಯದಾಯಕ, 
ಅತಿಶಯವಾಗಿ, ಪೂರ್ಣಜ್ಞಾತ್ಯ ಅರತಿಮ್‌ - ಕಾಮವಾಸನಾರಹಿತ, ಸ್ವಾಮಿ, ಸ್ವದ್ವರಮ್‌ 
- ವಿಧಿಪೂರ್ವಕವಾದ ಯಜ್ಞ ಅಧ್ಯಾತ್ಮಯಜ್ಞ, ವಿಶ್ವಸ್ಯ - ಪ್ರಪಂಚದ ಎಲ್ಲರ, ಸಮಸ್ತ 
ಯಜಮಾನರ, ದೂತಮ್‌ - ದೂತನಂತೆ, ದುಃಖದೂರಮಾಡುವ, ಕರ್ಮಫಲದಾತ್ರ, 
ಅಮೃತಮ್‌ - ಮರಣರಹಿತನಾದ, ಅಗ್ನಿಂ - ಅಗ್ನಿ ಪರಮಾತ್ಮನನ್ನು, ಆಹುವೇ - 


೪೦೦ 

ಉಪಾಸಕನ, ಆತ್ಮಬಲವನ್ನು ಕುಗ್ಗಿಸದೆ ಅನ್ನಾದಿಗಳಿಂದ ದೈಹಿಕಬಲವನ್ನು ವೃದ್ಧಿ 
ಸುವ, ಕಾಮಾದಿ ವಾಸನೆಗಳಿಂದ ದೂರ ಮಾಡುವ, ಸ್ನೇಹಿತನಂತೆ ಹಿತವನ್ನುಂಟು 
ಮಾಡುವ, ಶ್ರೇಷ್ಠವಾದ ಯಜ್ಞವನ್ನು ವಿಧಿಪೂರ್ವಕವಾಗಿ ನಿರ್ವಹಿಸುವ ಅವರವರ ಕರ್ಮ 
ಫಲವನ್ನು ದೂತನಂತೆ ತಲುಪಿಸುವ ದುಃಖದೂರ ಮಾಡುವ ಚೈತನ್ಯದಾಯಕನೂ ಮರಣ 
ರಹಿತನೂ ಆದ ಅಗ್ನಿಭಗವಂತನನ್ನು ನನ್ನ ಹೃದಯದಲ್ಲಿ ನೆಲಸಲು ಆಮನ್ವಿಸುವೆ. 

ಅನ್ನವ ಕರುಣಿಸಿ ಶಕ್ತಿಯನೀಯುವ ಚೇತನಪ್ರದಾತ! 

ಸ್ನೇಹವನುಳಿಸುವ ನಲ್ಜೆಯ ಬೆಳಸುವ ದಿವ್ಯಯೆಜ್ಞನಾಥ ! 

ಜ್ಞಾನಪ್ರದನಿ! ಸನಾತನನೇ! ಸೌಹಾರ್ದಪರ್ವಪೂತ! 

ಅನಲನೆ! ನಿನ್ನನು ಆಹ್ವಾನಿಸುವೆವು ನಮನಸುಮನದೊಡನೆ 1 


ಮುಕ್‌ - ೪೬ 
ಭರ್ಗಃ ಪ್ರಾಗಾಥಃ ॥ ಬೃಹತ್ಯಗ್ನಿಃ || 
೨ ೧೨ ೩ ೨೩ ವಿ೩ ೧೨ 
ಶೇಷೇ ವನೇಷು ಮಾತೃಷ ಸನ್ನಾಮರ್ತಾ ನ ಇನ್ನತೇ | 
೧೨ ೩೧ ೨೩೨ಉ ೩ ಲಿ ೨ 
ಅತನ್ಹೊ ( ಹವ್ಯಂ ಆ ಹವಿಷ್ಯತ ಆದಿದ್ದೆ (ವೇಷ ರಾಜಸಿ ॥ ೨.೪೭ ॥ 
೧ ೨೦ ೧ ೨೦ ೩ ೧೨ ೩ ೧ ೨೦ PR ೧೨ 


ಶೇಷೇ - ವನೇಷು - ಮಾತ್ರಷು । ಸಮ್‌ - ತ್ವಾ- ಮರ್ತಾಸಃ - ಇನ್ನತೇ ॥ ಅತನ್ಹಃ- 


೩ ೨ ೩ ೧೨ ವ ೧೨೦ 
ಅ - ತನ್ನಃ - ಹವ್ಯಮ್‌ - ವಹಸಿ - ಹವಿಷ್ಯಠಃ - ಹವಿಃ - ಕೃತಃ । ಆತ್‌ - ಇತ್‌ - 


೪೨ 


೩ ೧ ೨ 
ದೇವೇಷು - ರಾಜಸಿ ॥ ೨. ೪೬ // 


ದೈವರಾಜಮ್‌ ॥ ದೇವರಾಡ್‌ - ಗೌತಮಃ - ಬೃಹತ್ಯಗ್ನಿಃ ॥ 


ಚ ೦ ೪ ೧ 2೨0೦ ೧ ೨೦ 9) 
೪೬.೧. ಶೇಷೇವನಾನ೫ಇಷುಮಾತೃಷೂ || ಸಾಂತ್ಟಾಮರ್ತಾಸಃ | ಇನ್ನಾ 


9 ೧ ೨೦ ೧:೨ ೧ ಅ ೧೩ 
೨೩ತಾಇ | ಆತಂದ್ರೋಹವ್ಯಂವಹ । ಸಾಇ | ಹವೀ5೨ಷ್ಠಾ5೨೩೪ 


೪೦೧ 
೫ ೧೨೦ ೧ ೨ ೧೦ ಅಗಿ ೧ 
ರ್ತಾಃ ॥ ಆದಿದ್ದೆ ೇೀವಾಇ ॥1 ಹುರಾಜಾ5.೨೩ಸಾ:5೩೪೩ಇ 1 ಓಂ.೨೩ 


೪೫ಇ 1 ಡಾ | ದೀ-೮/ಪ-೧೦ಟಮಾ-೮।ಣೈ/1೧೨/ ೮೨ 


ಹೇ ಅಗ್ನೇ! ವನೇಷು ಮಾತೃಷು ಚ ಸ್ವಪಿಷಿವರ್ತಸೇ ತಥಾಭೂತಂ ತ್ತಾ ತ್ವಾಂ 
ಮರ್ತ್ತಾಸಃ ಮನುಷ್ಯಾಃ ಅಧ್ವರ್ಯವಾದಯಃ ಮಂಥನೇನೋತ್ಪಾದ್ಯ ಸಮಿಂಧತೇ | 
ಪಶ್ಚಾತ್‌ ಪ್ರವೃದ್ಧಸ್ವಂ ಅತಂದ್ರಃ ಅನಲಸಃ ಸನ್‌ ಹವಿಷ್ಯತಃ ಯಜಮಾನಸ್ಯ ಹವ್ಯಂ ಹವಿಃ 
ವಹಸಿ ದೇವಾನ್‌ಪ್ರತಿ | ಆದಿದ್‌ ಅನಂತರಮೇವ ದೇವೇಷು ಮಧ್ಯೇ ರಾಜಸಿ ದೀಪ್ಯಸೀ | 
ಮಾತೃಷು ಮಾತ್ರೋ ಇತಿ ಪಾಠ? | ಹವ್ಯಂ ಹವ್ಯಃ ಇತಿ ಚ ॥ 


ಮರ್ತಾ ಸಃ - ಮನುಷ್ಯನು, ವನೇಷು - ಕಾಡಿನಲ್ಲಿ ವನಸ್ಥಾನೀಯ ದೇಹ 
ಲ್ಲಿ ಮಾತೃಷು - ಮಾತೃಸ್ಥಾನದಲ್ಲಿ ಕಟ್ಟಿಗೆಯೊಳಗೆ, ಭೂಗರ್ಭದಲ್ಲಿ: ಸಾಕ್ಷಾತ್ಕಾರ 
ವಾಗುವ ಹೃದಯದೇಶದಲ್ಲಿ ಶೇಷೇ - ಶಯನಿಸುತ್ತಿರುವ, ಗುಪ್ತರೂಪದಲ್ಲಿರುವ, 
ಸಮ್‌ ಇದ್ದತೇ - ಪ್ರದೀಷ್ರಿಗೊಳಿಸುತ್ತಾನೆ, ಧ್ಯಾನಿಸುತ್ತಿರುತ್ತಾನೆ, ಅತನ್ಹಃ - ಆಲಸ್ಯ 
ರಹಿತ್ರ ಜಾಗೃತ, ಪ್ರದೀಪ್ರಗೊಂಡ, ಹವಿಷ್ಯತಃ ಯಜ್ಞಕರ್ತೃವು ಕರ್ಮಯೋಗಿಯು, 
ಹವ್ಯಮ್‌ - ಹವಿಸ್ಸನ್ನು ಕರ್ಮಫಲವನ್ನು, ವಹಸಿ - ತಲುಪಿಸುತ್ತಾನೆ, ಅತ್‌ - ಆತ್‌ - 
ಅನಂತರ, ಮತ್ತು ದೇವೇಷು - ಪೃಥ್ವಿಯಾದಿ ಸಮಸ್ತ ತತ್ವಗಳಲ್ಲಿ ದೇವತೆಗಳಲ್ಲಿ 
ರಾಜಸಿ - ಪ್ರಕಾಶಿಸುವೆ, ವಿರಾಜಿಸುವೆ. 

ಅಗ್ನಿಭಗವಂತನೇ ನಿನ್ನ ಮಾತೃಸ್ಥಾನವಾದ ಕಾಡಿನಲ್ಲಿ ಕಟ್ಟಿಗೆಯೊಳಗಿನ ಬೆಂಕಿ 
ಯಂತೆ ಗುಪ್ತರೂಪದಲ್ಲಿರುವ ನಿನ್ನನ್ನು ಮನುಷ್ಯನು ಮಂಥನದಿಂದ ಪ್ರದೀಷ್ತಿ ಗೊಳಿಸಿದ 
ನಂತರ ಜಾಜ್ವಲ್ಯಮಾನವಾಗಿ ಯಜ್ಞದಲ್ಲಿ ಅರ್ಪಿಸಿದ ಹವಿಸ್ಸನ್ನು ದೇವತೆಗಳಿಗೆ ತಲುಪಿಸಿ 
ಎಲ್ಲೆಲ್ಲೂ ಸಮಸ್ತ ಪದಾರ್ಥಗಳಲ್ಲೂ ವಿರಾಜಿಸುತ್ತಿರುವೆ. 

ಮನುಷ್ಯನು ತನ್ನ ಹೃದಯದಲ್ಲಿ ನೆಲೆಸಿರುವ ಭಗವಂತನನ್ನು ಧ್ಯಾನದಿಂದ ಒಲಸಿ 
ಕೊಂಡು ತನ್ನ ನಿಷ್ಕಾಮ ಕರ್ಮದ ಫಲವನ್ನು ಅರ್ಪಿಸಿ ತೇಜೋವಂತನಾಗುತಾನೆ. 


ಮಾತೆಯ ಬಸಿರಿನೊಳಿರುವಂದದೆ ನೀ ವನದೊಳೆರುವೆಯಡಗಿ 
ಶ್ರದ್ಧಾಸಮಿಧೆಗಳಿಂದ ಯಾಜಕರು ನಿನ್ನನೆಬ್ಬಿಸುವರಯ್‌ ! 


೪೦೨ 
ಹೋತ್ಸಗಳರ್ಪೀಪ ಹವ್ಯವ ನೀ ಕೊಂಡೊಯ್ವೆ ಜತನದಿಂದ 
ಅನಲನೆ! ನೀನಾ ದೇವತೆಗಳೊಳತಿ ತೇಜದಿಂದ ಮೆರೆವಯ್‌ 1 


ಮುಕ್‌ - ೪೭ 
ಸ್‌ಾಭರಿಃ ಕಾಣ್ವಃ || ಬೃಹತ್ಕಗ್ನಿಃ || 


೧೨ ೩೧೨೩ ೧೨ ೩೧ ೨ ೩೨ 


ಅದರ್ಶಿ ಗಾತುವಿತ್ತಮೋ ಯಸ್ಸಿನ್ಸತಾನ್ಯಾದಧುಃ | 


೨ ೩ ೨ ೩ ೧ ೨೦ ೩ ೧೨ ೩೧ ೩ ೧೨ 


ಉಪೋ ಹು ಜಾತಮಾರ್ಯಸ್ಯ ವರ್ಧನಮಗ್ಗಿಂ 'ನಕ್ಷನು ನೋ ಗಿರಃ ॥ 


೧೨೦ ೩ ೧೨ ೩ ೧೨೦ ೧೨೦ ಬಜ ಟಟ 
ಅದರ್ಶಿ - ಗಾತುವಿತ್ತಮಃ - ಗಾತು - ವಿತ್ತಮಃ । ಯಸ್ಸಿನ್‌ - ವ್ರತಾನಿ - ಆದಧುಃ - 


೩ 9 1036: ಈ ಶು ತಶಿ ೧೨೦ ೧೨೦ ೩೨ 
ಆ- ದಧುಃ॥ ಉಪ- ಉ-ಸು- ಜಾತಮ್‌ - ಆರ್ಯಸ್ಯ- ವರ್ಧನಮ್‌ ।ಅಗ್ನಿಮ್‌- 


oR ೧೨೦ 
ನಕ್ಷನು - ನಃ - ಗಿರಃ ॥ ೩.೪೭ // 


ಗಾಧಿನಸಾಮ ॥ ಕೌಶಿಕೋಗಾಧಿರ್ಬಹತ್ಯಗ್ಗಿಃ || 


೨೦ರ ೨೦ 
೪೭.೧. ಅದರ್ಶಿಗಾತುವಿತ್ರಮಾ5೬ ಬ Il ಯಾಸ್ಮಿನ್‌ -ಸ್ಲಿ- ವ್ರತಾನಿಯಾ 


೧ ೦ ನ ೨ ೨ ೧೦ ೨ 
ದಧುಃ 1 ಊಪೋಷುಜಾ5೩ | ಹಾಂಜಿಹಾಇ | ತಮಾರಿಯಸವ 


ಫ್ರೀ ಟ್‌ ಶ್ರಿ ೦ ೧೨ 
ರ್ದನಮ್‌ || ಅಗ್ನಾಅಸ್ಪಕ್ಷಾರಸಿ | ಹಾಹಾ ॥ ತುನೋಗಿರಃ | 


೧ ಫಿ ಫ್ಟು ೧ 
ಇಡಾ5.೨೩ ಭಾ5೩೪೩ 1 ಓಂ೨೩೪೫ಇ ॥ ಡಾ ॥ 


ದೀ-೬1ಪ-೧೧1!1ಮಾ-ಲ।ಕ್ಟ1೧೩ ll ©4 Il 


Mert 
ಯಸ್ಥಿನ್‌ ಅಗನ್ನಿ ವ್ರತಾನಿ ಕರ್ಮಾಣಿ ಆದಧುಃ ಯಜಮಾನಾಃ ಆಹಿತವನ್ನ್ತಃ 
ಗಾತುವಿತ್ತಮಃ ಅತಿಶಯೇನ ಮಾರ್ಗಾಣಾಂ ಜ್ಞಾತಾ ಸೋತಗ್ನಿಃ ! ಅದರ್ಶಿ ಪ್ರಾದುರ 
ಭೂತ್‌ । ಕಿಂಚ | ಸುಜಾತಂ ಸಮ್ಯಕ್‌ ಪ್ರಾ/ದುರ್ಭೂತಂ ಅಸ್ಯ ಆರ್ಯಸ್ಯ ಉತ್ತಮವರ್ಣ 
ಸ್ಯ ವರ್ದ್ಹನಂ ವರ್ದ್ವಯಿತಾರಂ ಅಗ್ನಿಂ ನಃ ಅಸ್ಮಾಕಂ ಗಿರಃ ಸ್ತುತಿರೂಪಾಃ ವಾಚಃ ಉಪೋ 
ನಕ್ಕನು ಉಪಗಚ್ಛನ್ನು । ನಕ್ಷಗತಾವಿತಿ ಧಾತುಃ । ನಕ್ಷನ್ನುನೋಗಿರಃ ಇತಿ ಛಂದೋಗಾಃ | 
ನಕ್ಷನ್ನನೋಗಿರಃ ಇತಿ ಬಹ್ಟೃಚಾಃ ॥ 


ಗಾತುವಿತ್ತಮಃ - ಯೋಗವೇತ್ತರು, ಯಜ್ಞಕರ್ಮ ಅನುಷ್ಠಾನ ನಿರತರು, ಭಕ್ತರ 
ಭಾವಗಳನ್ನು ಅರಿತವರು ಧರ್ಮಮಾರ್ಗಿಗಳು, ಅಗ್ನಿ - ಪರಮಾತ್ಚ, ಯಸ್ಮಿನ್‌ - 
ಯಾವ ವ್ರತಾನಿ - ಸತ್ಯ ಅಹಿಂಸಾ ಬ್ರಹ್ಮಚರ್ಯವ್ರತ ನಿರತರು, ಕರ್ಮಗಳನ್ನೂ 
ನಿಯಮಗಳನ್ನೂ ವಿಧಿಪೂರ್ವಕವಾಗಿ ಪಾಲಿಸುವವರು, ಆದಧುಃ - ಅರ್ಪಿಸುವವರು, 
ಸ್ಥಾಪಿಸಿದರು, ಆಧಾರಗೊಂಡಿರುವ, ಅದರ್ಶಿ - ಸಾಕ್ಷಾತ್ಕಾರವಾದವರು, ಜ್ಞಾತೃ, 
ಪ್ರದೀಪ ಸುಜಾತಮ್‌ - ಸುಪ್ರಸಿದ್ದರು, ಸ್ಪಷ್ಟವಾಗಿ ಪ್ರಕಟವಾಗಿ, ಆರ್ಯಸ್ಯ - 
ಉಪಾಸಕನ, ಸದಾಚಾರಿಯ, ಯಾಜ್ಞಿಕನ, ಶ್ರೇಷ್ಠನಾದವನ,  ವರ್ಧನಮ್‌ - 
ಉಚ್ಛ್ರಾಯವನ್ನು ಏಳಿಗೆಯನ್ನು, ಉನ್ನತಿಯನ್ನು ಗಿರಃ - ಸ್ತುತಿಗಳು, ಸ್ತೋತ್ರಗಳು, 
ಉಪ ಉನಕ್ಷನು - ನಿರನ್ನರವಾಗಿ ಅರ್ಪಿತವಾಗಲಿ. 


ಯೋಗವೇತ್ತರೂ ಯಜ್ಞಕರ್ಮನಿರತರೂ ಭಕ್ತನ ಭಾವ ತಿಳಿದವರೂ 
ಬ್ರಹ್ಮಚರ್ಯಾದಿ ವ್ರತನಿರತರೂ ನಿಷ್ಠಾ ಲಮ ಕರ್ಮಿಗಳೂ ಸದಾಚಾರಿಗಳೂ ಆದ 
ಉಪಾಸಕರನ್ನು ಉಚ್ಛ್ರಾಯಸ್ಸಿತಿಗೇರಿಸಿ ಸಾಕ್ಷಾತ್‌ ದರ್ಶನಕೊಡುವ ಅಗ್ಲಿ ಭಗವಂತನಿಗೆ 
ನಮ್ಮ ಸ್ತೋತ್ರಗಳು ನಿರಂತರವಾಗಿ ಅರ್ಪಿತವಾಗಲಿ. 


ಧರ್ಮದ ದಾರಿಯ ದೇವನೀತನೆ ಪ್ರಕಟವಾಗುತಿಹನು 
ಈತನ ಮಾಧ್ಯಮದಿಂದೀ ಯಾಗವು ಅರ್ಥಪೂರ್ಣವಹುದು ' 
ಅತ್ಯುತ್ತಮಸನ್ಮಾರ್ಗದ ಘಲವೀ ಅಗ್ನಿಕರುಣ ನಮಗೆ; 
ಸಕಲಪ್ರಗತಿಯ ಗತಿಯೀ ಸ್ವಾಮಿಯು ನಮ್ಮ ನುತಿಗೆ ನಲಿಗೆ / 


೪೦೪ 
ಮುಕ್‌ - ೪೮ 
ಮನುರ್ವೈವಸ್ತತಃ || ಬೃಹತ್ಯಗ್ನಿಃ || 
ಅತ್ತಿ ಅಜ. 219. ಓ..! ೧೨ ೩೧ ೨೩೨ 


ಅಗ್ನಿರುಕ್ಟೇ ಪುರೋಹಿತೋ ಗ್ರಾವಾಣೋ ಬರ್ಹಿರದ್ವರೇ | 


೩ ೨೩ ೨೩ ೧೨ 


ep ಯಾಮಿ ಮರುತೋ ಬ್ರಹ್ಮಣಸ್ಪತೇ ದೇವಾ ಅವೋ ವರೇಣ್ಯಮ್‌ || 


ಇ 


೩೨ ೩೨ ೩೧ ೨ ೩೨ ೩ ೧೨೦ ಸ್ರಿ 
ಅಗ್ನಿಃ - ಉಕ್ಲೇ - ಪುರೋಹಿತಃ - ಪುರಃ - ಹಿತಃ । ಗ್ರಾವಾಣಃ - ಬರ್ಹಿಃ - 


೩. ೨. ೩.೨. ೩ ತೆಂ: ಫ್ರಿ 
ಅಧ್ವರೇ ॥ ಯಚಾ - ಯಾಮಿ - ಮರುತಃ - ಬ್ರಹ್ಮಣಃ - ಪತೇ | ದೇವಾಃ - ಅವಃ - 


೧೨೦ 
ವರೇಣ್ಯಮ್‌ 11 ೪. VC // 


ಬಾರ್ಹದುಕ್ಕೇ ದ್ವೇ || ದ್ವಯೋರ್ಬ್ವಹದುಕ್ಟೋ ಬೃಹತ್ಯಗ್ನಿಃ || 


೩೨ ೪ ೫ ೨೦ ೧೦ ೨೦ ೧ ೩ ವ 
೪೮.೧. 4 ರುಕ್ಮಾಇ | ಪ್ರರೋನಿಹಾಇತಾಃ | ಗ್ರಾವಾಣೋಬ ಟ1ರ್ಹಿರಾ 


೪ ಬ್ರ ೨ ೧00 ೦ 
5೩ದಾ ರಾಜ, | ಬಚಾಯಾಮಿಮರುತೋಬ್ರ ಹ್ಮಾ ಸ್‌ ು ತಾ5೨ಇ || 


೦ ಮಮಾ) ೨೧ 
ದಾಇವಾ5೨ಆವಾ5೨೩: ॥ ಸಟಟ || ಇಚ 


1 5 


ಓಹಾಳ ॥| ದೀ-೬(/ಪ-೮/ಮಾ-೯/ಗೋ(!೧೪ ॥ ೮೪ ॥ 


೫ ೦೦೪ ೫ ಫಿ ೫ ೪ 
೪೮.೨. ಅಗ್ನಿರುಕ್ದಾ ಔಹೋಹೋಹಾಇ ॥ ಪುರೌವಾಓಂ೨೩೪ವಾ । ಹಿತಾಃ 


೨೦ ೧0೦ ೨೦ ೧ ೩ ೨ ಗಡಿ ೫ ೪ ೨ ನ 
ಗ್ರಾವಾಣೋಬ ।ರ್ಹಿರೌವಾಓ5೨೩೪ವಾ | ಧ್ವರಾಇ । ಯಚ್‌ೌ 


೪೦೫ 
೨ ೧೦ ೦ ಅ ಹ 
೩ಹೋ । ಯಾಮಿಮರುತೋಬ್ರಹ್ಮಾಣಸ್ಟಾತಾ5೨ಇ ॥ ದಾಇವಾ 


೧ 1 ೫ 
5೨ಆವಾ೨೩: || he || BS ೬ Il 


ದೀ- ೭ /ಪ-೧೧ /ಮಾ -೧೧॥/ಚ!೧೫ ! ಲ೫ ॥ 


ಉಕ್ಸೇ ಸ್ತೋತ್ರ ಶಸ್ತ್ರಾತ್ಮಕೇ ಅಧ್ವರೇ ಹಿಂಸಾ ರಹಿತೇ ಅಸ್ಮಿನ್‌ ಯಜ್ಞೇ ಅಗ್ನಿಃ 
ಪುರೋಹಿತಃ ಯಜ್ಞಾತ್ಪುರತಃ ಉತ್ತರವೇದ್ಯಾಮ್‌ ಖುತ್ವಿಗ್ಬಿರ್ಸಿಹಿತೋ5ಭೂತ್‌ | ತಥಾ 
ಗ್ರಾವಾಣಃ ಸೋಮಾಭಿಷವಾರ್ಥಂ ಪುರತೋ ನಿಹಿತಾಃ ಬರ್ಹಿಃ ಚ ಪುರತೋ ನಿಹಿತಮ್‌ 
ಆಸಾದಿತಮ್‌ । ಏವಂ ಸಾಮಗ್ರ್ಯಾಂ ಸತ್ಯಾಂ ಹೇಮರುತಃ ಏಕೋನ ಪಂಚಾಶನ್ಮರು 
ದ್ಲಣಾಃ | ಹೇ ಬ್ರಹ್ಮಣಸ್ಪತೇ ಸ್ತೋತ್ರಸ್ಯಪಾಲಕ! ಏತನ್ನಾಮಕ! ದೇವ! ಹೇ ದೇವಾಃ ದ್ಯೋ 
ತನಾದಿ ಗುಣಯುಕ್ತಾಃ ಇಂದ್ರಾದಯಃ ವರೇಣ್ಯಂ ವರಣೀಯಂ ಭಜನೀಯಂ ಅವಃ 
ರಕ್ಷಣಮ್‌ ಮಚಾಸೂಕ್ತರೂಪಯಾ ಸ್ತುತ್ಯಾ ವಃ ಯುಷ್ಮಾನ್‌ ಯಾಮಿ ಮನುರಹಂ 
ಯಾಚಯಾಮಿ । ಯಾಚತೇರ್ಲಟಿರೂಪಮ್‌ | ವರ್ಣಲೋಪಶ್ಚಾಂದಸಃ | ಮರುತೋ 
ಬ್ರಹ್ಮಣಸ್ಪತೇ ದೇವಾಃ ಇತಿ ತ್ರೀಣ್ಯಾಮಸ್ತ್ರಿತತ್ತೇನ ಛಂದೋಗಾಃ ಪಠನ್ನಿ । ಮರುತಃ - 
ಬ್ರಹ್ಮಣಸ್ಪತಿಂ - ದೇವಾನ್‌ ಇತಿ ದ್ವಿತೀಯಾನ್ವತ್ವೇನ ಬಹ್ವೃಚಾಃ ॥ ಮರುತೋ 
ಬ್ರಹ್ಮಣಸ್ನತೇ ದೇವಾಃ ಇತಿ ತ್ರೀಣಿ ಸಂಬೋಧನಾನಿ - ಐ.ಬ್ರಾ.೩.೧೭ ॥ 


ಉಕ್ಕೇ - ಯಜ್ಞದಲ್ಲಿ ನೆರವೇರಿಸುವ ಶಸ್ತ್ರಾತ್ಮಕ ಸ್ಕೋತ್ರ ಪ್ರಶಂಸನೀಯವಾದ 
ಸುತಿರೂಪದ ವಾಜ್ಮಯ, , ಅಧ್ವರೇ - ಯಜ್ಞ ಜ್ಞಾನಯಜ್ಞ, ಜೀವನಯಜ್ಞ, ಪುರೋಹಿತಃ 
ಯಜ್ಞಾದಿಗಳ ಕಾರ್ಯದ ಮುಂದಾಳು, ಗ್ರಾವಾಣಃ - ಸೋಮರಸವನ್ನು ಪಡೆಯಲು 
ಉಪಯೋಗಿಸುವ, ಜಜ್ಜುವ ಕಲ್ಲು ವಾಯುಗಳು, "ತಾಲು ಆದಿ ಸಾ ಸ್ಥಾನಗಳು, ಅಕ್ಷರಗಳು 
ದಯಿಸುವ ಹುಟ್ಟುವಸ್ಥಾನ, ಯತ್ನಿಜರು, ಬರ್ಹಿಃ - ದರ್ಭಾಸನ, ದೇವಾಃ - ಪ್ರಾಣಾಟ್ದಿ 
ವಾಯು, ಜೀವಿಗಳು, ಅಗ್ನಿ, ಮರುತ್‌, ಬ್ರಹ್ಮಣಸ್ಪತಿ ಆದಿ ದೇವತೆಗಳು, ಮರುತಃ - 
ಯತ್ತಿಜರು, ಮರುತ್‌ಗಣಗಳು, ಬ್ರಹ್ಮಣಸ್ಪತೇ - ವೇದಪ್ರಕಾಶಕ, ಭಗವಂತ, ಬ್ರಹ್ಮಾಂಡ 
ಪಾಲಕ ಖಚಾ - ವೇದಮನ್ರಗಳ ಸುತಿರೂಪೀ ಸೂಕ್ತಗಳು, ವರೇಣ್ಯಮ್‌ - ಉತ್ತಮ 
ಶ್ರೇಷ್ಠವಾದ, ಸ್ವೀಕಾರಯೋಗ್ಯವಾದ, ಅವಃ - ರಕ್ಷಣೆಗಾಗಿ, ಯಾಮಿ - ಬೇಡುತ್ತೇನೆ. 


೪೦೬ 
ಈ ಯಜ್ಞದಲ್ಲಿ ಶಸ್ತಾತಕ ಸೋತ್ರಗಳನ್ನು ಗಾನಮಾಡುತಾ ಅಗ್ನಿಯನ್ನೂ ಸೋಮ 
kk ೧ ಅಕಿ ಮ A 0 A a 
ರಸ ತೆಗೆಯುವ ಕಲ್ಲನ್ನೂ ಆಯಾಸ್ಥಾನಗಳಲ್ಲು ವಿಧಿಪೂರ್ವಕವಾಗಿ ಪ್ರತಿಷ್ಠಿಸಿ ಮರುದ್ಗಣ 
ಗಳನ್ನೂ ಬ್ರಹ್ಮಣಸ್ಪತಿಯನ್ನೂ ಇನ್ಹಾದಿ ದೇವತೆಗಳನ್ನೂ ವಿಧಿಪೂರ್ವಕವಾಗಿ ಆವಾಹಿಸಿ 
ಯಥಾಯೋಗ್ಯ ಕೈಂಕರ್ಯಗಳನ್ನೂ ಸೋಮರಸವನ್ನೂ ಅರ್ಪಿಸಿರುವ ಮನು ವೆಂಬ 
ನಾನು ಉತ್ತಮೋತ್ತಮ ರಕ್ಷಣೆ ನೀಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. 


ಪ್ರಶಂಸನೀಯವಾದ ಜೀವನಯಜ್ಞದಲ್ಲಿ ಅಗ್ನಿಯೇ ಪುರೋಹಿತನಾಗಿರುವ, 
ವಾಯುವೇ ಸೋಮರಸ ತೆಗೆಯುವ ಕಲ್ಲಾಗಿರುವ, ದೇವತೆಗಳೇ ಜೀವಿಗಳಾಗಿರುವ 
ಮರುದ್ದಣಗಳೇ ಯತ್ತಿಜರಾಗಿರುವ, ಬಹಸ್ಪತಿಯೇ ಬ್ರಹ್ಹಾಂಡಪಾಲಕನಾಗಿರುವ ನಿಮ್ಮನ್ನು 

1. ದವ ಲೆ ಲ ಎ ಟ್ರ ಅ, ೩ 
ಉತ್ತಮರಕ್ಷಣೆಗಾಗಿ ಬೇಡುವೆನು. 


ವಾಣಿಯ ಉತ್ಪತಿಗೆ ಕಾರಣನಾದ ಅಗ್ನಿಯೇ ಪುರೋಹಿತನಾಗಿರುವ ತಾಲು-ಆದಿ 
- ಅಕ್ಷರಜನ್ಯಸ್ಥಾನಗಳೇ ಉಚಾ _ರಣಯ ಗುರುತ್ವ ಲಘುತ್ವಾ ದಿಗಳನ್ನು ವಿಬಾಗಿಸುವ 


ದರ್ಭಾಸನಗಳಾಗಿರು ಹ ಈ ವಾಕ್‌ಯಜ್ಞದ ಉತ್ತಮೋತ್ತಮ ರಕ್ಷಣಯಾಗಬೇಕೆಂದು 
ನಿಮ್ಮನ್ನು ೭ `ಮತ್ತೇನೆ. 


ಉಕ್ಕ್ಯ್‌ವೆಂಬ ಸವನದೆ ನೀನಗ್ನಿಯೆ! ಮೊದಲು ತೋರಿ ನಿಲುವೆ, 
ಬಳಿಕ ಸೋಮವನು ಕುಟ್ಟುವ ಕಲ್ಲ್ಗಳು ದರ್ಭೆಯಾಸ್ತರಣವೂ ! 
ಯಾಗಶಾಲೆಯಲಿ ಸಲ್ಲುವುವಲ್ಲವೆ; ವೇದಮಂತ್ರವಿಧಿಯಿಂ 
ಮರುತರೆ! ದೇವರೆ! ಸುರಗುರುವೇ! ನೀವೆಮ್ಮ ಪೊರೆಯಿರೊಲಿದು ॥1 


ಯಕ್‌ - ೪೯ 
ಸುದೀತಿ ಪುರಮೀಳಾವಾಂಗಿರಸ್‌ ॥ ಬೃಹತ್ಯಗ್ನಿಃ || 


೩೧ ೨ ೩೧ ೨೩ ೧೨ ೩ ೧೨ 
ಅಗ್ನಿಮೀಡಿಷ್ಟಾವಸೇ ಗಾಥಾಭಿಃ ಶೀರಶೋಚಿಷಮ್‌ । 


೩೨ ೩ ೧ ೨ ೩ ೨ಉ ೩ ೧0೧ 
ಅಗ್ನಿಜ್‌ರಾಯೇ ಪುರುಮೀಢ ಶ್ರುತನ್ನರೋಗ್ನಿಃ ಸು 


Lb 


೩೧೨ ೩೨ 
ಸುದೀತಯೇ ಛರ್ದಿಃ | 


೪೦೭ 


ಜ್ರ ೩ ೧೨೦ ೧೨೦ Ue ೩ ೨೩ 
ಅಗ್ನಿಮ್‌ - ಈಡಿಷ್ಟ - ಅವಸೇ । ಗಾಥಾಭಿಃ - ಶೀರಶೋಚಿಷಮ್‌ - ಶೀರ ಶೋಚಿ 


೩೨ ೩ ೨ ೩ 
ಷಮ್‌ ॥ ಅಗ್ನಿಮ್‌ - ರಾಯೇ - ಪುರುಮೀಢ - ಪುರು - ಮೀಢ - ಶ್ರುತಮ್‌ — 


೧೨೦ ೩೨ ೩ ೧೨ ೩ ೧೨ ೩೨ 
ನರಃ | ಅಗ್ನಿಃ - ಸುದೀತಯೇ - ಸು - ದೀತಯೇ - ಛರ್ದಿಃ ॥ ೫.೪೯" ॥ 


ಪೌರುಮೀಡಮ್‌ ॥ ಪುರುಮೀಢೋಬ್ಬಹತ್ಯಗ್ನಿಃ || 


೫೪೫೦ ೩ ೨ ೩0 ೪೦ ೫ ೧ ೨೦ ೧೦ ೨೦ ೦ 
೪೯.೧. ಅಗ್ನಿಮೀ | ಮು 1 ಆವಸೇ | ಗಾಥಾಭಿಃಶೀ | 


ಹರಃ ಮ್‌ । ಅಗಿಜ್‌ರಾಯಾಇ | ಪುರೂಮಾವ೨ 


೨ ೧ ೧ ೨ 
೩ಇಢಾ | ಶ್ರುತನ್ನರೋ ॥ ಅಗ್ನಿಃಸೂ5೨೩ದೀ ॥ ತಯಾಇಚ್ಛ್ಚಾನ೨ಿ 
೧೨ ೧ ೧೧೧ 


೩೪೫ ದೀ ೬೫೬: 1 ದಕ್ಷಾಂ೩ಯಾ 5೨೩೪೫ Il 


ದೀ-೯/ಪ-೧೧1ಮಾ-೭।ತೇ1೧೬1೦೬ Il 


ಹೇ ಪುರುಮೀಥ ತ್ವಮ್‌ ಅಗ್ನಿಮ್‌ ಅವಸೇ ರಕ್ಷಣಾಯ ಈಡಿಷ್ಟಸ್ತು ಹಿ ಗಾಥಾಭಿಃ 
ಗಾಥೇತಿವಾಜ್‌ನಾಮ - ೧.೧೧.೩೬ / ಮನ್ತರೂಪಾಭಿಃ ವಾಗ್ಧಿಃ | ಕೀದೃಶಮ್‌"? ಶೀರ 
ಶೋಚಿಷಮ್‌ ಶಯನಸ್ವಭಾವ ರೋಚಿಷಮ್‌ | ತಥಾರಾಯೇಧನಾಯ ಈಡಿಷ್ಟ | 
ಶ್ರುತಮ್‌ ಏನಂ ನರಃ ಅನ್ಯೇsಪಿಯಜಮಾನಾಃ ಸ್ತುವನ್ಮಿಸ್ಥಾ ಸ್ಟಾರ್ಥಮ್‌ | ತಸ್ಮಾತ್‌ ಸುದೀ 
ತಯೇ ಮಹ್ಯಮ್‌ | ಅಗ್ನಿಃ ತ್ವಯಾಭಿಷ್ಟು ತಃ ಸನ್‌ ಛರ್ಡಿಃ ಗೃಹಮ್‌ ಪ ಪ್ರಯಚ್ಛತ್ನಿತ್ತೀವಂ 
ಸುದೀತಿಃ ಪುರುಮೀಥಂ ಬ್ರೂತೇ । ಅಗ್ನಿಃ ಸುಡೀತಯೇ ಛರ್ಡಿಃ ಇತಿ ಛಂದೋಗಾಃ | 


ಅಗ್ನಿಂ ಸುದೀತಯೇ ಛರ್ದಿ: ಇತಿ ಬಹ್ವಚಾಃ || 


೪೦೮ 
ಪುರುಮೀಢ - ಸುತಿಗಳಿಂದ ಸಂತಸಪಟ್ಟಿರುವ, ಶೀರಶೋಚಿಷಮ್‌ - ಪ್ರಜ್ವಲಿತ 
ವಾಗಿರುವ ಜ್ವಾಲೆ, ಪಸರಿಸಿರುವ ಜ್ಯೋತಿಸ್ವರೂಪನಾದ, ಶ್ರುತಮ್‌ - ಶ್ರುತಿ ಪ್ರಸಿದ್ಧವಾದ, 
ತಿಳಿದಿರುವ ಅಗ್ನಿಮ್‌ - ಅಗ್ನಿ ಭಗವಂತನನ್ನು, ಅವಸೇ - ರಕ್ಷಣೆಗಾಗಿ, ರಾಯೇ - 
ಐಶ್ಚರ್ಯಕ್ಕಾಗಿ, ಮೋಕ್ಷಕ್ಕಾಗಿ, ಗಾಥಾಭಿಃ - ಮಂತ್ರರೂಪವಾದ ವಾಣಿಯಿಂದ, ಗಾನ 
ದಿಂದ ಈಡಿಷ್ಟ - ಸ್ಮುತಿಸಿರಿ, ನರಃ - ಮನುಷ್ಯನು, ಯಜಮಾನನು, ಸುದೀತಯೇ - 
ಯೋಗ್ಯರಕ್ಷಣೆಗಾಗಿ, ಪ್ರಕಾಶಯುಕವಾಗಲು, ಛರ್ದಿಃ - ಮನೆ, ಗೃಹನಾಮ. 


ಶ್ರುತಿಪ್ರಸಿದ್ಧವಾದ ಪ್ರಜ್ವಲಿಸುತ್ತಿರುವ ಅಗ್ನಿಯನ್ನು ಮನ್ತರೂಪವಾದ - ಗಾನಾದಿ 
ವಾಣಿಗಳಿಂದ ಬಹುವಾಗಿ ಸ್ಕೋತ್ರಮಾಡಿ ಉತ್ತಮರಕ್ಷಣೆಯನ್ನು ನೀಡುವ ಪ್ರಕಾಶಯುಕ್ತ 
ವಾದ ಮನೆಯನ್ನು ಮನುಷ್ಯರು ಕೇಳಿಕೊಳ್ಳುತ್ತಾರೆ. 


ಸ್ತೋತ್ರಪಾಠಕರೆ! ನುತಿಸಿರಿ ಜ್ವಾಲಾಜಟಾಲವಕ್ನಿಯನು 
ಉದ್ದಾತ್ಸಗಳೇ! ಕರಾಳವಿಶಾಲಧೂಮಕೇತುವಿವನಂ | 

ಒಳ್ಳೆಯ ನೆಲೆಗೆಂದೊಳ್ಳೆಯ ಫಲಕೆಂದಮಿತಭಾಗ್ಯಕೆಂದು 
ಓಜೋಮಯನಂ ತೇಜೋಮಯನಂ ಪಾಡಿಫೊಗಳಿರೀಗಳ್‌ 


ಯಕ್‌ - ೫೦ 
ಪ್ರಸ್ಮಣ್ವ ಕಾಣ್ವಃ ॥ ಬೃಹತ್ಯಗ್ನಿಃ ॥1 
೩ ೧೨ ೩ ೧೨ ೩ ೧೨ ೩೧ ೨ 
ಶ್ರುಧಿ ಶ್ರುತ್ಕರ್ಣ ವಹಿಭ ರ್ದೇವೈರಗ್ನೇ ಸಯಾವಭಿಃ 
೩೧ ೨ ೩೧ ೨೩ ೧ ೩೧ ೨ 


೧ ವ 
ಆ ಸೀದತು ಬರ್ಹಿಷಿ ಮಿತ್ರೋ ಅರ್ಯಮಾ ಪ್ರಾತರ್ಯಾವಭಿರದ್ದನೇ | 


೧ ೨೦ ೩೨ ಲ್ಲಿ Ae 9 


೪೦೯ 


೩ ೧೨೦ ೩ ೧ ೨ ೩೨ ೩ ೨ ಹಿ ೨ 
ಸ- ಯಾವಭಿಃ ॥ ಆ - ಸೀದತು - ಬರ್ಹಿಷಿ - ಮಿತ್ರ: - ಮಿ - ತ್ರಃ- ಅರ್ಯಮಾ ।ಟ 


೩ ೧ ೨ ೩ ೧ ೨೦ ೩೨ 
ಪ್ರಾತರ್ಯಾವಭಿಃ - ಪ್ರಾತಃ - ಯಾವಭಿಃ- ಅಧ್ದರೇ ॥ 


ಕಾರ್ಣಶ್ರವಸಮ್‌ ಪಾ ಪ್ರಾಸ್ಕಣ್ಣ ೦ವಾ॥ ಕರ್ಣಶ್ರವಾ ಬೃಹತ್ಯಗ್ನಿಃ || 


೩ ೨ 9 ೨೦ ೧೦ 
೫೦.೧. ಶ್ರುಧೀ5೩ | ಶ್ರೂ5೨೩೪ ಧಿಶ್ರುತ್ಕರ್ಣವ ಬ್ದಭಾಇ ॥ ದೇವ್ಳ 
೦ ೨೧೦ ವಿ ೧೦ ೦ 


ರಗ್ನೇ (ಪಯಾವಾs೨೩ಬಭೀಃ । ಟಟ ೀಅರ್ಯಾ 


೨ ೦೧ ೨ ಇ. “ಷ್ಣ 
5೨೩ಮಾ || ಪ್ರಾತರ್ಯಾ5೨೩ವಾ5೩ ॥ ಜ್ಯಾ5೨ಇರಾ5೨೩೪ 


೫೦೦ ೨ ೧. ೨೩೨ 
ಔಹೋವಾ ॥ ಏಸಿ । ಧ್ವರಆ || 


ದೀ- ೧೦/1 ಪ-೧೦!ಟಮಾ-೭!ಮೇ(!1೧೭!! ೮೭ 1 


ಹೇ ಶ್ರುತ್ಕರ್ಣ! ಶ್ರವಣಸಮರ್ಥಾಭ್ಯಾಂ ಕರ್ಣಾಭ್ಯಾಂ ಯುತ! ಅಗ್ನೇ! ಅಸ್ಮದೀ 
ಯಂ ವಚನಂ ಶ್ರುಧಿ ಶ್ರಣು । ಯಃ ಮಿತ್ರಃ ದೇವಃ ಅರ್ಯಮಾ ದೇವಶ್ಚ. ಅನ್ಫೈಃ 
ಪ್ರಾತರ್ಯಾವಭಿಃ ಪ್ರಾತಃ ಕಾಲೇದೇವಯಜನಂ ಗಚ್ಛದ್ಬಿಃ ದೇವೈಃ ಸರ್ವೈಃ ಸಯಾವಭಿಃ 
ಆಹವನೀಯಾಗ್ನಿನಾ ತ್ವಯಾ ಸಮಾನಗತಿಭಿಃ ಅನ್ಕೈಃ ವಸ್ನಿಭಿಃ ದೇವೈಃ ಸಹ ಅಧ್ವರೇ ಕ್ರತು 
ನಿಮಿತ್ತ ಬರ್ಹಿಷಿ ದರ್ಭೇ ಆಸೀದತು ಉಪವಿಶತು । ಆಸೀದತು ಬರ್ಹಿಷಿ ಮಿತ್ರೋ 
ಅರ್ಯಮಾ ಪಾ ಅ್ರತರ್ಯಾವಭಿರದ್ದರೇ ಇತಿ ಛಂದೋಗಾಃ | ಆಸೀದನ್ನು ಬರ್ಹಿಷಿ 
ಮಿತ್ರೋ ಅರ್ಯಮಾ ಪ್ರಾತರ್ಯಾವಾಣೋ ಅಧ್ವರಮ್‌ ಇತಿ ಬಹ್ವೃಚಾಃ ॥ 


ಶ್ರುತ್ಕರ್ಣ - ಶ್ರವಣ ಸಮರ್ಥ, ಒಳ್ಳೆಯದನ್ನೇ ಕೇಳಿಸಿಕೊಳ್ಳುವವ, ಶ್ರುಧಿ - ಕಿವಿ 
ಗೊಟ್ಟು ಕೇಳಿ, ಆಲಿಸಿ, ಅಗ್ನಿಃ - ಪರಮಾತ್ಯ ಮಿತ್ರಃ - ಸ್ನೇಹಿತ, ಪ್ರಾಣವಾಯು, ಮಿತ್ರ 


೪೧೦ 

ದೇವತೆ, ಅರ್ಯಮಾ - ನ್ಯಾಯವನ್ನೇ ದಯಪಾಲಿಸುವ ದೇವತೆ, ಪ್ರಾತರ್ಯಾವಭಿಃ - 
ಪ್ರಾತಃಕಾಲದ ದೇವಯಜನಕ್ಕೆ ದಯಮಾಡುವ ದೇವತೆಗಳೊಂದಿಗೆ, ದಿನವೂ ಕರ್ಮ 
ಧ್ಯಾನಾನುಷ್ಠಾನದಿಂದೊಡಗೂಡಿದ, ಅದ್ವರೇ - ಅಪ್ರತಿಹತವಾದ, ಯಜ್ಞದ, ಯೋಗ 
ಯಜ್ಞದ ಬರ್ಹಿಷಿ - ಯಜ್ಞಾನುಷ್ಠಾನಕ್ಕಾಗಿ ಹಾಸಿರುವ ದರ್ಭಾಸನದಲ್ಲಿ ಹೃದಯಾ 
ಕಾಶದಲ್ಲಿ ಸಯಾವಭಃ - ಸಮಾನಗತಿಯುಳ್ಳ, ಸಹವರ್ತಿ, ಆಹವನೀಯಾದಿ ಅಗ್ನಿಗಳ 
ಸಮಾನಗತಿಯುಳ್ಳ ವಹ್ನಿಭಿಃ - ಪ್ರಪಂಚವನ್ನು ನಿರ್ವಹಿಸುವ, ಹವೃಸ್ವೀಕರಿಸುವ ಅಗ್ನಿ 
ದೇವೈಃ - ದೇವತೆಗಳೊಂದಿಗೆ, ಆಸೀದತು - ಆಸೀನರಾಗಲಿ, ವಿರಾಜಮಾನರಾಗಲಿ. 


ಶ್ರವಣಸಾಮರ್ಥ್ಯವಿರುವ ಅಗ್ನಿಭಗವಂತನೇ ನಮ್ಮ ಪ್ರಾರ್ಥನೆಯನ್ನು ಕಿವಿಗೊಟ್ಟು 
ಕೇಳುವ ಕೃಪೆ ಮಾಡು. ಮಿತ್ರ ಅರ್ಯಮಾದಿ ಪ್ರಾತಸ್ನವನಯಜ್ಞ ದೇವತೆಗಳೂಂದಿಗೆ 
'ಆಹವನೀಯ ಗಾರ್ಹಪತ್ಯ ದಕ್ಷಿಣಾಗ್ನಿ ಆದಿ ಸಮಾನ ಗತಿಯುಳ್ಳ ದೇವತೆಗಳೂಡನೆ ದಯ 
ಮಾಡಿ ಯಜ್ಞವೇದಿಯಲ್ಲಿ ಕ್ರತು ನಿಮಿತ್ತ ನಿರ್ಮಿಸಿರುವ ದರ್ಭಾಸನದ ಮೇಲೆ ವಿರಾಜ 


ಮಾನನಾಗು. ಇದರಿಂದ ಕರ್ತವ್ಯವಾದ ಪ್ರಾತರಗ್ನಿ ಪರಿಚರ್ಯೆಯನ್ನು ಮಾಡಲನು 
ಕೂಲವಾಗುವುದು. 


ಒಳ್ಳಯದನ್ನು ಮಾತ್ರ ಕೇಳುವ ಸಾಮರ್ಥ್ಯವಿರುವ ಸಾಧಕರೇ ಆಲಿಸಿ. ಪ್ರಪಂಚ 
ವನ್ನೇ ನಿರ್ವಹಿಸುವ 'ವಹ್ಲಿ' ಎಲ್ಲರ ಹಿತೈಷಿಯಾದ "ಮಿತ್ರ' ನ್ಯಾಯವನ್ನೇ ದಯಪಾಲಿಸುವ 
"ಅರ್ಯಮಾ' ಆದಿದೇವತೆಗಳೂ ದಿನದಿನವೂ ಕರ್ಮದಲ್ಲಿ ತೊಡಗಿರುವ ಯೋಗಿಗಳ 
ಹೃದಯಾಕಾಶದಲ್ಲೇ ಅಪ್ರತಿಹತಗತಿಶೀಲಗಾದ ಭಗವಂತನೂ ಎರಾಜಿಸುತ್ತಿದ್ದಾನೆ. 


ನಮ್ಮ ಪ್ರಾರ್ಥನಗಳನಾಲಿಸುವನೆ! ಭಕ್ತಲಗ್ತ! ಅಗ್ನಿ! 

ನಿಮ್ಮೀ ಸ್ತುತಿಗಳನೂಪ್ಟಿಸಿಕೊಳ್ಳಿಯ್‌! ಮಿತ್ರ- ಅರ್ಯಮಾದಿ । 
ಇತರ ದೇವತೆಗಳೊಡನೆ ನಿನ್ನಯ ಸಮಾನ ಮಹಿಮರೊಡನೆ 
ಪ್ರಾತಃಕಾಲದ ಸವನದ ವೇಳೆಗೆ ಬಂದು ನೆಲಸು ಜವದಿ ( 


೪೧೧ 
ಯಕ್‌ - ೫೧ 


<b 


ಬರಿಃ ಕಾಣ್ಣಃ || ಬೃಹತ್ಯಗ್ನಿಃ || 


೩೨ ೩ ವ೨ಉ ೩ ೨ ೩ ೧೨ 


೧ 
ಪ್ರ ದೈವೋದಾಸೋ ಅಗ್ನಿರ್ದೇವ ಇನ್ಲೋ ನ ಮಜ್ಮನಾ ! 


೧೨ ೩ ೧೨ ೩೧ ೨೦ ೩೧ ೨೦೩ ೧೨ 


ಅನು ಮಾತರಂ ಪೃಥಿವೀಂ ವಿ ವಾವೃತೇ ತಸ್‌ ನಾಕಸ್ಯ ಶರ್ಮಣಿ ॥ 


೧ ೨೦ ೧೨೦ ೩ ೨ ೩ ೨ ೧೨೦ ೩ ೧ 
- ದೈವೋದಾಸಃ - ದೈವಃ - ದಾಸಃ - ಅಗ್ನಿಃ । ದೇವಃ - ಅನ್ಹ್ರಃ -ನ- ಮಜ್ಜ 


೨ ೧೨೦ ೩ ೧೨ ೩ ೨ ೩ ೨ ೧೨೦ 
ನಾ ॥ ಅನು - ಮಾತರಮ್‌ - ಪೃಥಿವೀಮ್‌ - ವಿತ ವಾವೃತೇ । ತಸ್ಥೌ - ನಾಕಸ್ಯ - 


೧೨೦ 
ಶರ್ಮಣಿ ॥ ೭.೫೧ // 


ದೆವೋ ದಾಸಮ್‌ ॥ ದಿವೋದಾಸೋ ಬೃಹತ್ಯಗ್ನಿಃ || 


೦ 0೦ ೪ ೨೦೧ 


೫೦ ೫ ಮ 
೫೧.೧) ಪ್ರದೈವೋದಾಸೋಗ್ನೀಃ ॥ ದೇವಇನ್ನೊ ನಮಜ್ಯನಾ | ಅನು 


೧ ೨೦೦ 1 
$೨೩ತಾ | ರಂಪೃಥಿವೀಂವಿವಾವೃತಾಇ ॥ ತಸ್ಪೌನಾ5೨೩ಕಾ 


೧ ವ ೧ ೨ ೧ 
ಸ್ಯಾಶರ್ಮಣಿ | ಇಡಾ5೨೩ಭಾ5೩೪೩ | ಓ5೨೩೪೫ಇ ಡಾ|| 


ದೀ-೬|।ಪ-೯/ಮಾ-೪!ಫೀ100 ೮೮ 1 
ಹೇ ಅಗ್ನಿ! ದೇವಃ ದ್ಯೋತಮಾನ ಇಂದ್ರಃ ಪರಮೈಶ್ವರ್ಯಯುಕ್ತಃ ದೈವೋ 


ದಾಸಃ ದಿವೋದಾಸೇನಾಹೂಯಮಾನಃ ಅಗ್ನಿಃ ಮಾತರಂ ಸರ್ವಸ್ಯ ಲೋಕಸ್ಯ ಧಾರ 
ಣಾತ್‌ ಪೃಥಿವೀಮಾತಾ, ತಾಮ್‌, ಪೃಥಿವೀಮ್‌ ಅನುಪ್ರವಿ ವಾವೃತೇ ದೇವಾನ್‌ ಪ್ರತಿಹ 


೪೧೨ 
ವರ್ಪೋಥುಂ ವಿಶೇಷೇಣ ಪ್ರವರ್ತಯತಿ। ಯಸ್ಮಾದೇನಮಗ್ನಿಂ ದಿವೋದಾಸಃ ಮಜ್ಜನಾ 
ಬಲೇನ ಆಜುಹಾನ ತಸ್ಮಾದಯಮ್‌ ಅಗ್ನಿಃ ನಾಕಸ್ಯ ಸ್ವರ್ಗ ಸ್ವರ್ಗಸ್ಯ ಶರ್ಮಣಿ ಗೃಹೇ 
ಸ್ಹಾಯತನೇ ಐವ ತಸ ಅತಿಷ್ಠತ್‌ ಅಗ್ನಿರ್ದೇವ ಇನ್ಹ,ಃ ಇತಿ ನಾಕಸ್ಯ ಶರ್ಮಣಃ ಇತಿ ಚ 
ಛಂದೋಗಾಃ । ಅಗ್ನಿರ್ದೇವಾಖ್‌ ಅಚ್ಛ ಇತಿ ನಾಕಸ್ಯ ಸಾನವಿ ಇತಿ ಚ ಬಹ್ವೃಚಾಃ ॥ 


ದೃವೋ ದಾಸಃ - ಖಷ್ಠಿ ದಿವ್ಯಗುಣದಾತೃ ಪರಮಾತ್ಮ ದಾಸೋದರ್ಶತಃ ದಸ್‌ 
ದರ್ಶನೇ, ಸೂರ್ಯ ದ್ಯುಲೋಕದ, ಅನುಚರ - ಮಿಂಚು ಆದಿ ತತ್ವಗಳು, ಅಗ್ನಿ - ಅಗ್ನಿ 
ಪರಮಾತ್ಮ, ದೇವ - ಬೆಳಗುವ, ಇನ್ಹ್ಯಃ ನ - ಇನ್ಹನಂತೆ, ಮಾತರಂ - ಸಮಸ್ತವನ್ನೂ 
ಧಾರಣೆ ಮಾಡಿರುವ ತಾಯಿ ಸ್ವರೂಪಳಾದ, ಪೃಥಿವೀಂ - ಭೂಮಿ, ಧಾರಯತ್ರೀ, 
ಪೃಥ್ವೀ ಮಾತೆ, ಪುನಃ ಪುನಃ ಪ್ರವೃತ್ತಿ ನಿವೃತ್ತಿ ಎಂಬ ಅನುಶಾಸನಕ್ಕೆ ಬದ್ಧವಾದ ತತ್ತ್ವ 
ಅನು - ಸುತ್ತಲೂ ಅನುಕೂಲವಾದಂತೆ, ಮಜ್ಮನಾ - ಶಕ್ತಿಯುತ, ಬಲಪೂರ್ವಕ, ಆತ್ಮ 
ಬಲದಿಂದ, ಪ್ರ-ವಿ-ವೃತೇ - ಅತ್ಯಂತ ಭಾವರೂಪದಲ್ಲಿಂದ ಕೂಡಿರುವ ದೇವತೆಗಳಿಗೆ 
ಹವಿಸ್ಸನ್ನು ತಲುಪಿಸುವ ಪ್ರವೃತ್ತಿಯುಳ್ಳ ನಾಕಸ್ಯ ಶರ್ಮಣಿ ತಸ್ಥೌ - ಆನಂದಧಾಮ 
ವಾದ ಸ್ವರ್ಗದಲ್ಲಿರುವ, ಸ್ವರ್ಗದಲ್ಲಿ ಆಶ್ರಯ ಪಡೆದಿರುವ ದ್ಯುಲೋಕದಲ್ಲಿರುವ. 


ದಿವೋದಾಸನೆಂಬ ದಿವ್ಯಗುಣಗಳುಳ್ಳ ಯಷಿಯು ಪೃಥಿವಿಯಲ್ಲಿನ ಅಗ್ನಿಯನ್ನು 
ಆಹ್ವಾನಿಸಿ ಇನ್ಹನಂತೆ ಶಕ್ತಿಯುತನನ್ನಾಗಿಸಿದ್ದಾನೆ. ಅವನು ಕೊಟ್ಟ ಹವಿಸ್ಸನ್ನು ಆಯಾ 
ದೇವತೆಗಳಿಗೆ ತಲುಪಿಸುತ್ತಾ ಸ್ವರ್ಗದಲ್ಲಿ ಅಗ್ನಿಯು ತನ್ನ ನೆಲೆಯಲ್ಲಿರುತ್ತಾನೆ. 


ದಿವ್ಯಗುಣಗಳ ದಾತಾರನಾದ ಬಲಶಾಲಿಯಾದ ಭಗವಂತನು ಪೃಥಿವ್ಯಂತರಿಕ್ಷ 
ಗಳನ್ನೆಲ್ಲಾ ಆವರಿಸುವ ಮಿಂಚಿನ ಪ್ರಕಾಶದಂತೆ ವ್ಯಾಪನಾಗಿ ಆನಂದ ಧಾಮದಲ್ಲಿರುತಾನೆ. 


ಪುರುಹೂತನಿಗೆಣೆಯೆನಿಸುವ ಬಲಿಯೇ! ದಿವೋದಾಸಗೆಂದು 
ಮಾತೆ ವಸುಧೆಯೊಳು ಮೂಡಿಬಂದವನೆ! ವೀತಿಹೋತ್ರ! ದೇವ! 
ನಿನ್ನಯ ಕರುಣೆಯ ಬೆಳಕಿಂದಲ್ಲವೆ ದಿವೋದಾಸರಾಜಂ 
ನಾಕಲೋಕನಾಯಕನೆನಿಸಿದನಯ್‌! ಯಜ್ಞತತ್ವತೇಜಂ (! 


೪೧೩ 
ಯಕ್‌ - ೫೨ 


ಮಾ ು ಷ್ಟ 
ಮೇಧಾತಿಥಿ ಮೇಧ್ಯಾತಿಧೀ ಕಾಣ್‌ ॥ ಬೃಹತೀ ಇಂದ್ರಃ ॥ 


೨೩ ೧ ೨೦ ೩೧ ೨೩೧ ೨ ೩೧ ೨೦ 


ಅಧ ಜೋ ಅಧ ವಾ ದಿವೋ ಬೃಹತೋ ರೋಚನಾದಧಿ ! 


೩೧ ೨ ೩೨೦ ೩೨ಉ ೩ ೨ 
ಆಯಾ ವರ್ಥಸ್ವ ತನ್ಹಾ ಗಿರಾ ಮಮಾ | ಸುಕ್ರತೋ ಪೃಣ || 
೧ ೨೦ ೧ ೨೦ ೩ ಹ ೩ ೨ಎ) PR 2) ೧೨೦ ೩ ೨ 


ಅಧ - ಜ್ಯಃ- ಅಧ - ವಾ - ದಿವಃ | ಬೃಹತಃ - ರೋಚನಾತ್‌ - ಅಧಿ ॥ ಅಯಾ - 
ಕ್ಲ ೨ ೩೨ ೧೨೦ ೩೨ ಶಿ 


ವರ್ಧಸ್ವ - ತನ್ಹಾ- ಗಿರಾ- ಮಮ 1 ಆ - ಜಾತಾ - ಸುಕ್ರತೋ-ಸು-ಕ್ರತೋ- 


ಪೃಣ 1೫.೮೧ // 
ಸೌಕ್ರತವಮ್‌ ॥ ಸುಕ್ರತುರ್ಬ್ಯೃಹತ್ಯಗ್ನಿಃ ॥ 


೫ ೦ ೪೫ ೧ ೨ ೦ ೨ 
೫೨.೧. ಅಧಜಾ ಹವಾ || ಧವಾದಾಂ೧ಇವಾ52ಃ | ಬೃಹತೋರೋಚಾನಾ 


೧ ೨೦ A ಮ ೪ 
s೧ದಾಧೀತ೨ KEN ಯ್‌ | hr a ರ್ಕ ಸ್ವತನ್ವಾ | 


ಜಾ ೯ ಹು ೩೪ ॥ 
ಗಾಇರಾಂ೧ಮಮಾಂ2 | ಆಜಾತಾಸ್‌ | ನೊಹೋರಗಿವಾತ 


py ೨ 2.0 ಕ್ಷಿ ೧೧೧ 
ಹಾ । ಹಾಉವಾಂ೩ ॥ ಕ್ರತೋಪ್ಪ ನಾs೨೩೪ಔ ॥ 


ದೀ- ೯ಟ। ಪ. ೧೩ /1ಮಾ-೫/ದು!06 !! ಲೇ ॥ 


ಹೇ ಇಂದ್ರ! ಅಧ ಅಧುನಾ! ಜ್ಮಃ ಜಮನ್ನಿ ಗಚ್ಛನ್ನಸ್ಯಾಮಿತಿ ಜ್ಶ್ಮಾ ಪೃಥಿವೀ ತಸ್ಯಾಃ 
ಸಕಾಶಾತ್‌ । ಅಧವಾ ಅಪಿವಾ ದಿವಃ ಅನ್ನರಿಕ್ಷಾತ್‌ ಬೃಹತಃ ಮಹತಃ ರೋಚನಾತ್‌ ನಕ್ಷತ್ರೈ 


೪೧೪ 
ರ್ದೀಪ್ಯಮಾನಾತ್‌ ಸ್ಪರ್ಗಾದ್ವಾ ಆಗತ್ಯ ಅಧಿ ಪಂಚಮ್ಯರ್ಥಾನು ವಾದೀ 1 ಅಯಾ 
ಅನಯಾ ತನ್ಹಾತಥಾ ವಿಸ್ಮತಯಾ ಮಮಾ ಮದೀಯಯಾ ಗಿರಾಸುತ್ಯಾ ವರ್ದ್ವಸ್ವ 
ವೃದ್ಧೋ ಭವ | ಹೇ ಸುಕ್ರತೋ ಶೋಭನ ಕರ್ಮನ್ನಿಂದ್ರ! ಜಾತಾಜಾತಾನ್‌ ಅಸ್ಮದೀ 
ಯಾನ್‌ ಜನಾನ್‌ ಅಭಿಲಕ್ಷತ್ರಃ ಫಲೈರಾಪೂರಯ | 


ಸುಕ್ರತೋ - ಉತ್ತಮೋತ್ತಮ ಯಜ್ಞದಲ್ಲಿ ತೊಡಗಿದ ಇಂದ್ರ/ ಅಗ್ನಿ ಶೋಭಾ 
ಯಮಾನನಾದ, ಸುಕರ್ಮನಿರತನಾದ, ಜ್ಮಃ ಅಧಿ - ಪೃಥಿವಿಯ ಮೇಲೆ, ಕೆಳಗೆ, ಅಧ - 
ಈಗ ಅಧ - ವಾ - ಕೆಳಗೆ ಅಧವಾ - ಅಥವಾ, ಮತ್ತು ದಿವಃ - ಅಂತರಿಕ್ಷ 
ಬೃಹತ್‌ ರೋಚನಾತ್‌ ದಿವಃ ಅಧಿ - ಅತೀವ ಪ್ರಕಾಶಮಾನವಾದ, ತಾರಾಮಂಡಲದ, 
ದ್ಯುಲೋಕದ ಕೆಳಗೆ, ಅಯಾ - ಈ, ಇದರಿಂದ, ಗಿರಾ - ವಾಣಿ, ಸ್ತುತಿಯೊಂದಿಗೆ, 
ತನ್ಹಾ - ವಿಸ್ತಾರವಾದ ಶರೀರ, ತೇಜಸ್ಸಿನಿಂದ, ಶರೀರ ಧರಿಸಿ, ವರ್ಥಸ್ತ್ವ - ವೃದ್ಧಿ 
ಹೊಂದು, ಮಮ ಜಾತಾ - ನನ್ನ ಜನಗಳ, ನಮ್ಮ ಉತ್ಪನ್ನಗಳ, ಪೃಣ - ಪುಷ್ಟಿಮಾಡು, 
ತೃಪಿಮಾಡು, ಪೋಷಿಸು, ಇಷ್ಟುರ್ಥವನ್ನು, ನೆರವೇರಿಸು, ಪೂರ್ಣಗೊಳಿಸು. 


ಉತ್ತಮೋತ್ತಮಯಜ್ಞಾದಿ ಕರ್ಮಗಳಲ್ಲಿ ನಿರತನಾಗಿರುವ ಅಗ್ನಿಯೇ ಪೃಥ್ವಿಯ 
ಕಳಗೆ ಮೇಲೆ ಪ್ರಕಾಶಮಯವಾದ ದ್ಯುಲೋಕದಲ್ಲಿ ಇಂದ್ರನಾಗಿ ನನ್ನ ಈ ಎಸ್ತಾರವಾದ 
ಸುತಿರೂಪವಾದ ಸಾಮಗಾನದಿಂದ ಇನ್ನೂ ತೇಜಸ್ವಿಯಾಗಿ ವೃದ್ಧಿಸುತ್ತಾ ನಮ್ಮ ಜನ 
ಗಳನ್ನು ಪುಷ್ಟಿಯಾಗಿ ಬೆಳಸಿ ಪೋಷಿಸುತ್ತಿರು. 


ಉತ್ತಮೋತ್ತಮಯಜ್ಞಗಳನ್ನು ನೆರವೇರಿಸಿ ಶೋಭಾಯಮಾನವಾಗಿರುವ ಪೃಥ್ವಿಯ 
ಮೇಲೆ ಅಗ್ನಿಯಾಗಿರುವ ಇಂದ್ರನೇ ತಾರಾಮಂಡಲಗಳಿಂದ ಪ್ರಕಾಶಮಾನವಾಗಿರುವ 
ದ್ಯಲೋಕದಿಂದ ಸಕಾಲಕ್ಕೆ ಮಳೆಸುರಿಸಿ ಈ ಭೂಮಿಯ ಮೇಲೆ ವಸಾರವಾಗಿ ಹರಡಿರುವ 
ಷಿ ಹಾಗೂ ವನ್ಯಕ್ಷೇತ್ರಗಳಲ್ಲಿ ಬೆಳೆಗಳನ್ನು ಬೆಳಸುತ್ತಾ ಪೋಷಿಸುತ್ತಾ ಪುಷ್ಟಿಯಾಗುವಂತೆ 
ವೃದ್ಧಿಸುತ್ತಿರು. 


ಉತ್ತಮಾಧ್ವರದ ಆಧಾರವೆ ನೀನ್ನಿ! ತತ್ತ್ವಮಗ್ದೆ! 

ಕ್‌ಳಗಿರುವೀ ಬುವಿಯೆಂ ಮೇಲಿರುವಾ ಬಾನನಂತೆ ಬೆಳಗಿ ! 
ವಿಶಾಲವಾಗಿಸಿ ಪಾಲಿಸು ದೇವಾ! ನಿನ್ನ ನಲ್ಲಿಯಿಂದ 

ನನ್ನ ನಡ-ನುಡಿಗಳೆಲ್ಲ ನೇರ್ಪಾಗಿ ಗೆಳೆಯರೊಲಿದು ಬರಲಿ / 


೪೧೫ 
ಯಕ್‌ - ೫೩ 


ವಿಶ್ವಾಮಿತ್ರೋ ಗಾಧಿನಃ | ಬ ೃಹತ್ಯಗ್ನಿಃ 
೩೨ಉ ೩ ೧೨೦ ೩೨ 


ತ ವನಾ ತ್ನಂ ಯನ್ನಾ ತ್ಸ ರಚ್ಚನ್ನಪ 


೨೦ ೩ ೧ ೨ ೩೧೨ ೩ ೨ ೩ ೨ಉ ೩ ೧ ೨ 


ತ ತತ್ತೇ ಅಗ್ನೇ ಪ್ರಮೃಷೇ ನಿವರ್ತನಂ ಯದ್ದೂರೇ ಸನ್ನಿಹಾಭುವಃ Il 


೧೨೦ . ೩೨ ೩ ೨ ೧೨೦ ೩೨ 
ಕಾಯಮಾನಃ - ವನಾ - ತ್ವಮ್‌ । ಯತ್‌ - ಮಾತ್ರಃ ಅಜಗನ್‌ - ಅಹಃ ॥ ನ- ತತ್‌ - 


೧ ೨ & ೧ ೨೦ ೧೨ ೩ ೧೨೦ 
ಪ್ರಮೃಷೇ - ಪ್ರ - ಮೃಷೇ - ನಿವರ್ತನಮ್‌ - ನಿ- ವರ್ತನಮ್‌ ! 


ಲ 


೩ ೨ ೩ ೨ ೩೨ ೧೨೦ 
ಯತ್‌ - ದೂರೇ - ದುಃ - ಏ- ಸನ್‌ - ಇಹ - ಅಭುವಃ ॥ ೯. ೫೩ /! 


ಕಾಣ್ವೇ ದ್ವೇ ॥ ದ್ವಯೋಃ ಕಣ್ಣೋ ಬೃಹತ್ಯಗ್ನಿಃ ॥ 
೪0 ೨೧೦೨೦೧ ೧ ೨ 


೫೧. ಕಾಯಮಾನೋಆ೫ವನಾತುವಾಮ್‌ ॥ ಯನ್ಮಾತ್ಮರಾ | ಜಾಗ 


೩ ೫. ಶ್ರ ಸ್ರಿ ಡು ೧ 
ನ್ನಾ5೨೩೪ಪಾಃ 1 ನತತ್ತೇಅಗ್ನೇ5೩ ಸ್ರೈಮಷೇತಸಿ ಹಾಸಿ 


A 
೧ ಕ್ಷಿ ೫ ೨ ೧೦ ೨ 


ನಿವಾ5೨ರ್ತಾನ5೨೩೪ನಾಮ್‌ ॥ ಯದ್ದೂರಾ5೨೩೪ಇಸಾನ್‌ || 


೩0೦ ೨ ೧ ೨ 
ಅಹಾಭುವಾ | ಔೀ೩ಹೋವಾ | ಹೋ5೫ಇ | ಡಾ 
ದೀ-೮/ಪ-೧1ಮಾ-ಲ!ಟ್ಟಿ1೨೦॥ ೯೦ ॥ 


A 
೫ ೧೦ ೩ ೨೧ ೩ ೨ 


೫೩.೨. ಆಟಾ ॥ ಮಾನೋ | ಕ ೨5೨೩೪ವಾಮ್‌ | ಒಳ 1 


೩ ೫ ೪ ೫ ನ 9 
ತೂೋ೨೩೪ಿವಾಮ್‌ । ಉಹುವಾಹಾಇ | ಔ5೩ಹೋ ೩೧% 1 


೪೦೬ 
೨ ೧೦೨೦ ೧ ೧ ೨೩ PR ೫ ೪ 
ಯನ್ನಾತ್ಸ್ಯ ರಾ | ಜಾಗನ್ನಾ5೨೩೪ಪಾ: | ಆ5೨೩೪ಪಹಾಃ | ಉಹು 


ವಿ. ೨ ೨೧೨೧ ೨ ೧ ೨ 
ಜಾ ಟಿ | ಔಂಕಿಹೋ ೩೧% ॥ ನತತ್ತಆ ಗ್ನಾನ ಇಪ್ರ ಮೃಷಾ 


೧ NA. 
ಇ೩ಇ. 1 LES LL ತ್‌ 


೪ ೫ ಪು ಬೃ ೨ ೧೦ ೨೦೧ 
ಉಹುವಾಹಾಇ | ಔಂ೩ಹೋ ೩೧ಇ ॥ ಯದ್ದೂರೇಸಾನ್‌ 


ಪ್ರ ೫ ೫ ಲೃ ೫ 
ಇಹಾಭೂ5೨೩೪ವಾಃ 1 ಭೂ5೨೩೪ವಾಃ ॥ ಉಹುವಾಹಾಇ । 


ನ ಪ ಶಿ ೫೦೦ ೩ ೫ 
ಔರ ಹೋ5೩೧೨ | ಯಾs೨೩೪ಔಹೋವಾ ॥ ಊರ.೨೩೪ಪಾ | 


ದೀ- ೭೬ ಟಪ- ೨೫ ।ಮಾ- ೨೧ । ಜ್ವ್ಹಾ1೨೧॥ ₹0 


ಹೇ ಅಗ್ನೇ! ವನಾ ವನಾನಿ ಕಾನನಾನಿ ಭಕ್ಷಿತುಂ ಕಾಯಮಾನಃ ಕಾಮಯಮಾನಃ 
ತ್ವಂ ಯತ್‌ ಯಸ್ಮಾತ್‌ ಕಾರಣಾತ್‌ ತಾನಿ ವಿಹಾಯ ಮಾತ್ಚೃ ತ ಮಾತ್ರಭೂತಾ ಅಪಃ 
ಅಜಗನ್‌ ಅಗಮಃ ಗತವಾನಸಿ | ಅಪ್ಪುಪ್ರವಿಷ್ಟತ್ತಾ _ಚ್ಛನ್ನೋ ವರ್ತಸೇ |ತತ್‌-ತಸ್ಮಾತ್‌ ತೇ 
- ತವ ನಿವರ್ತನಂ - ನಿತರಾಂ ತತ್ತೈವ ವರ್ತನಂ, ತೇನ ಚ ವಿನಾಶೋಲಕ್ಷ್ಯತೇ |ಸೂನ 
ಪ್ರಮೃಷೇ - ಕೃತ್ಯಾರ್ಥೇ ಕೇನ ಪ್ರತ್ವಯಃ - ನ ಪ್ರಮೃಕ್ಷ್ಯತೇ ನ ಸಹ್ಯತೇ | ಕುತಃ? ಇತ್ಯತ - 
ಆಹ ಯತ್‌ ಯಸ್ಮಾತ್ಸಾರಣಾತ್‌ ದೂರೇಸನ್‌ ದೂರೇ ಅದೃಶ್ಯತಯಾ ವರ್ತಮಾನಸ್ವಂ 
ಇಹ ಅಸ್ಮತ್ರಂಬಂಧಿಷ್ಟರಣೀ ರೂಪೇಷು ಕಾಷ್ಠೇಷು ಆಭುವಃ ಸಮನಾತ್‌ ಭವೇಃ | ಮನ್ನ 
ನಾತ್‌ ಕ್ಷಣಮಾತ್ರೇಣಾಸ್ಮಾಕಂ ಸಮೀಪೇ ಭವಸಿ, ತಸ್ಮಾತ್ತವ ದೂರತೋ ವರ್ತನಮ್‌ 
ಅಸ್ಕಭ್ಯಂ ನರೋಚತೇ | ಇಹಾಭುವಃ ಇತಿ ಇಹಾ ಭವ ಇತಿ ಚ ಪಾಠಾ ॥ 


ಅಗ್ನೇ - ಅಗ್ನಿಯೇ ಪರಮಾತ್ಮನೇ, ವನಾ - ಕಾಡುಗಳು, ಕಿರಣಗಳು, ಜಗತ್ಕಾರ 
ಣವಾದ ಪರಮಾಣುಗಳು, ಕಾಯಮಾನಃ - ಅಪೇಕ್ಷಿಸುವ, ಸೇರಿಸುವ, ಅಪಃ - ನೀರು, 
ವ್ಯಾಪಕ ಎದ್ಯುತ್ತಿನ್ನುಂಟುಮಾಡುವ, ಮಾತುಃ - ತಾಯಂದಿರ, ಯತ್‌ - ಈ, ಆದುದ 


೪೧೭ 
ರಿಂದ ಅಜಿಗನ್‌ - ಜಗತ್ತನ್ನು ಸೃಷ್ಟಿಸಿ, ಪ್ರಾಪ್ತವಾಗಿಸಿ, ಅಹ - ಪೃಥ್ವಿಯಮೇಲಿರುವ, 
ಕಟ್ಟಿಗೆಯಲ್ಲಿ ದೂರೇ ಆಭುವಃ ಸನ್‌ - ದೂರವಾಗಿದ್ದೂ ಅದೃಶ್ಯವಾಗಿದ್ದೂ, ಇಲ್ಲೂ 
ಇರುವೆ, ದೂರವಾಗಿಯೂ, ಇರುವೆ, ನಿವರ್ತನಮ್‌ - ವಾಸಮಾಡುವುದನ್ನು, ಸ್ಥಾನ 
ವಿಶೇಷವನ್ನು ನ ಪ್ರಮೃಷೆ - ಸಹಿಸುವುದಿಲ್ಲ ಸರಿ ತೋರುವುದಿಲ್ಲ ತಿಳಿಯಲಾ 
ಗುವುದಿಲ್ಲ. 


ಅಗ್ನಿಭಗವಂತನೇ ಕಾಡುಗಳನ್ನು ದಹಿಸಲು ಇಚ್ಛಿಸುವ ನೀನು ನಿನ್ನ ಜನ್ಮವಿತ್ತ 
ತಾಯಿಯಾದ ನೀರಿನಲ್ಲಿ ಅಡಗಿರುವುದನ್ನು ಅರಿಯಲಾರರು ಎಂದು ತಿಳಿದು, 
ದೂರದಲ್ಲಿದ್ದೂ ಸಹ ನಮ್ಮ ಸಮಿತ್ತು ಆದಿ ಕಾಷ್ಠಗಳಲ್ಲಿ ಕೃಪೆ ಮಾಡಿ ಪ್ರತ್ಯಕ್ಷವಾಗುವ. 


ತಾಯಿಯಿಂದ ಜನಿಸಿದ ಮಗುವು ತಾಯಿಯಿಂದ ದೂರವಾಗುಳಿಯಲಾರದೆ 
ತಾಯಿಯ ಕಡೆಗೇ ಹೋಗುವಂತೆ ದೈವೋದಾಸಾದಿ ಸಂಜ್ಞಿಕ ಅಗ್ನಿಯು ಪ್ರತಿಕ್ಷಣವೂ 
ಭೂಮಿಯಿಂದ ಹೊರಹೊಮ್ಮುತ್ತಾ ತನ್ನ ಕಾರಣರೂಪವಾದ ದ್ಯುಲೋಕವನ್ನು/ 
ವಿದ್ಯುತ್ತನ್ನು ಸೇರುತ್ತಿರುತ್ತದೆ. 


ಜಗತ್ಕಾರಣವಾದ ಪರಮಾಣುಗಳನ್ನು ಸೇರಿಸುತ್ತಾ ಜಗತ್‌ಸೃಷ್ಟಿಕಾರಕವಾದ ಜಲ 
ರಾಶಿ ಮುಂತಾದಗಳನ್ನುಂಟುಮಾಡುತ್ತಿರುವ ಪರಮಾತ್ಮನು ದೂರದಲ್ಲಿದ್ದೂ ಸಹ ಹತ್ತಿರ 


೧೧ 


ದಲ್ಲಿರುವುದರಿಂದ ಅವನ ಸ ಸ್ಲಾನವನ್ನು ನಾವು ತಿಳಿಯಲಾರರಾಗಿದ್ದೇವೆ. 


ಸಕಲ ಪದಾರ್ಥಗಳಂ ಸಂಘಟಿಸಲು ಶಕ್ತನಲ್ವೆ ನೀನೇ; 

ಆದುದರಿಂ ನಿನ್ನಯ ತಾಯ್‌ ಜಲದಂದದಲಿ ರಕ್ಷಿಸೆಮ್ಮಂ ! 
ಮತ್ತೆ ಸಲಿಲದೊಳಗಡಗದಿರಯ್‌ ನೀಂ ಭಕ್ತಕಾಮಧೇನು! 
ದೂರದೊಳಿರ್ದುಂ ಸನಿಹಕೆ ಬಾರೈ! ತೋರು ನಿನ್ನ ನೀನೇ! 


ಯಕ್‌ - ೫೪ 


ಕಣ್ವೋಘ್‌ೌರಃ || ಬೃಹತೃಗ್ನಿಃ ॥ 


೨೦೩ ಕ ೩೧ ೨ ೩ 


ನ ತ್ಹಾಮಗ್ನೇ ಮನುರ್ದಧೇ ಜ್ಯೋತಿರ್ಜನಾಯ ಶಶತೇ 


೪೧೮ 
೩ ೨೩೧೨ ೩೧ ೨೦೩೧೨ ೩೧೨ 


ದೀದೇಥ ಕಣ್ಣ ಯತಜಾತ ಉಸ್ಷಿತೋ ಯಂ ನಮಸ್ಸನ್ನಿ ಕೃಷ್ಣಯಃ || 


- ೧೫ 1 ಉ - ೬ (ಧಾ - ೭೦೧ಟ॥ಟಪ!ದ- ೫॥ 


ತ್ರ ೩ ೧೨೦ ೩ ಇ. ೨ರ: “೧3ರ ೧೨೦ ೩ ೧ 
ನಿ - ತ್ವಾಮ್‌ - ಅಗ್ನೇ - ಮನುಃ - ದಧೇ | ಜ್ಯೋತಿಃ - ಜನಾಯ - ಶಶ್ಚತೇ ॥ ದೀದೇ 


೨ ೧೨೦ ೩೧೨ ೩೨ ೩ ೨ ೩ ೧೨ 
ಥ - ಕಣ್ಣೇ - ಯತಜಾತಃ - ಯತ - ಜಾತಃ - ಉಕ್ಷಿತಃ 1 ಯಮ್‌ - ನಮಸ್ಕನ್ಮಿ - 


೩೧೨ 
ಕೃಷ್ಣ ನ್ಸಯಃ 1 (೧೦.೫೪ // ಆ- ೪೭ / ಅ- ೨೦ /ಪ- ೧೯೦ (ಇಕೆ !ದ-೫! 
ಅತಿ ಪಂಚಮೀ ದಶತಿಃ 1 ೫ 1 ಪಂಚಮಃ ಖಂಡ: 1 ೫ ॥ 
ಅತಿ ಪ್ರಥಮಪ್ರಪಾಠಕೇ ಪ್ರಥಮೋತ$ರ್ಧ: ॥ 


ಮಾನವಾದ್ಯೇ ದ್ವೇ | ದ್ವಯೋರ್ಮನುಬ್ಬಹತ್ಯಗ್ನಿಃ || 


೫0೦ ೫ ೧ ೨ ೦ 
೫೪.೧. ನಿತ್ಚಾಮಗ್ನಾಇ Il Ad ರ೯S೨೩೪ಧಾಇ । ಜ್ಯೋತಿರ್ಜನಾ 


೧ ಅ ೧ ಹ ೧ ಅ ೨ ೧ 
ಯಾಶಶ್ಚಾತಾನ೨% Ki | ದಾಇ | ಥಕ । ಣ್ವಾರ್ಯತಜಾ5೩ |ತ 


A ೫ ೧೨ ೧ ೧ ೩ 
ಊ5೨ಕ್ಷಾ5೨೩೪ಇತಾಃ ॥ ಯನ್ನಮಸ್ಕಾ$೨೩ || ತಾ5೨ಇಕೃತ೨ 


೫೦೦ 
೩೪ಓಔಹೋವಾ ॥ ಷ್ಟಾನ೨೩೪ಯಾ: || 


ದೀ-೫ /ಪ- ೧೨ /ಮಾ - ೧೧ / ಪ! ೨೨ ॥/ €೨/ 


೪೧೯ 
ಮಾನವೋತ್ತರಮ್‌ | ಮನು ರ್ಬೃಹತ್ಯಗ್ನಿಃ || 


೦ ೫ ೦ ೪೫ ೦ 


೫೪.೨) ಹೋವಾಇ, | ನಿತ್ಚಾಮಗ್ಗೇಮನುರ್ದಧೇ | ಹೋವಾಇ || ಚ್ಯೋತಿ 


© ©) ೧ ಅ 
ರ್ಜನಾಯಶಶ್ಚತೇ ಚಟ! | ನ್ಹಾಯತಜಾನ೩೧ | ತ 


೨ ೧ ೨ ೧ ೩ 
ಊರ೨ಿಕ್ಷಾರ೨೩ಳಿಅತಾಃ Il ಯನ್ನಾ ಮಾ5೨೩ಸ್ಯಾ ಇತಿ || ತಾರ೨ಇ 


೩ ೫೦ ೦ ೩ 
ಕೃ5೨೩೪ಬಹೋವಾ || ಹ್ಹಾನ೨೩೪ಯಾ೩ || 


ದೀ-೮/ಪ-೧೦1।1ಮಾ-೧೦1೫ಣ್‌ೌ್‌ 19೩1 ೯೩1 


ಪಣ್ಣುಮಃ ಖಣ್ಣಃ ॥ ೫ ॥ ಪಂಚಮೀ ದಶತಿಃ ॥ ೫ ॥ 


ಹೇ ಅಗ್ನೇ! ಜ್ಯೊ €ತಿಃ ಪ್ರಕಾಶರೂಪಂ ಶಶ್ವತೇ ಬಹುವಿಧಾಯ ಯಜಮಾನಾಯ 
ಮನುಃ ಪ್ರಜಾಪತಿಃ ನಿದಧೇ ದೇವಯಜನ ದೇಶೇ ಸ್ಥಾಪಿತವಾನ್‌ | ಹ ಅಗ್ನೇ! ತ್ವಮ್‌ 
ಖುತಜಾತಃ ಖುತೇನ ಯಜ್ಞೇನ ನಿಮಿತ್ತಭೂತೇನೋತ್ಪನ್ನಃ ಉಕ್ಷಿತಃ ಹ ಹವಿರ್ಭಿಸ್ಪರ್ಪಿತಃ 
ಸನ್‌ ಕಣ್ಣೇ ಏತನ್ನಾಮಕೇ ಮಹರ್ನೌಿಮಯಿ ದೀದೇಥ ದೀಪ್ತವಾನಸಿ | ಯಮ್‌ ಅಗ್ನಿಂ 
ಕೃಷ್ಣಯಃ ಮನುಷ್ಯಾಃ ನಮಸ್ಯನ್ನಿ ನಮಸ್ಕುರ್ವನ್ತಿ ಸತ್ವಮಿತಿ ಪೂರ್ವತ್ರಾನ್ವಯಃ ! 


ಸ್ಟುರದ್ರೂಪೀ ಸಂತಾನವನ್ನಪೇಕ್ಷಿಸುವವರು ಈ ಸಾಮ ಸಹಿತ ಸಾ.ಎಏ. ಬೆ). ೨.೮.೧, 
೨ರಲ್ಲಿ ಉಕ್ತವಾಗಿರುವ ಅನ್ಯಸಾಮಗಳನ್ನಾಗಲೀ ಅಥವಾ ಒಂದೇ ಸಾಮವನ್ನಾಗಲೀ ವಿಟ 


ಪೂರ್ವಕವಾಗಿ ಗಾನಮಾಡಬೇಕು. 


ಅಗ್ನೇ - ಪ್ರಕಾಶಸ್ವರೂಪನಾದ ಪರಮಾತ್ಮನೇ, ಮನುಃ - ಮನನಶೀಲ ಮನುಷ್ಯ, 
ಮನು ಪ್ರಜಾಪತಿ, ಶಶ್ತತೇ ಜನಾಯ - ಅನೇಕ ಯಜಮಾನರಿಗೆ, ಅಮರರಿಗೆ ಪ್ರಾಣ 
ಮಾತ್ರಕ್ಕೆ ಪ್ರಾಚೀನ ಅರ್ವಾಚೀನ ಭವಿಷ್ಯತ್ತಿನ ಜನರೆಲ್ಲ ರಿಗೂ, ಸನಾತನ ಪುರುಷನಿಗಾಗಿ, 
ಜ್ಯೋತಿಃ - ಪ್ರಕಾಶಸ್ವರೂಪ, ನಿದಧೇ - ಸ್ಥಾಪಿಸಿರುವನು, ಸತತವಾಗಿ ಧ್ಯಾನ ಧಾರಣೆ ನಿದಿ 
ಧ್ಯಾಸನ ಮಾಡುವೆ, ಪ್ರಕಾಶಿಸುವೆ, ಕಣ್ಣೇ - ಕಣ್ಣಖಯಖಿಃ ಜ್ಞಾನವಂತ, ಮೇಧಾವಿ, 


೪೨೧೦ 
ದೀದೇಥ - ದೀಪಿಗೊಳಿಸಿದ್ದಾರೆ, ಪ್ರಕಾಶಿಸಿದ್ದಾರೆ, ಪ್ರಜ್ನಲಿಸುತ್ತಿದ್ದಾರೆ, ಮತ ಜಾತಃ - 
ಪೆ ಗ ಎ ನ 


HH ೦ 
ಯಜ್ಞಕ್ಕಾಗಿ ಉತ್ಪನ್ನವಾಗಿರುವ, ವೇದಪ್ರಸಿದ್ಧವಾದ, ಹೆಚ್ಚು ಪ್ರಜ್ವಲಿಸುತ್ತಿರುವ, ಉಕ್ಷಿತಃ - 


ಮಹತ್ವ ಉಳ್ಳವ, ಹವಿಸ್ಸಿನಿಂದ ತೃಪ್ಪವಾಗಿರುವ, ಯಮ್‌ - ಇಂತಹ, ಕೃಷ್ಣಯಃ - ಜನ 
ಸಾಮಾನ್ಯರು, ನಮಸ್ಸನ್ನಿ - ನಮಸ್ಕರಿಸುತ್ತಾರೆ, ಸತ್ಕರಿಸುತ್ತಾರೆ. 


ಅಗ್ನಿಭಗವಂತನೇ ನಾನಾವಿಧವಾದ ಬೆಳಕನ್ನೂ ಶಕ್ತಿಯನ್ನೂ ಪ್ರಜೆಗಳಿಗೆ ಕೊಡಲೂ 
ವವಧ ಯಜ್ಞಗಳನ್ನು ನೆರವೇರಿಸುವ ಅನೇಕ ಯಜ್ಞಕರ್ತೃಗಳಿಗಾಗಿಯೂ ಮನು 
ಪ್ರಜಾಪತಿಯು ಜ್ಯೋತಿಸ್ವರೂಪನಾದ ನಿನ್ನನ್ನು ಸೃಷ್ಟಿಸಿ ಯಜ್ಞವೇದಿಯಲ್ಲ ಸ ಸ್ಥಾಪಿಸಿದ್ದಾನೆ. 
ಮೇಧಾವಿಗಳಾದ ಕಣ್ಣಾದಿ ಮಹರ್ಷಿಗಳು ಹವಿಸ್ಸಿನಿಂದ ತೃಪ್ತಿಗೊಳಿಸಿ ದೀಪ್ತಿಗೊಳಿಸಿರುವ 
ನಿನ್ನನ್ನು ಮನುಷ್ಯರು ಭಕ್ತಿಯಿಂದ ನಮಸ್ಕರಿಸಿ ಸತ್ಕರಿಸುತ್ತಾರೆ. 


ಭಗವಂತನ ಸತ್ಯಸ್ವರೂಪದ ಜ್ಞಾನವನ್ನು ವೇದಶ್ರವಣಮಾಡಿ ನಮಸ್ಕರಿಸಿ ಕೆಲವರು 
ತೃಪ್ತರಾಗುತ್ತಾರೆ. ಮನನಶೀಲರು ಉಪಾಸನೆ ಮಾಡುತ್ತಾ ಧ್ಯಾನಧಾರಣಾದಿ ಸಾಧನಗಳಲ್ಲಿ 
ತೊಡಗುತ್ತಾರೆ. ಮೇಧಾವಿಗಳು ಜ್ಞಾನದಿಂದ ತಮ್ಮಲ್ಲೇ ಸಾಕ್ಷಾತ್ಮರಿಸಿಕೊಂಡು ದಿವ್ಯಜ್ಯೋತಿ 
ಯಲ್ಲಿ ಒಂದಾಗಿ ಪ್ರಕಾಶಿಸುತ್ತಿರುತ್ತಾರೆ. 


ಪ್ರಜ್ಞಾವಂತಂ ಮಾನವನೆಂದು ನಿನ್ನ ನರಿವನಲ್ತೆ 
ಅನಾದಿಕಾಲಪರಂಪರೆಯಿಂದಂ ನರರ ಬೆಳಕು ನೀನೇ! 
ನಿನ್ನ ಕಾಂತಿ ಕಣ್ವಾದಿಮುನಿಗಳಿಗೆ ಖುತದ ಫಲಮೆನಿಕ್ಕುಂ 
ಯಜ್ಞದಲ್ಲಿ ನಿನ್ನಾವಿರ್ಭಾವಂ, ಸಕಲವಂದ್ಯ ನೀನಯ್‌! 


೨೦ ೩ ೧ ೨ 


೧ ೨ ಕ ೨ ೩೧ 
ಉದ್ವಾ ಸಿಜಾದ್ವಮುಪ ವಾ ಪೃಣದ್ವಮಾದಿದ್ದೋ ದೇವ ಓಹತೇ ॥ 


೪೨೧ 
೩ ಈ ೩ ಶಿ ೩ ೨ 
ದೇವಃ - ವಃ - ದ್ರವಿಣೋದಾಃ - ದ್ರವಿಣಃ - ದಾಃ 1 ಪೂರ್ಣಾಮ್‌ - ವಿವಷ್ಟು ದ 


೧೨ ೩ ೧೨೦ ೩ ೧೨ ೧೨೦ ೩ 
ಆಸಿಚಂ-ಆ - ಸಿಚಮ್‌ ॥। ಉತ್‌ - ವಾ - ಸಿಂಚದ್ದಮ್‌ - ಉಪ- ವಾ- ಪೃಣುದ್ದಮ್‌ । 


೨ pl ೨ ೩ 
ಆತ್‌ - ಇತ್‌ - ವಃ - ದೇವಃ - ಓಹತೇ ॥ ೧.೫೫ // 


ದ್ರವಿಣಮ್‌ || ಅಗ್ನಿರ್ಬೃಹತ್ಯಗ್ನಿಃ || 


೫ ೪ ೨ ೪ ೫೦ ೨೦ ೧೦ ರ ನಿ4 
೫೫.೧. ದೇವೋ5೩ವೋಇತಿದ್ರವಿಣೋದಾಃ ॥ ಪೂರ್ಣಾಂವಿವಷ್ಟಾಸಿಚ 


೧ ೨ ೧೮ 
ಮ್‌ | ಊದ್ವಾಂ೧ಸಿಇಣ್ಟಾನ೨ ಧ್ವಮುಷವಾಪೃಣಧ್ವಮ್‌ ॥ ಆದಿ 


೧೦ ೨೦ ೧ 
ದ್ಹೋದೇ5೨ ! ವಓಹತೇ । ಇಡಾ5೨8 ಭಾರ&೪೩ ೨೩೪ 


೫೯೬1 ಡಾ॥ ದೀ-೮/ಪ-೯ಟಮಾ-೫!ಢು1೨೪!69!/ 


ದ್ರವಿಣೋದಾಃ ಧನಾನಾಂ ದಾತಾ ದೇವಃ ಅಗ್ನಿಃ ವಃ ಯುಷ್ಕ್ಮದೀಯಾಂ 
ಪೂರ್ಣಾಮ್‌ ಹವಿಷಾ ಆಸಿಚಮ್‌ ಆಸಿಕಾಂ ಚ ಸ್ರುಚಂ ವಿವಷ್ಟು ಕಾಮಯತಾಮ್‌ ! 
ಅತಃ ಉತ್ಪಿನ್ನದ್ಧ್ದಂ ವಾ ಸೋಮೇನ ಪಾತ್ರಮ್‌ । ಉಪಪ್ಪಣಧ್ವಂ ವಾ ಸೋಮಂ ವಾ ಶಬಕ್ಡಿ 
ಸಮುಚ್ಛಯಾರ್ಥೌ । ಧ್ರುವಗ್ರಹೇಣ ಹೋತ್ಸಚಮಸಂ ಪೂರಯತಚ ಅಗ್ನಯೇ 
ಸೋಮಂ ಪ್ರಯಚ್ಛತ ಚೀತ್ಯರ್ಥಃ ಆದಿದ್‌ ಅನನ್ನರಮೇವ ದೇವಃ ಅಗ್ನಿಃ ವಃ ಯುಷ್ಮಾನ್‌ 
ಓಹತೆ ವಹತಿ | ವಿವಷ್ಟು ವಿವಪ್ಟಿ ಇತಿ ಪಾಠೌ ॥ 


ದ್ರವಿಣೋದಾಃ - ಧನ ಮತ್ತು ಬಲಕೊಡುವ, ದೇವಃ - ಅಗ್ನಿಯು, ಪೂರ್ಣಮ್‌ 
- ತುಂಬಿದ ಹವಿಸ್ಸನ್ನು, ವಿವಷ್ಟು - ಅಪೇಕ್ಷಿಸುವನು, ಉತ್ತಿಂಚದ್ದಂ ವಾ - ಸೋಮದಿಂದ 
ಪಾತ್ರೆಯನ್ನು ಸಿಂಪಡಿಸಿ  ಉಪಪ್ಪಣದ್ದಂ - ಹೋತೃವು ಧ್ರುವಗ್ರಹ ಪಾತ್ರೆಯಿಂದ 


5 1 ಶ್ರ 


೪೨೨ 
ಕಮಸಪಾತ್ರೆಯನ್ನು ಪೂರ್ಣವಾಗುವಂತೆ ತುಂಬಿ ಸೋಮವನ್ನು ವಿಧಿಯಂತೆ ಮನ್ವ 
ಪೂರ್ವಕವಾಗಿ ಅರ್ಪಿಸಲಿ, ಆದಿತ್‌ - ಅನಂತರ, ವಃ - ನಿಮ್ಮ ಆಹುತಿಯನ್ನು, ಓಹತಿ - 
ಸ್ವೀಕರಿಸಿ ತಲುಪಿಸುತ್ತಾನೆ, ಆಶ್ರಯಕೊಟ್ಟು ಉನ್ನತಿಯ ಮಾರ್ಗದಲ್ಲಿ ಒಯ್ಯುತ್ತಾನೆ, 


ಧನವನ್ನೂ ಬಲವನ್ನೂ ಅನುಗ್ರಹಿಸುವ ದೇವನಾದ ಅಗ್ನಿಯು ಅಪೇಕ್ಷಿಸುವಂತೆ 
ಸೋಮರಸದಿಂದ ಸು ್ರಚವನ್ನು ಪೂರ್ಣವಾಗಿ ತುಂಬಿಸಿ ವಿಧಿಯಂತೆ ಮನ್ರಪೂರ್ವಕವಾಗಿ 
ಅಗಿಗೆ « ಅರ್ಪಿಸುತ್ತಿದ್ದಂತೆಯೇ ಆಹುತಿಯನ್ನು ಸ್ವೀಕರಿಸಿ ಹವಿರ್ದಾತೃವಿಗೆ ಆಶ್ರಯಕೊಟ್ಟು 


4 


ಉನ್ನತಮಾರ್ಗದಲ್ಲಿ ಜೀವನವನ್ನು ನಡೆಸುತ್ತಾನೆ. 
ಯಜ್ಞದೇವದಿವ್ಯಾಗ್ನಿ ಸಕಲಸಂಪತ್ಟದಾತನಲ್ಲೆ 
ಹೋತೃಗಳೇ! ಸ್ರುಕ್ಕಂ ತುಂಬುತೆ ನೀವ್‌ ನೀಡಿರೊಲ್ಲು ಹವ್ಯಂ । 
ನಿಮ್ಮಾಹುತಿಫ್ಳತಸಂತೃಪ್ತನಿವಂ ವೀತಿಹೋತ್ರ ದೇವಂ 
ಒಲಿದು ನಲಿದು ನಿಮ್ಮಂ ಸನ್ಮಾರ್ಗಕ ಕೊಂಡುಪೋಪನಿಂದುಂ ( 


ಯಕ್‌ - ೫೬ 


೨೫೩ ೧೨೩೨೩ ಈ ೩ ೨೦ 


೩ ೧೨ 
ಪೃತು ಬ್ರಹ್ಮಣಸ್ಸತಿಃ ಪ್ರ ಪ್ರ ದೇವ್ಯೇತು ಸೂನೃತಾ । 


ಲ 
೧೨ ೩ ೧ ೨೦ ೩೧ ೨ ಹ ಜು ೩ ೧ ೨ 
ಅಚ್ಛಾ ವೀರಂ ನರ್ಯಂ ಪಜ್‌ ರಾಧಸಂ ದೇವಾ ಯಜ್ಞಂ ನಯನು ನಃ ॥ 
೨ 2 ೧ ೨೦ ೧೨೦ ೩೨ & ೧೨೨ ೩ ೧೨2೦ 
ಪ್ರ - ಏತು - ಬ್ರಹ್ಮಣಃ - ಪತಿಃ । ಪ್ರ - ದೇವೀ - ಏತು - ಸೂನೃತಾ- ಸು - ನೃತಾ॥ 
೧ ೨೦ ೩ ೨ ೧ ೨೦ ೩೧ ೨ ೩೨ ಕ್ಲ 


ಅಚ್ಚ - ವೀರಮ್‌ - ನರ್ಯಮ್‌ - ಪಜ್‌ರಾಧಸಮ್‌ - ಹಜ್ಜ್‌ - ರಾಧಸಮ್‌ | 


೨ ೩೨ ೩ 
ದೇವಾಃ - ಯಜ್ಞಮ್‌ — ನಯನ್ಮು- ನಃ ॥॥ ೨.೫೭ // 


೫೦ ೨ ೪ ೫೪ ೫ ೨ ೧ ಖು 9) 
೫೬.೧. ಪೈತೂತ೩ಿಬ್ರಹ್ಪ ಹೃಣಸ್ಪತೀಃ || ಪ್ರದಾಇವಿಯೇ 1 ತುಸೂನೃತಾ5& I 


೧ ಮಸ ೧ ೨ ೧ ೨ 
ಅಚ್ಛಾ5೨ವಾ5೨೩೪೪ರಾಮ್‌ ನರ್ಯಮ್ರ | ಜ್‌ ರಾಧಾ$s೧ಸಾ 


೧೦ ಗಿ ಸಲ್ಲ ೫ ಛಿ 4 ಯ 
೨೩ಮ್‌ ॥ ದೇವಾ5೨ಯಾ5೨೩೪ಜ್ಞಾಮ್‌ | ನಾರ೨ಯಾ5೨೩೪ 


೪೦ © ಕ್ಸಿ ೫ 
ಔಹೋವಾ ॥ ತೂ5೨೩೪ನಾ: ॥ 


ದೀ-೪/ಪ-೯(ಟಮಾ-೮।ದೈ!೨೫॥ 6೫! 


ಬ್ರಹ್ಮಣಸ್ಪತಿಃ ದೇವಃ ಪೈತು ಅಸ್ಮಾನ್‌ ಪ್ರಾಪ್ನೋತು ಸೂನೃತಾ ದೇವೀ ಪ್ರಿಯಸತ್ಯ 
ಭೂತಾ ವಾಗ್ದೇವತಾ ಪೈತು ಅಸ್ಮಾನ್‌ ಪ್ರಾಪ್ನೋತು । ದೇವಾಃ ಬ್ರಹ್ಮಣಸ್ಪತ್ಯಾದಯೋ 
ದೇವತಾಃ ವೀರಂ ಶತ್ರುಂ ನಿಃಶೇಷೇಣ ದೂರೇ ಪ್ರೇರಯನ್ನು |ತಂನರ್ಯಂ ಮನುಷ್ಯ 
ಭ್ಯೋಹಿತಮ್‌ | ಪಜ್ನ್‌ರಾಧಸಂ ಬ್ರಾಹ್ಮಣೋಕ್ತ ಹವಿಷಾ ಪಚ್ಚ್ಯಾ ದಿಭಿಃ ಸಮೃದ್ಧಂ 
ಯಜ್ಞಂ ಪ್ರತಿ ನ ಅಸ್ಮಾನ್‌ ಅಚ್ಚ ಅಭಿಮುಖ್ಯೆ €ನ ನಯನು ಪ್ರಾಪಯನ್ನು ॥ 


ದ್ವಿನಾರಾಶಂಸಂ ಪ್ರಾತಃ ಸವನಮ್‌ । ದ್ವಿನಾರಾಶಂಸಂ ಮಾನ್ಸ್ಯನ್ನಿನ ಸವನಮ್‌ | 
ಸಕ್ಕನ್ನಾರಾಶಂಸಂ ತೃತೀಯಂ ಸವನಂ । ಏಷಾ ನಾರಾಶಂಸ ಪಜ್ತ್‌ಃ ॥ ಪಶುರೂಪವಸ್ವ್ಯಃ 
ತ್ರೀಣಿ ಸವನಾನಿ ಪಶುರನುಬನ್ನುಃ ಏಷಾ ಸವನ ಪಜ್ತ್‌ಃ ॥ ಏತಾಭಿಃ ಪಚ್ತ್‌ ಭಿಃಯಃಸಾಧ್ಯ 
ತೇ ತಂ ಪಜ್‌್ಮ್‌ ರಾಧಸಮ್‌ ಇತಿ ಭಾವಃ ॥ 


$ | 


ಬ್ರಹ್ಮಣಸ್ಪತಿಃ - ಪರಮಾತ್ಮ ಜ್ಞಾನದ ಒಡೆಯ, ಬ್ರಹ್ಮಾಂಡದ ಸ್ವಾಮಿ, 
ಸೂನೃತಾದೇವೀ - ಸತ್ಯವಾದಿಯೂ ಪ :ಖಭಾಷಿಣಿಯೂ ಆದ ವಾಗ್ದೇವಿ, ದಿವ್ಯವಾದ 
ಸುತ್ತಿ ವೇದದ ಸತ್ಯವಾಣಿ, ಪೈತು - ಪಕ್ಷವಾಗಲಿ, ಪ್ರೇರಿಸಲಿ ಒದಗಿಸಲಿ, ಪ್ರ-ಏತು 
- ನಮ್ಮ ಹತ್ತಿರ ಬರಲಿ, ಚೆನ್ನಾಗಿ ಪ್ರಕಟವಾಗಲಿ, ದೇವಾಃ ದೇವತೆಗಳು, ಜ್ಞಾನಿಗಳು, 
ವೀರಮ್‌ - ಪುತ್ರನನ್ನು, ಪ್ರಗತಿಪರನನ್ನು, ಶತ್ರುಗಳನ್ನು, ನರ್ಯಂ - ಪಜ್‌ರಾಧಸಂ 


೪೨೪ 
- ಮಾನವ ಸಮುದಾಯಕ್ಕೆ ಹಿತವಾದ, ಕ್ರಮಬದ್ಧವಾದ, ಪಂಚೇಂದ್ರಿಯಗಳನ್ನು ಆತ್ಮ 
ಸಮರ್ಪಣೆಯಲ್ಲಿ ತೊಡಗಿಸಿ ವಿಧಿಪೂರ್ವಕವಾಗಿ ಕೂಟ್ಟ ಹವಿಸ್ಸನ್ನು ಸ್ಟೀಕರಿಸಿ, ಯಜ್ಞಂ 
- ಯಜವನು ವವಹಾರವನು, ಅಚ್ಛಾ - ಒಳೆಯ ಸಮರ್ಪಕವಾದ ರೀತಿಯಲ್ಲಿ ದೇವ 
ಣಾ ೬ ದೆ ವಿ ೪ ೧ 
ತೆಗಳಿಗಭಿಮುಖವಾಗಿ, ನಯನ್ಮು - ಒಯ್ಯಲಿ. 
ಪರಮಾತ್ಮನು ನಮಗೆ ಪ್ರತ್ಯಕ್ಷವಾಗಲಿ. ಸತ್ಯವಾದಿಯೂ ಪ್ರಿಯಭಾಷಿಣಿಯೂ 
ಆದ ವಾಗ್ದೇವಿಯು ಚೆನ್ನಾಗಿ ಪ್ರಕಟವಾಗಲಿ. ದೇವತೆಗಳು ನಮ್ಮ ಶತ್ರುಗಳನ್ನು ದೂರೀ 


ಕರಿಸಿ ಯತ್ರಿಜರು ಯಜ್ಞದಲ್ಲಿ ವಿಧಿಪೂರ್ವಕವಾಗಿ ಹಿತವಾಗಿ ಅರ್ಪಿಸುವ ಹವಿಸ್ಸನ್ನು 
ಸ್ವೀಕರಿಸಿ ಯಜ್ಞವನ್ನು ಸಮೃದ್ದ ಗೊಳಿಸಿ ನಮಗೆ ಅಭಿಮುಖವಾಗಲಿ. 


ಕ್ಲ 


© 
ಅ 


ಜ್ಞಾನದ ಒಡೆಯನಾದ ಪರಮಾತ್ಮನು ನಮ್ಮ ಸಾಧನಾರೂಪವಾದ ಅಧ್ಯಾತ್ಮ 
ಯಜ್ಞದಲ್ಲಿ ಜ್ಞಾನೇಂದ್ರಿಯಗಳನ್ನು ಅರ್ಪಣಾಪೂರ್ವಕವಾಗಿ ಪಾಲ್ಗೂಳ್ಳುವಂತೆ ಪ್ರೇರಿಸಲಿ. 
ಕಾಮಕ್ರೋಧಾದಿ ಶತ್ರುಗಳನ್ನು ದೂರಮಾಡಿ ಮಾನವ ಸಮುದಾಯದ ಹಿತನಾಧನೆಯಲ್ಲಿ 
ಕರ್ಮೇಂದ್ರಿಯಗಳನ್ನು ತೊಡಗಿಸಲಿ. ನಮ್ಮ ವಾಕ್‌ ಸತ್ಯವನ್ನೂ ಪ್ರಿಯವನ್ನೂ ಪ್ರಕಟಿಸುತ್ತಾ 
ನುಡಿಯುವಂತೆ ಅನುಗ್ರಹಿಸಲಿ. ನಮ್ಮನ್ನು ದೇವಮಾರ್ಗದಲ್ಲಿ ಮುನ್ನಡೆಸಿ ತನ್ನ ದರ್ಶನ 
ಭಾಗ್ಯವನ್ನು ನೀಡಲಿ. 


ದೇವಾಚಾರ್ಯನು ನಮ್ಮೆಡೆ ಸಾರಲಿ; ದಿವ್ಯವಾಣಿಯಂತೇ 
ನಮ್ಮನು ಹರಸಲಿ; ನಮ್ಮೀ ಯಜ್ಞಕ್ಕ ಬರಲಿ ದೇವತೆಗಳು 
ಮಾನವಕಲ್ಯಾಣಕ್‌ ನೋಂತವರೆನೆ ಶಕ್ತಿಕೀರ್ತಿಕರರು 
ನಿರ್ಮಲಮಾರ್ಗದೆ ಮನುಜಸಂಘವನು ನಡೆಯಿಸುವಂಥವರು !! 


ಯಕ್‌ - ೫೭ 
ಕಣ್ವೋಘ್‌ೌರಃ | ಬೃಹತೀಯೂಪಃ ವಾ ಅಗ್ನಿಃ ॥ 


೩ ೨ ಕ್ಲ ೧ ೨ ೩೨೩ ೧೨ ೩ ೧ ೨೦೩೨ 
ಊರ್ಧ್ವ ಊ ಷು ಬಣ ಊತಯೇ ತಿಷ್ಠಾ ದೇವೋ ನ ಸವಿತಾ | 

a ೧ ೨೦೩ ೧೨೩ ೨ ್ಛ೩೧ ೨೩ ೧೨೩ ೧೨ 
ಊರ್ಧ್ವೂೋ ವಾಜಸ್ಯ ಸನಿತಾ ಯದ ಭಿರ್ವಾಘದ್ದಿರ್ವಿಷ್ವಯಾಮಹೇ 


೪೨೫ 
೩ ೨ ೩ ೨ ೩ ೧೨ ೧೨೦ ೩೨ ೩ ೨ ೩ ೨ 
ಊರ್ದ್ವಃ- ಉ- ಸು- ನಃ- ಊತಯೇ ।ತಿಷ್ಠ- ದೇವಃ- ನ- ಸವಿತಾ ॥ ಊರ್ದ್ವಃ- 


6 30: ೮೨ರ ೩೧೨ ೩೧೨ ೩೧೨ ೩ 
ವಾಜಸ್ಯ - ಸನಿತಾ - ಯತ್‌ - ಅಂಗ್‌ ಭಿಃ | ವಾಘದ್ಧಿಃ - ವಿಷ್ವಯಾಮಹೇ - ವ- 


೧ ೨೦ 
ಹ್ವಯಾಮಹೇ 1 ೩.೫೭ // 


ವೀಜ್ಕಮ್‌ || ವಸಿಷ್ಠೋಬ್ಬ ಬೃಹತ್ಯಗ್ನಿ ಃ ಯೂಪೋವಾ ॥ 


೨೦ ೦ ಸು ಛಿ ೧೦ ೦ ೦ 
೫೭.೧. ಊರ್ಧ್ವಊಹುಣ5೩ಊತಾ5೨೩೪ಯಾಇ ॥ ತಿಷ್ಠಾದೇವೋ 


© © ೨೦ 
ನನವಿತಾ 1! ಊಧೊ ೀವಾತ೨ಿಕಿಜಾ ಸ್ಕಾ ಸನಿತಾ | ಯಾದ್‌, ಭೀ 


೦ ೧ ಹ್‌ ೨ 
5೨೭ ॥ ವಾಘಾದಿ ್ಬೀ5೨॥ || ವೀವಿಷಾ || ಹ್ಹಯಾಮಾ5೨೩ಹಾ5ನಿ 


೧ 
೪೩ಇ 1 ಓಂ೨೩೪೫%ಇ 1 ಡಾ ॥ 


ದೀ-೧೦/ಪ-೧೦/ಮಾ- ೭!ಮೇ (2೨೬!!! ೯೬ 1 


ಹೇ ಯೂಪ! ಯದ್ವಾ ಯೂಪಾತ್ಮಕದಾರುನಿಷ್ಠಾಗ್ನೇ ನಃ ಅಸ್ಮಾಕಮ್‌ ಊತ 
ಯೇ ರಕ್ಷಣಾಯ ಊರ್ಧ್ವಃ ಉನ್ನತಃ ತಿಷ್ಠಾ ತಿಷ್ಠ ಸವಿತಾ ದೇವಃ ನ ಯಥಾ ಸೂರ್ಯೋ 
ದಿವ ಉನ್ನತಸ್ಥಿಷ್ಠತಿ ತದ್ವತ್‌ ಊರ್ದ್ಧ್ವಃ ಉನ್ನತಃ ಸನ್‌ ವಾಜಸ್ಯ ಅನ್ನಸ್ಯ ಸನಿತಾ ದಾತಾ 
ಭವಿಷ್ಯಸಿ ಯದ್‌ ಯಸ್ಮಾತ್‌ ಕಾರಣಾತ್‌ ಅಣಸ್ವಿಭಿ: ಯಜ್ಞೇನ ಯೂಪಮಜ್ಜಾದ್ಬಿಃ 
ವಾಘದ್ಭಿಃ ಯಜ್ಞಂ ವಹದ್ದಿಃ ಖುತ್ತಿಗ್ಸಿಃ ಸಹ ವಿಷ್ವಯಾಮಹೇ ಅನ್ನಸ್ಯ ದಾನಾಯ ತ್ವಾಂ 
ವಿಶೇಷೇಣಾ ಹೃಯಾಮಃ ತಸ್ಮಾದನ್ನಸ್ಯ ದಾತಾಭವೇತಿ ಪೂರ್ವತ್ರಾ,ನ್ಹಯಃ | 


ನಃ - ನಮ್ಮ ಊತಯೇ - ರಕ್ಷಣೆಗಾಗಿ, ದೇವಃ ಸವಿತಾ ನ - ಸವಿತೃ ಸೂರ್ಯ 
ದೇವತೆಯಂತೆ, ಊರ್ಧ್ವಃ - ಎತ್ತರದಲ್ಲಿ ಉತ್ಕಷ್ಟಭಾವದಿಂದ ಪ್ರದೀಪವಾಗಿ, ಸುತಿಷ್ಮಾ - 


೪೨೬ 
ಸ್ಥಿರವಾಗಿ, ಅಲ್ಲಾಡದೆ ಇರುವ, ವಾಜಸ್ಯ ಎ ಅನ್ನದಬಲದ, ಆತ್ಮಬಲದ, ನನಿತಾ - ದಾನ 
ಶೀಲರಾಗಿ, ಯತ್‌ - ಏಕೆಂದರೆ, ಅಂಗ್‌ ಭಿಃ ಎ ಜ್ಞಾನಿಗಳೂಂದಿಗೆ, ಫುತಾದಿಗಳಿಂದ ಕೂಡಿದ 
ಯೂಪಸ್ತಂಭ, ವಾಘದ್ದಿಃ - ಮೇಧಾವೀ ಉಪಾಸಕರಾದ ಹೋತ್ಸ ಆದಿ ಯತ್ತಿಜರ 
ಮೂಲಕ, ಯಜ್ಞ ಸಮಾಪ್ತಿ ಮಾಡುತ್ತಿರುವ ಯತ್ನಿಜರೊಂದಿಗೆ, ವಿಷ್ಠಯಾಮಹೇ - 
ಆಹ್ವಾನಿಸುತ್ತೇವೆ. 


ಅಗ್ನಿದೇವನೇ! ಸೂರ್ಯನಂತೆ ಪ್ರದೀಪ್ತನಾ ಗಿ ಬಹು ಎತ್ತರದ ಉಚ್ಚ ಭಾವದಲ್ಲಿ 
ಸುಸ್ಥಿರವಾಗಿದ್ದುಕೊಂಡು ನಮಗೆ ಅನ್ನವನ್ನೂ ಆತ್ಮಬಲವನ್ನೂ ಅನುಗ್ರಹಿಸಿ ರಕ್ಷಿಸುತ್ತಿರ 
ಬೇಕೆಂದು ಬಹುಮೇಧಾವಿಗಳಾದ ಹೋತ್ಫ ಆದಿ ಯಜ್ಞದಲ್ಲಿ ಭಾಗವಹಿಸುವ ಖುತ್ತಿಕ್‌ 
ಉಪಾಸಕರ ಮೂಲಕ ನಿನ್ನನ್ನು ಪೂಜಿಸಿ ಆಜ್ಯಾದಿ ಆಹುತಿಗಳನ್ನು ಸಮರ್ಪಿಸಬೇಕೆಂದು 
ಆಹ್ವಾನಿಸುತ್ತೇವೆ. 


ಪಾವಕನೇ! ನೀನುತ್ತಮಾಸನದೆ ಕಾಳ್ಳಿರಿಲ್ಲಿ ನಲಿದು 
ಭಾನುವಿನಂದದಿ ಬೆಳಗಿ ನಮಗೆ ದಿವ್ಯಾನ್ನದಾನಿಯಾಗಯ್‌ ( 
ಸಕಲಸೃಷ್ಟಿಸಂಕಲ್ಪ ನೀನು! ವೇದೋಕ್ತಿವಂದ್ಯನಲ್ಲೆ 
ಆವಾಹಿಸಲೆಂದಿದೊ ನುತಿಸುವೆವಯ್‌ ಕರುಣಿಸಿಲ್ಲಿ ಬಂದು ॥ 


ಯಕ್‌ - ೫೮ 


ಮ್‌ ೩ ೧ ೨೦ ೩ ೨೩ "ಪಿ ಕ ೧ ೨ 
ಪ್ರ ಯೋ ರಾಯೇ ನಿನೀಷತಿ ಮರ್ತ್ಕೋ ಯಸ್ತೇ ವಸೋ ದಾಶತ್‌ | 


ಈ ೩ ೧೨ ೩ ವಿಷ ೧೨ ೩ ೧೨೨ 
ಸ ವೀರನ್ನತ್ತೇ ಅಗ್ಗ ಉಕ್ಷಶಜ್‌ಸಿನಂ ತನಾ ಸಹಸ್ರಪೋಷಿಣಮ್‌ ॥ 


೨ ಒಪ ದಿವಂ: “ಧರಿ ೩ ೧ ೨೦ 
ಪ್ರ- ಯಃ- ರಾಯೇ - ನಿನೀಷತಿ | ಮರ್ತಃ - ಯಃ - ತೇ- ವಸೋ - ದಾಶತ್‌ ॥ 


೪೨೭ 


೩೨ ೩ ೧೨ ಸ್ನ ೧೨ 
- ವೀರಮ್‌ - ಧತ್ತೇ - ಅಗ್ನೇ ಉಕ್ಚಶಜ್‌ಸಿನಮ್‌ — ಉಕ್ಚ - ಶಜ್‌ಸಿನಮ್‌ । 


೧೨ 
- ಪೋಷಿಣಮ್‌ ॥ ೪.೫೮ // 


೪ ೦ ©) ೦ ೪ ೨ ೧೦ 
೫೮.೧. ಪ್ರಯೋರಾಯಾ೫ಇನಿನೀಷತಾಇ ॥ ಮರ್ತೋಯಸ್ನೇವಸೋ 


೦ ೦ ೧ ಛಿ; . ಪಿ 9 
ದಾಶತ್‌ | ಸವೀರಾ5೨೩ನ್ಹಾ ತಾಅಗ್ನಉ ಕೃಶಜ್‌ಸಿನಮ್‌ || 


೦ ತ್ರ ೧೦ ೨ (2 
ತ್ಮನಾಸಾ5೨೩ಹಾ ॥ ಸ್ರಪೋಷಾ5೨೩ಇಣಾ5೩೪೩ಮ್‌ | ಓ5೨೩ 
೪೫೮ ॥ ಡಾ॥ ದೀ-೯/ಪ-೯/ಮಾ-೯/ಧೋ!1೨೭॥ 6೭! 


ಹೇ ವಸೋ ವಾಸಕಾಗ್ನೇ! ತ್ಹಾಂ ಯೇ ತವಸ್ತೊ ತಾರಾಯೇ ಧನಾರ್ಥಂ 
ಪ್ರನಿನೀಷತಿ ಪ್ರಣೀತುಮಿಚ್ಛತಿ ಯಃ ಮರ್ತೆಃ ಮನುಷ್ಯಃ ತೇತುಭ್ಯಂ ದಾಶತ್‌ ಹವೀಂಷಿ 
ಪ್ರಯಚ್ಛತಿ | ಸಃ ಮನುಷ್ಯಃ ಉಕ್ಹಶಂಸಿನಂ ಉಕ್ಹಾನಾಂ ಶಸ್ತ್ರಾಣಾ 0 ಶಂಸಿತಾರಮ್‌ ತ್ಮನಾ 


ಆತ್ಮನೈವ ಸಹಸ್ರಪೋಷಿಣಂ ಬಹುಧನಂ ವೀರಂ ಪುತ್ರಂ ಧತ್ತೀಧಾರಯತಿ । ಪ್ರಯೋರಾ 


ಯೇನಿನೀಷತಿ ಪ್ರಿಯಂ ರಾಯೇ ನಿನೀಷಸ್ಯ ಇತಿ ಪಾಠ? ॥ 


ವಸೋ - ಎಲ್ಲರಿಗೂ ಆಶ್ರಯವಾಗಿರುವ, ಎಲ್ಲರಲ್ಲೂ ವಾ ವಾಸಿಸುವ, ವ್ಯಾಪಕ ನಾದ, 
ಅಷ್ಟವಸುಗಳಲ್ಲೊಬ್ಬರಾದ, ಅಗ್ನೇ - ಪ್ರಕಾಶಸ್ಟರೂಪನಾದ ಅಗ್ನಿಯೇ, ಯಃ - ಯಾವ, 
ಮರ್ತಃ - ಮನುಷ್ಯನು, ತ್ಮನಾ - ತನ್ನ ಮೂಲಕ, ರಾಯೇ - ವಿದ್ಯಾದಿ ಐಶ್ವರ್ಯಕ್ಕಾಗಿ, 
ಪ್ರ-ನಿನೀಹತಿ - ತನ್ನನ್ನೇ ತೊಡಗಿಸಿಕೊಳ್ಳುವವನು. ಪ್ರಸನ್ನಗೊಳಿಸುವವ ನು, ದಾಶತ್‌ - 
hi ಅರ್ಪಿಸಿಕೊಳ್ಳುತ್ತಾರೆ, ಹವಿಸ್ಸ ನ್ಪರ್ಪಿಸುತ್ತಾರೆ, ಸ ಸಹಸ್ರ ಪೋಷಿ ಣಮ್‌ - ಸರ್ವೋ 
ಪಕಾರಕ ಬಹುಜನರಪೋಷಕ, ಉಕ್ಚ ಶಂಸಿನಮ್‌ - ಸಾಮಗಾನ ಮಾಡುವವನನ್ನು, 


೪೨೮ 
ವೇದಪಾಠಿಯನ್ನು, ವೀರಮ್‌ - ವೀರಪುತ್ರರನ್ನು, ಪುರುಷಾರ್ಥಿ ಗಳನ್ನು, ಧತ್ತೇ - 
ಆಗುತಾನೆ, ಪಡೆಯುತ್ತಾ ನೆ. 
ಎಲ್ಲರಿಗೂ ಆಶ್ರಯದಾತನಾದ ಅಗ್ನಿಯೇ ವಿದ್ಯೆ ಆದಿ ಧನಕ್ಕೆ, ತನ್ನನ್ನೇ ತೊಡಗಿಸಿ 
ಕೊಳ್ಳುವವನು, ತನ್ನನ್ನೇ ನಿನಗೆ ಸಮರ್ಪಿಸಿಕೊಂಡರೆ ಅಥವಾ ನಿನಗೆ ವಿಧಿಪೂರ್ವಕವಾಗಿ 
ಹವಿಸ್ಸನ್ನರ್ಪಿಸಿದರೆ ಬಹುಜನರನ್ನು ಪೋಷಿಸುವವನಾಗಿ ಪೌರುಷಯುಕ್ತ ಸಂತಾನವನ್ನು 
ಪಡೆಯುತ್ತಾನೆ. 


ಸರ್ವಾಧಾರನ! ಜಾತವೇದನೇ! ಸಿರಿಯ ಬೇಡಿ ನರರು 
ನಿನ್ನುಪಾಸಕರು ಸಾಧಕರಿದೊ ಹವಿಯಿತ್ತು ಭಜಿಸುತಿಹರು | 
ಕರುಣಿಸಗ್ನಿ! ಆ ಭಕ್ತರಿಗದರಿಂ ವೀರಪ್ರೂನಾುದಿಸಿ 
ಸಮಸ್ತಜನರಿಗೆ ಪೋಷಣೆಯಫ್ಪುದು ಪುಣ್ಯಫಲವು ಲಭಿಸಿ ! 


ಯಕ್‌ - ೫೯ 


ಕಣ್ಣೋ ಘೌರಃ ॥ ಬೃಹತ್ಯಗ್ನಿಃ ॥ 


೧ ೨ ೩೧ ಈ: ಸಿ ೩೧ ೨ ೩ ೧೨ 
ಪ್ರ ವೋ ಯಹಂ ಪುರೂಣಾಂ ವಿಶಾಂ ದೇವಯತೀನಾಮ್‌ । 


ದ 
೩೨ ೨ ೩೧ ೨ ೩ ಏ೨ಉ ೩ ೨ ೩೧೨ 
ಅಗ್ವಿಜ್‌ ಸೂಕೆ ೇೀಭಿರ್ವಚೋಭಿರ್ವ್ವಣೀಮಹೇ ಯಜ್‌ಸಮಿದನ್ಯ ಇನ್ನತೇ || 


೨ ೩ ೨ ೩ ೨ ೩೨ ೩ ಲ ಶಿ 
ಪ್ರ-ವಃ- ಯಹ್ಪಮ್‌ - ಪುರೂಣಾಮ್‌ - ವಿಶಾಮ್‌ - ದೇವಯತೀನಾಮ್‌ ॥ 
೩೨ ೩೧೨ ೩ ೧೨ ೧೨೦ ೩ ತ್ರ 
ಅಗ್ನಿಮ್‌ ಸೂಕ್ತೇಭಿಃ - ಸು - ಉಕ್ತೇಭಿಃ - ವಚೋಭಿಃ - ವೃಣೀಮಹೇ | ಯಮ್‌ - 


೩೨ ೩ ೨ ೩೧೨ 
ಸಮ್‌ - ಇತ್‌ - ಅನ್ಯೇ - ಅನ್‌ - ಯೇ - ಇನ್ನತೇ 19.೫೯ 1 


೪೨೯ 
ಐತವಾಧ್ರ [ಮ್‌ || ಐತವದ್ದಿ ಬ್ಗ ರ್ಬ್ಬಹ ಹತ್ಯಗ್ನಿಃ 


೫ ೪ ೨ ೧ ೧೦ ೦ ೨೧ 
೫೯.೧) ಪ್ರವಾಃ ॥ ಯಹ್ವಂಪುರೂ5೨೩ಣಾಮ್‌ eg 


೧ © © ಠಿ ೨ ೧೦ 
೨೩ಅನಾಮ್‌ | ಅಗ್ನಿಜ್‌ಸೂಕ್ಷೇಭಿರ್ವಚೋಭಿರ್ವ್ವಣೀಮಾ528 


೨ ೧ ೧ ೨೦ ೧ 
ಹಾಳ ॥ ಜು ಟಟ || ಯಳನ್ನತೇ | ಇಡಾ 


ಈ ೧ 
5.೨೩ ಭಾ5೩೪೩ 1 ಓಂ೨೩೪೫ಇ ॥ಟ ಡಾ ॥ 


ದೀ- ೭ /ಪ-೯ಟಮಾ- ೯5/ರೋ /೨೮॥ ೯೮! 


ಹೇ ಖತ್ತಿಗ್ಯಜಮಾನಾಃ ದೇವಯತೀನಾಂ, ದೇವಾನ್‌ ಕಾಮಯಮಾನಾನಾಂ 
ಪುರೂಣಾಂ ಬಹೂನಾಂ ವಿಶಾಂ ಪ್ರಜಾರೂಪಾಣಾಂ ವಃ ಯುಷ್ಮಾಕಮನು ಗ್ರಹಾರ್ಥಂ 
ಯಹ್ವಂ ಮಹಾನ್ಹಮಗ್ಗಿಂ ಸೂಕ್ತೇಭಿಃ ಸೂಕ್ತರೂಪೈಃ ವಚೋಭಿಃ ವಾಕ್ಯಃ ವೃಣೀಮಹೇ | 
ಅನ್ಯೇ ಇತ್‌ ಅನ್ವೇಪ್ಟ್ರಷಯಃ ಯಮ್‌ ಏನಮಗ್ಗಿಂ ಸಮಿಂಧತೇ ಸಮ್ಯ ಗ್ಲೀಪಯಂತಿ ತಮ 
ಗ್ನಿಮಿತಿ ಭಾಂಡ | ವಚೋಭಿರ್ವೃಣೀಮಹೇ ಇತಿ । ಅನ್ಯ ಇನ್ನತಮ್‌ ಇತಿ ಚ 
ಛನ್ಹೋಗಾಃ | ವಚೋಭಿರೀಮಹೇ ಇತಿ ಅನ್ಯ ಈಚ್ಛತೇ ಇತಿ ಚ ಬಹ್ವೃಚಾಃ ॥ 


ಪುರೂಣಾಮ್‌ - ಬಹಳ, ಅನೇಕ, ಅಗ್ನಿಂ - ಪರಮಾತ್ಮನನ್ನು, ಅಗ್ನಿಯನ್ನು, 
ದೇವಯತೀನಾಮ್‌ - ದೇವತೆಗಳಿಗೆ ಶರಣಾಗಿರುವವರನ್ನು, ದೇವತ್ವ ಪಡೆದವರನ್ನು, 
ಯಜ್ಞಪ್ರಿಯರನ್ನು, ಭಕ್ತರನ್ನು, ಉಪಾಸಕರನ್ನು ವಿಶಾಮ್‌ - ಪ್ರಜೆಗಳ ಹಿತಕ್ಕಾಗಿ, 
ಯಹ್ವಂ - ಮಹಾಭಕ್ತಿಯನ್ನು, ಅನುಗ್ರಹವನ್ನು ದೊರಕಿಸಿ ಕೊಡುವ, ಸೂಕ್ತೇಭಿಃ - 
ವೈದಿಕ ಸೂಕ್ತ ಸ್ತೋತ್ರಗಳಿಂದ, ವಚೋಭಿಃ - ವೇದವಾಕ್ಯಗಳಿಂದ, ಪ್ರ-ವೃಣೀಮಹೇ - 
ವರಿಸುವೆವು, ವರ್ಣಿಸುವೆವು, ಭಜಿಸುವೆವು, ಆರಾಧಿಸುವೆವು, ಯಮ್‌ - ಯಾವ ಅಗ್ನಿ 
ಯನ್ನು ಅನ್ಯೇ ಇತ್‌ - ಅನ್ಕಜನರೂ, ಸಮಿನ್ನತೇ - ಚೆನ್ನಾಗಿ ಪ್ರಜ್ವಲಿಸುವರೋ, 
ಸಮ್‌4+ಇಂದ್ಲತೆ - ಚೆನ್ನಾಗಿ ಧ್ಯಾನಿಸುತ್ತಾರೆಯೋ, ಇನ್ನತೇ - ಹೃದಯದಲ್ಲಿ ಪ್ರಕಾಶಿಸಿ 
ಕೊಳ್ಳುತ್ತಾರೆ. 


೪೩೦ 
ಕರ್ಮನಿರತರು ದೇವತೆಗಳಿಗೆ ಶರಣಾಗುವ ಉಪಾಸಕರಾದ ಮಹಾಜನರು ಭಕ್ತಿ 
ಯನ್ನೂ ಅನುಗ್ರಹವನ್ನೂ ಪಡೆದುಕೊಳ್ಳಲು ಅನುಕೂಲವಾಗುವಂತೆ ಮಹಾತ್ಮನಾದ ಅಗ್ನಿ 
ಯನ್ನು ವೈದಿಕ ಸೂಕ್ತಗಳಿಂದಲೂ ವೇದವಾಕ್ಯಗಳಿಂದಲೂ ದೀಪ್ಮಗೊಳಿಸಿ ಆರಾಧಿಸುತ್ತಾರೆ. 
ಇದರಂತೆಯೇ ಅನ್ಯರೂ ಸಹ ಧ್ಯಾನೋಪಾಸನೆಗಳಿಂದ ತಮ್ಮ ಹೃದಯದಲ್ಲಿ ಭಗವಂತ 


ನನ್ನು ಪ ಪ ಸ್ರಕಾಶಗೊಳಿಸಿಕೊಳ್ಳುತ್ತಾ ಪಃ 


ಮನುಜರಲ್ಲಿ ಭಗವದ್ವಿಭೂತಿಯನು ತುಂಬಿಕೊಡುವ ದೇವ! 
ನಿನ್ನೀ ಮಹಿಮೆಯ ವರ್ಣನೆಯಂ ನಾವೆಸಗುತಿರುವೆವೀಗ ! 
ವೇದಮಂತ್ರಗಳ ಮಾಧ್ಯಮದಿಂದಂ; ಇದನೆ ಮುನ್ನ ಮುನಿಗಳ್‌ 
ಪರಿಪರಿಯಾಗಿ ನಿರೂಪಿಸಿದರಲಾ ಪೂರ್ವಸೂರಿವರರು !! 


ಯಕ್‌ - ೬೦ 
ಉತ್ಪಲಃ ಕಾತ್ಯಃ | ಬೃಹತ್ಯಗ್ನಿಃ || 
೩.೨. ಶಿ.ಶಿ. ೩೨ ಇ. ೨-೩ ಬ ೨೦ 
ಅಯಮಗ್ನಿಃ ಸುವೀರ್ಯಸ್ಕೇಶೇ ಹಿ ಸೌಭಗಸ್ಯ | 
೩ ೧ ವಿ ೩೨೩ ೧ ವಿ ಹಯ ೩೧೦೨೨ 
ರಾಯ ಈಶೇ ಸ್ವಪತ್ಯಸ್ಯ ಗೋಮತ ಈಶೇ ವೃತ್ರಹಥಾನಾಮ್‌ ॥ 
೩೨ ೩೨ ೩೧ ೨ ಕ್ಷಿ ೧ ೨೦ ೧ ೨೦ ೧ ೨೦ 
ಅಯಮ್‌ - ಅಗ್ನಿಃ - ಸುವೀರ್ಯಸ್ಯ -ಸು- ವೀರ್ಯಸ್ಯ |ಈಶೇ-ಹಿ- ಸೌಭಗಸ್ಯ - 
ಕ್ಷ ವಿ a ೧ ೨ ೩ ೧೨ ೧ ೨೦ 
- ಭಗಸ್ಯ | ರಾಯಃ - ಈಶೇ - ಸ್ಪಪ ತೃಸ್ಯ -ಸು- ಅಪತೃಸ್ಯ - ಗೋಮತಃ | 
೧ ೨೦ ೩ ೧೨ ಕ್ಷ ೧ ೨೦ 


ಈಶೇ - ವೃತ್ರಹಥಾನಾಮ್‌ - ವೃತ್ರ - ಹಥಾನಾಮ್‌ ॥ ೬.೭೦ ॥ 


೪೩೧ 
ದೋಹಃ ಸಾಮ 1॥1 ದೋಹೋ ಬೃಹತ್ಯಗ್ನಿ || 


© ರಟ. ಟಿ 
೬೦.೧. ಅಯಮಗ್ಗಿ/ಹುವೀರ್ಯಸ್ಥ ಹಾಉ ॥ ಆಣಶೇಹಿಸೌಭಗಸ್ಯ 46 


೨ A ೨ ೦ ೧ ೦೨೦೧೨ ೧ ೨ 
ವಾಃಹಿಹಾಇ ।ಟ ರಾಯಈಶೇಸ್ವಪತ್ಯ | ಸ್ಕ್ಯಾಗೋ5೧ಮಾತಾ5೨೩: | 


೧ ೨ ೨ ೦೧೦ ೧ ಹೊ! 3 
ಹೋವಾಂ೩ಹಾಇ ॥ ಕತೇಹಾ5೨೩ಇವ್ದ 5೩ 1 ಹೋವಾಂ೩ 


೨ ೧ ೨೦ ೦ ೧ ೨ 
ಹಾ ॥ ತ್ರಾಹಥಾನಾಮ್‌ ।ಇಡಾ5೨೩ಭಾ5೩೪೩ (5೨೩೪೫೮ || 


ಡಾ ॥। ದೀ-೧೦/ಪ-೧೨/ಯಮಾ-೯/ಫೋ!1೨೯1೯₹೯'/ 


ಅಯಂ ಯಜನೀಯತ್ವೇನಾಂಗುಲ್ಯಾ ನಿರ್ದಿಶ್ಯಮಾನೋತಗ್ನಿಃ ಸುವೀರ್ಯಸ್ಯ 
ಶೋಭನಸಾಮರ್ಥ್ಯೋಷಪೇತಸ್ಯ ಸೌಭಗಸ್ಯ ತ್ವಂ ಈಶೇಹಿ ಈಷ್ಟೇ ಖಲು! ಈಶ್ವ ರೋಭ 
ವಸಿ ಸರ್ವಸ್ಯ ಬಲಾರೋಗ್ಯ ಹೇತುತಯಾ ಸೌಭಾಗ್ಯಕಾರಿತ್ವಾತ್‌ ತಥಾ ಗೋಮತಃ 
ಗವಾದಿ ಪಶುಯುಕ್ತಸ್ಯ ಸ್ವಪತ್ಯಸ್ಯ ಶೋಭನಾಪತ್ಯಸ್ಯ ರಾಯಃ ಧನಸ್ಯ ಈಶೇ ಈಷ್ಟೇ 
ಪುತ್ರಪಶ್ಚಾದ್ಯುದ್ದೇಶೇನ ಕ್ರಿಯಮಾಣಕರ್ಮಫಲ ಸಂಪಾ ಪಾದಕ ತ್ವೇನ ತತ್ಸ್ಯಾಮಿ ತ್ವಾತ್‌' | 
ತಥಾ ಏವಂಭೂತೋನಗ್ಗಿಃ ವೃತ್ರಹಥಾನಾಂ ಹನನಂ ಹಥಃ ಶತ್ರು ಭೂತಪಾ 
ವಿನಾಶಾನಾಮಪಿ ಈಶೇ ತ್ವಯಿ ಸಮರ್ಪಿತ ಕರ್ಮಣಾಮಸ್ಕಾಕಂ ಜ್‌ 
ಪಾಪಕ್ಷಯೋಭವತೀತಿ ತಸ್ಯಾಪಿ ಸ್ವಾಮೀ । ಈಶೇ ಇತಿ ಈಶೇಮಹೇ ಇತಿ ಚ ಪಾಠರಿ ॥ 


ಅಯಮಗ್ಗಿಃ - ಯಜ್ಞದ ಈ ಅಗ್ನಿಯು, ಸುವೀರ್ಯಸ್ಯ - ಉತ್ತಮ ಪರಾಕ್ರಮ 
ಸಾಮರ್ಥ್ಯಗಳ, ಸೌಭಗಸ್ಯ - ಒಳ್ಳೆಯ ಭಾಗ್ಯದ, ಈಶೇ - ಅಧಿಕಾರಿ, ಅಧಿಷ್ಠಾತ, ಸ್ವಾಮಿ 
ಒಡೆಯ, ರಾಯಃ - ಬಹಳ ಧನದ, ಸ ಸ್ವಹತೃಸ್ಯ - ಸುಂದರ ಪುತ್ರಪೌತ್ರಾದಿ ಸಂತಾನದ ಸದಾ 
ಚಾರಸಂಯಮಗಳ ಒಡೆಯನಾದ, ie - ಗೋಸಂಪತುಳ್ಳೆ ವೃತ್ರ ಹಥಾ ನಾಮ್‌ - 
ಶತ್ರುಭೂತವಾದ ರೋಗ ಪಾಪಾದಿಗಳ ಒಡೆಯನಾದ, ವೃತ್ರಾಸುರನನ್ನು ಸಂಹರಿಸಿದವನು. 


೪೩೨ 
ಯಜ್ಞದ ಈ ಸ್ಪಪ್ರಕಾಶನಾದ ಅಗ್ನಿಯು ಮಹಾಸಮರ್ಥನೂ ಬಹು ಪರಾಕ್ರಮಿಯೂ 
ಸೌಭಾಗ್ಯದ ಒಡೆಯನೂ, ಆಯುರಾರೋಗ್ಯ ಬಲಸಂವರ್ಧಕನೂ ಪುತ್ರ ಪೌತ್ರ ಐಶ್ವರ್ಯ 
ಪಶುಸಂಪತ್ತುಗಳನ್ನು ಅನುಗ್ರಹಿಸುವವನೂ ಶತ್ರುಭೂತವಾದ ಪಾಪ ಹಾಗೂ ರೋಗಗಳ 
ನಿವಾರಕನೂ ಕರ್ಮಫಲದಾತ್ಫವೂ ಆಗಿರುವುದರಿಂದ ನಮ್ಮ ವಾಂಛಿತ ಫಲಗಳನ್ನು 
ಅನುಗ್ರಹಿಸಿ ರೋಗಪಾಪಾದಿಗಳನ್ನು ನಿವಾರಿಸಲಿ. 


ಸಂಪದಗಳ ಪತಿ! ಪುರುಷಾರ್ಥದ ಗತಿ! ಶಕ್ತಿಯುಕ್ತಿಸುವುತಿ! 
ಗೋಧನ-ಸಂತಾನಾದಿಗಳೆಲ್ಲಂ ನಿನ್ನ ವಶದೊಳಿಹುವು ! 
ನಮ್ಮನವಿದ್ಯಾಬಂಧದೊಳಿರಿಸುವ ದುಷ್ಟಸಂಘಮಂ ನೀಂ 
ದಮಿಸಯ್‌! ಮೋತ್ಷನಿದಾನದೇವರೊಳಗಿಗ್ರ ಗಣ್ಯ ನೀನಯ್‌! 


ಯಕ್‌ - ೬೧ 


ವಸಿಷ್ಠೋ ಮೈತ್ರಾವರುಣಿಃ || ಬೃಹತ್ಯಗ್ನಿಃ || 


'ಲ 


೧ ೨ ೩೧೨೩೧ ೨೦ ೩೨ 
ತ್ವಮಗ್ಗೇ ಗಹಪ ಸ್ಟಜ್‌ ಹೋತಾ ನೋ ಅಧ್ದರೇ 


೧೨ ೩ ೩ ೨ ೧ ೨೦ ೩ ಕ್ರ 
ತ್ವಮ್‌ - ಅಗ - ಗೃಹಪತಿಃ - ಗೃಹ - ಪತಿಃ । ತಮ್‌ - ಹೋತಾ - ನಃ - ಅದರೇ ॥ 
ನ ವ 
ಛಿ: ಪಠ ೧ ೨೦ ೩ 
ತ್ವಮ್‌ - ಪೋತಾ - ಎಶ್ವವಾರ - ವಿಶ್ವ- ವಾರ - ಪ್ರಚೇತಾಃ - ಪ್ರ - ಚೇತಾಃ । 


೧೨೦ ೧೨೦ ೩ ೧೨೦ 
ಯಕ್ಷಿ - ಯಾಸಿ- ಚ- ವಾರ್ಯಮ್‌ ॥ ೭.೬0೧ / 


೪೩೩ 
ಸಮನಮ್‌ Il ಅಗ್ನಿರ್ವಸಿಷ್ಟೋ ವಾ ಬೃಹತ್ಯಗ್ನಿಃ || 


ರ್ಣ 


೪೫ ೦ ೪%೪ ೧ ರಿ ೦ 
೬೧.೧. ತ್ವಮಗ್ನೇಗೃಹಪತಾಇಃ || ತ್ವಜ್‌ಹೋತಾನೋಅಧ್ಯ ಶರಾ |ತ್ತಮ್ಲೊ © 
೨ ೧ ೨೦ ೧ ೨೦ ೩೦ ೨ ೩೦ ೨ 


5೨೩ತಾ । ವಾ ಇಶ್ರವಾ । ರಪ್ರಚಾಇತಾಃ | ಜಹೋ5೩೪ವಾಹಾ - 


೧ ೨ ೧ 9 ತ್ರಿ ೧೦ 
ಅ 11 ಯ | ಕಾಜಯಾ$೨೩ಸೀತಷಿ | ಹೋವಾs೩ಹಾಳಅ ॥ ಚವಾ 


ಈ ೧ 
ರಾ5೨೩ಯಾ5೩೪೩ಮವುೂ । ಓಂ೨೩೪೫%ಇ 11 ಡಾ ॥ 


ದೀ-೮(ಟಪ- ೧೨ ಟಚಮಾ - ೧೨ !ಠಾ1೩೦ ॥ ೧೦೦ ॥ 


ಸಮನ್ಮೇ ದ್ವೇ || ದ್ವಯೋರ್ವರುಣೋ ಬೃಹತ್ಯಗ್ನಿಃ ॥1 


೪೫ ೦ ೪ ೪ ೨ ೩ ೫ ೨ 
೬೧.೨. ತ್ತಮ ಗ್ನೇಗೃ | ಹಾಂ ಪತೀಃ ॥ ತ್ವಜ್‌ಹೋ5೨೩೪ತಾ | ನೋಅ 
೩ ೫ ೧A ೩ ಹೈ ಹ್ತ ಇ. 
ಧ್ವಾನ೨೩೪ರಾಇ 1 ತ್ವಾನ೨ಮ್ಪೊ ೯5೨೩೪ತಾ | ವಿಶ್ವಾವಾ5೨೩೪ 
೫ ೨೦ ೧ 9. ಖನ್ನ ೫೦ 
ರಾ । ಪ್ರಚೇತಾನ೩:ಃ ॥ ಯಕ್ಷಾಯೇ5೩ ॥ ಯಾನ೨ಸಾ5೨೩೪ಬ 
2100 ಕ್ಷಿ ೧೧೧ 
ಬ್‌ | ಚವಾರಿಯಾ5.೨೩೪೫ಮ್‌ ॥ 
ದೀ- ೫ /ಪ- ೧೦ / ಮಾ - ೬ / ಮೂ । ೩೧.೧೦೧ । 
ಜ.೨ ೪೦ ೫ ೪ ೫ ೨೦ ೦ ೧೨೦ ದಿ 


೬೧.೩. ತೃ್ತಮಾರಹಿಗ್ನೇಗೃಹಾಪತೀಃ Il ತ್ರಜ್‌ಹೋತಾನೋ ಅದ್ಜರೇ [ತ್ವಾ 


೦ ೨% ೩೦೨ ೪೦ ೫೦ ೩೦. ೨ ೧ 
೨೩ಮ್ರೊ ಆತಾ | ಬಹೋ5೩೪ಇ | ಔಹೋ | ವಾಹಾಇ | ವಾಇಶ್ವ 


೪೩೪ 
೨೦ ೧ ೨೦ ೩೦ ೨. ೪೦ ೫೦ ೩೦ ೨ 
ವಾ । ರಪ್ರಚಾಇತಾಃ | ಔಹೋ5೩೪%ಇ | ಔಹೋ | ವಾಹಾಇ ॥ 


೨ ೩೦೨ ೪೦ ೫೦ ೩೦ ೨ 
ಯಕ್ಷಾಆಯಾಸಾ | ಔಹೋ೩೪ಇ 1 ಔಹೋ | ವಾಹಾಇ ॥ ಚ 


೧೦ 
ಆ ಚಟಕ (5೨೩೪೫೪ || ಡಾ ॥ 


ದೀ-೨೫೧1ಪ-೧೮1ಮಾ-ಂ೧೪1ಗೀ1೩೨.೧೦೨ ॥ 


ಹೇ ಅಗ್ನೇ! ನಃ ಅಸ್ಮಾಕಮ್‌ ಅಧ್ವರೇ ಯಜ್ಹೇ ತ್ವಂ ಗೃಹಪತಿಃ ಯಜಮಾನೋಸಸಿ। 
ತ್ವಂ ಹೋತಾ ದೇವಾನಾಮಾಹ್ವಾತಾಸಸಿ | ಹೇ ವಿಶ್ವವಾರ! ಸರ್ವೈರ್ವರಣೀಯಾಗ್ನೇ! ತ್ವಂ 
ಪೋತಾ ಏತನ್ನಾಮಕ ಖುತ್ತಿಗಸಿ । ಅತಃ ಪ್ರಚೀತಾಃ ಪ್ರಕೃಷ್ಣಮತಿಸ್ವಂ . ವಾರ್ಯಂ 
ವರಣೀಯಂ ಹವಿಃ ಯಕ್ಷಿ ಯಜ ।ಯಾಸಿ ಚ ಅಸ್ಮಾಕಂಧನಂ ಪ್ರಾಪಯ । ಯಕ್ಷಿಯಾಸಿ ಚ 
ಇತಿ ಛಂದೋಗಾಃ | ಯಕ್ಷಿವೇಷಿ ಚ ಇತಿ ಬಹ್ವೃಚಾಃ ॥ 


ಅಗ್ನೇ - ಪ್ರಕಾಶಸ್ವರೂಪ, ಪರಮಾತ್ಮ, ವಿಶ್ವವಾರ - ಎಲ್ಲರಿಂದ ಆರಾಧಿಸಲ್ಪಡುವ, 
ಸರ್ವರ ಭಕ್ತಿ ಶ್ರದ್ಧೆಗೆ ಪಾತ್ರನಾದ, ಎಲ್ಲರಿಗೂ ಸ್ವೀಕಾರಾರ್ಹನಾದ, ಅಧ್ವರೇ - ಜ್ಞಾನ/ 
ಕರ್ಮ/ ಜೀವನ - ಯಜ್ಞದಲ್ಲಿ ಗೃಹಪತಿಃ - ಯಜಮಾನ, ಹೃದಯೇಶ್ವರ, ಬ್ರಹ್ಮಾಂಡದ 
ಸ್ವಾಮಿ, ಹೋತಾ - ದೇವತೆಗಳನ್ನು ಆಹ್ವಾನಿಸುವವ, ಹೋತ್ಸಗಣದ ಯತ್ನಿಕ್‌, ಪೋತಾ - 
ಪೋತನೆಂಬ ಬ್ರಹ್ಮಗಣದ ಖತ್ತಿಕ್‌, ಪಾವನ ಮಾಡುವವ, ಪ್ರಚೇತಾ - ಮಹಾಜ್ಞಾನಿ, 
ಉತ್ತಮಪ್ರೇರಣೆಕೊಡುವವ, ಚೇತನದಾಯಕ, ಯಕ್ಷಿ - ಯಜ್ಞಮಾಡು, ವಾರ್ಯಂ - 
ವರಿಸಲು ಶ್ರೇಷ್ಠವಾದ ಹವಿಸ್ಸನ್ನು ಕರ್ಮಫಲವನ್ನು ತಲುಪಿಸುವವನು, ಸ್ವೀಕಾರಾರ್ಹ, 
ಅಮೃತಫಲದಾತೃ ಯಾಸಿ - ಕೊಡಿಸು, ಅನುಗ್ರಹಿಸು. 


ಪ್ರಕಾಶಸ್ವರೂಪನೂ ಎಲ್ಲರಿಂದ ಆರಾಧಿಸಲ್ಪಡುತ್ತಿರುವವನೂ, ಎಲ್ಲರನ್ನೂ ಪವಿತ್ರ 
ಗೊಳಿಸುವವನೂ, ಮಹಾಜ್ಞಾನಿಯೂ, ಹೃದಯೇಶ್ವರನೂ ಬ್ರಹ್ಮಾಂಡದ ಸ್ವಾಮಿಯೂ 
ಯಜ್ಞದ ಯಜಮಾನನೂ, ಹೋತ್ಸವೂ ಕರ್ಮಫಲ ತಲುಪಿಸುವವನೂ, ಐಶ್ವರ್ಯವನ್ನು 


೪೩೫ 
ಕೊಡಿಸುವವನೂ ಕೊಡುವವನೂ ಆದ ಭಗವಂತನೇ ಉತ್ಕೃಷ್ಟವಾದ ಹವಿಸ್ಸನ್ನು ಸ್ವೀಕರಿಸಿ 
ನಮ್ಮ ಶ್ರೇಯಃಪ್ರೇಯಗಳಿಗೆ ಶ್ರೇಷ್ಠಗುಣಗಳಿಂದ ಕೂಡಿದ ಫಲವನ್ನು ಅನುಗ್ರಹಿಸು 


ಎ 


ಈ ಸವನದೊಳನಲನೆ! ಹೋತ್ಸವು ನೀಂ; ಗಾರ್ಹಪತ್ಯರೂಪಂ 
ಸರ್ವಸ್ವೀಕರಣಾರ್ಹನೆ ನೀಂ; ಸುಪವಿತ್ರಕಾರಿಯೆಂದುಂ ! 
'ದಾಟಿಸುವವನೇ! ಜ್ಞಾನದ ನಿಧಿಯೇ! ಪೂಜನೀಯನಾಥ! 
ಸಕಲಸಂಪದದ ಸಂವಿಭಾಗವಿಧಿಯಲ್ತೆ ನೀನು ದೇವ! 


ಯಕ್‌ - ೬೨ 
ವಿಶ್ವಾಮಿತ್ರೋಗಾಧಿನಃ || ಬೃಹತ್ಯಗ್ನಿಃ ॥ 
೧ ೨೦ ೩೧೨ 


ಸಖಾಯಸ್ವಾ ವವೃ್ರಮಹೇ bi ಮರ್ತಾಸ ಊತಯೇ । 


೩೧ ೨೦ ೩ ೧೨ ೩ ೧ ೨ ಟ್ಟ 4 ೨ 
ಅಪಾಂ ನ ಹಾತಜ್‌ ಸುಭಗಜ್‌ ಸುದಂಜ್‌ಸಸಜ್‌ ಸುಪ್ರತೂರ್ತಿ 


೩ ೧೨ 


ಮನೇಹಸಮ್‌ ॥ ೮.೬೭೨ / 


_೧೧1ಉ - ೨।ಧಾ- ೫೭ ॥((ಖೇ!ದ- ೬!!! 


೧ ೨೦ ಲ ೨ ೧ ೨೦ ಪ 
ಸಖಾಯಃ - ಸ - ಖಾಯಃ - ತ್ವಾ - ವವೃಮಹೇ | ದೇವಮ್‌ - ಮರ್ತಾಸಃ - 


೩೧೨ ೩೨ ೧ ೨೦ ೩೧೨ ೩ ೧೨೦ ೩ ೧ 
ಊತಯೇ ॥ ಅಪಾಮ್‌ - ನಪಾತಮ್‌ - ಸುಭಗಮ್‌ - ಸು - ಭಗಮ್‌ - ಸುದಜ್‌ 


೨ ೩ ೧ಎ ೨೦ ೩೧೨ ೩ ಆ 
ಹಾ ಷಾ ಎ 
ಸಸಮ್‌ - ಸು - ದಜ್‌ಸಸಮ್‌ ॥ ಸುಪ್ರತೂರ್ತಿಮ್‌ - ಸು - ಪ್ರತೂರ್ತಿಮ್‌ 


೩ ೧೨ ೩ 
ಅನೇಹಸಮ್‌ - ಅನ್‌ - ಜ.4 1 ೮.೭೬೨ ॥| 


ಆ- 8೩೪/1 ಅ- ೨೧ಟ1ಟಪ- ೧೬೧ ಟ1ಟತ!ದ- 


ಅತಿ ಷಷ್ಟೀ ದಶತಿಃ 1 ೬ ॥ ಇತಿ ಷಷ್ಠಃ ಖಂಡಃ ॥ ೬ ॥ 


್‌ ೪೩ಕಓ 
ವಾಮ್ರಮ್‌ । ವಾಮ್ರೋ ವೈಖಾನಸ ಆಇಗ್ತಿಗ ದಾನವೋ ವಾ ॥ಬ ಿಹತ್ಯಗ್ನಿಃ 


೫೦ ೦ ೦೪ ಪಣ ಲ 
೬.೨.೧. ಸಖಾಯಸ್ವಾ ಎ ಸೋಲ್‌ || ವವೃ | ಆಟ ಬಜ 


೨೦೧ ೨ ೨ ೧ ನಿ ೫ ೨೧೦ 
ದೇವಂಮರ್ತಾೇ೩ಹಾ5೩ | ಸಊಂ೨್‌ತಾ5೨೩೪ಯಾಇ | ಅಪಾ 


೨. ೪ ೫ ೩ ೨ ೧ ೨ ೩ 
ಪಾಹಿ | ತಜ್‌ಸು | ಭಗ FR 1ಸೂದಜಾ್‌ಸಾ 


ಈ ೧ ೧೦ ೨ 
ಸ್‌ |ಸು ಪ್ರತೂ5೨೩ರ್ತೀಮ್‌ 1 ಅನೇಹಾ5.೨೩ಸಾ5೩ 


9) 
೪೩ಮ್‌ । ಓ೮೨೩೪೫%ಇ 1 ಡಾ ॥ 


ದೀ- ೬ /1ಪ- ೧೪ /ಮಾ - ೧೦ ! ಘ / ೩೩ / ೧೦೩ ।! 


ಆತಿ ಷಷಃ ಖಣ್ಣ: 11೬ || ಹ ಪ್ಠೀ ದಶತಿಃ ॥ ೬ ॥ 


೨ 


ಹೇ ಅಗ್ಗಳ ಸಖಾಯಃ ಸೋಮಾಜ್ಯಾದಿ ಹವಿಃಪ್ರದಾನಿನೋಪಕಾರತ್ವಾತ್‌ 
ಮಿತ್ರಾಣಿ ಮರ್ತ್ತಾಸಃ ಮನುಷ್ಯಾಃ ಖುತ್ತಿಜೋ ವಯಮ್‌ ಅಪಾಂ ನ ಪಾತಮ್‌ ಅಪಂ 
ನಪ್ಮಾರಂ ಸುಭಗಂ ಶೋಭನ ಧನಯುಕ್ತಮ್‌ । ಸುದಂಸಸಮ್‌, ಸುಕರ್ಮಾಣಂ ಸುಪ್ರ 
ತೂರ್ತಿಂ ಶೋಭನ ಪ್ರತರಂ ಕರ್ಮಾನುಷ್ಠಾತೃಭಿಃ ಸುಖೇನ ಗನ್ನವ್ಯಮ್‌, ಅನೇಹಸಮ್‌ 
ಉಪದ್ರವರಹಿತಮ್‌ । ಏತಾದೃಶನಾಮ್‌' ಊಸತಯೇ ರಕ್ಷಣಾಯ ವವೃಮಹೇ 
ವೃಣೀಮಹೇ | 


ಸಖಾಯಃ - ಮಿತ್ರ, ಮರ್ತಾಸಃ - ಮನುಷ್ಯರು, ಯತ್ತಿಜರು, ದೇವಮ್‌ - 
ದಿವ್ಯಗುಣಯುಕ್ತ ಅಪಾಂನಪಾತಮ್‌ - ಕರ್ಮವನ್ನು ನಿಧಿಯಾಗಿ ಕಾಪಾಡಿಕೊಂಡಿರುವ 
ಕರ್ಮನಿಷ್ಠರು, ಪ್ರಾಣಗಳನ್ನು ಬೀಳಿಸದೆ ವೃದ್ಧಿಸುವ, ಪ್ರಾಣ ವಾ ಆಪಃ - ತಾಂ.ಮ.ಬ್ರಾ. 
೯.೯.೪, ಕರ್ಮಾನುಸಾರ ಫಲ ನೀಡುವ ನೀರು ಕಳಗೆ ಬೀಳದಂತೆ ಆಜ್‌ ಇಟ್ಟು 
ಕೊಂಡಿರುವ ಮೋಡ, ಅಂತರಿಕ್ಷದಲ್ಲಿರುವ ನೀರು, ಅಪಾಂ ನಪಾತಂ - ಅಪ್‌ - ನೀರು - 
ನಪಾತ್‌ - ಪೌತ್ರ, ನೀರಿನ ಪುತ್ರ ವನಸ್ಪತಿ ಓಷಧಿಗಳು ವೃಕ್ಷವೃಕ್ಷಗಳ ಸಂಘರ್ಷಣೆಯಿಂದ 


೪೩೭ 

ಹುಟ್ಟುವ ಅಗ್ನಿ ಮರಗಳಪುತ್ರ ಅಂದರೆ ಕಟ್ಟಿಗೆಯಲ್ಲಿನ ಅಗ್ನಿ ನೀರಿನ ಪೌತ್ರ, ವೈದ್ಯುತ 
ಬಾಡವ ರೂಪಾಭ್ಯಾಮ್‌ ॥ ಸುಭಗಂ - ಶೋಭಾಯಮಾನವಾದ ಐಶ್ವರ್ಯದಾತೃ, ಮೋಕ್ಷ 
ವನ್ನನುಗ್ರಹಿಸುವ ಸುದಂ ಸಸಮ್‌ - ಉತ್ತಮ ಕರ್ಮಗಳಕರ್ತೃ, ಸೃಷ್ಟಿಯ ಹಾಗೂ 
ಜೀವಿಗಳಿಗೆ ಕರ್ಮಫಲ ನೀಡುವ, ಸುಪ ಕ್ರತೂರ್ತೆಮ್‌ - ಒಳ್ಳೆಯ ಜೀವನಕ್ಕೆ ಕಾರಣವಾದ 
ಕೂಡಲೇ ಕಾರ್ಯಗತಮಾಡುವ ಕರ್ಮಾನುಷ್ಠಾನದಿಂದ ಸುಖವಾಗಿ ಶೀಘ್ರವಾಗಿ ಫಲ 
ಪ್ರಾಪ್ತಿಯಾಗು ವ ಅನೇಹಸಮ್‌ - ಕ್ರೋಧರಹಿತ ಉಪದ್ರವರಹಿತ, ಪಾಪರಹಿತ, 
ದಯಾಳು, ಶಾಂತ ಊತಯೇ - ರೋಗಾದಿ ಶತ್ರುಬಾಧೆಯಿಂದ ರಕ್ಷಣೆಗಾಗಿ, 
ವವೃಮಹೇ - ಸೇವಿಸುತ್ತೇವೆ, ವರಿಸುತ್ತೇವೆ. 

ಅಗ್ನಿದೇವನೇ। ಫೃತಸೋಮಾದಿ ಹವಿಸ್ಸುಗಳನ್ನರ್ಷಿಸುವ ನಿನ್ನ ಮಿತ್ರರಾದ ನಾವು 
ವರುಣನ ಮಗ ಬಡಬಾಗ್ನಿಯಿಂದ, ಶೋಭಾಯಮಾನನಾದ ಐಶ್ವರ್ಯವಂತನಾದ, 
ಕ್ರೇಷ್ಠಕರ್ಮಾನುಷ್ಠಾನನಿರತರಿಗೆ ಸುಖವಾಗಿ ಪ್ರಾಪ್ತವಾಗುವ, ಕ್ರೋಧಾದಿದೋಷರಹಿತ 
ವಾದ ಶಾಂತಸ್ವರೂಪನಾದ, ನಿನ್ನನ್ನು ನಮ್ಮ ರಕ್ಷಣೆಗಾಗಿ ಸೇವಿಸುತ್ತೇವೆ. 

ಸಮಾನ ವಿಚಾರವಂತರಾದ ನಾವೆಲ್ಲಾ ಮಹೈಶ್ಚರ್ಯವಂತನೂ, ಪಾಪಗಳ 
ನಾಶಕನೂ, ಪಾಪರಹಿತನೂ ಅಪ್‌ ದೇವತೆಗಳ ಪೌತ್ರನೂ ಆದ ನಿನ್ನನ್ನು ರೋಗಾದಿ ಶತ್ರು 
ಗಳಿಂದ ರಕ್ಷಣೆ ಪಡೆಯಲೂ ನಮ್ಮ ಯೋಗಕ್ಷೇಮಕ್ಕೂ ಪ್ರಾರ್ಥಿಸುತ್ತಾ ನಿನ್ನ ಕೈಂಕರ್ಯ 
ವನ್ನು ಶ್ರದ್ಧಾಭಕ್ತಿಗಳಿಂದ ನೆರವೇರಿಸುತ್ತೇವೆ. 


ನಿನ್ನನೆ ನಲ್ಲೆಯ ಗೆಳೆಯನೆನುತೆ ನಾವೆಲ್ಲ ವರಿಸಿದೆವಿದೋ! 
ಶ್ರೇಷ್ಠಕರ್ಮ! ಐಶ್ವರ್ಯಧರ್ಮ! ಪಾಪಾರಿ! ವಾರಿಗುಪ್ತ! 
ರಕ್ಷಾದೀಕ್ಷಾತತ್ಸರ ನೀನಯ್‌; ನಿನ್ನ ನಂಬಿದೆವು ನಾವ್‌ 
ಸಮಾನಬುದ್ದಿಯ ಸಮಾನಸಿದ್ದಿಯ ನಮ್ಮನೊಲಿದು ಪೊರೆಯಯ್‌ (1 


ಯಕ್‌ - ೬೩ 


ಶ್ಯಾವಾಶ್ವೋ ವಾಮದೇವೋ ವಾ ॥। ತ್ರಿಷು ಬಗ್ನಿಃ ॥ 


೧ ೨ ೩೧ ೨ ೩೧೨ 


ಆ ಜುಹೋತಾ ಹವಿಷಾ ಮರ್ಜಯದ್ದಂ ನಿ ತೋ ಗೃಹಪತಿಂ 
ದಧಿದ್ದಮ್‌ 


೪೩೮ 
೩ ೨೩೧ ೨೦ ೩೧೨ ಹ, ಈ ೩೨೩ ಕುಂ 


ಅಡಸ್ತ ದೇ ನಮಸಾ ರಾತಹವ್ಯಜ್‌ ಸಪರ್ಯತಾ ಯಜತಮೃ ಸ್ಲಾನಾಮ್‌ || 


ಕ್ರ ಸ್ನ ೧೨ ಕ ೨ ೧ ೨೦ ೩೧೨ 
ಆ - ಜುಹೋತ - ಹವಿಷಾ - ಮರ್ಜಯದ್ದಮ್‌ ।ನಿ- ಹೋತಾರಮ್‌ - ಗಹ 


೩೨ ೩ ೨ ೩೨ ೧ ೨೦ ೩೧೦೨ 
ತಿಮ್‌ - ಗೃಹ- ಪತಿಮ್‌ - ದಧಿದ್ದಮ್‌ ॥ ಇಡಃ- ಪದೇ - ನಮಸಾ - ರಾತಹವ್ಯಮ್‌ - 


೩೨ ೩ ಯ ಜ್‌ "ಫ್ರಿ ೩ ೨ಕ 
ರಾತ - ಹವ್ಯಮ್‌ | ಸಪರ್ಯತ - ಯಜತಮ್‌ - ಪಸ್ತ್ಯಾನಾಮ್‌ ॥ ೧.೬೩ ॥ 


ತ್ರಿಷ್ಟುಪ್‌ ಶ್ಯಾವಾಶ್ಚಮ್‌ | ಶ್ಯಾವಾಶ್ವಸ್ತಿಷ್ಟುಬಗ್ಗಿಃ Il 


೪೦೫ ೦ ೪ ೨೧ ೦ ೧೦ 


೬೩.೧. ಆಜುಹೋತಾ॥ ಹವಿಷಾಮರ್ಜಯಾವಾಧ್ಧಾ ಉವಾ೨ | ನಿಹೋ 


ಓ ೨ ೩೨ 
Wii ಶಿ ಹಪತಿನ್ನ ಧಾಸಾಇದ್ದಾ ಉವಾ೨೩೪ ॥ ಇಡಾ5೩೪ಸದಾ 


೧ ೦ ೧೦೨೧ ೧ 9) ವಿ೧ 
ಆ ನಮಸಾರಾತಹಾವಾ ನಮ್‌ ಟಟ. | ಯಾಜತಮ್ಟಾ 


(1 ೫ 
S೨೩ |ಸಿಯೋವಾ || ಹತ ೬6 Il 


ದೀ-೭1ಪ-೯1ಮಾ-೬॥ರುೂ!ಷ೩೪ಳ।೧೦೪॥ 


ಹೇ ಖತ್ವಿಜ! ಆ ಜುಹೋತ ಅಗ್ನಿಮಾಹ್ವಯತ ಕಿಂಚ ಹವಿಷಾ ಮರ್ಜಯಧ್ವಂ 
ಮೃಡಯದ್ದಂ ಸುಖಯದ್ದಮ್‌! ಡಕಾರಸ್ಯ ಜಕಾರಶ್ಚಾಂದಸಃ । ಅಪಿ ಚ ಇಡಃ ಇಲಾಯಾಃ 
ಪದೇ ಉತ್ತರವೇದ್ಯಾಮಿತ್ಯರ್ಥಃ | ಹೋತಾರಂ ದೇವಾನಾಮಾಹ್ವಾತಾರಮ್‌ । ಗೃಹಪತಿಂ 
ಗೃಹಪಾಲಕಂ ಅಗ್ನಿಮ್‌ | ನಿದಧಿದ್ದಮ್‌ ನಿಃ ಶೇಷೇಣ ಧಾರಯಧ್ವಮ್‌ ।ಕಿಂ ಚ ನಮಸಾ 
ನಮಸ್ಕಾರೇಣ ಹವಿಷಾ ವಾ ಯುಕ್ತಮ್‌ | ಅತ ಏವ ರಾತಹವ್ಯಂ ದತ್ತಹವಿಷ್ಕಮ್‌ । ಪಸ್ಯಾ 


ನಾಂ ಯಜ್ಜ್ಞಗೃಹಾಣಾಂ ಮಧ್ಯೇ ಯಜತಂ ಯಜನೀಯಂ ಪೂಜನೀಯಮಗ್ನಿಮ್‌ | 
ಸಪರ್ಯ್ಯತ ಪರಿಚರತ ॥ 


೪೩೯ 
ಪಸ್ತ್ಯಾನಾಮ್‌ ಎ ಯಜ್ಞಗೃಹಗಳಲ್ಲಿ ಹೃದಯಮಂದಿರದಲ್ಲಿ ಪ್ರಾರಂಭಿಸಿರುವ, 
ಅಡಃಪದೇ - ಇಡಾನಾಡಿಯ ಅಧಿಷ್ಠಾನದಲ್ಲಿ ಯಜ್ಞದ ಉತ್ತವೇದಿಯಲ್ಲಿ ಭೂಮಿಯ 
ಮೇಲೆ ಅಗ್ನಿಕುಂಡದಲ್ಲಿ ಗಹಪತಿಮ್‌ - ಗಹದ ಒಡೆಯನಾದ ಅಗಿಯನು, ಪರಮಾತ 
eR ಲ y ಲ 4 Ek ಟ್ರ 
ನನು, ಯಜಮಾನನನು, ನಿದಧಿಧಮ್‌ - ಸಾಪಸಿ ಅಗ್ಲಾಧಾನ ಮಾಡಿ, ಧ್ನಾನಮಾಡಿ, 
ಪ ಹೆ ವ ಧಿ ಎಬೆ ರೆ 

ಹವಿಷಾ - ಫೃತಸೋಮಾದಿ ಹವಿರ್ದವ್ಯಗಳಿಂದ ಆಜುಹೋತ - ಅಚ್ಚುಕಟ್ಟಾಗಿ ಎಧಿ 
ಪೂರ್ವಕವಾಗಿ ಹೋಮ ಮಾಡು, ಶ್ರದ್ದೆಯಿಂದ ಪ್ರೇರಿಸು, ಮರ್ಜ ಯದ್ವಮ್‌ ಎ 
ಮಾರ್ಜನೆ ಮಾಡು, ಯಜ್ಞವೇದಿಯ ಸುತ್ತಲೂ ದೇಹಮಂದಿರದ ಒಳಗೂ ಹೊರಗೂ 
ಶುದ್ಧಿಮಾಡು, ರಾತಹ ವೃಮ್‌ - ಉಪಭೋಗಗಳನ್ನು ದಯಪಾಲಿಸಿದ ಭಗವಂತ, ಕೊಟ್ಟ 
ಹವಿಸ್ಸನ್ನು, ಭಕ್ತಿಯನ್ನು ಸ್ಟೀಕರಿಸಿ, ಹೋತಾರಮ್‌ - ಹೋತೃವನ್ನು, ಫಲದಾತೃವನ್ನು, 
ನಮಸಾ - ನಮಸ್ಕಾರಾದಿಗಳಿಂದ, ಸಪರ್ಯತ - ಸತ್ಕರಿಸಿ, ಪೂಜಿಸಿ, ಆರಾಧಿಸಿ, 

ಯಜತಮ್‌ - ಹೀಗೆ ಯಜ್ಞಮಾಡಿ ಉಪಾ ಸನೆ ಮಾಡಿ. 


ಯತ್ತಿಜರೇ ಯಜ್ಞದ ಉತ್ತರವೇದಿಯಲ್ಲಿ ಗೃಹದ ಒಡೆಯನೂ ರಕ್ಷಕನೂ ದೇವತೆ 
ಗಳನ್ನು ಆಹ್ವಾನಿಸುವವನೂ ಆದ ಅಗ್ನಿಯನ್ನು ವಿಧಿಪೂರ್ವಕವಾಗಿ ಸ್ಥಾಪಿಸಿ ಫ್ಸುತ 
ಸೋಮಾದಿ ಹವಿಸಿನಿಂದ ತೃಪ್ತಿಪಡಿಸಿ, ಬಾಹ್ಯಾಭ್ಯಂತರ ಶುದ್ಧಿಯಿಂದ ನಮಸ್ಕಾರಾದಿ 
ಉಪಚಾರಗಳಿಂದ ಆರಾದನೆ ಮಾಡಿ. 


ಮಾನವರೇ ದೇಹವೆಂಬ ಮಂದಿರದ ಇಡಾನಾಡಿಗರಲ್ಲ ಅಧಿಷ್ಕು ಷ್ಠಾನವಾದ ಹೃದಯ 
ದಲ್ಲಿ ಒಡೆಯನಾದ ಭಗವಂತನನ್ನು ಪ್ರತಿಷ್ಠೆ ಮಾಡಿ, ಭಕ್ತಿಯನ್ನು ಸ್ವೀಕರಿಸಿ ಕರ್ಮ ಫಲ 
ವನ್ನನುಗ್ರಹಿಸುವ ಪರಮಾತ್ಮನಿಗೆ ಅಂತಃಶುದ್ಧಿಬಹಿಃ ಶುದ್ದಿಗಳಿಂದ ನಮಸ್ಕಾರಾದಿ ಪೂಜಾ 
ಕೈಂಕರ್ಯ ಗಳನ್ನರ್ಪಿಸಿ. 


ಖುತ್ತಿಜರೆ! ಸರ್ವತ್ರ ಶುದ್ಧತಾವೃದ್ಧಿಗೆಂದು 

ಯಜ್ಞವನು ನೆರವೇರಿಸಿಂ ಹಾರ್ದಭಾವದಿಂದಂ ! 
ಹವನೀಯೆಸಾಮಗ್ರಿಯಿಂ ಗಾರ್ಹಪತ್ಯಾಗ್ನಿಯಂ 
ಸ್ಥಾಪಿಸಿಂ, ಸ್ತುತಿಸಿಂ, ಸಮರ್ಚಿಸಿಂ ಶ್ರದ್ಧೆಯಿಂದಂ (! 


೪೪0 
ಮಕ್‌ - ೬೪ 
ಸ್ನ ಉಪಸ್ತು ತೋ ವಾರ್ಹಿಷ್ಟವ್ಯಃ || ಜಗತ್ಯಗ್ನಿಃ || 


೩೨ಉ ೩ ೧೨ ೩೨೩ ೨ಉ ೩ ೧೨ ೩೨ ೩ ೧೨. 


ಚಿತ್ರ ಇಚ್ಛಿಕೋಸ್ತರುಣಸ್ಕ ವಕ್ಷಹೋ ನ ಯೋ ಮಾತರಾವನ್ವೇತಿ ಧಾತವೇ | 


೨೦ ೩೧೨ ೨ ೩೧೨೩೧ 
edu ಯದಜೀಜನದಧಾ ಚಿದಾ ವವಕ್ಷತದ್ಯೋ 


೨೦ ೩ ವ೨ಕ ೧೨ 
ಮಹಿದೂತ್ಯಂಔ& ಚರನ್‌ ॥ ೨.೬೪ / 


೩೨ ೧೨೦ ೧೨೦ ೩೧೨ ೩ ೧೨ ೩೧೨ 
ಚಿತ್ರಃ - ಇತ್‌ - ಶಿಶೋಃ- ತರುಣಸ್ಯ - ವಕ್ಷಥಃ ।ನ- ಯಃ - ಮಾತರ್‌ - ಅನ್ವೇತಿ- 


೩ ೧೨೦ ೧ ೨೦ ೩ ೨ ೩ ೨ ೧ ೨೦ 
ಅನು - ಏತಿ- ಧಾತವೇ ॥ ಅನೂಧಾಃ - ಅನ್‌ - ಊಧಾಃ - ಯತ್‌ - ಅಜೀಜನತ್‌ - 


೧೨೦ ೩ ೨ ೩೧೨ ೩೨ ೩ ೨ ೧ ೨೦ ೩ ೨ಕ ೧೨೦ 


ಅಧ- ಚಿತ್‌ - ಆ | ವವಕ್ಷತ್‌ - ಸದ್ಯಃ- ಸ- ದ್ಯಃ- ಮಹಿ - ದೂತ್ಕಮ್‌ - ಚರನ್‌ ॥ 


ಯತುಷಾಮಣೀ ದ್ವೇ || ಹ ಟ್‌ || 


(೧ ೪ ೨೩೫೪ 
೬೪.೧. ಓಇ । ಚಿತ್ರಇಚ್ಛಾಇತಕೋಆಂಸರುಣಾ5೨೩ ಸ್ಕಾನ೩ವಕ್ಷಥಃ || 


೪ ೨೦ ೩ ೫0 
4 ಸ ಟು ಜಂ ಜಟಟಟಟಟು |ತೀs೩ಧಾತವೇ ॥ 


೧ © 0 ಅಂ ೪ ೨೦ ೩೪೦ 
ಓಇ |! ಅನೂಧಾಯಾದಜೀಜನಾ5೨೩ತ್‌ । ಆಂಹಧಾಚಿದಾ ॥ 


9) ೨ ವಿ ೪ 
ಓಂ । ವವಕ್ಷತ್ಸಾ ದ್ಯೋನ೧ಮಹಿದೂ 5೨೩ | ತಿಯಾ5೩ಇಣ್ಣ್ವಾ! ೫ರಾ 


ಎಂ ೧ ಕಿ ೧೧೧ 


೮ಢ೬೫೬ನ್‌ ॥ ದೂತೃಇಣ್ಣುರನ್ಮಹೇ5೨೩೪೫ || 


ದೀ- ೧೦ / ಪ- ೧೩ / ಮಾ - ೧೦ / ಬೌ / ೩೫ ॥/ ೧೦೫ । 


೪೪೧0 


೫ ೫ ೫೦ ೪೫ ೪೫ ೪% 
೬೪.೨. ಚಿತ್ರಾನ೬ಏ ॥ ವಿ೩೧೨೩೪ ಶಿಶೋಸ್ತರುಣಸ್ಯವಕ್ಷಥಃ ಕ್ಷಥಃ I 


ಅ ೦ ೫೦ ೪೫೦ ೪೦ 
ues si | ಏಂ೩೧೨೩೪ ॥ ನಯೋಮಾತರಾವನ್ನೇ 


೫೪೦೫೦ ೪೪೫೦ ಕ್ರ ತಿ 
ತಿಧಾತವೇ | ತವೇ | ಟಚ್‌ 1 ಏಂ೩೧೨೩೪ । 


೫೦ ೪೦ ೫೦ ೪೫೦ ೪೦ ೫ 
ಅನೂಧಾಯದಜೀಜನದಧಾಚಿದಾ । ಇ | ಹಿಹಿಹಿಯಾ€ ಹಾ 


ಪ ೫ ೪೦ ೫೦ ೪೫೪ ೫ 


ಉ 1 ಏಂ೩೧.೨೩೪ | ವವಕ್ಷತ್ನದ್ಯೋಮಹಿದೂತಿಯಣ್ಣೂರನ್‌ | 


೨೧ ೧ 
ಚರನ್‌ I ಕುಹೂ ಸಕ [ವಾ ॥ ಬಿ | ಯತೂನ್‌ ॥॥ 


ದೀ-೧೬೭1ಪ-೨೦1/।1ಮಾ-೧೦1।1೫ಜೌ।೩೭॥ ೧೦೬ ॥ 


ಶಿಶೋಃ ಶಿಶುಭೂತಸ್ಥ! ಅತಏವ ತರುಣಸ್ವ ಅಗ್ನೇಃ । ವಕ್ಷಥಃ ವಕ್ಷೇರೌಣಾದಿ 
ಕೋಠಥಸ್‌ ಪ್ರತ್ಯಯಃ | ಹವಿರ್ವಹನಂ ಚಿತ್ರಇತ್‌ ಆಶ್ಚರ್ಯ ಭೂತಮೇವ | ಯಃ 
ಜಾತೋದಗ್ನಿಃ | ಮಾತರ್‌ ಸರ್ವಸ್ಯ ನಿರ್ಮಾತ್ರ್ಯ್‌ ಸರ್ವಸ್ಯ ಮಾತೃ ಭೂತೇ ದ್ಯಾವಾ 
ಪೃಥಿವ್ಯಾ ವರಣ್ಯ್‌ ವಾ । ಧಾತವೇ ಧೇಟ್‌ ಪಾನೇ ತುಮರ್ಥೇ ಇತಿ - ೩.೪೯ ॥ ತವೇನ್‌ 
ಪ್ರತ್ಯಯಃ ಸ್ತನಪಾನಾಯನ ಅನ್ವೇತಿನ ಗಚ್ಛತಿ (ಇಣ್‌ ಗತೌ ಲಟಿ ಉಪಸರ್ಗೇಣಸಮಾಸಃ 
ತಿಚಿ ಚೋದಾತ್ತವತೀತಿ - ೮.೧.೭೧ ॥ ಗತೇರ್ನಿಘಾತಃ 1 ಅನೂಧಾಃ ನಜಗಾ ಬಹು 
ವ್ರೀಹಿಸಮಾಸಃ ತಸ್ಮಿನ್‌ ಅನೂಜ್‌ ಸ್ತ್ರಿಯಾಮಿಷ್ಟತ್ವಾತ್‌, ಅತ್ರಾನಜ್ಞಭಾವಃ | ಪ್ರತ್ಯೇಕ ವಿಐ 
ಕ್ಷಯಾ ಏಕವಚನಮ್‌ | ಊಧೋರಹಿತಃ ಸನ್‌ ಅಯಂ ಲೋಕೋತಸಳಿ ಲೋಕಪ್ಪ ॥ 
ಯತ್‌ ಯದಿ | ಏನಮಗ್ಗಿಮ್‌ । ಅಜೀಜನತ್‌ ಜನಯೇತ್‌ ತರ್ಹಿಸ್ತನ ಪಾನಾಯ ನ ಗಚ್ಛ 
ಕೀತಿ ಯುಕ್ತಮ್‌ ತಥಾ ನ ಭವತಿ ಕಿನ್ನು ದ್ಯಾವಾಪೃಥಿವ್ಯೌ ಹಿ ಸರ್ವೀಷಾಂ ಕಾಮದುಘೀ 
ಖಲು | ತಥಾಪಿ ನ ಯಾತಿ ತಸ್ಮಾದಸ್ಯ ಹವಿರ್ವಹನಂ ವಿಚಿತ್ರಮ್‌ | ಅಧಚಿತ್‌ ಉತ್ಪತ್ಕನಂತ 
ರಮೇವ. | ಸದ್ಯಃ ತದಾನೀಮೇವ ಶೀಘ್ರಂ ಮಹಿಮಹತ್ವಮ್‌ ದೂತ್ಯಂ ದೂತಸ್ಯ ಭಾಗ 


೪೪೨ 
ಕರ್ಮಣಿ - ೪.೪.೧೨೦ ॥ ಇತಿ ಕರ್ಮಣಿ ಯತ್‌ ಪ್ರತ್ಯಯಃ ದೂತ ಕರ್ಮ ಚರನ್‌ 
ಆಚರನ್‌ ।ಆವವಕ್ಷತ್‌ ದೇವಾನ್‌ ಪ್ರತಿ ಹವೀಂಷ್ಯಾ ವಹತಿ ॥ 


ಶಿಶೋಃ - ಹುಟ್ಟುತ್ತಲೇ ಶಿಶುರೂಪದಲ್ಲೇ ಅರಣಿಗಳ ಮಥನದಿಂದುಂಟಾದ 
ಅಗ್ನಿ ತರುಣಸ್ಯ - ಪ್ರಾಯದ ಯುವಕನಂತೆ ಕೆಲಸ ಮಾಡುವ ಶಿಶು ಅಗ್ನಿ, ವಕ್ಷಥಃ - 
ಹವಿಸ್ಸನ್ನು ಒಯ್ಯುವಂತಹ ದೊಡ್ಡಜವಾಬ್ದಾರಿ ನಿರ್ವಹಿಸುವ ರೀತಿಯು, ಚಿತ್ರಜಿತ್‌ - 
ಆಶ್ಚರ್ಯಪಡುವ ವಿಚಿತ್ರದ ಘಟನೆ, ಯಃ - ಯಾರು, ಧಾತವೇ - ಸ್ತನ್ಯಪಾನಕ್ಕಾಗಿ, 
ಮಾತರ್‌ - ಉತ್ತರಾರಣಿ ಅಧರಾರಣಿಗಳ ಉಜ್ಜುವಿಕೆಯಿಂದಲೇ ಅಗ್ನಿಹುಟ್ಟುವುದರಿಂದ 
ಇವೆರಡೂ ಅಗ್ನಿಗೆ ತಾಯಿ, .ನ ಅನ್ಹೇತಿ - ಜೊತೆಯಲ್ಲಿರಲಾಗುವುದಿಲ್ಲ ಯತ್‌ - ಒಂದು 
ಪಕ್ಷ ಅಧ-ಚಿತ್‌ - ಉತ್ಪತ್ಕ್ಯಾನಂತರ, ಅಜೀ ಜನತ್‌ - ಜನ್ಮತಾಳುತ್ತಿದ್ದಂತೆಯೇ ಹುಟ್ಟು 
ತ್ತಿದ್ದಂತೆಯೇ, ಸದ್ಯಃ - ತತ್ಕಾಲದಲ್ಲೇ, ಅನೂಧಾಃ - ಸ್ತನ್ಯಪಾನ ಮಾಡದೆಯೇ, ಸನ್ಯರಹಿತ 
ಮಾತೆಯರಿಂದ ಜನ್ನಪಡೆದ ಕಾರಣ, ಮಹಿದೂತ್ಕಂ - ದೂತಕರ್ಮದ ಮಹತ್ತರ 
ಜವಾಬ್ದಾರಿಯನ್ನು, ಚರನ್‌ - ನಿರ್ವಹಿಸುತ್ತಾ ಆವವಕ್ಷತ್‌ - ಹವಿಸ್ಸನ್ನು ತಲುಪಿಸುತ್ತಾನೆ. 


ಯಜ್ಞದಲ್ಲಿ ಉತ್ತರಾರಣಿ ಮತ್ತು ಅಧರರಾರಣಿ ಎಂಬ ಕೆಳಗಿನ ಹಾಗೂ ಮೇಲಿನ 
ಕಟ್ಟಿಗೆಗಳನ್ನು ಉಜ್ಜಿದಾಗ ಉದ್ಭವಿಸುವ ಅಗ್ನಿಯನ್ನು ನವಜಾತಮಾನವಶಿಶುವಂದು ಭಾವಿಸಿ 
ಅದರ ಪರಾಕ್ರಮವನ್ನು ವರ್ಣಿಸಿ ಸ್ತುತಿಸಲಾಗಿದೆ. ಶಿಶುವು ಹುಟ್ಟುತ್ತಲೇ ತಾಯಿಯ ಎದೆ 
ಯನ್ನವಚಿಕೊಂಡು ಹಾಲು ಕುಡಿಯುವ ಮಾನವಸಹಜಸ್ವಭಾವಕ್ಕೆ ವಿಪರೀತವಾಗಿ ವಿಚಿತ್ರ 
ವಾಗಿ ಆಗತಾನೆ ಹುಟ್ಟಿದ ಅಗ್ನಿಯು ತತ್‌ಕ್ಷಣವೇ ಮಂತ್ರೋಕವಾಗಿ ಅರ್ಪಿಸಿದ ಹವಿಸ್ಸನ್ನು 
ದೇವತೆಗಳಿಗೆ ತಲುಪಿಸುವ ಮಹತ್ತರವಾದ ಜವಾಬ್ದಾರಿಯನ್ನು ತರುಣನಂತೆ ನಿರ್ವಹಿಸುವ 
ಪರಿಯು ಕಂಡು ಕೇಳಿ ಅರಿಯದ ವಿಚಿತ್ರವಾದ ಆಶ್ಚರ್ಯಕರವಾದ ಘಟನೆಯಾಗಿದೆ. 
ಇಂತಹ ಅದ್ಭುತವಾದ ಅಗ್ನಿಯ ಮಹಿಮೆಯನ್ನು ಸ್ವತಃ ಅರಿತು ನಮ್ಮ ಹಿತಕ್ಕಾಗಿ ಅಗ್ನಿಯನ್ನು 
ಶ್ರದ್ದೆಯಿಂದ ಸೇವಿಸುವುದು. ಯೋಗ್ಯವಾದ ಪವಿತ್ರವಾದ ಕರ್ಮವಾಗಿರುತ್ತದೆ. 


ಶ್ಶಶವದ ಕಿಡಿ ಯ *ವನಜ್ವಾಲೆಯಪ್ಪಗ್ಗಿಯಂ 
ವಿಸ್ಮಯಾವಹನಂ ಸ್ತಾತಿಸಿರೆಲ್ಲಮೊಲವಿನಿಂದಂ । 
ದೇವತೆಗಳ ಶ್ರೇಷ್ಠದೂತನೆನಿಪೀ ಪಾವಕಂ 
ಸ್ತನಹೀನೆ ಅರಣಿಯಾತೆಯೊಳೆಂತು ಪಾಲ ಪಡೆವಂ? 


೪೪೩ 
ಮುಕ್‌ - ೬೪ 
ಬೃಹದುಕ್ಟೋ ವಾಮದೇವ್ಯಃ ತ್ರಿಷ್ಟುಬಗ್ನಿಃ || 


೩ ೨ ೩&೩ ೧೨ ೩೧೦೧ ೨ ೩೧೨ ೩೧ ೨೩ ೧ ೨೩ ೧ ವಿ 
ಇದಂ ತ ಏಕಂ ಪರ ಉತ ಏಕಂ ತೃತೀಯೇನ ಜ್ಯೋತಿಷಾ ಸಂ ಎಶಸ್ವ 


೩೧ ೨ ೩೨ಕ ೨ ೩ ೨ ೩ ೧ ೨ ೩೨ ೩೧೨ 


ಸಂವೇಶನಸ್ತನ್ಹೇ೩ ಚಾರುರೇಧಿ ಪ್ರಿಯೋ ದೇವಾನಾಂ ಪರಮೇ ಜನಿತ್ರೇ ॥ 
೩೨ & ೧ ೨೦ ೩೨ 24 ೧ ೨೦ ೩೧ ೨ ೧ ೨೦ 
ಇದಮ್‌ - ತೇ - ಏಕಮ್‌ - ಪರಃ - ಉ - ತೇ - ಏಕಮ್‌ । ತೃತೀಯೇನ- ಜ್ಯೋತಿ 


೩ ೧ ೨ ಕ ೧ ೨೦ ೩೨ಕ ೧೨೦ ಇ 
ಹಾ- ಸಮ್‌ - ಎಶಸ್ವ 11 ಸಂವೇಶನಃ - ಸಂ - ವೇಶನಃ - ತನ್ನೇ - ಚಾರುಃ - ಏಧಿ ! 


೨ ೩ ೧ ೨ ೩ ೨ ೩೧೨ 


ಪ್ರಿಯಃ - ದೇವಾನಾಮ್‌ - ಪರಮೇ - ಜನಿತ್ರೇ ॥ ೩.೬5 / 


ಯಾಮಂ ಕೌತ್ತಂ ವಾ ॥ ಯಮಸ್ತಿಷ್ಟು ಷುಬಗಿಃ- ಎಶ್ವೇದೇವಾಃ ವಾ ॥ 


ಊಟ ಟಿ 


೩ ೫ ೩ ೨ ೧ ಹ ಯ ೨೧% ೩೪೫ 
೬೪.೧. ಓಂಳಿಹಾ | ಹಹಾಇ |ಅದನಏ | ಕಾರಹಿಮ್ಟರಃ | ಊತವಏಕಾಮ್‌ ॥ 


೨೧೦೦ ೦ ೨ A ೨ ೩೪೫ ೨ ೧೦ 
ತೃತೀಯೇನಾ ಜ್ಯೋತಿಷಾ5೩ ಸಂವಿಶಸ್ವಾ ॥| ಸಂವೇಶನಾಃ | 


೨೧೦ ೨೧ ೩೪ ೫ ಲ್ಸ ೫ ೧0 © 


ತನುವೇ । ಚಾರುರೇಧೀ ॥ಓತ೪ಹಾ |ಹಹಾ ಇ।ಪ್ರಿಯೋದೇವಾ । 


ಹಟ್ಟು. "್ಳ"್ಳ ೨) ಗಿ ೪ 
ನಾಂಹಿಮ ರ ಬಾಳ 1 ಜಾಂ೩ನಾಂ೫ಇತ್ರಾ5೬೫೬ಇ ॥ 


ದೀ- ೭ /ಪ-೧೭ / ಮಾ-೧೦!ಟ ಛೌ 1೩೭ ॥ ೧೦೭ ॥ 


ಅಳ 

ಏತಯಾ ಬೃಹದುಕ್ಕೋ ವಾಜಿನಂ ನಾಮ ಸ್ವಪುತ್ರಂ ಮೃತಂ ವದತಿ | ಹೇಮೃತ 
ಪುತ್ರ! ತೇ ತವ ಇದಂ ಉಪರಿ ಜ್ಯೋತಿಷೇತಿ ವಕ್ಷ್ಯಮಾಣತ್ಹಾತ್‌ ಅತ್ರೇದಂ ಶಬ್ದೇನ 
ಜ್ಯೋತಿರಭಿಧೀಯತೇ ಇದಂ ಜ್ಯೋತಿರಗ್ದಾ ್ರಖ್ಯಂ ಏಕಂ ಏಕೋಂಶಃ ಅತಃ ತೇ ತವ 
ದೇಹಗತಾಗ್ರ್ಯಂಶೇನ ಬಾಹ್ಯಮಗ್ಗಿಂ ಸಂವಿಶಸ್ವ ಸಂಗಚ್ಛಸ್ವ | ತಥಾಪರಃ ಊ ಅನ್ಯೋ ತಪಿ 
ತೇ ತವ ಏಕಂ ವಾಯ್ವಾಖ್ಯೋ5೦ಶಃ ತೇನ ಚ ಪ್ರಾ,ಣವಾಯ್ವಾಖ್ಯೇನ ಅಂಶೇನ ಬಾಹ್ಯಂ 
ವಾಯುಂ ಸಂವಿಶಸ್ವ ಶರೀರಾಗ್ನಿಪ್ರಾ,ಣವಾಯ್ವೋಃ ಬಾಹ್ಯಾಗ್ನಿವಾಯ್ವೋಶ್ಚೆಕತ್ವಾದಂಶ 
'ತ್ವಮಿತಿ ಭಾವಃ ತಥಾ ತೃತೀಯೇನ ಜ್ಯೋತಿಷಾ ಆದಿತ್ಯಾಖ್ಯೇನ ತೇಜಸಾ ತವಾತ್ಮನಾ ಸಂವಿ 
ಶಸ್ತ್ರ ಸೂರ್ಯಗತಾತ್ಮ ಚೈತನ್ಯಯೋರಭೇದಂಶತ್ವಂ ಯೋತಹಂ ಸೋತಸರಿ ಯೋಪಸ್‌ 
ಸೋsಹಂ ಸೂರ್ಯ ಆತ್ಮಾ ಜಗತಃ ಇತ್ಯಾದಿಶ್ರುತೇಃ ಆತ್ಮನಃ ಸೂರ್ಯಪ್ರವೇಶೋ 
ಯುಕ್ತಃ ತನ್ಹೇ ತನವೇಪುನಃ ಶರೀರಗ್ರಹಣಾಯ ಚಾರುಃ ಕಲ್ಯಾಣೋ ಭೂತ್ವಾ ತಸ್ಮಿನ್‌ 
ಸೂರ್ಯೇ ಸಂವೇಶನಃ ಸಮ್ಯಕ್‌ ಪ್ರವೇಷ್ಟಾ | ಐಧಿ ಭವ । ಕೀದೃಶಸ್ಟಮ್‌" ಪ್ರಿಯಃ ತೇನ 
ಸಹ ಪ್ರೀಯಮಾಣಃ ಕೀದೃಶಿ ತಸ್ಮಿನ್‌ ದೇವಾನಾಂ ಪರಮೇ ಉತ್ತಮೇ । ಜನಿತ್ರೇ ಜನಕೇ 
ದೇವಾನಾಂ ಹ್ಯೇ ತತ್‌ ಪರಮಂ ಜನಿತ್ರಂ ಯತ್‌ ಸೂರ್ಯಃ ಇತಿ ಹಿ ಶ್ರುತಿಃ ॥ 


ಇದಂ ತೇ ತವ ಏಕಂ ಜ್ಯೋತಿಃ ವೈದ್ಯುತಾಖ್ಯಂ 1 ಪರಃ ಪರಮ್‌ ಉತ್ಕೃಷ್ಟ 
ಮಿತ್ಯರ್ಥಃ । ಊ ಇತಿ ಪಾದಪೂರಣಃ | ತೇ ತವ ಏಕಮ್‌ ಆದಿತ್ಯಾಖ್ಯಮ್‌ | ತೃತೀಯೇನ 
ಜ್ಯೋತಿಷಾ ಪಾರ್ಥಿತೇನ ಅಗ್ಮ್ಯಾದ್ಯೇನ ಸಂವಿಶಸ್ವ । ಕ್ವ ಪುನಃ ಸಂವಿಶಾಮಿ? ಉಚ್ಯತೇ 
ಸಂವೇಶನಃ ತನ್ಹೇ ಸಂವಿಶ್ಯತೇ ಅಸ್ಮಿನ್ನಿ ತಿ ಸಂಪೇಶನಂ ಸ್ಥಾನಂ ತಸ್ಮಿನ್ನಿತ್ಯರ್ಥಃ | ತನ್ನೇ ತನ್ನಃ 
ಶರೀರಸ್ಯ | ಸಂವಿಶ್ಚಸ್ವ ಚಾರುಃ ಏಧಿ 1! ಶೋಭನೋ ಭವ । ಪ್ರಿಯಃ ದೇವಾನಾಮ್‌ ಕ್ಷ 
ಪುನಃ ಪ್ರಿಯಃ । ಉಚ್ಯತೇ ಪರಮೇ ಉತ್ಕೃಷ್ಟೇ ಜನಿತ್ರೇ ಜನ್ಯತೇಶಸ್ಥಿನ್ನಿತಿ ಜನಿತ್ರಂ ಕರ್ಮ 
ಯಾಗಾಖ್ಯಂ ತಸ್ಮಿನ್ನಿತ್ಯರ್ಥಃ | ಅಥವಾ ಜನ್ಮೈವ ಜನಿತ್ರಮ್‌ | ಪರಮೇ - ಜನ್ಮನಿವೃಕ್ಷಾದೌ 
ಯಜ್ಜ್ಞನ್ಮ ತಸ್ಮಿನ್ನಿತ್ಯರ್ಥಃ ॥ ಇತಿ ವಿ॥ 


ತೇ - ನಿನ್ನ ಇದಂ ಈ ಎದ್ಳುದ್ರೂಪ, ಅಗ್ನಿರೂಪವಾದ ಶರೀರ, ಏಕಮ್‌ - 
ಒಂದು, ಊ - ಮತ್ತು ಪರಃ - ಇನ್ನೊಂದು ಪ್ರಾಣರೂಪ, ವಾಯುರೂಪ, ಏಕಮಾ - 
ಒಂದು, ತೃತೀಯೇನ ಜ್ಯೋತಿಷಾ - ಮೂರನೆಯದಾದ ಜ್ಯೋತಿರೂಪ, ಆದಿತ್ಯ 


೪೪೫ 

ಪಾರ್ಥಿವಾಗ್ನಿ, ಸಂವಿಶಸ್ವ - ಆಧಾನಮಾಡು, ಲೀನಗೊಳಿಸು, ಪ್ರವೇಶಿಸು, ಪರಮೇ - 
ಶ್ರೇಷ್ಠವಾದ, ಜನಿತ್ರೇ - ಯಜ್ಞದಲ್ಲಿ ಉತ್ಪತ್ತಿ ಸ್ಥಾನದಲ್ಲಿ ಸಂವೇಶನ - ಆಧಾನಮಾಡಿದ, 
ಪ್ರವೇಶಿಸಿದ ದೇವಾನಾಮ್‌ - ದೇವತೆಗಳಿಗೆ, ಪ್ರಿಯಃ - ಮುದಕೊಡುವ, ತನ್ನೇ - 
ದೇಹಕ್ಕಾಗಿ, ಏಧಿ - ಆಗಲಿ, ಇರು, ಚಾರು - ಶೋಭಾಯಮಾನವಾದ. 

ಜೀವಿಯೇ ಮರಣದಲ್ಲಿ ನಿನ್ನ ಶರೀರಗತ ಅಗ್ರ್ಯಂಶಗಳನ್ನು ಅಗ್ನಿಯಲ್ಲೂ 
ಪ್ರಾಣವಾಯುಗಳನ್ನು ವಾಯುವಿನಲ್ಲೂ ದೇಹಗತ ತೇಜಸ್ಸನ್ನು ಆದಿತ್ಯನ ತೇಜಸ್ಸಿನಲ್ಲೂ 
ವಿಲೀನಗೊಳಿಸಿ ಆನಂದಾನುಭವದಲ್ಲಿರು. ಪುನಃ ಶರೀರ ಗ್ರಹಣ ಮಾಡುವಾಗ ಕಲ್ಯಾಣ 
ಕಾರಿಯಾದ ಸೂರ್ಯನಲ್ಲಿ ಪ್ರವೇಶಿಸಿ ಶೋಭಾಯಮಾನವಾದ ಸುಂದರವಾದ ದೇಹ 
ಧಾರಣೆ ಮಾಡಿಕೊಂಡು ದೇವತೆಗಳಿಗೆ ಮುದವನ್ನುಂಟುಮಾಡುತ್ತಾ ವೃದ್ಧಿಸು. 

ಅಗ್ನಿದೇವನೇ! ಪರಮಾತ್ಮನೇ! ನಿನ್ನ ಒಂದು ಜ್ಯೋತಿಸ್ವರೂಪವು ಪೃಥ್ವೀಸ್ಥಿತ 
ಅಗ್ನಿಯೂ ಇನ್ನೊಂದು ಜ್ಯೋತಿಸ್ವರೂಪವು ದ್ಯುಲೋಕಸ್ಥಿತ ಸೂರ್ಯನೂ ಆಗಿ ಹಗಲೂ 
ರಾತ್ರಿ ಬೆಳಗುತ್ತಿದ್ದೀಯೆ. ತಸ್ಯ ಭಾಸಾ ಸರ್ವಮಿದಂ ವಿಭಾತಿ - ಕಠ. ೫.೧೫. ತೃತೀಯೇನ 
ಜ್ಯೋತಿಷಾ ಸಂವಿಶಸ್ವ । ಪರಂ ಜ್ಯೋತಿರೂಪ ಸಂಪದ್ಯಸ್ವೇನ ರೂಪೇಣಾಭಿನಿಷ್ಟದ್ಯತೇ - 
ಛಾಂ.ಉ.೭.೩.೪ ॥ ಮೂರನೆಯದಾದ ಅಮೃತಸ್ವರೂಪವಾದ ಜ್ಯೋತಿಯಿಂದ 
ಶರೀರವನ್ನು ಪ್ರವೇಶಿಸಿ ದೇವತೆಗಳನ್ನೂ ಮೋಕ್ಷಾರ್ಥಿಗಳನ್ನೂ ಆನಂದದಲ್ಲಿ 
ಸಂತೋಷದಲ್ಲಿ ಮುಳುಗಿಸಿಬಿಡು. 

ಮೃತ್ಯುಭೋಜನವಪ್ಪ ಮರ್ತ್ಯನೇ! ನಿನ್ನೂಡಲಿನೂಳ್‌ 

ಅಗ್ನಿವಾಯ್ವಾದಿತ್ಯರಂಶತ್ರ ಯಾಕಾರರೆನಿಪರಲ್ತ್ವೆ ! 

ಇವರೊಳೇ ಸೇರಿಕೊಳ್ಳಿಯ್‌ ಮನುಜ! ಮೇಣಂತೆಯೇ 

ಪಾವನಶ್ರೇಷ್ಠದ್ಧೆವಿಕಶಕ್ತಿಯಂ ಪೊಂದೆಲ್ಕಿ ! 


ಮುಕ್‌ - ೬೬ 
ಕುತ್ತ ಆಂಗಿರಸಃ ॥ ಜಗತ್ಯಗ್ನಿಃ || 
೩ ೨ಉ ೩ ೧ ೨ ೩೧೨ ೩ ೧೨ ೩೧ 
ಇಮಜ್‌ಸ್ತೂ ೀಮಮರ್ಹತೇ ಜಾತವೇದಸೇ ರಥಮಿವ ಸಂ ಸ 


೩ ೦೨ 


ಮನೀಷಯಾ । 


೪೪೬ 
೩೨೬ ೧ ೨೦ ೩೧ 


೩ ೧೨ 
ಭದ್ರಾ ಹಿ ನಃ ಪ್ರಮತಿರಸ್ಕ ನಜ್‌ ಸದ್ಯಗ್ನೇ ಸಖ್ಯೇ ಮಾ Pas ಮಾ 


೩೧೮ 


ವಯಂ ತವ 1 ೪.೬೭ 1 


೩೨ ೧ ೨೦ ೧೨೦ ೩ ೧೨ ೩೨ ೩ 
ಇಮಮ್‌ - ಸೋಮಮ್‌ - ಅರ್ಹತೇ - ಜಾತವೇದಸೇ - ಜಾತ - ವೇದನೇ । 


೧ ೨೦ ಠಿ ೨ ೩ ೧೨ ೩೨ ಕ್ಲ 
ರಥಮ್‌ - ಇವ - ಸಮ್‌ - ಮಹೇಮ - ಮನೀಷಯಾ ॥ ಭದ್ರಾ - ಹಿ-ನಃ- 


೧ ೨೦ ೧೨ ೩ ೧೨೦ ೧೨೦ ೩೨ 9. 
ಪ್ರಮತಿಃ - ಪ್ರ ಎಜಿ - ಅಸ್ಯ ಸಜ್‌ಸದಿ - ಸಮ್‌ - ಸದಿ | ಅಗ್ನೇ- ಸಖ್ಯೇ-ಸ- 


೨ ಕ ೩೨ ೧೨೦ 

ಖ್ಯೇ -ಮಾ - ರಿಷಾಮ - ವಯಮ್‌ - ತವ ॥ ೪? ೬೭ // 

ಕೌತಮ್‌ ॥ ಕುತ್ಲೋಜಗತೈಗ್ಗಿಃ | ಯಜಸಾರಧಿಃ ಅಗಿಃ ॥ 
~ ಗ Kl ೧ 1 


೩೨ ಠಿ ೨% ಲ್ಲಿ ೫ ೧ ೨೦ 
೬೬.೧. ಇಮಜ್‌ಸ್ಟೊ ಸಚ ಜತ | ಅರ್ಹಾತೇಃ$೨೩೪ಜಾ । ತಾವೇ 


೧೨ ೧ ೩ ಪ್‌ ೨ 
ದಸೇ5೩ ।ಟ ಹೋಇ ॥ ಯೋ ಟಕ "ಜಟಾ ಆತ 


೫ ೧೨೦೧ ೨ ೩೨ ೩ 
ಮಾ 1 ಮಾನೀಷಯಾಂ೩ । 5 POR 1 ಭದ್ರಾ ಜಟ 


೨ ೩ ೫ ೧೨ ೧೨ ೧ ಸ ರ್ರಿ 
ಪ್ರಮಾತೀತ೨೩೪ರಾ । ಸ್ಥಾಸಜ್‌ಸದೇ5೩ । ಹೋಇ, ॥ ಅಗ್ನಾಇ 


ಪ ೫ ಪೀ ಪ (8 ೫ ೧ ೨ ೧೨ 
ಸಾ5೨೩೪ಖ್ಯಾಇ । ಮಾರಾಇಹಾ5$5೨೩೪ಮಾ | ವಾಯಂತವಾ5೩ | 


೧ 
ಹೋ5೨೩೪೫ಇ 1 ಡಾ ॥ 


ದೀ-೨ !(ಪ-೧೭ /ಮಾ- ೯(। ಛೋ / ೩೮ ॥ ೧೦೮ ॥ 


೪೪೭ 

ಅರ್ಹತೇ ಪೂಜ್ಯಾಯ ಜಾತವೇದಸೇ ಜಾತಾನಾಮುತ್ತನ್ನಾನಾಂ ವೇದಿತ್ರೇ 
ಜಾತಪ್ರಜ್ಞಾಯ ಜಾತಧನಾಯ ವಾ ಅಗ್ನಯೇ । ಮನೀಷಯಾ ನಿಶಿತಯಾ ಬುದ್ಧ್ಯಾ | 
ಇಮಂ ಸ್ತೋಮಮ್‌ ಏತತ್‌ ಸೋತ್ರಂ | ರಥಮಿವ ಯಥಾ ತಕ್ಷಾ ರಥಂ ಸಂಸ್ಕರೋತಿ 
ತಥಾ । ಸಮ್ಮಹೇಮಾ ಸಮ್ಯಕ್‌ ಪೂಜಿತಂ ಕುರ್ಮಃ | ಅಸ್ಯ ಅಗ್ನೇಃ ಸಂಸದಿ ಸಂಭಜನೇ |। 
ನಃ ಅಸ್ಮಾಕಂ | ಪ್ರಮತಿಃ ಪ್ರಕೃಷ್ಣಾ ಬುದ್ದಿಃ | ಭದ್ರಾಹಿ ಕಲ್ಯಾಣೇ ಸಮರ್ಥಾಃ ಖಲು | ಅತ 
ಸ್ವಯಾ ಬುದ್ದ್ಯಾ ಕುರ್ಮ ಇತ್ಯರ್ಥಃ । ಹೇ ಅಗ್ನೇ ತವಸಖ್ಯೇ ಅಸ್ಮಾಕಂ ತ್ವಯಾ ಸಹ ಸಖತ್ವೇ 
ಸತಿ | ವಯಂ ಮಾರಿಷಾಮ ಹಿಂಸಿತಾ ನ ಭವಾಮ । ಅಸ್ಮಾನ್‌' ರಕ್ಷೇತ್ಯರ್ಥಃ ॥| 


ವಯಮ್‌ - ನಾವು ಉಪಾಸಕರು, ಯಜ್ಞನಿರತರು, ಇಮಮ್‌ ಸ್ತೋಮಮ್‌ - 
ವೇದೋಕ್ತ ಗುಣವರ್ಣನೆಯ ಈ ಸುತಿ ಪ್ರವಾಹವನ್ನು, ಯಜ್ಞವನ್ನು, ಅರ್ಹತೇ - 
ಯೋಗ್ಯನಿಗಾಗಿ, ಪೂಜ್ಯನಿಗಾಗಿ, ಸರ್ವಜ್ಞನಿಗಾಗಿ, ಜಾತವೇದಸೇ - ಜಾತಪ್ರಜ್ಞನಿಗಾಗಿ, 
ಜಾತವಿದ್ಯಾದಿಧನವಂತನಿಗಾಗಿ, ಹುಟ್ಟಿದ ಜೀವಿಗಳೆಲ್ಲಕ್ಕೂ, ಮನೀಷಯಾ - ಚುರುಕಾದ 
ಬುದ್ದಿಯಿಂದ ಪ್ರಜ್ಞಾಪೂರ್ವಕವಾದ, ಶ್ರದ್ಧೆಯಿಂದ, ರಥಮಿವ - ರಥದಂತೆ ಗುರಿಮುಟ್ಟಿ 
ಸಲನುಕೂಲವಾದ ವಾಹನವಾದ ರಥವನ್ನು, ರಥಕಾರನು ನಿರ್ಮಿ ಸುವಂತೆ, ಸಂಮಹೇಮ 
- ಸೂಕ್ತವಾಗಿ ಸಿದ್ದಪಡಿಸೋಣ, ವೃದ್ಧಿಸೋಣ, ಸಮರ್ಪಿತ ರಾಗೋಣ, ಅಸ್ಕ- ಈ 
ಪರಮಾತ್ಮನ, ಸಂಸದಿ - ಯಜ್ಞಶಾಲೆಯಲ್ಲಿ ಉಪಾಸನೆಯಲ್ಲಿ ಧ್ಯಾನಸ್ಥಳದಲ್ಲಿ, ಸಮಷ್ಟಿ 


ಪೂಜೆಯಲ್ಲಿ ನಃ - ನಮ್ಮ ಪ್ರಮತಿಃ - ಶುದ್ದಬುದ್ಧಿ ಅನುಗ್ರಾಹಿಕಾ ಬುದ್ಧಿ, ಪವಿತ್ರ ಮನ 
ಸ್ತು ಭದ್ರಾ ಹಿ - ಕಲ್ಯಾಣಕರವಾಗಿರಲಿ, ಸುಧಾರಿಸಲಿ, ಅಗ್ನೇ - ಜ್ಯೋತಿಸ್ವರೂಪನೇ, ತವ 


- ನಿನ್ನ ಸಖ್ಯೇ - ಸ್ನೇಹದಲ್ಲಿ ಸೌಹಾರ್ದತೆಯಲ್ಲಿ ಮಿತ್ರಭಾವದ ಅನುಕೂಲತೆ ಯಲ್ಲಿ, 


ಮಾ-ರಿಷಾಮ - ದುಃಖಿತರಾಗುವುದೂ, ಹಿಂಸಿತರಾಗುವುದೂ, ದುಷ್ಟರಿಂದ ಪೀಡಿತ 
ರಾಗುವುದೂ ಬೇಡ, ಕುಂದಾಗುವುದೂ ಬೇಡ. 


ಹುಟ್ಟಿನಿಂದಲೇ ಸರ್ವಜ್ಞನೂ ವಿದ್ವಾದಿ ಧನವಂತನೂ ಸರ್ವಪೂಜಿತನೂ ಆದ 
ಅಗ್ನಿಭಗವಂತನು, ಪ್ರಜ್ಞಾವಂತರಿಂದಲೂ ಸುತಿಸಲ್ಪಡುತ್ತಿರುವುದರಿಂದ ಪ್ರಯಾಣದ ಗುರಿ 
ತಲುಪಲು ಬಡಗಿಯು ಅನುಕೂಲವಾದ ರಥವನ್ನು ಸಿದ್ಧಪಡಿಸುವಂತೆ ನಾವು ಮೋಕ್ಷ 
ದಾಯಕವಾದ ಯಜ್ಞಶಾಲೆಯಲ್ಲಿ ನಡೆಯುವ ಧ್ಯಾನ ಪೂಜೆ ಸ್ತೋತ್ರಪಠನಗಳಿಗೆ 
ಅನುಕೂಲವಾಗುವ ವೇದೋಕ್ತ ಗುಣವರ್ಣನೆಯ ಸೂಕ್ತಗಳನ್ನು ಬುದ್ದಿಯ ಕೌಶಲ್ಯದಿಂದ 
ಅರ್ಥವತ್ತಾಗಿಯೂ ಮನಸ್ಸಿನ ಪ್ರಜ್ಞಾಪೂರ್ವಕ ಶ್ರದ್ಧೆಯಿಂದಲೂ ಗಾನ ಮಾಡುತ್ತೇವೆ. ನಿನ್ನ 


೪೪೮ 
ಸ್ನೇಹವಶದಿಂದಾಗಿ ನಮ್ಮ ಬುದ್ದಿ ಕಲ್ಯಾಣಕಾರಿಯಾಗುವಂತೆಯೂ ದುಷ್ಟ ಶತ್ರುಗಳಿಂದಲೂ 
ರೋಗಾದಿಗಳಿಂದಲೂ, ನಾವು ಹಿಂಸೆಗೆ ಒಳಗಾಗದಂತೆಯೂ ಅನುಗ್ರಹಿಸು. 
ಅಗ್ನಿಯ ಸ್ನೇಹವನ್ನು ಪಡೆದ ಸಾಧಕಭಕನಿಗೆ ಹಿಂಸೆಯೂ ಕಷ್ಟವೂ ಒದಗ 
ಲಾರದೆಂಬ ಭರವಸೆಯು ಆನುಪೂರ್ವಿಯ ಪಲ್ಲವಿಯಂತೆ "ಮಾ ರಿಷಾಮ ವಯಂ ತವ' - 
ಯಕ್ಕುಗಳ ನಾಲ್ಕನೆಯ ಪಾದವಾಗಿ ಪಠಿತವಾಗಿದೆ. 


ಪಾವನಶ್ರೀಜಾತವೇದನಂ ಪ್ರಕಟಪಡಿಸಲ್‌ 
ಸವನದೊಳ್‌ ಸ್ತುತಿಯೆಜ್ಞರಥವೊಂದೆ ದಾರಿ ನಮಗಂ । 
ಅಗ್ನಿಸಂಪನ್ನಸ್ಥಳದೆ ನಮ್ಮ ಮತಿ ಸಕ್ರಿಯಂ 
ಹಿತಿಕಾರಿಯಂತೆಯೇ; ಹೇ ದೇವ! ಸಖ್ಯವೆಸಗ್ಗೆ ! 


ಯಕ್‌ - ೬೭ 
ಭರದ್ವಾಜೋ ಬಾರ್ಹಸ್ಪತ್ಯಃ || ತ್ರಿಷ್ಟುಬಗ್ನಿಃ || 


a ೧ ನು, ೩೧ ೨೩೧ ೨೩೧ ೨ ಒವಿ೩೨ಊಉಊ 
ಮೂರ್ಥಾನಂ ದಿವೋ ಅರತಿಂ ಪ್ಪ ಥಿವ್ಯಾ ವೃಶ್ವಾನರಮೃತ ಆ 


೩೨ ೩೨ ೩೧ ೨೩ ೧ ೩ ೨ 


೩ ೧ ೨ ೩೨ ೩೨ ೩ ೨ ೩ ೨ ೩ 
ಮೂರ್ದಾನಮ್‌ - ದಿವಃ - ಅರತಿಮ್‌ - ಪೃಥಿವ್ಯಾಃ । ವೈೆಶ್ಲಾನರಮ್‌ - ವೈಶ್ತ - 


ಶ್ರ ೩ ೨ ೩ ೨ ೩೨ ೩೨ ೩೧ ೨ 
ನರಮ್‌ - ಖುತೇ - ಆ - ಜಾತಮ್‌ - ಅಗ್ನಿಮ್‌ ॥ ಕವಿಮ್‌ - ಸಮ್ರಾಜಮ್‌ - 


| ೧೨೦ ೧೨೦ ೧೨೦ ೩೨ ೩ ೧೨೦ 
ಸಮ್‌ - ರಾಜಮ್‌ - ಅತಿಥಿಮ್‌ - ಜನಾನಾಮ್‌ । ಆಸನ್‌ - ನಃ ೨ ಪಾತ್ರಮ್‌ - 


೩ ೨ 
ಜನಯನ - ದೇವಾಃ ॥ ೫೬೭ | 


ಅಗ್ನಿರ್ವೈಶ್ವಾನರಸ್ಯ ಸಾಮನೀ ದ್ವೇ ॥ ದ್ವಯೋರಗ್ನಿರ್ವೈಶ್ವಾನರಸ್ತಿಷ್ಟು 


ಆಲ: 


A) 


೪ರ್ಳ 
ಪ್‌ Ni 
೫೦ ೪ ೫ ೨೩ 

ಮೂದೊ ರ್ಪ್ರೀಹೋಹಾಇ Il ನನ್ಹಾ5೨೩೪೪ವಾಃ | ಗ I 


೨ ೦ ೧೦ ೨೧೦ ೨೧ ಓಇ ೪ ೫ 
ಪೃಢೀಕಸಿವ್ಯಾಃ ' ವೃಶ್ವಾನರಾಮ್‌ | ಯತಆ | ಜಾತಮಗ್ನೀಮ್‌ Il 


ಈ 0೦೧ 
ಕವಿಜ್‌ಸಮ್ರಾ ಜಮತಿಥಾಇಮ್‌ ಜನಾನ೨೩ನಾಮ್‌ || ಆಸನ್ನಃ 


೧ ೨ ೪ Il 
ಪಾ pk ್ರ್ರನಹಿಇ್ಲಾನ | ಹಜ್‌ | ತಾಂ೩ದಾಂಖಇವಾ 5೬೫೬: ॥ 


ದೀ- ೬ /ಪ-೧೩ /ಮಾ - ೧೪ / ಗೀ 1೩೯ ॥ ೧೦೯ / 


೪೦ ೫೦ ಠಿ ೪೧೦ ಖೆ ೨ ೧ ೨ ೧ ೨ 
ಹೋವಾಇ | ಮೂದೊ ರ್ಪೀಹಾಇ ॥ ನನ್ಹಾಇ | ವಾ5೩ಅರ ಟ1ತಿ 
೩ ೪೫೪ 9. ೨ © ೧೦ 


ಮೃ ಥಿವ್ಯಾಃ ।1 ಇಆಹೋಇಯಾಂ೩ | ಈಸಸಿಯಾ | ವೃಶ್ವಾ ನರಾಮ್‌ | 


೨ ೧೦ ೨೧೩೪ ೫ 


ಯತತಆ | ಜಾತಮಗ್ನೀಮ್‌ ಧಿಹೋಣಯಾಸಿ 1 


೧ ೨ ೩೪ ೫% ೨0೦ 
ಕವಿಜ್‌ಸಮ್ರಾ 4. (| | ಥಿಜ್ಜುನಾನಾಮ್‌ | ಅಹೋ 


೧ ೩ ವ ೩ 


ನ ೦೧ 
ಯಾಹಿ | ಈಂತಿಯಾ ॥ ಆಸನಃಹಾ | ತ್ರಾತಹಿಳ್ಳುನ | | ಯನ್ನ 


೪ ೫% ೨೦ ೨ ಇಷ್ಟು ೫೦೦ 


ದೇವಾಃ । ಇಹೋಇಯಾಂ೩ | ಈ 5೨ | ಯಾ5೨೩೪ | ಔಹೋ 


ಕ್ಷಿ ೧೧೧ 
ವಾ ॥ಈS೨೩೪೫ 1 


ದೀ- ೧೩ / ಪ- ೨೫ /ಮಾ - ೧೪ 1ರ್ಣೀ 1! ೪೦ ॥ ೧೧೦ / 


ಇತಿ ಗ್ರಾಮೇ ಗೇಯಗಾನೇ ದ್ವಿತೀಯಸ್ಯಾರ್ದ್ದಃ ಪ್ರಪಾಠಕಃ ॥ 


೪೫೧೦ 
ಮೂರ್ಧಾನಂ ಶಿರೋಭೂತಮ್‌ । ಕಸ್ಯ ದಿವಃ ದ್ಯುಲೋಕಸ್ಯ ಪೃಥಿವ್ಯಾ 
ಪ್ರಥಿತಾಯಾಭೂಮೇಃ | ಅರತಿಂ ಗನ್ತಾರಮ್‌ । ಯದ್ದಾಗನ್ನವ್ಯಂ ಸ್ವಾಮಿನಮ್‌ । ವೈಶ್ವಾ 
ನರಂ ವಿಶ್ವೇಷಾಂ ಸರ್ವೇಷಾಂ ನರಾಣಾಂ ಸಂಬಂಧಿನಮ್‌ | ಖತೇ ಖುತಮಿತಿ ಸತ್ಯಸ್ಯ 
ಯಜ್ಞಸ್ಯ ವಾ ನಾಮ । ನಿಮಿತ್ತ ಸಪ್ತಮ್ಯೆ ಷಾ ಯತ ನಿಮಿತ್ತಮ್‌ । ಆ ಆಭಿಮುಖ್ಯೇನ 
ಜಾತಮ್‌ ಸೃಷ್ಠಾ ಶ್ಯ ದಾವುತ್ತನ್ನಮ್‌ | ಕವಿಂ ಕ್ರಾಂತದರ್ಶಿನಮ್‌ । ಸಮ್ರಾಜಮ್‌ ಸಮ್ಯಗ್ರಾ 
ಜಮಾನಮ್‌ ಯಜಮಾನಾನಾಂ ಅತಿಥಿಮ್‌ ಹವಿರ್ವಹನಾಯ ಸತತಂ ಗಿನಾರಮ್‌ | | 
ಯದ್ವಾ ಅತಿಧಿವತ್ತೂಜ್ಯಮ್‌ | ಆಸನ್‌ ಆಸನಿ ಆಸ್ಕಂ ದ್ವಿತೀಯಾರ್ಥೇ ಸಪ್ತಮೀ ಆಸ್ಕ 
ಭೂತಮ್‌ । ಅಗ್ನಿಲಕ್ಷಣೀನಾಸ್ಯೇನ ಹಿ ದೇವಾ ಹವೀಂಷಿ ಭುಜ್ಜತೇ | ಪಾತ್ರಂ ಪಾತಾರಂ 
ರಕ್ಷಕಮ್‌' | ಯದ್ವಾ ಆಸ್ಕೇನ ಧಾರಕಮ್‌ | ಏವಂ ಗುಣವಿಶಿಷ್ಟಂ ವೈಶ್ವಾನರಮಗ್ಗಿಮ್‌ | 
ನಃ ಅಸ್ಮಾಕಂ ಸಂಬಧಿನಿ ಯಜ್ಞೇ | ದೇವಾಃ ಸ್ತೋತಾರ ಖತ್ತಿಜಃ ದೇವಾ ಏವ ವಾ | ಆಜನ 
ಯನ ಯಜ್ಞಾಭಿಮುಖ್ಯ €ನಾಜನಯನ್‌ । ಅರಣ್ಯೋಃ ಸಕಾಶಾದುತ್ಬಾದಯನ್‌ ॥ ಆಸ್ಯ 
ಸ್ಥಾನೀಯಾಂ ಜುಹೂಂ ಚಕ್ರುರಿತಿ ಯಾವತ್‌ । ಆಸಾ ಸ್ಟಾತ್ರಂ ಜುಹೂಃ | PM, 
ಚಮಸೋ ದೇವಪಾನಃ 'ತ್ರೈಸಂ. ೨.೫.೯.೩ ॥ 


ದಿವಃ - ದ್ವುಲೋಕದ, ಮೂರ್ದ್ದಾನಂ - ಶಿರೋಭೂತವಾದ, ಶ್ರೇಷ್ಠವಾದ, 
ಸ್ರಧಿವ್ಯಾಃ - ಭೂಮಿಯ, ಅರತಿಮ್‌ - ಸ್ವಾಮಿಯಾದ, ಪಯಣಿಸುತ್ತಿರುವ, ತಿಳಿಯುವ, 
ವೃಶ್ವಾನರಮ್‌ - ಪ್ರಪಂಚವೆಲ್ಲಕ್ಕೂ ಹಿತಕಾರಿಯಾದ, ವೃಶ್ಚಾನರಾಗ್ನಿ - ವಿಶ್ವನಾಯಕ 
ನಾದ, ಪರಮಾತ್ಮನು, ಯತೇ - ಸತ್ಯದ, ಯಜ್ಞದ, ಸಾಧನೆಯಲ್ಲಿ ಆ - ಸೃಷ್ಟಿಯ ಆದಿ 
ಯಲ್ಲಿ ಜಾತಮ್‌ - ಉತ್ಪನ್ನನಾದ, 'ಕವಿಮ್‌ - ಜ್ಞಾನಿ, ಕ್ರಾಂತದರ್ಶಿ, ಸಮ್ರಾಜಮ್‌ - 
ಸರ್ವತ್ರ ವಿರಾಜಿಸುವ, ಪ್ರಜ್ವಲಿಸುವ, ತೇಜಸ್ವಿಯಾದ, ಪ್ರಕಾಶವಾದ, ಅತಿಥಿಮ್‌ - ಅತಿಥಿ 
ಯಂತೆ ಪೂಜ್ಯನಾದ, ಚಲಿಸುತ್ತಿರುವ, ಹವಿಸ್ಸನ್ನು ದೇವತೆಗಳಿಗೆ ಹಂಚಲು ನಿರಂತರ ವಾಗಿ 
ಪಯಣಿಸುತ್ತಿರುವ, ಆಸನ್‌ - ಅಗ್ನಿಮುಖಾ ವೈ ದೇವಾಃ ಇತಿ ॥ ತಾ. ಬ್ರಾ. ೨೫.೧೪. ೪ //ತಥಾ 
ಐತರೇಯಾದ್‌್‌ ಶ್ರೂಯತೇ - ಆತು ಮುಖ್ಯನಾದ, ದೇವತೆಗಳ ಮುಖವಾದ, 
ಜನಾನಾಮ್‌ - ಮನುಷ್ಯರ, ಪ್ರಾಣಿಮಾತ್ರದ, iat: ಯೋಗ್ಯನಾದ, ರಕ್ಷಕನಾದ, 
ಮುಖದಲ್ಲಿ ದೇವತೆಗಳನ್ನು ಧರಿಸಿರುವ ಅಗ್ನಿಯನ್ನು, ನಃ - ನಮ್ಮ, ದೇವಾಃ - ದ್ಯುತಿಮತ್ವೇನ 
ದ್ಯೋತಾರ;, ದೇವತೆಗಳು, ಯತ್ತಿಜೋಪಿ ದೇವಾಃ ಉಚ್ಕ್ಛನ್ಶೇ, ಯತ್ತಿಜರು, ಧ್ಯಾನನಿರತ 
ಮುಮುಕ್ಷುಗಳು, ಆ ಜನಯನ - ಪ್ರಕಟಿಸಿ, ಪ್ರಸಿದ್ಧಿಗೊಳಿಸಿದರು, ಅರಣಿಗಳಿಂದ ಮಥಿಸಿ 
ಪಡೆದರು, ಸಾಕ್ಷಾತ್ವರಿಸಿಕೊಂಡರು. 


2 


೪೫೧ 
ಭಗವಂತನಾದ ವೈಶ್ವಾನರಾಗ್ನಿಯು ದ್ಯುಲೋಕದ ಶಿರಸಿನಂತಿದ್ದಾನೆ. ಪ್ರಸಿದ್ದವಾದ 


ಭೂಲೋಕಕ್ಕೂ ಪ್ರವೇಶಿಸುತ್ತಾನೆ. ಈ ಅಗ್ನಿಯು ಪ್ರಪಂಚದಲ್ಲೆಲ್ಲಾ Pe 
ಪ್ರಾಣಿಮಾತ್ರಕ್ಕೂ ಸಂಬಂಧಪಟ್ಟವನು. ಸತ್ತಯಜ್ಞಗಳಿಗಾಗಿ ಸೃಷ್ಟಿಕಾಲದಲ್ಲಿ ಪ್ರತ್ಯಕ್ಷವಾಗಿ 
ಉತ್ಪನ್ನನಾದವನು. ಬಹುವಿಧ ಪ್ರಜ್ಞೆಯುಳ್ಳವನು, ವಿಶೇಷ ಪ್ರಕಾಶವುಳ್ಳವನು. ಯಜ 
ಮಾನನು ಕೊಡುವ ಹವಿರ್ಭಾಗವನ್ನು ದೇವತೆಗಳಿಗೆ ತಲುಪಿಸತಕ್ಕವನು. ಯಜಮಾನನಿಗೆ 
ಅತಿಥಿಸ್ವರೂಪನು, ಸರ್ವರಿಗೂ ಪೂಜ್ಯನು, ದೇವತೆಗಳು ಅಗ್ನಿಯನ್ನೇ ಮುಖವಾಗಿಟ್ಟು 
ಕೊಂಡು ಹವಿಸ್ಸನ್ನು ಸ್ವೀಕರಿಸುವುದರಿಂದ ಮುಖಸ್ಥಾನೀಯನು ಸರ್ವರಿಗೂ ರಕ್ಷಕನು. ಹೀಗೆ 
ಅನೇಕ ದಿವ್ಯ ಗುಣಗಣಗಳಿಂದ ಕೂಡಿದ ಅಗ್ನಿಯನ್ನು ಯಜ್ಞದಲ್ಲಿ ದೇವತಾಸ್ವರೂಪರಾದ 


ಯತ್ತಿ ಜರು ಅರಣಿಗಳ ಮಧನದಿಂದ ಉತ್ಪಾದಿಸಿ ಸ ಸಾಕ್ಷಾತ್ವ ee 


ಭೂಮಿಯೊಡೆಯಂ ಸಮಸ್ತೋಚ್ಚದ್ಯುಲೋಕನಿಲಯಂ 
ವೈಶ್ವಾನರನೆನಲ್ಮೆ ಸಕಲೋದರಸ್ಸಿತಂ ಮೇಣ್‌ ( 
ಜ್ಞಾನಪ್ರಕಾಶಂ, ಸವನದತಿಥಿ, ಕವಿ, ಈಶ್ವರಂ 
ದೇವತಾಮುಖವೆನಲ್‌ ಸುರರಿಂ ಪ್ರಕಟಿತನಗ್ಗಿ !! 


ಯಕ್‌ - ೬೮೦ 


ಭರದ್ವಾಜೋ ಬಾರ್ಹಸ್ಪತ್ಯಃ ॥ ತ್ರಿಷ್ಟುಬಗ್ನಿಃ ॥ 


ಬ್ರಷ್ಟ 


೩ ೨ ೩ ೩ ೨ 


೨ಉ ಕ್ಷಿ ೧ ೨೦ 
ವಿ ತ್ಪದಾಪೋ ನ ಪರ್ವತಸ್ಯ ಪೃಷ್ಠಾದುಕ್ಬೇಭಿರಗ್ನೇ ಜನಯನ ದೇವಾಃ 


೨ ೩ ೧೨ ೩೧೨ ೨೦೩ ೧ ೨ 
ತಂ ತ್ವಾ ಗಿರಃ ಸುಷುತಯೋ ವಾಜಯನ್ನಾ 6 ನ ಗಿರ್ವವಾಹೋ 


೩ ೧೨ 
ಜಿಗ್ಳುರಶ್ವಾಃ 1 ೭.೭೮ / 


೨ ೧೨೦ ೧೨೦ ೩೨ ೩೧ ೨ ೩ 
ವಿ-ತತ್‌ - ಆಪಃ - ನ- ಪರ್ವತಸ್ಯ - ಪೃಷ್ಠಾತ್‌ | ಉಕ್ಚೇಭಿಃ- ಅಗ್ನೇ - ಜನಯನ್ತ - 


೩ ೨ ೩ ೧೨೦ ೩೧೨ ೩ ೧೨೨ ೩ 
ದೇವಾಃ ॥1 ತಮ್‌ - ತ್ತಾ - ಗಿರಃ - ಸುಷ್ಟುತಯಃ -ಸು - ಸುತಯಃ- ವಾಜಯನ್ಮಿ । 


ವ) 


೨ 


೪೫೨ 
ಕ್ಷ ೧೨ & ೧ ೨೦ ಕ್ಷಿ ೧೨೦ 


- ಆಜಿಮ್‌ - ನ- ಗಿರ್ವವಾಹಃ - ಗಿರ್ವ - ವಾಹಃ - ಜಿಗ್ಳುಃ - ಅಶ್ವಾಃ ॥ ೬.೬೮೦ / 


ಆಶ್ವೇ ದ್ವೇ || ದ್ವಯೋರಶ್ವಸ್ತಿಷ್ಟುಬಗ್ಗಿ; || 


೬೮.೧. 


೬೮.೨. 


೧೦೦ ೨ ೨೧೦ 
ವಿತ್ಛತ್‌ 1ಓಹಾಇ ॥ ಆಪೋನಪರ್ವತಸ್ಯ ಹಾ5೨೩ಷ್ಟಾ ೯ತ್‌ | ಉಳಿ C 


೨ ೧ ಎ 
ಭಿರಗ್ಗೆ (ಜನಯನ ನದಾ$೨೩ಅವಾಃ ॥ Hiss ಗಿರಃಸುಷ್ಟು; Ap 


ಶ್ರ ಇದಿ ೨ ೦೧ ಅ ಶ್ರೀ “A ೧ ೨೩ 
ಜಯಾ೨೩ಿನಿ || ಆಜಿನ್ನಗಾಇರ್ವವಾ5೨೩ಹಾ೩: | ಜಾಯೇ 


೩ ೫೦ ೦ ೨ ೧ ೧೧೧ 
5೩ | ಗ್ಯೊ5೨ರಾ5೨೩೪ಔಷೋವಾ ಅಪ್ಪಾ S೨೩೪೫Hೇ II 


ದೀ-೧೦1।1ಪ-೯1ಮಾ-೯1ಭಬೋ1ಂ೧॥ ೧೧೦೧ ॥ 


೩ ೨ ೩೪ ಬಜ ೪೫ ೧೦ ೨೧ ೨೩ 
ಎತ | ಯಯಾಇದಿವೋಹಾಇ । ವಿತ್ನತ್‌ | ಆಪೋ । ನಪರ್ವ | ತಸ್ಯ 


೪ ೫ ಪಿ ಸಿ ಶಲ ಈ ೪೫ ೧ 
ಪೃಷ್ಠಾತ್‌ ॥ ಹಾ । ಯಯಾಇದಿವೋಹಾಇ | ಉಕ್ನಾಇ । ಭಿರಾ | 
೨ 6% ೨ ೩೪ ೫ ೩. ಫ್ರಿ ೩೪ 

ಸ್ನೇತ೩ಿಜನ | | ಯನದೇವಾಃ ಹಾ । ಯಯಾಲದಿಮೋಹಾಇ | 


೪ ೫ ೧ ೧ ೨೩೪ ೫ ಕ ತ್ತು 
ತಂತ್ವಾ | ಗಿರಾಃ | ಸುಷ್ಟುತಯ: | ವಾಜಯನೀ ॥| ಹಾ 1 ಯಯಾ 


೩೪ ೫ ೪೫ ೧ ಫ್ರಿ: ಹಿ ೧ 
ಇದಿವೋಹಾಇ | ಆಜೀಮ್‌ | ನಗಾಇರ್ವವಾ5೨೩ಹಾಂ೩ |ಜಾ 


ಫೀ ಯಿ (ಡಿ  ಸಖ್ಣೈ!ಸಉ ೫೦ ೦ ೨೧ ೧೧೧ 
ಯೇತಿ । ಗ್ಯೂ5೨ರಾ5೨೩೪ಔಹೋವಾ | ಅಶಾ 5೨೩೪೫: || 


ದೀ-೩ /ಪ- ೨೫ /ಮಾ - ೧೯/ಚ ಣೋ / ೨ ॥ ಛಿಲಿತಿ / 


೪೫೩ 
ಹೇ ಅಗ್ನೇ! ತ್ವತ್‌ ತೃತಕಾಶಾತ್‌ | ಉಕ್ವೇಭಿಃ ಉಕ್ಸಃ ಸ್ತೋತ್ಪೈಃ ಯಜ್ವೆರ್ಹ 
ವಿರ್ಭಿಶ್ಚ | ದೇವಾಃ ಸ್ತೋತಾರಃ | ಕಾಮಾನ್‌ ಆತ ನಃ ವ್ಯಜನಯನ್ಹ ವಿವಿಧಂ ಜನಯನಿ | 
ತತ್ರ ದೃಷ್ಟಾಂತಃ | ಪರ್ವತಸ್ಥ ಮೇಘಸ್ಟ ಪೃಷ್ಠಾತ್‌ ಉಪರಿಭಾಗಾತ್‌ ಆಪೋನ ಆಪಃ 
ಉದಕಾನಿ ಯಥಾ ತದ್ದತ್‌ | ಅಪಿ ಚ ಹೇ ಗಿರ್ವವಾಹಃ! ಗೀರ್ಭಿಃ ಸುತಿರೂಪಾಭಿಃ ವಾಗ್ಟಿ 


ರ್ವಹನೀಯಾಗ್ನೇ! ಭರದ್ವಾಜಾಃ ಸ್ತೋತಾರಃ ತಂಪ ಪ್ರಸಿದ್ದಮ್‌ ತ್ತಾ ತ್ವಾಂ ವಾಜಯನ್ನಿ 


ಬಲಿನಂ ಕುರ್ವನ್ನಿ |! ಯದ್ವಾ ವಾಜಮನ್ನಮಿಚ್ಚನ್ನಿ | ಅಪಿ ಚ ತ್ವಾಂ ಸುಷ್ಟುತಯಃ ಶೋಭನ 
ಸ್ಪುತಿರೂಪಾಃ ಗಿರಃ ವಾಚಃ ಜಿಗ್ಯುಃ ಜಯನ್ನಿವಶೀಕುರ್ವನ್ನಿ । ತತ್ರ ದೃಷ್ಟಾನ್ತಃ ಅಶ್ವಾಃ 


ವಾಹಾಃ ಆಜಿನ್ನ ಸಂಗ್ರಾಮಂ ಯಥಾ ಶೀಘ್ರಂ ಜಯನ್ತಿ ತದ್ವದಿತ್ಯರ್ಥಃ ॥ 


ಅಗ್ನೇ - ಅಗ್ನಿಪರಮಾತ್ಮನೇ, ದೇವಾಃ - ವಿದ್ವಾಂಸರು, ದೇವತಾಸ್ವರೂಪರಾದ 
ಹತ್ತಿಜರು, ಪರ್ವತಸ್ಯ - ಪರ್ವತದ, ಪೃಷ್ಠಾತ್‌ .. ಮೇಲ್ಬಾಗದಿಂದ, ಆಪಃ-ನ - 
ನೀರನ್ನು, ಪಡೆಯುವಂತೆ, ತ್ವತ್‌ - ನಿನ್ನಿಂದ, ವ್ಯಜಯನ್ತಿ - ತಮ್ಮ ವಿವಿಧ ಕಾಮನೆಗಳನ್ನು 
ಈಡೇರಿಸಿಕೊಳ್ಳುತ್ತಾರೆ, ಗಿರ್ವವಾಹಃ - ಸನ್ನೆ ಶಬ್ದ ಮಾತ್ರದಿಂದ ಸುತಿರೂಪೀ ವಾಕ್‌ 
ನಿಂದ ವಹನೀಯನಾದ, ಚುರುಕಾಗಿ ಚಲಿಸುವ ಕುದುರೆಗಳು, ತಮ್‌ ತ್ವಾ - ಪ್ರಸಿದ್ಧನಾದ 
ನಿನ್ನಿಂದ ವಾಜಯನ್ತಿ - ಬಲಿಷ್ಠವನನ್ನಾಗಿ ಮಾಡುತ್ತಾರೆ, ಪ್ರೇರಿಸುತ್ತಾರೆ, ಅನ್ನವನ್ನು 
ಪಡೆಯುತ್ತಾರೆ, ಸುಷ್ಟುತಯಃ ಉಕ್ಷೇಭಿಃ - ಆಪ್ಯಾಯಮಾನವಾದ, ಸುತಿಗಳಿಂದ, ವೇದ 
ವಾಣಿಗಳಿಂದ, ಅಶ್ವಾಃ - ಕುದುರೆಗಳು, ಆಜಿಮ್‌ - ಸಂಗ್ರಾಮದಲ್ಲಿ ಜಿಗ್ಯುಃ - ವಶೀಕರಿ 
ಸುವರು, ಗೆಲ್ಲುವರು. 


ಪರ್ವತದ ಮೇಲಿನಿಂದ ಕೆಳಕ್ಕೆ ಹರಿಯುವ ನೀರನ್ನು ಜನರು ತಮ್ಮ ಆವಶ್ಯಕತೆಗಳಿಗೆ 
ಬಳಸಿಕೊಳ್ಳುವಂತೆ, ವಿದ್ವಾಂಸರಾದ ಯತ್ತಿಜರು ವೇ ೇೀದವಾಣಿಗಳಿಂದ ನಿನ್ನನ್ನು ಸ್ತುತಿಸಿ ತಮ್ಮ 
ಇಷ್ಟುರ್ಥಗಳನ್ನು ಪಡೆಯುತ್ತಾರೆ ಸನ್ನೆ ಅಥವಾ ಶಬ್ದ ಮಾತ್ರದಿಂದ ಜಾಗ್ರತವಾಗಿ ಚಲಿಸುವ 
ಕುದುರೆಗಳ ಮುಖಾಂತರ ಯುದ್ದದಲ್ಲಿ ಯೋಧರು ಜಯಪಡುವಂತೆಯೇ ವೇದ ಪಾಠ 
ಕರು, ಪವಿತ್ರವೇದವಾಣಿಯ ಸುತಿಯಿಂದ ನಿನ್ನನ್ನು ವಶಪಡಿಸಿಕೊಳ್ಳುತ್ತಾರೆ ಸಾಕ್ಷಾತ್ಯರಿಸಿ 
ಕೊಳ್ಳುತ್ತಾರೆ. 

ಗಿರಿಯಿಂದ ರುರಿ ಸುರಿಯುವಂತೆ ವಿದ್ವದ್ಧತ್ವಿಜ - 

ರಳ ಮಂತ್ರಕೊಲಿದು ಬರ್ಪಗ್ನಿಯೇ! ನೀನನನ್ಯಂ ( 


೪೫೪ 
ಜಾತೃಶ್ವಮೆಂತು ಸಂಗ್ರಾಮದೊಳ್‌ ಗೆದ್ದು ವಿಜಯ - 
ಶ್ರೀಯಂದೆ ಬರ್ಪುುದೋ ತಾನಂತೆ ಸಾರೂಲಿದು ನೀಂ / 


ಯಕ್‌ - ೬೯ 
ವಾಮದೇವೋ ಗೌತಮಃ ॥ ತ್ರಿಷ್ಟುಬಗ್ಗಿಃ ॥ 


ಎ. ಇಹ ೧ ೨ ೩೧೨ ೩೧೮ ೩ ೨೩ 
ಆವೋ ರಾಜಾನಮದ್ದರಸ್ಕ ರುದ್ರಜ್‌ ಹೋತಾರಜ್‌ ಸತ್ಯ ಯಜಜ್‌ 


೧ ೨ 
ರೋದಸ್ಕೋಃ | 


ಡಿ ೩ ೧ ೨ ೩ ೨ ೩೨೩ ೧೨ ೩೧ ೨ 
ಅಗ್ನಿಂ ಪುರಾ ತನಯಿತ್ನೂ €ರಚಿತ್ತಾ ದ್ಲಿರಣ್ಯರೂಪಮವಸೇ ಕೃಣುದ್ದಮ್‌ || 


೨ ೩ ೧0 ೨೦ ೩ ೧೨ ೩೨ ೧ ೨೦ ೩ ೧೨ 
ಆ-ವಃ- ರಾಜಾನಮ್‌ - ಅಧ್ವರಸ್ಯ - ರುದ್ರಮ್‌ | ಹೋತಾರಮ್‌ - ಸತ್ಯಯಜಮ್‌ - 


೩ ೧ ೨೦ ೧ ೨೦ ೩೨ ೩೨ ೩ ೨ ೩೧ 
ಸತ್ಯ - ಯಜಮ್‌ - ರೋದಸ್ಯೋಃ || ಅಗ್ನಿಮ್‌ - ಪುರಾ - ತನಯಿತ್ನೋಃ - ಅಚಿ 


೨ ೩ ೧೨೦ ೧೨೦ ೧೨೦ ಶಿ ೧೨೦ 
ತಾತ್‌ - ಅ- ಚಿತಾತ್‌ । ಹಿರಣ್ಯರೂಪಮ್‌ ಡಾ ಹಿರಣ್ಯ - ರೂಪಮ್‌ - ಅವಸೇ - 


೪೨ 


ಕೃಣುದ್ದಮ್‌ ॥ ೭೩೬೯ | 


ಲ 


ರೌದ್ರಂ ವಾಮದೇವ್ಯಂ ವಾ ॥ ರುದ್ರಸ್ತಿಷ್ಟುಬ್ರುದ್ರಃ ಅಗ್ನಿರ್ವಾ ॥ 


೪೦ ೫೦ ೦ ೪ ೩೨ ೩ ೨೩೪ ೫ ೧ ೨೦ ೧ 
೬೯.೧) ಆವೋರಾಜಾ ॥ ನಮಧ್ಧ ರಸ್ಕರುದ್ರಾಮ್‌ |ಹೋ।ತಾ।ರಾ 


i. ೨ ೩೪ ೫ ೨೧ 


ಮ್‌ ಸ ನ । ತೃಯಜಾಂತಿಮ್‌ | ರೋದಸೀಯೋಃ ॥ ಅಗ್ನಿಂಪು 


೪೫೫ 


ಶ್‌ ಸಷ ೨೧% ೩೪೬೫ ೧ ೨ 94 ೧ 
ರಾ |ತನಯಿ | ತ್ನೋರಚಿತ್ತಾತ್‌ Il ಹಿರಣ್ಯ ತ | ಹಾಂಒಹಮವ । 


ಈಗ ೨ ೪ 
ಸಾಂ೩೪೩ಇ | ತಾಂಹಿರ್ಣೂಧ್ದಾನ೬೫೬ಮ್‌ | 


ದೀ- ೪/ಪ- ೧೮ / ಮಾ - ೭ / ದೇ 1೩ // ೧೧೩ ॥ 


ಹೇ ಖುತ್ತಿಗ್ಯಜಮಾನಾಃ । ಅಧ್ವರಸ್ಯ ಯಜ್ಞಸ್ಯ । ರಾಜಾನಂ ಅಧಿಪತಿಮ್‌' | 
ವ ಇ 

ಹೋತಾರಂ ದೇವಾನಾಮಾಹ್ವಾತಾರಂ । ರುದ್ರಂ ರೋರೂಯಮಾಣಂ ದ್ರವನಮ್‌ 
ಶತ್ರೂನ್‌ ರೋದಯನ್ನಂ ವಾ । ಯದ್ವಾ ಏಷಾ ವಾ ಘೋರಾ ತನೂರ್ಯದ್ರುದ್ರಃ ಇತಿ 
ರುದ್ರಾತ್ಮಕಮ್‌' । ರೋದಸ್ಯೋಃ ದ್ಯಾವಾಪ್ಪ ್ರಧಿಪ್ಯೊ 8 ಸತ್ಯಯಜಂ ಸತ್ಯಸ್ಥಾ ್ಯನ್ನಸ್ಯ ದಾತಾ 
ರಮ್‌ | ಯದ್ದಾ ಸತ್ಯಯಜಂ ಸತ್ಯೇನ ಹವಿಷಾ ದೇವಾನ್‌ ಯಜನ್ತಮ್‌ | ಯದ್ದಾ ಸತ್ಯಸ್ಯಾ 
ನನ್ನ ಲಕ್ಷಣಸ್ಯ ಸಂಗಮಯಿತಾರಂ ರೋದಸ್ಯೋರ್ವ್ಯಾಪ್ಯ ವರ್ತಮಾನಮ್‌ | ಹಿರಣ್ಯ 
ರೂಪಂ - ಸುವರ್ಣಪ್ರಭಮ್‌ | ಏವಂ ವಿಧಂ ಅಗ್ನಿಂ ವಃ ಯುಷ್ಮಾಕಮ್‌ ಅವಸೇ ರಕ್ಷಣಾ 
ಯತನಯಿತ್ನೋಃ ತನಯಿತ್ನುರಶನಿಃ ಸಹ್ಯಾಕಸ್ಮಿಕಃ ತತ್‌ ಸದೃಶಾದ್‌ ಅಚಿತಾತ್‌ ನ ವಿದ್ಯ 
ತೇ ಚಿತ್ತಂ ಯಸ್ಮಿನ್‌ ತದಚಿತ್ತಂ ಚಿತ್ತೋಪಲಕ್ಷಿತ ಸರ್ವೇಂದ್ರಿಯೋಪಸಂಹಾರೋ ಮರಣ 
ಮಿತಿ ಯಾವತ್‌ ತಸ್ಮಾನ್ಮರಣಾತ್‌ ಪುರಾಪ್ರಾಗೇವ ಆ ಕೃಣುಧ್ದಂ | ಯೂಯಂ ಸಮನ್ಮಾದ್ದ 
ವಿರ್ಭರಗ್ಗಿಂ ಭಜಧ್ವಮ್‌ ॥ 


ರುದ್ರ ಇತಿ । ನಿ.ಘಂ. ೩.೩.೩. // ರುದ್ರೋ ರೌತೀತಿ, ಸತೋ ರೋರೂಯ ಮಾ 
ಣೋ ದ್ರವತೀತಿ ವಾ ರೋದಯತೇರ್ವಾ ಯದರುದತದ್ರುದ್ರಸ್ಯ ರುದ್ರತ್ವಮಿತಿ ಕಾಠಕಮ್‌, 
ಯದರೋದ್‌ತ್ರದ್ರುದ್ರಸ್ಯ ರುದ್ರತ್ವಮಿತಿ ಹಾರಿದ್ರವಕಮ್‌ - ಇತೆ ನಿರು. ೧೦.೧.೫. ॥ 
ರುದ್ರಂ ರೋದನಸ್ವಭಾವಕರಮ್‌ । ಪಾರ್ಥಿವೋಗ್ಲಿಃ ಪ್ರದೀಪಃ ಧುಗ್‌ ಧುಗಾ ಶಬ್ದಂ 
ಕರೋತಿ, ವೈದ್ಯುತೋಷಿ ಗರ್ಜಿತ ಲಕ್ಷಣಮ್‌, ಸೌರ್ಯೋ .... ಸ್ಯಃ ಅತೋಸ್‌ರೋದನ - 
ಕ್ರಿಯಾ - ಯೋಗಾತ್‌ ರುದ್ರಃ ಉಚ್ಛತೇ । ಎಂ ॥ 


ಸ್ತನಯಿತ್ನುರ್ಮೇಘ ವಾಚಕಃ ಪ್ರಸಿದ್ಧಃ ತಚ್ಛಬ್ದ ಪರೋತಶನಿ"- ಹರದ್ವೌಪಚಾರಿ 
ಕಸ್ತು ಲಃ । ತಥಾ ಚ ವಿವರಣ - ನಯೇ ಅಚಿತಾತ್‌ ಅಚೇತನಾತ್‌ ತನಯಿತ್ತೊ (೫ ಗರ್ಜಿತ 


೪೫೬ 


ಲಕ್ಷಣಾಚ್ಚ'ನ್ದಾತ್‌ ಪುರಾ ಪ್ರಾಕ ದೃಶ್ಯಮಾನಮ್‌ "ಹಿರಣ್ಯರೂಪಂ' ವೃದ್ಯುತಾತ್ಮಾ ನಮಗ್ನಿಮ್‌ 


- ಅತಿ i 

ಯತ್ತಿಜರೇ -  ಯಜ್ಞಕರ್ತ್ರಗಳೇ, ಅದ್ವರಸ್ಯ - ಯಜ್ಞದ, ಕರ್ಮಕಾಂಡದ, 
ರಾಜಾನಮ್‌ - ಒಡೆಯನಾದ, ಯಜಮಾನನಾದ, ಹೋತಾರಮ್‌ - ದೇವತೆಗಳನ್ನು 
ಆಹ್ವಾನಿಸುವ, ರುದ್ರಮ್‌ - ಶತ್ರುಗಳನ್ನೂ ಪಾಪಿಗಳನ್ನೂ ಅಳುವಂತೆ ಮಾಡುವ, ರೋದ 
ಸ್ಯೋಃ - ದ್ಯಾವಾ ಪೃಥ್ವಿಗಳ ಮಧ್ಯೆ, ಸತ್ಯಯಜಮ್‌ - ಸತ್ಯ ಯಜ್ಞದ, ಅನ್ನದಾತನಾದ, 


ಆನಂದ ಸ್ವರೂಪವಾದ ಸತ್ಯವನ್ನು ಸಾಕ್ಷಾತ್ಮರಿಸಿಕೊಳ್ಳುವ, ಹಿರಣ್ಯರೂಪಂ - ಸುವರ್ಣದ 


ರೆ ವಿ 
ಕಾಂತಿಯ ಜ್ಯೋತಿಸ್ವರೂಪ ತೇಜೋಮಯನಾದ, ವೃದ್ಯುತಾತ್ಮನಾದ, ಅಗ್ನಿಂ - ಪ್ರಕಾಶ 
ಮಾನನಾದ ಪರಮಾತ್ಮನನ್ನು ಮಃ - ನಿಮ್ಮ. ಅವಸೇ - ರೋಗ ಪಾಪಾದಿ ಶತ್ರುಗಳಿಂದ 


ರಕ್ಷಣೆಗಾಗಿ, ತನಯಿತ್ನೋಃ - ವಜ್ರದಂತೆ ಕಠೋರವಾದ, ಸಿಡಿಲಿನಂತೆರಗುವ, ಅಚಿತ್ತಾತ್‌ 
- ಅಚೇತನವಾದ ಸರ್ವೇಂದ್ರಿಯಗಳ ಉಪಸಂಹಾರರೂಪವಾದ ಮರಣವು ಬರುವುದಕ್ಕೆ 
ಪುರಾ - ಮೊದಲೇ ಮುಂಚೆಯೇ, ಆ ಕೃಣುದ್ವಮ್‌ ಎ ಅಗ್ನಿಯನ್ನು ಆಧಾನ ಮಾಡಿ 
ನಾಲ್ಕೂ ಕಡೆಯಿಂದ ಹವಿಸನ್ನರ್ಪಿಸಿ, ಆರಾಧಿಸಿ, ಆಹ್ವಾನಿಸಿ, ಭಗವಂತನನ್ನು 
ನಿಮ್ಮವವನ್ನಾಗಿಸಿಕೊಳ್ಳಿ. 


ಯಜ್ಞದ ಅಧಿಪತಿಯೂ, ದೇವತೆಗಳನ್ನು ಯಜ್ಞಕ್ಕೆ ಆಹ್ವಾನಿಸುವವನೂ ಶತ್ರುಗಳು 


ರೋದಿಸುವಂತೆ ಪ್ರತೀಕಾರ ಮಾಡುವವನೂ ಪೃಧಿವ್ಯಂತರಿಕ್ಷಗಳನ್ನು ವ್ಯಾಪಿಸಿರುವವನೂ 
ಸತ್ಯವೆಂಬ ಅನ್ನವನ್ನು ಅನುಗ್ರಹಿಸುವವನೂ ಪವಿತ್ರವಾದ ಹವಿಸಿನಿಂದ ದೇವತೆಗಳನು 
ತೃಪ್ತಿ ಪಡಿಸುವವನೂ ಆನಂದಸ್ವರೂಪವಾದ ಸ 

ಸುವರ್ಣವರ್ಣ ಎಶಿಷ್ಟನೂ ಆದ ಎಶಿಷ್ಟ ಗುಣಗಳಿಂದ ಕೂಡಿರುವ ಅಗ್ನಿಯನ್ನು ನಿಮ 
ಯೋಗಕ್ಷೇಮಕ್ಕಾಗಿಯೇ ಬರಡಿಸಿಲಿನಂತೆ ಮೃತ್ಯುವು ಬಂದೆರಗುವ ಮುಂಬೆಯೇ 
ಸೇವಿಸಿರಿ. 


ಯಜ್ಞದೊಡೆಯಂ ಭೂ-ದ್ಯುಲೋಕದೇವಂ ಸವನಮಂ 
ಸಾರ್ಥಕಂ ಗೊಳಿಪ ಚಿತ್ಮಾಂತಿವಂತಂ ಪಾವನಂ ! 

ತನ್ನ ಸವನದ ರಕ್ಷಗೆನುತೆ ತಾಂ ಬರುತಲಿರ್ಹಂ 
ಸಾವ್‌ಸಿಡಿಲ್‌ ಬಡಿವ ಮುನ್ನಮೆ ಆತನಂ ಸೇವಿಸಿಮ್‌ ( 


ವಿ ೦ ತಾಕಾ 2 - 
ವಸಿಷ್ಟೋ ಮೈತ್ರಾವರುಣಿಃ ॥ ತ್ರಿಷ್ಟುಬಗ್ನಿ: ॥ 


ಲ್ಲ 


4 ೨ಟ ೩ ೨೩ ೧ ೨೦ ೩೨ ೩ ೧೨೩೧ ೨ 


ಅನ್ನೇ ರಾಜಾ ಸಮರ್ಯೋ ನಮೋಭಿರ್ಯಸ್ಯ ಪ್ರತೀಕಮಾಹುತಂ 
೩೧ ೨ 
ಫೃತೇನ । 


೧೨ ೩೧ ೨ ೨೦ ೩ ೧೨ 


೩ ೨ ೩ ೧ 
ನರೋ ಹವ್ಯೇಭಿರೀಡತೇ ಸಬಾಧ ಆಗ್ನಿ ಗ್ನಿರಗ್ರ ಮುಹಷಸಾಮಶೋಚಿ ॥ 


ಬ 10 36 ೩೨ ೧೨೦ 6.೨೦೦: ೨6 ೧೨೦ 
ಇನ್ನೇ- ರಾಜಾ- ಸಮ್‌- ಅರ್ಯಃ- ನಮೋಭಿಃ।ಯಸ್ಕ- ಪ್ರತೀಕಮ್‌ - ಆಹುತಮ್‌- 


೨ ೩ ಜ್ರ ಕ ಪಿಂ: ಇಡಿಸಿ: ಕ್ಷ ರ ಕಿ ಓಕ 
ಆ - ಹುತಮ್‌ - ಫುತೇನ ॥ ನರಃ - ಹವೈೇಭಿಃ - ಈಡತೇ - ಸಬಾಧಃ - ಸ- ಬಾಧಃ 


೨ ೩೨ ೧೨೦ ೩ ೧೨ &ಿ 
ಆ- ಅಗ್ನಿಃ - ಅಗ್ರಮ್‌ - ಉಷಸಾಮ್‌ - ಅಶೋಚಿ ॥ ೮.೭೦ / 


ವೆಶಜ್ಞ್ನೋತಿಷೇ ದೇ ॥ ದಯೋರ್ವಿಶಜೋತಿಸಿಷುಬಗಿಃ ॥ ಉಷಾ ವಾ ॥ 
ಲಷ ಶೆ ನ ನ ಯ ರೆ ಪೆ ಲ. ಇ 


೩೨ ೫೦ ೦ ೦ ೪೦ ೫೦ ೪ ೫ ೪೦ 
೭೦.೧. ಇನ್ಪಾ5೩೧೨೩೪ಇ | ಹಾಉಹಾಉಹಾಉ | ರಾಜಾಸಮರ್ಯಾ 


೫ ೪ ೪% ೫೦ © 
ನ। ಮೋಭೀಡೋಭೀಃ 1ಓಭೀಃ॥ ps 5೩೧೨೩೪ ।ಹಾಉಹಾ 


೦ ೪ ೫೦0 ೪೦ ೫ ೪ ೫ ೪ ಬ ೪ ೫ 
ಉಹಾಉ । ಪ್ರತೀಕಮಾಹುತಂಘು | ತಾಅನಾಆಇನಾ | ಆಇನಾ ॥| 


೩೨ ೫೦ ೦ ೦ ೪೦ ೫೦ ೦ 
ನರಾ5೩೧೨೩೪: 1 ಹಾಉಹಾಉಹಾಉ । ಹವೈೇಭಿರೀಡತೇಸ | 


೪ ೫ ೪ ೫ ೪ ೫ ಲ ಬ ೩ ೫೦ ೦ 
ಬಾಧಾಬಾಧಾಃ । ಬಾಧಾಃ ॥ ಆಗ್ನಾ5೩೧೨೩೪ಇ | ಹಾಉಹಾಉ 


೪೫೮ 
೨ ೧ ವ ೧೧೧ 
ಉ | ಅಗ್ರಮುಷಸಾ 5೨೩ಮಶಾಉ | ವಾ5೩ ॥। ಚೀ5೨೩೪೫ ॥ 


0 ೧ 


ದೀ- ೨೧/ಪ- ೨೦ಟಮಾ- ೨೪! ಜೀ1೪ 11೧೧೪ 1 


೨೦ ೦ ೦ 
೭೦.೨. ಚೂಟಿ ಕಕ MeN | ಇನ್ನ ೀರಾಜಾಸಮ 


ಫು ೧ ಜವ ೨ 


© ೧ 
ರ್ಯೋನಾ ೩ಮೋಭೀನಾಃ | ಓಭೀ5೨ | ಓಭೀ5೨: ॥ ಯಸೃಪ್ರ 


ಠಿ ಛಿ ೧ ಹ ೧ ಕ್‌ ೧ ಹ 
ತೀಕಮಾಹುತಂಘು5೩ತಾಇನಾತ5೨ | ಆಇನಾಂ೨ | ಆಅನಾವ೨ ॥ 


೦ ೦ ಠಿ ಕ ೧ ಇಡಾ ೧ REN ೧ 
ನರೋಹವ್ಯೇಭಿರೀಡತೇಸ5೩ಬಾಧಾ5೨ಃ | ಬಾಧಾ€೨ಃ | ಬಾಧಾ 


ವ ೧ ಜಾ ೧ ಸು ೧೦ ೨೦ 
5೨ ॥ ಹೌಹೋತ೨ । ಹೌಹೋತ೨ ॥ ಹೌಹೋಳಇ । ಆಗ್ನಿರಗ್ರ 
೧ ೧ ೧೧ 


ಚ ಬಟ ಜಃ । ವಾ5೩ 11 ಚೀ 5.೨೩೪೫ ॥ 


ದೀ- ೧೩ /ಪ- ೧೮ ! ಮಾ - ೧೨ / ಡಾ 1೫ ॥! ೧೧೫ ॥ 


ರಾಜಾ ದೀಪ್ತಃ ಅರ್ಯ್ಯಃ ಸ್ವಾಮೀ ಹವಿಷಾಂ ಪ್ರೇರಕೋ ವಾ ಅಗ್ನಿಃ ನಮೋಜಿಃ 
ಸ್ತುತಿಭಿಃ ಸಹ ಸಮಿನ್ಹೇ ಸಮಿಧ್ಯತೇ । ಯಸ್ಯ ಅಗ್ನೇಃ ಪ್ರತೀಕಂ ರೂಪಂ ಫೃತೀನ ಆಹುತಂ 
ಭವತಿ । ಯೇ ಚ ನರಃ ಅಸ್ಮದೀಯಾಃ ಸಬಾಧಃ ಸಂಶ್ಲಿಷ್ಟಾಃ ಸಂಜಾತಬಾಧಾಃ ಹವ್ಯೇಭಿಃ 
ಹವ್ಕೈಃ | ಸಾರ್ದಮ್‌ ಈಡತೇ ಸ್ತುವನ್ನಿ ಸಃ ಅಗ್ನಿಃ ಉಷಸಾಂ ಅಗ್ರಮ್‌ ಆ ಅಶೋಚಿ ಆ 


ದೀಪ್ಯತೇ || 


ರಾಜಾ - ಐಶ್ವರ್ಯವಂತ, ತೇಜೋಮಯ, ಅರ್ಯ: - ಚರಾಚರದ ಸ್ವಾಮಿ, 
ಪ್ರೇರಿಸುವ, ಹವಿಸ್ಸನ್ನು ಹಂಚುವ, ಅಗ್ನಿಃ - ಅಗ್ನಿದೇವನು, ನಮೋಭಿಃ - ನಮಸ್ಕಾರ 
ಗಳಿಂದ, ಸುತಿಗಳಿಂದ, ಯಸ - ಯಾವ, ಪ್ರತೀಕಮ್‌ - ಪ್ರತಿದರ್ಶನ, ಪ್ರತಿರೂಪ, 
ಫುತೇನ - ಆಜ್ಯದಿಂದ, ತೇಜಸ್ಸಿನಿಂದ, ಪ್ರಕಾಶದಿಂದ ಆಹುತಂ - ಆಹುತಿ ಕೊಟ್ಟ 


೪೫೯ 
ಸುತ್ತಲೂ ವ್ಯಾಪ್ರ ಸಮಿನ್ನತೇ - ಚೆನ್ನಾಗಿ ಬೆಳಗುವನು, ಹೃದಯದಲ್ಲಿ ಸ್ಪಷ್ಟವಾಗಿ ಪ್ರಕಾಶಿ 
ಸುವನು, ನರಃ - ನೇತಾರಃ ಯತ್ನಿಜಃ, ಮನುಷ್ಯರು, ಪ ಅಗ್ನಿಯನ್ನು, ಸಬಾದಧಃ - ಇರುವ 
ಬಾಧೆಯ ನಿವಾರೆಣೆ ಗಾಗಿ, ಯೋಗ ಯಜ್ಞ ನಿರತರಾಗಿ, ಹವ್ಯೇಭಿಃ - ಹವಿಸ್ಸುಗಳಿಂದ, ಭಕ್ತಿ 
ಭಾವದಿಂದ, ಈಹತೇ - ಸುತಿಸುತ್ತಾರೆ, ಅಗ್ನಿಃ - ಅಗ್ನಿಯು, ಉಷಾಸಾಮ್‌ - ಅಗ್ರಮ್‌ - 
ಉಷಃ ಕಾಲಕ್ಕೂ ಮೊದಲೇ ಜೀವನದ ಪ್ರಭಾತದಲ್ಲೇ, ಆ ಅಶೋಚಿಃ - ಪೂರ್ಣವಾಗಿ ಬೆಳ 
ಗುವನು, ಉಪಾಸಕನ ಹೃದಯವನ್ನು ಪವಿತ್ರ ಗೊಳಿಸುವನು, ದೀಪ್ಪಿಗೊಳಿಸುವನು. 


ಐಶ್ವರ್ಯದ ಒಡೆಯನೂ ದೇವತೆಗಳಿಗೆ ಹವಿಸನ್ನು ಹಂಚುವವನೂ ಚರಾಚರದ 
ಸ್ವಾಮಿಯೂ ಪ್ರೇರಕನೂ ಆದ ಅಗ್ನಿಭಗವಂತನನ್ನು ಜನರು ತಮ್ಮ ಕಷ್ಟಕೋಟಲೆಗಳ 
ನಿವಾರಣೆಗಾಗಿ ನಮಸ್ವಾರಗಳಿಂದಲೂ ಸುತಿಗಳಿಂದಲೂ ಭಕ್ತಿಯಿಂದಲೂ ಆಜ್ಯಾದಿ ಆಹುತಿ 
ಗಳನ್ನು ಉಷಃಕಾಲಕ್ಕೂ ಮೊದಲೇ ಅರ್ಪಿಸಿ ಸೇವಿಸುತ್ತಾರೆ. ಅಗ್ನಿಯು ಈ ಹವಿಸ್ಸುಗಳನ್ನು 
ಸ್ವೀಕರಿಸಿ ಪೂರ್ಣವಾಗಿ ಬೆಳಗುತ್ತಾ ಜೀವನ ಪ್ರಭಾತದಲ್ಲೇ ಉಪಾಸಕನ ಹೃದಯವನ್ನು 
ಪವಿತ್ರಗೊಳಿಸುತ್ತಾನೆ. 


ವೈಶ್ವಾನರಾಗಿಯಂತಿರ್ಯಾಮಿ ಸಕಲರೊಡಲೊಳ್‌ 
ಅನ್ನ- ಅನ್ನಾದಸ್ವರೂಪಿ; ಈ ವಿಶ್ವಯಾಗಂ ! 

ಸಕಲ ಜೀವಶ್ರೇಯಕಲ್ರೆ; ಬ್ರಾ ಹ್ಮಮುಹೂರ್ತದೊಳ್‌ 
ಅನ್ನಿ ಈ ಯಜ್ಞವೇದಿಯೊಳುದ್ದವಿಪನದ್ಬುತಂ0 !! 


ಯಕ್‌ - ೭೧ 
ತ್ರಿಶಿರಾಸ್ಟ್ರಾಷ್ಟಃ ॥। ತ್ರಿಷ್ಟುಬಗ್ಗಿಃ ॥| 
೨ ೩೧೨ ೩೧ ೨ ೩೧ ೨೦ ೩೧ ೨ 


ಪ್ರ ಕೇತುನಾ ಬೃಹತಾ ಯಾತೃಗ್ನಿರಾ ರೋದಸೀ ವೃಷಭೋ ರೋರವೀತಿ | 


೩೨೩೧೨ ೩೧ ೨೦ ೩ ೨ & ವ ೩೧ 


ದಿವಶ್ಲಿದನ್ರಾದುಪಮಾಮುದಾನಡಪಾಮುಷಸ್ಥೆ ಸ್ಟ ಮಹಿಷೋ ವವರ್ದ್ವ || 


೪೬೦ 


೨ ೩೧೨ ೩ ೨ ಹಿ ಫಿ ೧ ೨೦೩ ೩ ೨ 
ಪ್ರ - ಕೇತುನಾ - ಬೃಹತಾ - ಯಾತಿ - ಅಗ್ನಿಃ 1ಆ - ರೋದಸೀ - ಇತಿ - ವ್ರಷಭಃ - 
೩ ೨ ೩ ೧ ೨೦ ಫೀ 


ಲ್ನ ೨ 
ಶೋರವೀತಿ ॥ ದಿವಃ - ಚಿತ್‌ - ಅನಾತ್‌ - ಉಪಮಾಮ್‌ - ಉಪ - ಮಾಮ್‌ - 


೩ ೨ ೩ ೧೨ ೩ ೨ ಕ್ಷ ವ) 
ಉತ್‌ - ಆನಟ್‌ | ಅಪಾಮ್‌ - ಉಪಸ್ಟೇ - ಊಪ - ಸ್ಟೇ - ಮಹಿಷ - 


8 
ವವರ್ಧ ॥ ೯.೭೧ ॥ 


ಯಾಮೇ ದ್ವೇ | ದಯೋಯರ್ಯನಮನಸಿಷುಬಗಿಃ ॥| 
ವ ಅ ಊಟ ಎಕೆ 


೨೦೧ ೧೦ ೨ 
೭೧.೧. ಪ್ರಕೀತುನಾ | ಬೃಹತಾಯಾ | ತಿಯಗ್ನಾಅಃ | ಹೋಇಹೋವಾಠ 


Ag” ೨೦೦ ೧ ೨ ೧೦ ೨೧೦ 
ಹಹೋಣ ॥ ಆರೋದಸಾಇ | ವೃಷಭೋರೋ | ರವೀತಾಇ | 


೧ ಸ್ರಿ ೧ ೨೦ ೧ 
ಹೋಣಹೋವಾs೩ಹೋಳಅ ॥ ದಿವಶ್ತಿದಾ | ತಾದುಪಮಾಮ್‌ । 


ಹ 60 ೧ ೨ ಸಿಂ ೨೦ ೧ 
ಉದಾನಾಟ್‌ 1 ಹೋಇಹೋವಾಂ೩ಹೋಇ ॥ ಅಪಾಮುಪಾ | 


ble ೨ ೧ ೨೦ 
ಸ್ನೇಮಹಿಷೋ | ವವದ್ದಾ ೯ 1 ಹೋಇಹೋವಾಹಾಃ೩೦ಉಊ | 


೧ ಬ 1 ಇ ೧ ೧೧೧ 
ವಾ5೨೩ 1॥ ದೇ5೩ । ದಿವಾs೨೩೪೫ಮ್‌ ॥ 


ದೀ- ೧೧/1 ಪ-೯೧೯ ।/ ಮಾ- ೧೫ !ಘ 1೬ /! ೧೧೬ / 


೫ ೨ ೦ಗ,ಿ ೫ ೧ ೨ ೩ ೨ ಗಿ 
೭೧.೨. ಹಾ । ಹಾಜಿಹೋಇ | ಪ್ರಾ೨೩೪ಕೇ | ತುನಾ | ಬೃಹತಾ5೩ | 


೨ ೩೪ ೫ ೨. ೪೩ ೧ 
ಯಾತಿಯಗ್ನೀಃ ಹಾ । ಹಾಜಿಹೋಇ | ಅ5೨೩೪ರೋ | ದನಾ 


೪೬೧ 


ರಿ ೨ ೩೪ ೫ oR 
ಅ | ವೃಷಭೋ೩ | ರೋರವೀತೀ ॥ ಹಾ | ಹಾಔಹೋಇ | 


೩ ೫ ೧ ೨% ೧ ೨ ೩ ೪೫ 
ದೀs೨೩೪ವಾಃ । ಚಿದಾ । ತಾಂಕಿದುಪ 1! ಮಾಮುದಾನಟ್‌ ॥ ಹಾ । 


೨ ೬೫ ೫ ೧ ಲಿ: ಹಿ 
ಹಾಔಹೋಳಲ | ES | ಉಪಾ | ಸ್ನೇನಹಿಮಹಿ | 
೨ ೩೪ ೫% ೨ ೦ ಕ್ರ ೫೦ ೦ 


ಷೋವವದ್ದಾ ೯ 1 ಹಾ । ಹಾಔಹೋ । ವಾs೨೩೪ಔಹೋವಾ ॥ 


ಆ) ೧ ೧೧೧ 
058೩ 1 ದಿವಾ5.೨೩೪೫ಮ್‌ ॥ 


ದೀ- ೭ !(ಪ- ೨೯ಟಮಾ - ೧೬ /ರುೂೂ 1೭! ೧೧೭ / 


ಅಗ್ನಿಃ ಬೃಹತಾ ಕೇತುನಾ ಪ್ರಜ್ಞಾನೇನ ಯುಕ್ತೆಃ ಸನ್‌ ಆ ಇದಾನೀಂ ರೋದಸೀ 
ದ್ಯಾವಾಪೃಢಿವ್ಯ್‌ ಪ್ರಯಾತಿ ಪ್ರಕರ್ಷೇಣ ಗಚ್ಛತಿ । ಕಿಂಚ ದೇವಾನಾಮಾಹ್ಹಾನ ಕಾಲೇ 
ವೃಷಭಃ ಇವ ರೋರವೀತಿ ಅತ್ಯ ರ್ಥಂ ಶಬ್ದ ೦ ಕರೋತಿ | ದಿವಶ್ಚತ್‌ ಅನ ಸರಿಕ್ಷಲೋಕಸ್ಯಾ ಮಿ 
ಅನ್ರಾತ್‌ ಪರ್ಯನ್ತಾತ್‌ ಉಪಮಾಮ್‌ - ಉಪಮೇತ್ಯನ್ನಿಕನಾಮ - ಮೇಘಸ್ಯ ಸಮೀ 
ಪಮ್‌' ಉದಾನಟ್‌ ಉದಶ್ನುತೇ ಜ್ವಲನಾತ್ಮನಾದಿತ್ಯಾತ್ಮನಾವಸ್ಥಿತಃ ಸನ್‌ ಊರ್ಧ್ವಂ 
ವ್ಯಾಪ್ನೋತಿ | ಅಶನೋತೇರ್ವ್ವತ್ಯಯೇನ ಪರಸ್ಕೈಪದಮ್‌ | ತಿಪೋಹಲ್‌ ಜ್ಯಾದಿ 
ಲೋಪಃ | ಅಪಾಂ ವೃಷ್ಟಿ ಸ ಲಕ್ಷಣಾನಾಮುದಕಾನಾಮ್‌ ಉಪಸ್ಟೇ ಉಪಸ್ಥಾ ಸ್ಥಾನೇ ಅನ್ನರಿಕ್ಷೀ 


ವೈದ್ಯುತಾತ್ಮ ನಾ ಮಹಿಷಾ ಮಹಾನ್‌ "ವವರ್ಧ' ವರ್ಧತೇ ॥ 


ಅಗ್ನಿಃ ಆ ಅಗ್ನಿಯು, ಬೃಹತಾಕೇತುನಾ - ಅಗಾಧಜ್ಞಾನದಿಂದ, ತೀವ್ರ 
ಪ್ರಕಾಶದಿಂದ, ಬೃಹತ್‌ ಜ್ವಾಲೆಗಳಿಂದ, ಆ ರೋದಸೀ - ದ್ಯಾವಾಪೃಥಿವಿಗಳ ಮಧ್ಯೆ, ದ್ಯಾವಾ 
ಪೃಥಿವೀ ದೇವತೆಗಳ ಬಳಿ ಪ್ರಯಾತಿ - ಪ್ರಕಟವಾಗುತ್ತಾನೆ, ಹೋಗುತ್ತಾನೆ, 
ವೃಷಭೋರೋರವೀತಿ - ಗೂಳಿಯಂತೆ ಗುಟುರು ಹಾಕುತ್ತಾನೆ, ವೃಷ್ಟಿಹೇತುವಾಗಿ 


ಗರ್ಜಿಸುತ್ತಾನೆ, ದಿವಶ್ಚಿತ್‌ - ದ್ಯುಲೋಕದ, ಅಂತರಿಕ್ಷದ, ಅನ್ಹಾತ್‌ - ಕಡೆಯವರೆಗೂ, 


೪೬೨ 
ಉಪಮಾಮ್‌ - ಮೇಘದ ಸಮೀಪದಲ್ಲೂ ಉದಾನಟ್‌ - ಮೇಲಕ್ಕೂ ವ್ಯಾಪಿಸಿ - 
ಪ್ರಕಾಶಮಯನಾದ ಆದಿತ್ಯರೂಪವನ್ನು ತಳೆಯುತ್ತಾ ವೃದ್ಧಿಸುವನು, ಅಪಾಮ್‌ ಉಪಸ್ಥೇ 
ಎ ವೃಷ್ಟಿರೂಪವಾದ ಮೇಘಸ್ಟ ಜಲದ ಸ್ಥಾನವಾದ ಅಂತರಿಕ್ಷದಲ್ಲಿ ಮೇಘಗಳ ಮಧ್ಯೆ, 
ವಿದ್ಯುತ್‌ ರೂಪದಲ್ಲಿ ಮಹಿಷಃ ವವರ್ದ್ದ್ವ - ಮಹಾಸಾಮರ್ಶ್ಶಶಾಲಿಯಾಗಿ ಬೆಳೆದ. 


ಅಗಾಧಜ್ಞಾನದಿಂದಲೂ ತೀವ್ರಪ್ರಕಾಶದಿಂದಲೂ ಕೂಡಿದ ಅಗ್ನಿಯು ದ್ಯಾವಾ 
ಪೃಥಿವಿಗಳ ಮಧ್ಯೆ ಪ್ರಕಟವಾಗಿ ವ್ಯಷ್ಟಿಹೇತುವಾದ ಗುಡುಗು-ಸಿಡಿಲುಗಳ ರೂಪದಲ್ಲಿ 
ಗರ್ಜಿಸುತಾನೆ. ಅಂತರಿಕ್ಷದ ಅಂಚಿನವರೆಗೂ ಮೇಘದ ಸಮೀಪದಲ್ಲೂ ಅತ್ಯಂತ ಎತ್ತರ 
ಕ್ಕೂ ವ್ಯಾಪಿಸಿ ಪ್ರಕಾಶಮಯನಾದ ಆದಿತ್ಯನ ರೂಪವನ್ನು ತಳೆಯುತ್ತಾ ವೃದ್ಧಿಸುತ್ತಾನೆ. ವ್ಯಷ್ಟಿ 
ಹೇತುವಾದ ಮೇಘಸ್ಥ ಜಲಸ್ಥಾನವಾದ ಅಂತರಿಕ್ಷದಲ್ಲಿ ಮೇಘಗಳ ಮಧ್ಯೆ ಎದ್ಯುತ್‌ 
ರೂಪದಲ್ಲಿ ಮಹಾಸಾಮರ್ಥ್ಯಶಾಲಿಯಾಗಿ ವೃದ್ಧಿಸಿದನು. 


ಭಗವಂತನು ತನ್ನ ಜ್ಞಾನಮಯ ಪ್ರಕಾಶದಿಂದ ದ್ಯಾವಾಪೃಥ್ವಿಗಳಲ್ಲಿರುವ ಸಮಸ್ತ 
ಸೃಷ್ಟಿಜಾತದ ಒಳಗೂ ಹೊರಗೂ ವ್ಯಾಪಿಸಿ ಸುಖದ ಮಳೆಗರೆಯುವನು. ಸತ್ಯ ಜ್ಞಾನ ಯಜು 
ಮಾರ್ಗದ ಬೋಧಕನೂ ಆಗಿರುವನು. ಸಾಧಕನ ಹೃದಯದಿಂದ ಮೋಕ್ಷಧಾಮದವರೆಗೂ 


ಪ್ರಾಪ್ತನಾಗಿರುವವನು. ಪ್ರಾಣನು ಕೇಂದ್ರವಾದ ಹೃದಯದ ಉಪಾಸನೆಯಿಂದ ಲಭ್ಯ 
ನಾಗುವವನು. 


ಬೆಳಗುತಿರ್ಪನಲನಿವನಂತರಿಕ್ಷದೆ ನೆಲಸಿ ಮೇಣ್‌ 
ಪೃಥ್ವೀ- ದ್ಯುಲೋಕಗಳಿಗಾತ್ಮೀಯತೇಜಮೀವಂ / 
ವೈದ್ಯುತಾಗ್ನಿಯೆನಲ್ಕೆ ಆದಿತ್ಯನೆನಲಂತೆಯೇ 
ಜೀವನವನಿತ್ತು ಧರೆಯಂ ಪೊರೆವನವ್ಯಾಹತಂ /! 


ಯಕ್‌ - ೭೨ 


ವಸಿಷ್ಕೋ ಮೈತ್ರಾವರುಣಿಃ ॥ ತ್ರಿಪಾದ್ವಿರಾಡ್‌ ಗಾಯತ್ರ 


ss || 


೩ ೨ಉ ಕ್ಲ ೧ ೨ ೩೨೩ ೧ ೨ 


ಅಗ್ನಿಂ ನರೋ ದೀಧಿತಿಭಿರರಣ್ಯೊ €ರ್ಹಸ್ಪಚ್ಛುತಂ ಜನಯತ ಪ್ರತನೆಮ್‌ | 


೪೬೩ 
೩ ೧೨ ೩೧೨ ೩ ೨ 


ದೂರೇದೃಶಂ ಗೃಹಪತಿಮಥವೃಮ್‌ ॥ ೧೦.೭೨ / 


ಸ್ವ-೧೫1ಉ-೮(ಟಧಾ೧೦೪ /ಬೀ!ದ- ೭ 


೩೨ ೧೨೦ ೧ ೨೦ ೩೧೨ ಕ ಬಂ ೧೨೦ ೩ 
ಅಗ್ನಿಮ್‌ - ನರಃ - ದೀಧಿತಿಭಿಃ - ಅರಣ್ಯೊ € 1 ಹಸ್ತಚ್ಛುತಮ್‌ - ಹಸ್ತ - ಚ್ಯುತಮ್‌ - 

೨ ೩ ೨ ೩ ೧೨ ೩ ೧ ೨೦ 
ಜನಯತ - ಪ್ರಶಸ್ತಮ್‌ - ಪ್ರ - ಶಸ್ತಮ್‌ ॥ ದೂರೇದೃಶಮ್‌ - ದೂರೇ - ದೃಶಮ್‌ - 
೩೧೨ ೩೨ ೩ ೨ ೩ ಟು 


'ಹಪತಿಮ್‌ - ಗೃಹ - ಪತಿಮ್‌ - ಅಥವ್ರೃಮ್‌ - ಅ- ಥವ್ಯಮ್‌ ॥ ೧೦.೭೨ // 


ಆ-೫೪1ಅ- ೨೬ /ಪ- ೨೨೮ ।ತೈ/ದ-೭॥! 


ಆತಿ ಸಪ್ತಮೀ ದಶತಿಃ ॥ ೭ ॥ ಸಪ್ತಮಃ ಖಂಡಃ ॥ ೭ ॥ 


ಮರಾಯೇ ದ್ವೇ || ದ್ವಯೋರಾಶಿಮರಾಯೋ ಎರಾಡಗ್ಗಿಃ || 


೫೦ ೦ ೦ ೪೫ ೨೧ ೨೧ ೨೧ ಹ ತ್ಣು 
೭೨.೧. ಹಾಉಹಾಉಹಾಉ | ಆಗ್ನೀಮ್‌ (1ನರಾಃ।ನರಾಃ।ನರಾಃ। ದೀ5೩ 
೧ ೨೩೪ ೫೦ ©) ೦ ಠಿ ೪ ೫ ೨ ೧ 


ದಿತಿ 1ಭಿರರಣ್ಯೋಃ !ಹಾಉಹಾಉಹಾಉ ।1ಹಾಸ್ತಾ1ಚ್ಯುತಾಮ್‌ 
೨ ೧ ೨ ೧ ೨೧ ೨೩೪ ೦ 
ಚ್ಯುತಾಮ್‌ । ಚ್ಯುತಾಮ್‌ 1 ಜನಯ 'ತಪ್ಪತಸ್ತ ಸಮ್‌ ॥ ಹಾಉಹಾಉ 
© ೪ ಬ ೨ ೧ ೨ ೧ 


ಹಾಉ | ದೂರಾಇ ।ಪೃಶಾಮ್‌ |ದೃಶಾಮ್‌ ।ದೃಶಾಮ್‌ | ಗೃಹಪ | 


೨೧೩೪೫ ೩ ೧೮:೧ 
ತಿಮಥವೃಮ್‌ ।!ಹಾಉಹಾಉಹಾಉ ಟ।ವಾ 1ಈS೨೩೪೫ ॥ 


ದೀ- ೧೦1 ಪ- ೨೪ಟ/ಟಮಾ- ೨೬(!ಭೂ 1೮(॥ ೧೧೮ 


೪೬೪ 
೫೦ ರಿ ರಿ ೪೫ ೨೧ 9) ೧ ೨೩೪ 
೭೨.೨. ಹಾಉಹಾಉಹಾಉ | ಆಗ್ನೀಮ್‌ 1 ನರಾಃ । ದೀ5೩ಧಿತಿ | ಭಿರರ 


೫೦ ©) ರಿ ©) ರಿ ©) ೪೫೪ 
ಣ್ಯೋ | ಣ್ಯೋ | ಣ್ಯೋಃ | ಹಾಉಹಾಉಹಾಉ | ಹಾಸ್ತಾ | 


೨ ೧ ೨೧ ೨೩೪೫೬ 


ಚ್ಯುತಾಮ್‌ | ಜನಯ | ತಪ್ರಶಸ್ತಮ್‌ |ಸಮ್‌ | ಸಮ್‌ ಹ್‌ 


© ೪ ೫ ೨ ೧ ೨೧ ೨೩ ೪೫ 


ಹಾಉಹಾಉ ॥ ದೂರಾಇ | ದೃಶಾಮ್‌ ಗೃಹಪ | ತಿಮಥವ್ರ್ಯಮ್‌ 


PR ೧೧೧ 
ವ್ಯ್ಯಮ್‌ | ವಮ್‌ | ಹಾಉಹಾಉಹಾಉ | ವಾ ॥ ಈ ೨೩೪೫ ॥ 


ದೀ- ೧೨ಟಪ- ೨೪ಟ।ಮಾ- ೧೪ ಸ್ತ್ರೀ! / ೧೧೯ । 
ಷೋಡಶ | ಸಹಮಃ ಖಣ್ಣಃ Il ೭ || ಸಪ್ತಮೀ ದಶತಿಃ ॥ ೭ ॥ 


ನರಃ ನೇತಾರಃ, ಖುತ್ತಿಜಃ ಪ್ರಶಸ್ತಂ ಪ್ರಕರ್ಷೇಣ ಸ್ತುತಂ ದೂರೇದೃಶಂ ದೂರೇ 
ದೃಶ್ಯಮಾನಂ ದೂರೇಪಶ್ಯನ್ನಂ ವಾ ಗೃಹಪತಿಂ ಗೃಹಾಣಾಂ ಪಾಲಕಂ ಅಥವ್ರಮ್‌ ಅಥರ್ವ 
ತಿರ್ಗತ್ಯರ್ಥಃ ಅಗಮಮ್‌ ಅತನವನ್ನಂ ವಾ ಹಸ್ತಚ್ಛುತಂ ಹಸ್ತೇನ ಗತಮ್‌ ಹಸ್ತೇನ 
ಜಾತಮ್‌ ಅರಣ್ಯೋಃ ವಿದ್ಯಮಾನಮ್‌ ಅಗ್ನಿಃ ದೀಧಿತಿಭಿಃ ಅಂಗುಲಿಭಿಃ ಜನಯತ ಜನ 
ಯನ್ತಿ - ಅತ್ರಯಾಸ್ಕಃ ದೀಧಿತಯೋತ$ಂಗುಲಯಾ ಭವನ್ನಿ | ಧೀಯನ್ನೇ ಕರ್ಮಸ್ವರಣಿ 
ಪ್ರತ್ಯೃತರಾನೇ ಅಗ್ನಿಃ ಸಮರಣಾಜ್ಜಾಯತ ಇತಿವಾ । ಹಸ್ತಚ್ಯುತೀ ಹಸ್ತಪ್ರ ಚ್ಯುತ್ಯಾ ಜನ 
ಯನ್ತ ಪ್ರಶಸ್ತಂ ದೂರೇ ದರ್ಶನಂ ಗೃಹಪತಿಮತನವನ್ನಮ್‌ ಇತಿ ॥ 


ನರ ೬ ಮನುಷ್ಯರು, ಯತ್ತಿಜರು, ಪ್ರಶಸಮ್‌ - ಚೆನ್ನಾಗಿ ಸ್ತುತಿಸಲಾಗುವ, 
ಉತ್ತಮವಾದ, ದೂರೇದೃಶಮ್‌ - ದೂರದಿಂದಲೂ ಚೆನ್ನಾಗಿ ಕಾಣುವ, ಅತೀಂದ್ರಿಯ 
ದರ್ಶನ, ಗೃಹಪತಿಮ್‌ - ಮನೆಯೊಡೆಯನನ್ನು ಹೃದಯದ ಸ್ವಾಮಿಯನ್ನು, ಅಥವೃಮ್‌ 
- ಅಗಮ್ಯನನ್ನು, ಗಮನಶೀಲಇಟ್ಟು, ವ್ಯಾಪಕನನ್ನು ಚ್ಯುತಮ್‌ - ಬಿಟ್ಟುಹೋದ ಅಗ್ನಿ 


ಯಜಕರ್ಮಗಳನು ನೆರವೇರಿಸುವ ಶತಿ ಜರು ತಮ್ಮ ಕ್ರೈ ಬೆರಳುಗಳಿಂದ ಎರಡು 


೧ ಆ ps 
ಅರಣಿಗಳನ್ನು ಬಲವಾಗಿ ಉಜ್ಜಿ ರದಿಂದಲೇ ದರ್ಶನೀಯವಾದ ಗೃಹಪ ಹಪತಿಯಾದ 
ಬಹಳವಾಗಿ ಸುತಿಸಲ್ಪಡುವ ಅಗ್ನಿಯನ್ನು ಉತ್ಪತ್ತಿ ಮಾಡಿದರು. 


ಸಕ್‌ಲಗತಿ, ಸಕಲಮತಿ, ಸಕಲಸಂಸ್ಕ್ತುತನಂತೆಯೇ 
ದೂರಸಂವೇದ್ಧನೀ ಆ ತೇಜಸ್ವಿ ತಾಂ / 
ಗಾರ್ಹಪತ್ಯಾಗ್ದಿ ನಮ್ಮೀ ಯಾಜಕರ ಯತ್ತ್ನದಿಂ 
ಅರಣಿಮಥನಸಮುದ್ಟವಂ ಪೊರೆಗೆ ಕರುಣದಿಂದಂ / 


ಯಕ್‌ - ೭೩ 


ಬುಧಗಎಷರಾವಾತೇಯಾ್‌ ॥ ತಿಷುಬಗಿಃ ॥ 
ಲ ೨ ವೋ ತ್ನ 


೧೨ ೩೨ ೩೨ ೩ ೧೨ ೩ ೧೨ 
ಅಬೋಧ್ಯಗ್ನಿಃ ಸಮಿಧಾ ಜನಾನಾಮ್‌ ಪ್ರತಿ 

೩ ೧೨೨ ೩೨೩ ೧೨ 

ಧೇನುಮಿವಾಯತೀಮುಷಾಸಮ್‌ । 
೩ ೧ ವಿಷ ೨ ೩೨ ೩ ೧0 ೨ ೩ ೨ ೩ ೧೨ & 
ಯಹ್ವಾ ಇವ ಪ್ರ ವಯಾಮುಜ್ಜಿಹಾನಾಃ ಪ್ರ ಭಾನವಃ ಸಸ ತೇ 

೨ ೩೧ ೨ 
ಕಮಚ್ಛ ॥ ೧.೭೩ / 


೧೨೦ ಸ್ರ ಸಢ ಪಿ ಕ್ಲಿ ೧೨೦ ೧೨೦ ೧೨೦ ೩ 
ಅಬೋಧಿ- ಅಗ್ನಿಃ- ಸಮಿಧಾ- ಸಮ್‌ - ಇಧಾ- ಜನಾನಾಮ್‌ ।ಪ್ರತಿ- ಧೇನುಮ್‌ - 


೩ ತ್ರ ೩ ೨ ೩೧೨ ೩ ೨ ೩ ತ್ರ 
ಇವ - ಆಯತೀಮ್‌ - ಆ -. ಯತೀಮ್‌ - ಉಷಾಸಮ್‌ ॥ ಯಹ್ಹಾಃ- ಇವ- ಪ್ರ - 


೪೬೬ 
೩ ೨ ೩೧ ೨ ೩ ೧ ೨೦ ೩೧೨ ೩ 
ವಯಾಮ್‌ - ಉಜ್ಜಿಹಾನಾಃ - ಉತ್‌ - ಜಿಹಾನಾಃ । ಪ್ರ - ಭಾನವಃ - ಸಸ್ರತೇ - 


೨ 


೧೨೦ ೧ ೨೦ 
ನಾಕಮ್‌ - ಅಚ್ಚ ॥॥ ೧.೭೩ 1! 


ಶ್ವೇನಃ | ಪ್ರಜಾಪತಿರ್ವಾ ದೀರ್ಫಾಯುಷ್ಯಂ ವಾ ॥ ಪ್ರಜಾಪ ಪತಿಸಿ ಸ್ತಿಷ್ಟುಬಗ್ಗಿಃ ಉಷಾ ವಾ ॥ 


ಲ 


೪ ೫೦ ೪ ೧ ೨೧ ೨೦ ೧೧೦ © ೧ ೨ 
೭೩.೧. ಅಬೋಧಿಯಾ॥ಗ್ನಾಇಃಸಮಿಧಾಜನಾ5೨ನಾಮ್‌ ।ಪ್ರತಾಇಧೀ5೩ 


೨೨ ೧ ೨ ೨ ೧ ಎಂ 


ಆಟ | ಇವಾಯತೀಮುಷಾಸಮ್‌ । ಯಹ್ಹಾಈಃ5೩ವಾ [ಪ್ರವಾ 


೧೦ ೨ ೧೨೦೦ ೧ © ೨ ೦೧೦೨೧ 
5೨ಯಾಮುಜ್ಜ್ಣಿಹಾನಾಃ ॥ ಪ್ರಭಾನಾ5೨೩ವಾಃ ॥। ಸಸ್ತತೇನಾಕಮ 


ಈ 1 ಸರ ೧ 
ಚ್ಚ1ಇಡಾ5೨೩ಭಾ5೩೪೩ 1 ಓ5೨೩೪೫ಇ ॥ ಡಾ॥ 


ದೀ- ೧೪ /ಪ- ೧೧ /ಮಾ - ೯ / ತೋ 1೧00 ॥/ ೧೨೦೮ ॥ 


ಅಯಮ್‌ ಅಗ್ನಿಃ ಜನಾನಾಮ್‌ ಅದಧ್ವರ್ಯಾದೀನಾಮ್‌ ಸಮಿಧಾ ಸಮಿದ್ದಿಃ 
ಅಬೋಧಿ ಪ್ರವೃದ್ಧೋ5 ಭೂತ್‌ | ದೇನುಮಿವ ಅಗ್ನಿಹೋತ್ರಾ, ರ್ಥಂ ಧೇನುಂ ಪ್ರತಿ 
ಯಥಾ ಪ್ರಾತರ್ಬುಧ್ಯತೇ ತದ್ವದ್‌' ಆಯತೀಮ್‌ ಆಗಚ್ಛನ್ನೀಮ್‌ ಉಪಾಸಮ್‌ ಪ್ರತಿ 
ಉಷಃ ಕಾಲೇ ಇತ್ಯರ್ಥಃ । ಅಥ ಪ್ರ ವೃದ್ಧಸ್ಯಾಗ್ನೇಃ ಭಾನವಃ ರಶ್ಶಯೋಜ್ವಾಲಾಃ ಯಹ್ವಾಃ 
ಮಹಾನ್ತಃ ವಯಾಂ ಶಾಖಾಂ ಪ್ರೋಜ್ಜಹ್ಯಾನಾಃ ಪ್ರೋದ್ದಮಯನ್ನೋ ವೃಕ್ಷಾ ಇವ | 
ಯಹ್ವಾ ಮಹಾನ್ತ್ರಃ ಪ್ರೋಜ್ಜಿಹ್ಹಾನಾಃ ಸ್ವಾಧಿಷ್ಠಾನಂ ತ್ಯಜನ್ನೋ ಭಾನವಃ ನಾಕಮ್‌ ಅನ್ನ 
ರಿಕ್ಷಮ್‌ ಅಚ್ಛೆ ಆಭಿಮುಖ್ಯೇನ ಪ್ರಸಸ್ರತೇ ಪ್ರಸರನ್ನಿ | ಸಸ್ರತೇ ಸಿಸ್ರತೇ ಇತಿ ಪಾಠ? ॥ 


ಅಗ್ನಿಃ - ಈ ಅಗ್ನಿಯು, ಜನಾನಾಮ್‌ - ಅಧ್ವರ್ಯು ಆದಿ ಯಜ್ಞಕರ್ತೃಗಳು, 
ಧೇನುಮಿವ - ಉಷಃಕಾಲದಲ್ಲಿ ಹೋಮಧೇನುವಿನ ಹಾಲನ್ನು ಕರೆಯುವಂತೆ, 


೪೬೭ 
ಆಯತೀಮ್‌ - ಮುಂಬರುತ್ತಿರುವ, ಉಷಾಸಾಮ್‌ - ಉಷಃಾಲದಲ್ಲಿ ಸಮಿಧಾ - 
ಸಮಿತುಗಳಿಂದ, ಅಬೋಧಿ - ಪ್ರಜ್ವಲವಾಗುವ, ಜಾಗೃತರಾಗುವ, ಭಾನವಃ - ರಶ್ಚಿಗಳು, 
ಜ್ಹಾಲೆಗಳು, ಯಹ್ವಾಃ- ವಯಮ್‌ ದ ದೊಡ್ಡಪಕ್ಷಿಗಳು ಮರದಲ್ಲಿ ತಾವು ಕುಳಿತಿರುವ ತಮ್ಮ 
ಕೊಂಬೆಗಳನ್ನು ಮೇಲಕ್ಕೇ ಚಿಮ್ಚಿ, ಹರಡಿ, ತಮ್ಮ ಮರಿಗಳನ್ನು ಬಿಟ್ಟು ಹಾರುವಂತೆ, 
ಪ್ರ-ಉಜ್ಜಿಹಾನಾಃ - ತನ್ನ ಸ್ಥಾನದಿಂದ ಮೇಲೆದ್ದು ಅಚ್ಛ್ಚನಾಕಮ್‌ - ಅಂತರಿಕ್ಷಕ್ಕೆ 
ವಿಶಾಲವಾಗಿ ಕೊಂಬೆಗಳನ್ನು ಚಿಮ್ಮಿ ಹರಡುವಂತೆ. 


ಯಜ್ಞದ ಕರ್ತೃಗಳು ಹೋಮಧೇನುವಿನಿಂದ ಯಜ್ಞಕ್ಕೆ ಬೇಕಾದ ಹಾಲನ್ನು 
ಉಷಃಕಾಲದಲ್ಲಿಯೇ ಕರೆಯುವಂತೆ ಯತ್ತಿಜರು ಉಷಃಕಾಲದಲ್ಲೇ ಯಜ್ಞಾರ್ಥವಾಗಿ 
ಸಮಿತ್ತುಗಳಿಂದ ಪ್ರಜ್ವಲಿಸಿದ ಅಗ್ನಿಯು - ವೃಕ್ಷಗಳು ತಮ್ಮ ಕೊಂಬೆಗಳನ್ನು ವಿಶಾಲವಾದ 
ಅಂತರಿಕ್ಷದಲ್ಲಿ ಹರಡುವಂತೆ - ತನ್ನ ಜ್ವಾಲೆಗಳನ್ನು ಅಂತರಿಕ್ಷದಲ್ಲ ಪ ಸ್ರಸರಿಸುತಾನೆ ಅಥವಾ 
ದೊಡ್ಡಹಕ್ಕಿಗಳು ತಮ್ಮ ಮರಿಗಳನ್ನು ವೃಕ್ಷದಲ್ಲಿ ಬಿಟ್ಟು ಕೊಂಬೆಯನ್ನು, ಚಿಮ್ಮಿ ಅಂತರಿಕ್ಷದಲ್ಲಿ 
ಹಾರಿಹೋಗುವಂತೆ, ಅಗ್ನಿಯ ಜ್ವಾಲೆಗಳು ಯಜ್ಞವೇದಿಕೆಯಲ್ಲಿರುವ ತನ್ನ ಭಕ್ತರನ್ನು ಬಿಟ್ಟು 
ಅಂತರಿಕ್ಷದಲ್ಲಿ ಪ ಪ್ರಸರಿಸುತ್ತವೆ. 


ಶ್ರದ್ಧೆಯಿಂ ಯಾಜಕರು ತಂದರ್ಪಿಸಿದ ಸಮಿಧೆಯಿಂ 
ಬೆಳಗುವೀ ಅಗ್ನಿ ಚಿಗುರಿದ ತರುವಿನಂತೊಪ್ಪುವಂ ! 
ಸುಪ್ರ ಭಾತಿದೊಳೀತನುತ್ತುಂಗಿಗನದತ್ತಲ್‌ 

ಚಿಮ್ಚುವಂ ಹೊಮ್ಮುವಂ ತನ್ನೆಲ್ಲ ಜ್ವಾಲೆಯಿಂದಂ !! 


ಯಕ್‌ - ೭೪ 


ವತ್ತಪ್ರಿ ರ್ಬಾಲಂದನಃ ॥ ತ್ರಿಷ್ಟುಬಗ್ನಿಃ || 


೨ ೩೧ ೨೩ ೩ ೧ ೨೦ ೩೨ 
ಶ್ಚ ಭೊರ್ಜಯನಂ ಮಹಾಂ ವಿಪೋಧಾಂ ಮೂರೈರಮೂರಂ ಪುರಾಂ 
೩೧ ೨ 


ದರ್ಮಾಣಮ್‌ । 


೪೬೮ 
೩೨ ೩ ೧ ೨೦ ೩ ೧೨ ೩ ೧ 


ನಯನಂ ಗೀರ್ಥಿರ್ವನಾ ಧಿಯಂ ಧಾ ಹರಿಶ್ನಶ್ರು ೦ನ ಹಾಟ 


೩೨ 
ಧನರ್ಚಿಮ್‌ ॥ ೨.೭೪ / 


೪೨ 


3೨: 10/36 ಫ್ರೀ ಸ್‌ ೩೨ ೩೧ ೨ 
ಮೂರೈಃ - ಅಮೂರಮ್‌ - ಅ - ಮೂರಮ್‌ - ಪುರಾಮ್‌ - ದರ್ಮಾಣಮ್‌ || 


೧೨ ಫಿ ೨ ೩೧ ೧ ೨೦ a. ೧ ೨೦ ೧ ೨೦ 
ನಯನಮ್‌ - ಗೀರ್ಭಿಃ - ವನಾ - ಧಿಯಮ್‌ - ಧಾಃ । ಹರಿಶ್ನಶ್ರುಮ್‌ - ಹರಿ- 


೩ ಖಿ ೧೨೦ ೩೨ 
ಶ್ಮಶ್ರುಮ್‌ - ನ- ವರ್ಮಣಾ - ಧನರ್ಜಿಮ್‌ ॥ ೨.೭೪ / 


ತ ೪ ೫ ೪ ೨೩೦ ೫೦ ೨೦ 


೭೪.೧. ಪ್ರ ಪ್ರಭೂರ್ಜಯನಾಮ್‌ || ಮಹಾ೩೪೩ಂವಿಪೋದಾಮ್‌ "ಮೂ 


೧೦ ೩೨ ೨೩೦ 


ರೈರಮೂರಂಪುರಾನ್ನರ್ಮಾ5೨೩ಣಾಮ್‌ || ಕಟ 3 


೫ ೩೨ ೨ ೩ ೫೦ ೪ ೫ 
ರ್ಭಿಃ | ವನಾ5೩೪೩ಧಿಯನ್ನಾಃ ॥ ಹರಿಶ್ಚಶ್ರುನ್ನವರ್ಮಣಾ ಣಾ$೬ | 
೨ ೧ ೧೧೦೧ 


೬ | ಧನ5೩ರ್ಚಿ5೨೩೪೫ಮ್‌ || 


ದೇ-೮/ಪ-೮(ಟಯಮಾ - ೭ /ಡೇ/1೧0 ॥ ೧೨೦ ॥ 


ಹೇ ಸ್ತೋತಃ ತ್ವಮ್‌ ಜಯನ್ನಮ್‌ ಅಸುರಸೇನಾನಾಮ್‌ ಜೀತಾರಂ ಮಹಾಂ 
ಮಹಾನ್ನಂ ವಿಪೋಧಾಂ ಮೇಧಾವಿನಃ ಧರ್ತಾರಂ ಮೂರೈಃ ಮೂಢೈರದಿಷ್ಠಿತಾನಾಂ 
ಪುರಾಂ ಶಬೀರಾಣಾಂ ದರ್ಮಾಣಮ್‌ ಆದರೇಣ ರಕ್ಷಕಮ್‌  ಅಮೂರಮ್‌ 


೪೬೯ 
ಅಮೂಥಮಗ್ನಿಂ ಪ್ರಭೂಃ ಸ್ತೋತುಮ್‌ ಪ್ರಭವ ಸಮರ್ಥೋಭವ । ಗೀರ್ಭಿಃ ಸುತಿಭಿಃ 
ವನಾವನನೀಯಂ ಸಂಭಜನೀಯಂ ನುಯನ್ನಂ ಧನಾನಿ ಪ್ರಾಪಯನ್ನಂ ವರ್ಮಣಾ 
ಕವಚಸ್ಥಾನೀಯ ಜ್ವಾಲಯೋಪೇತಂ ಹರಿಶ್ಚಶ್ರುಂ ನ ಹರಿತವರ್ಣಕೇಶಮಯಮಿವ 
ಧನರ್ಚಿಂ ಧಾರ್ಯಮಾಣಂ ಕ್ರಿಯಮಾಣಂ ಸ್ತೋತ್ರಂ ಯಸ್ಯ ತಮ್‌ ಪ್ರೀಣನಕರ 
ಸ್ತೋತ್ರಂ ವಾ ಅಗ್ನಿಮುದ್ದಿಶ್ಶ್ಯ ಧಿಯಂ ಪರಿಚರಣ ರೂಪಂ ಕರ್ಮಧಾಃ ವಿಧೇಹಿ ॥ 


ಮೂರೈಃ ಮೂರಾಃ ಇತಿ ಚ ಪಾಠೌ | ನಯನ್ನಂ ಗೀರ್ಭಿರ್ವನಾ ಧಿಯನ್ಹಾ 
ಹರಿಶ್ಕಶ್ರುಂ ನವರ್ಮಣಾ ಧನರ್ಚ್ವಮ್‌ ಇತಿ ಛಂದೋಗಾಃ । ನಯನ್ರೋಗರ್ಭಂ ವನಾಂ 
ಧಿಯಂ ಧುರ್ಹರಿಶ್ಶಶ್ರು,ಂ ನಾರ್ವಾಣಂ ಧನರ್ಚ್ಚಮ್‌ ಇತಿ ಬಹ್ವಚಾಃ ॥ 


ಜಯನ್ಪಮ್‌ - ಅಸುರರನ್ನು ಗೆಲ್ಲು, ಮಹಾಮ್‌ - ಮಹಾತ್ಮರಾದ, 
ವಿಪೋಧಾಮ್‌ - ಬುದ್ದಿವಂತರಾದ ಮೇಧಾವಿಗಳಾದ, ವಿದ್ವಾಂಸರಿಗೆ ಆಶ್ರಯವಾದ, 
ಅಮೂರಮ್‌ - ಬಂಧನರಹಿತ, ಮೂಢನಲ್ಲದ ಜ್ಞಾನಿ, ಪುರಾಮ್‌ - ದುರ್ಗಗಳನ್ನು, 
ಶರೀರಗಳನ್ನು, ಮೂರೈಃ - ಮೂಲಸಹಿತ ನಾಶಮಾಡುವ ಮೂರ್ಹರು, ದರ್ಮಾಣಮ್‌ 
- ಕೆಡವಿಹಾಕಿ, ಬಿಡುಗಡೆಮಾಡಿ, ಆದರದಿಂದ ರಕ್ಷಿಸುವ, ವನಾಂ - ಕಿಡಿಗಳನ್ನು, ಆರಾಧಿ 
ಸಲು ಯೋಗ್ಯವಾದ, ನಯನ್ರಮ್‌ - ಒಯ್ಯುವ, ಧನವನ್ನು ನೀಡುವ, ಹರಿಶ್ಚಶ್ರುಂ ನ- 
ಸೂರ್ಯಕಿರಣದಂತೆ ತೇಜಸ್ಸಿಯಾದ, ಧೂಮ್ರಕೇಶಿಯಾದ, ಧನರ್ಚಿಂ - ಪ್ರಸನ್ನನಾದ 
ಅಗ್ನಿಯನ್ನು, ಗೀರ್ಥಿಃ - ವೇದವಾಣಿಯ ಸುತಿಗಳಿಂದ, ವರ್ಮಣಾ - ಕವಚದೊಂದಿಗೆ, 
ಕವಚ ಸಮಾನ ಜ್ವಾಲೆಯಿಂದ ಕೂಡಿದ, ಧಿಯಮ್‌ - ಬುದ್ಧಿಯನ್ನು ಧಾಃ - ಧಾರಣ 
ಮಾಡಲು, ಪರಿಚರ್ಯೆಮಾಡಲು, ಪ್ರ-ಭೂಃ - ಸ್ಕೋತ್ರಮಾಡಲು ಸಮರ್ಥರಾದ. 


ಸ್ಲೋತ್ಸಗಣವೇ ನೀವು ಅಸುರಸೇನೆಯನ್ನು ಜಯಿಸುವ, ವಿದ್ವಾಂಸರಿಗೂ 
ಮೇಧಾವಿಗಳಿಗೂ ಆಶ್ರಯವನ್ನು ನೀಡುವ, ಮೂಢರಿಂದ ಜ್ಞಾನಿಗಳವರೆಗಿನ ಎಲ್ಲ ಶರೀರ 
ಗಳನ್ನೂ ಧಾರಣ ಮಾಡಿರುವ, ಆರಾಧಿಸಲು ಯೋಗ್ಯವಾದ ಧನದಾತೃವಾದ ಜ್ವಾಲಾರೂಪ 
ವಾದ ಸಂಕಷ್ಟಗಳನ್ನು ಎದುರಿಸಲು ಕವಚದಂತೆ ರಕ್ಷಕನಾಗಿರುವ ಧೂಮ್ರಕೇಶಿಯಾದ 
ಭಗವಂತನಾದ ಅಗ್ನಿಯನ್ನು ವೇದವಾಣಿಗಳಿಂದ ಸ್ತುತಿಸಿರಿ, ಆರಾಧಿಸಿರಿ. 


ಸೃಷ್ಟಿಗೆ ಚಾಲನಶಕ್ತಿಯನ್ನು ನೀಡುವ ಜ್ಞಾನಿಗಳನ್ನು ರಕ್ಷಿಸುವ ಮೂರ್ಪರಿಗೂ 
ಅಜ್ಞಾನದ ಕಂದರದಲ್ಲಿರುವವರಿಗೂ ಅಗೋಚರನಾದ ಮೂಲರಹಿತನಾದ ಅನಾದಿಯಾದ 
ಜ್ಞಾನವನ್ನೂ ಸುಖವನ್ನೂ ರಕ್ಷಣೆಯನ್ನೂ ಪಡೆದುಕೊಳ್ಳಬಹುದಾದ, ತೇಜಸ್ವಿಯಾದ ಧನ 
ದೊಡೆಯನಾದ ಭಗವಂತನಾದ ಅಗ್ನಿಯ ಪರಿಚರ್ಯೆಯನ್ನು ಮಾಡಿ ಸೇವಿಸಿ, ಆರಾಧಿಸಿ. 


೪೭೦ 
ಅಸುರಸಂಹಾರಿಯಂ ಜ್ಞಾನಿಜನನಾಥನಂ ನೀಮ್‌ 
ಅವಿವೇಕ ಮೂಲನಾಶಕನಂ, ಸ್ವಯಂಜ್ಞಾನಿಯೆಂ ! 
ನುತಿಪರ್ಗೆ ಸಿರಿಯಿತ್ತು ಪೊರೆವನಂ ಕಾಂತಿಯುತನಂ 
ಕಾಂಚನಜ್ವಾಲಾಮನೋಜ್ಞನಂ ನರರೆ! ನುತಿಸಿಮ್‌ 


ಯಕ್‌ - ೭೫ 


ಭರದ್ವಾಜೋ ಬಾರ್ಹಸ ಸ್ಪತ್ಯಃ || ತ್ರಿಷ್ಟುಪ್‌ ಪೂಷಾ 


೨ ೩೧ ೨೩೧ ೨ ೩೧ ೨೦ ೩ ೧೨೩ ೧ ೨ 
ಶುಕ್ರಂ ತೇ ಅನ್ಯದ್ಯಜತಂ ತೇ ಅನೃದ್ದಿಷುರೂಪೇ ಅಹನೀ ದ್ಯೌರಿವಾಸಿ | 


೨೩ ೨ ೩ ೧ ೨೦ ೨ ೩೨ ೩೧೨ 
ವಿಶ್ವಾ ಹಿ ಮಾಯಾ ಅವಸಿ ಸ್ಪಧಾವನ್ನದ್ರಾ ತೇ ಪೂಷನ್ನಿಹ ರಾತಿರಸು ॥ 
೩ ೨ & ೨ ಕ್ಷ 2) ೩ ೨ ಕ್ಷ ವಿ ಕ್ಷ 


ಶುಕ್ರಮ್‌ - ತೇ - ಅನ್ಯತ್‌ - ಅನ್‌ - ಯತ್‌ - ಯಜತಂ - ತೇ - ಅನ್ಯತ್‌ - ಅನ್‌ - 


೨ ೧೨೦ ೧೨೦ ೩ ೧೨ ೧೨೦ ೨ ೩ ೧೨ 
ಯತ್‌ | ವಿಷುರೂಪೇ - ವಿಷು - ರೂಪೇ - ಇತಿ - ಅಹನೀ - ಅ- ಹನೀ - ಇತಿ - 


El ೧ ೨೦ ಲ್ಸ ೨ ೧೨ ಕ 
ದ್ಯೌಃ- ಇವ - ಅಸಿ ॥ ವಿಶ್ವಾಃ- ಹಿ- ಮಾ - ಯಾಃ - ಅವಸಿ - ಸ್ಪಧಾವನ್‌ - 


ತ ೨ ೩೨ ೩ 
ಧಾವನ್‌ । ಭದ್ರಾ - ತೇ - ಪೂಷನ್‌ - ಇಹ - ರಾತಿಃ - ಅಸ್ತು ॥ ೩.೭೫ // 
ಪೋಷಮ್‌ ॥ ಪೂಷಾ ತ್ರಿಷ್ಟುಪ್‌ ಪೂಷಾ 


» ೫೪೪4೦ ೪೨ © © © 
೭೫.೧. ಶುಕ್ರನ್ನೇಅನ್ಮದ್ಧಜತಮ್‌ | ತಆ5೬ನ್ಯಾತ್‌ || ವಿಷು ರೂಪೇಅಹನೀ 


೧ © © ೨ 
ದಃ | ಇವಾ5೨೩%ೀ | ವಾಜಶ್ಚಾ ಜ್‌ ಟ್‌ ಸಾಇ । ಸ್ವಧಾ 


೪೭೧ 


೫. ೨೧೦ ೨೦ ೧ ಪ್ರ: ಫು ಇ ಜೀ ೪ 
ಇಒವಾನ್‌ ॥ ಭದ್ರಾತೇ । ಪೂ | ಷಾ5೩ನಿಹ । ರಾತಿರಸ್ತೂ ॥ ತಿರಾ 


I 
Sಜಸುಹಾಉವಾ 11 ವೀ-೯1ಪ-೧೧1ಮಾ- 013೫1೧೨1೧೨೨ 1: 


ಹೇ ಪೂಷನ್‌ ತೇ ತವ ಶುಕ್ರಂ ಶುಕ್ಲವರ್ಣಮ್‌ ಅನ್ಯತ್‌ ಏಕಮಹರ್ಭವತಿ ವಾಸ 
ರಾತ್ಮಕಮ್‌' ತಥಾ ತೇ ತವ ಸಂಬಂಧಿ ಯಜತಂ ಯಜಿರತ್ರ ಸಂಗತಿಕರಣೇ ವರ್ತತೇ 
ಯಜನೀಯಂ ಪ್ರಕಾಶೇನ ಸಂಗಮನೀಯಂ ಸ್ವತಃ ಕೃಷ್ಣವರ್ಣಮ್‌ : ಅನ್ವತ್‌ ಏಕಮಹ 
ರ್ಭವತಿ ರಾತ್ರ್ಯಾಖ್ಯಮ್‌ । ಇತ್ಸಂ ವಿಷುರೂಪೇ ಶುಕ್ಷಕೃಷ್ಟ್ಣತಯಾ ನಾನಾರೂಪೇ "ಅಹ 
ನೀ ತವ ಮಹಿಮ್ನಾ ನಿಷ್ಟದ್ಯೇತೇ । ಯದ್ವಾ ಹೇ ಪೂಷನ್‌ ತ್ವದೀಯಮನ್ಯತ್‌ ರೂಪಂ 
ಶುಕ್ರಂ ನಿರ್ಮಲಂ ದಿವಸಸ್ಯೋತ್ಪಾದಕಂ ತ್ವದೀಯ ಮನ್ಯದೇಕಂ ರೂಪಂ ಯಜತಂ ಕೇವ 
ಲಂ ಯಜನೀಯಂ ನ ಪ್ರಕಾಶಕಂ ರಾತ್ರೇರುತ್ಪ್ಬಾದಕಮ್‌ । ಅತ ಏವ ವಿಷುರೂಪೇ |ವಿಷ 
ಮರೂಪೀ ಅಹನೀ ಅಹಶ್ಚ ರಾತ್ರಿಶ್ಚಭವತಃ । ಅಹೋರಾತ್ರಯೋಃ ನಿರ್ಮಾಣೇ 
ಸೂರ್ಯ ಏವ ಕರ್ತಾ । ಕಥಮಸ್ಯ ಪ್ರಸಕ್ತಿರಿತಿ? ತತ್ರಾಹ ದ್ವೌರಿವಾಸಿ ಯಥಾ ದ್ಯ್‌ರಾ 
ದಿತ್ಯಃ ಪ್ರಕಾಶಯಿತಾ ತಥಾ ತ್ವಂ ಪ್ರಕಾಶಕೋಸಿ । ಕುತಃ? ಇತ್ಯತ ಆಹ ಹೇ ಸ್ವಧಾವನ್‌ 
ಅನ್ನವನ್‌! ಪೂಷನ್‌! ವಿಶ್ವಾಃ ಸರ್ವಾಃ ಮಾಯಾಃ ಪ್ರಜ್ಞಾಃ ಹಿ ಯಸ್ಮಾತ್‌ ಕಾರಣಾತ್‌ 
ಅವಸಿ ರಕ್ಷಸಿ ಅತಃ ಕಾರಣಾತ್‌ ತ್ವಂ ಸೂರ್ಯ ಇವ ಭವಸೀತ್ಯರ್ಥಃ । ತಾ ದೃಶಸ್ಯ ತೇ ತವ 
ಭದ್ರಾ ಕಲ್ಯಾಣೀ ರಾತಿಃ ದಾನಮ್‌ ಇಹ ಅಸ್ಮಾಸು ಅಸ್ತು ಭವತು । ಯಾಸ್ಕಸ್ವ್ವಾಹ ಶುಕ್ರಂ 
ತೇತನ್ಯಲ್ಲೋಹಿತಂ ತೇತನ್ಯದ್ಯಜತಂ ತೇ5ನ್ಯದ್ಯಜ್ಞಿಯಂ ತೇನ್ಯದ್ವಿಷಮರೂಪಖೇ ತೇ ಅಹನೀ 
ಕರ್ಮಣಾ ದ್ಯೌರಿವ ಚಾಸಿ ಸರ್ವಾಣಿ ಚ ಪ್ರಜ್ಞಾನಾನ್ಯವಸ್ಯನ್ನನ್ನವಾನ್‌ - ೧೨.೨.೬ ಇತಿ | 
ಸ್ವಧಾವನ್‌ ಸ್ವಧಾವಃ ಇತಿ ಚ ಪಾಠೌ ॥ 


ಸ್ವಧಾವಾನ್‌ - ಜಲಯುಕ್ತ ಅನ್ನವಂತ, ಧಾರಣಶಕ್ತಿಯುಳ್ಳವ ಪ್ರಕೃತಿಯ ಸ್ವಾಮಿ 
ಯೇ, ಪೂಷನ್‌ - ಪೋಷಣೆಯನ್ನು ಮಾಡುವ ದೇವತೆ, ಸೂರ್ಯ, ಪಾಲಕ, ದ್ಯ್‌ರಿವ - 
ಸೂರ್ಯನಂತೆ ದ್ಯುಲೋಕದಂತೆ, ತೇ - ನಿನ್ನ ಯಜತಮ್‌ - ರಚನೆಯು, ಕೃಷ್ಣವರ್ಣದ 
ರಾತ್ರಿ, ಯಜನೀಯವಾದ, ಹಗಲಿಗೆ, ಸಂಬಂಧಿಸಿದ, ಕೃಷ್ಣವರ್ಣ, ಅನ್ಸತ್‌ - ಅನನ್ಯ, 
ವಿಲಕ್ಷಣ, ಅದ್ಭುತ, ಅಸಿ - ಆಗಿದ್ದೀಯೆ, ತೇ - ನಿನ್ನ ಶುಕ್ರಮ್‌ - ತೇಜಸ್ವಿಯಾದ 
ನಿರ್ಮಲವಾದ, ಹಗಲು, ವೀರ್ಯ, ವಿಷುರೂಪೇ - ತಮ್ಮಲ್ಲೇ ಪರಸ್ಪರ ಭಿನ್ನವಾದ 


೪೭೨ 
ರೂಪ, ಅಹನೀ - ದಿನರಾತ್ರಿಗಳು ನಿನ್ನ ಮಹಿಮೆ ಪ್ರಕಟವಾಗುತ್ತದೆ, ವಿಶ್ವಾಃ - ಪ್ರಜೆಗಳ, 
ಚೀತನಾಚೇತನಗಳನ್ನೆಲ್ಲಾ ಮಾಯಾಃ - ಕಪಟಪ್ರಯೋಗ, ಬುದ್ವಿಜ್ಞಾನಗಳನ್ನು ಕ್ಷೇಮ 
ದಿಂದ ಕೆಲಸ ಮಾಡುವ ಪ್ರಜೆಗಳನ್ನು, ಹಿ - ನಿಶ್ಚಯವಾಗಿ, ಅವಸಿ... ರಕ್ಷಿಸುವೆ, ತೇ - ನಿನ್ನ, 
ರಾತಿಃ - ದಾನವು, ಕಟಾಕ್ಷವು, ಇಹ - ಈ ಲೋಕದಲ್ಲಿ ಭದ್ರಾ ಅಸ್ತು - ಸುಖದಾಯಕ 
ವಾಗಲಿ. 


ಎವಾ 


ಪೂಷನ್‌ ದೇವತೆಯೇ! ಎಲ್ಲರಿಗೂ ಅನ್ನಕೊಟ್ಟು ಪಾಲಿಸಿ ಪೂ.ಷಿಸಿ ರಕ್ಷಿಸುವ ನಿನ್ನ 
ಪರಿ ಅದ್ಬುತವಾಗಿದೆ. ಸೂರ್ಯನಂತಿರುವ ನಿನ್ನ ತೇಜಸ್ಸಿನ ಶ್ರೇತವರ್ಣ ವು ಹಗಲೂ ಕೃಷ್ಣ 
ವರ್ಣವು ರಾತ್ರಿಯೂ ಆಗಿ ವಿಲಕ್ಷಣವಾಗಿದೆ. ನಿನ್ನ ಕಲ್ಯಾಣಸ್ವರೂಪವನ್ನೇ ಸಾಕ್ಷಾತ್ಯರಿಸಿ 
ಕೊಳ್ಳಬೇಕೆಂದಿರುವ ನಮ್ಮ ಮೇಲೆ ನಿನ್ನ ಕೃಪಾದೃಷ್ಟಿಯನ್ನು ಬೀರು. 


ಪ್ರಕೃತಿಯ ಸ್ವಾಮಿಯಾದ ಪರಮೇಶ್ವರನೇ ನಿನ್ನ ತೇಜಸ್ಸೂ ಪ್ರಕೃತಿ ರಚನೆಯೂ, 
ತಮ್ಮಲ್ಲೇ ಭಿನ್ನಭಿನ್ನರೂಪವಾದ ದಿನರಾತ್ರಿಗಳೂ ಅದ್ಭುತವಾಗಿವೆ. ಸೂರ್ಯನಂತೆ ತೇಜಸ್ವಿ 
ಯೂ ಸಕಲಜ್ಞಾನಗಳ ರಕ್ಷಕನೂ ಆದ ಪೂಷನ್‌ ದೇವತೆಯೇ ನೀನು ನಮಗೆ ದಾನಮಾಡಿ 
ರುವ ಈ ಲೋಕವು ಎಲ್ಲರಿಗೂ ಕಲ್ಯಾಣಕಾರಿಯಾಗಲಿ. 


ಅನ್ಯೋನ್ಯಭಿನ್ನಮೆನಿಸುವ ದಿವಸ-ರಾತ್ರಿಗಳು ತಾಮ್‌ 
ನಿನ್ನ ಮಹಿಮೆಯ ಫಲಂ, ಪೋಷಕನೆ! ಪೂಷದೇವ! 
ಬಾನೆಲ್ಲ ಬೆಳಗಿ ಜೀವಾಳಿಯಂ ಫೊರೆವೆ ಜಗಮಂ; 
ನಿನ್ನ ಮಂಗಳಕರುಣೆಯೆಂದಿಗಂ ಸಲ್ಲೆ ನಮಗೆ ।॥1 


ಯಕ್‌ - ೭೬ 


ಎಶ್ವಾಮಿತ್ರೋಗಾಥಿನಃ || ತ್ರಿಷ್ಟುಬಗ್ನಿಃ || 


u 


ವಿ ೩೧ ೨೧೦ ೩೧ 
ಇಡಾಮಗ್ಗೇ ಪುರುದಜ್‌ಸಜ್‌ 'ಸನಿಂ ಗೋಃ ಶಶ್ಚತ್ವಮಜ್‌ 


ಹವಮಾನಾಯ ಸಾಧ । 


೧ ೨೩೩ ೧ ೨೦ ೩ ೨೦ ೩ ೧ ೨ ೩ ೧೨ ೨ 
ಸ್ಕಾನ್ನಃ ಸೂನುಸ್ತನಯೋ ಎಜಾವಾಗ್ನೇ ಸಾತೇ ಸುಮತಿರ್ಭೂತ್ಸಸ್ಟೇ || 


೪೭೩ 


೧ ೨೦ ೩ ೧ ೨ ಕ್ಷಿ ೧ ೨೦ ೩೨ 
ಇಡಾಮ್‌ - ಅಗ್ನೇ - ಪುರುದಜ್‌ಸಮ್‌ - ಪುರು - ದಜ್‌ಸಮ್‌ - ಸನಿಮ್‌ - ಗೋಃ | 


೩ ೨ ೧೨೦ ೩ ತಿ ೩ ೨ -೧೨೦ 
ಶಶ್ಚತ್ತಮಮ್‌ - ಹವಮಾನಾಯ - ಸಾಧ ॥ ಸ್ಯಾತ್‌ - ನಃ - ಸೂನುಃ - ತನಯಃ - 


೩೧ ೨ ೩ ೧೨ ೧೨೦ ೩ ೨ ೩ 
ವಿಜಾವಾ - ವಿ- ಜಾವಾ ಟ ಅಗ್ನೇ -ಸಾ- ತೇ - ಸುಮತಿಃ - ಸು - ಮತಿಃ - 


೨ ೧ 
ಭೂತು - ಅಸ್ಟೇ ಇತಿ ॥ ೪.೭೬ ॥॥ 


೫೦ ೨ ೩೪ ಬ ೪ ೩ 
೭೬.೧. ಇಡಾಮಗ್ನಾಇ, Il ಫುರುದಾಸಿ | ಸಜ್‌ಸನಿಂಗೋಃ | ಶಶ್ರತ್ರಮಜ್‌ 


೪೫೦ ೦ ೩ ೧ ೦ ಶ್ರೀ 
ಹವಮಾನಾ । ಯಸಾ5೨೩೪ದಾ |ಸ್ಯಾ ್ನಸೂನುಸ್ತ ನಯಃ । ವಿಜಾ 
ಶ್ರ ೪೫ ೪ ೫ ೩ ೨ ಪ್ರಿ ೪೦ 


ಹವಾ 5೩ ॥ಟ ಆಗೆ ಸೇಸಾತಾಇ ॥ ಸುಮಾಃ೩೪೩ । ತೀ5೩: 1 ಭೂತು 


೫ ೩ ೧೧೧ 
ಹಾಉವಾ ॥ ಸ್ಟ್ರಾ5೨೩೪೫ಇ I ೪.೭೭೬ // 


ದೀ- ೬ /ಪ- ೧೨ !ಟಮಾ - ೭ ! ಖೇ! (60೩ !! ೧.೨೩ ಟ/ 


ಹೇ ಅಗ್ನೇ ಪುರುದಂಸಂ ದಂಸಃ ವೇಷಃ ಇತಿ - ನ.೧೨ ೧೩1! ಕರ್ಮನಾಮಸು 
ಪರಿತತ್ವಾದ್ದಂಸಃ - ಶಬ್ದಃ ಕರ್ಮವಾಚೀ | ಪುರೂಣಿ ಬಹೂನಿ ದಂಸಾಂಸಿ ಕರ್ಮಾಣಿ 
ಯಸ್ಯಾಃ ಸಾ ತಾಂ ಬಹುಕರ್ಮಾಣಂ ಗೋಃ ಸನಿಂ ಗವಾದಿ ಪಶೂನಾಂ ಸಂಪಾದ 
ಯತ್ರೀಮ್‌ ಇಡಾಮ್‌ ಏತನ್ನಾಮಿಕಾಂ ಗೋರೂಪಾಂ ದೇವತಾಂ ಶಶ್ವತ್ತಮಂ ನಿರಂ 
ತರಂ ಹವಮಾನಾಯ ಯಜಮಾನಾಯ ಮಹ್ಯಂ ಸಾಧ ಸಾಧಯ । ಕಿಂಚ ನಃ ಅಸ್ಮಾ; ಕಂ 
ಸೂನುಃ ಪುತ್ರಃ "ತನಯ ಪೌತ್ರಃ ಸ್ಯಾತ್‌ ಭವತು ಇತಿ ತೇ ತವಯಾ ಸುಮತಿಃ ಶೋಭ 


ನಾಬುಧದ್ಲಃ 
ಧಿ 


ಸಾ ವಿಜಾವಾ ಅವನಾ ಖಿ ಸತಿ ಅಸ್ಟೇ ಅಸ್ಮಾಕಂ ಭೂತು ಭವತು ॥ 


೪೭೪ 

ಅಗ್ನೆ € - ಅಗ್ನಿದೇವನೇ, ಪರಮಾತ್ಮನೇ, ಪುರುದಂಸಮ್‌ - ಸರ್ವಕರ್ಮ 
ಸಹಾಯಕ, ಅನೇಕ ಕಾರ್ಯಗಳನ್ನು ನಿರ್ವಹಿಸುವ, ಬಹಳ ಕರ್ಮಗಳ ಸಿದ್ದಿದಾತೃ, ಗೋಃ 
- ಗೋವು, ಗೋವು ಆದಿ ಪಶುಗಳು, ಸನಿಮ್‌ - ಕೊಡುವ, ದಾನಮಾಡುವ, ಇಡಾಮ್‌ 
- ಪೃಥ್ವಿಯನ್ನು, ಗೋಃ ಸನಿಮ್‌ - ವಾಕ್‌ಶಕ್ತಿಯನ್ನು ಕೊಡುವ, ವಾಣಿಯನ್ನು - ಅನ್ನ 
ವನ್ನು, ಇಡಾ ಎಂಬ ಗೋಮಾತೆ, ಅನ್ನ-ಜ್ಞಾನ, ಇಡಾ - ಯೋಗಪ್ರಸಿದ್ದ ಇಡಾನಾಡಿ, 
ಶಶ್ಚತ್ತಮಮ್‌ - ಚಿರಕಾಲ ನಿರಂತರವಾಗಿ, ಹವಮಾನಾಯ - ಹವನಮಾಡುತ್ತಿರುವ 
ಯಜಮಾನನಿಗೆ ತ್ರಿಕರಣಗಳಿಂದ ಉಪಾಸನೆ ಮಾಡುತ್ತಿರುವ ಸಾಧಕನಿಗೆ, ಸಾಧ - ಸಾಧಿಸಿ 
ಕೊಡು, ನಃ - ನಮ್ಮ, ಸೂನುಃ - ಪುತ್ರ, ತನಯಃ - ವಿಸ್ತರಿಸುವ ಪೌತ್ರಾದಿಗಳಿಗೆ, ತೇ - 
ನಿನ್ನ ವಿಜಾವಾ - ಸಫಲವಾದ ವಂಶ, ವಿಚ್ಛೇದವಾಗದ ಪುತ್ರಪೌತ್ರಾದಿ ಸಂತತಿ, ವಿಜಾವ 
ಸ್ಯಾತ್‌ - ವಿಸ್ತರಿಸಲಿ, ಅಸ್ಟೇ - ನಮಗೆ ಸಾ- ಆ, ತೇ - ನಿನ್ನ, ಅನ್ನಃ - ಅನ್ನವು, ಸುಮತಿಃ 
- ಅನುಗ್ರಹ ಬುದ್ಧಿಯು, ಭೂತು - ಇರಲಿ. 


ಅಗ್ನಿಪರಮಾತ್ಮನೇ ಸತತವಾಗಿ ತ್ರಿಕರಣಗಳಿಂದ ನಿನಗೆ ಹವಿಸ್ಪನ್ನರ್ಪಿಸುತ್ತಿರುವ 
ings ಯಜ್ಞಕರ್ತೃವಿಗೆ ಸಕಲಕರ್ಮಸಾಧಕವಾದ ಭೂಮಿಯನ್ನೂ ಗೋ ಆದಿ 


ಶುಸಂಪತ್ತನ್ನೂ ಉತ್ಕೃಷ್ಟಬುದ್ಧಿಯುಳ್ಳ ಪುತ್ರಪೌತ್ರಾದಿ ಅವಿಚ್ಛಿನ್ನಸಂತಾನವನ್ನೂ 
ಅನುಗ್ರಹಿಸು. 


ಅನಲ! ನಿನ್ನಂ ಭಜಿಪ ನಮಗೆಲ್ಲ ನಿನ್ನ ಸುಮತಿ 
ಪರಮಲಾಭಪ್ರದಂ; ನಮಗೆಲ್ಲ ಒಳಿತಾಗಿಪ / 

ತರುಗಿಳಂ ಹೂಲಗಳಂ ಕರುಣಿಸ್ಟೆ ವಿಪುಲವಾಗಿ 
ನಮ್ಮ ವಂಶಕ್ರಮಕ್‌ ವಿಸ್ತಾರಶಕ್ತಿ ನೀಡಯ್‌ ।( 


ಯಕ್‌ - ೭೭ 


ವ ಪ್ರಿರ್ಭಾಲಂದನಃ || ತ್ರಿಷ್ಟುಬಗ್ನಿಃ || 


ಆ 


೨೦೩೨೨ ೩ ೧ ೨ ೩ ೨್ಛ೦೩೧ ೨ ೩ ೧ ಶಿಕ೨ 
ಪ್ರ ಹೋತಾ ಜಾತೋ ಮಹಾನ್ನಭೋವಿನ ಷದ್ಧಾಸೀದದಪಾಂ ವಿವರ್ತೇ । 


೩೧ ೩೧ ೨೦ ೩೧ 


ವಿಷವ ೩ ವಿ 
ದಧದ್ಯೋ ಧಾಯೀ ಸುತೇ ವಯಾಜ್‌ಸಿ ಯನ್ಲಾ ವಸೂನಿ ವಿಧತೇ 


೨೩ ವ 


ತನೂಪಾಃ ॥ ೫.೭೭ / 


೪೭೫ 
೨೦ ೩ ೨ ೩ ೨ ೩ 9 ಕ್ಷಿ ೨ ೩೧೦೨ 


- ಹೋತಾ - ಜಾತಃ - ಮಹಾನ್‌ - ನಭೋವಿತ್‌ - ನಭಃ - ವಿತ್‌ ॥ ನೃಷದ್ಭ್ರಾ- 


೩ ೧೨೦" & ತ್ರ ೩ ೨ ೩ ೨ ೧೨೦ 
ನೃ- ಸದ್ಭಾ - ಸೀದತ್‌ - ಅಪಾಮ್‌ - ವಿವರ್ತೆೇ - ವಿ- ವರ್ತೆೇ ॥ ದಧತ್‌ - ಯಃ - 


೩ 


ಕ್ಲಿ 


೨ 
ಧಾಯಿ - 


೩೨ ೧೨೦ ೩೨ ೧೨೦ ೩೨ ೩ ೨ 
ಸುತೇ - ವಯಾಜ್‌ಸಿ | ಯನ್ತಾ- ವಸೂನಿ - ವಿಧತೇ - ತನೂಪಾಃ - 


೨ 


ತನೂ - ಪಾಃ ॥ ೫.೭೭ 1 


ಕಾಶ್ವಪೇ ದ್ವೇ Il ದ್ವಯೋಃ ಕಶ್ಯಪ ಪಸಿಷು ಷ್ಟುಬಗ್ನಿಃ || 


ಎ ಊ 


೪ ೦ ೫೦ ೦ ೪ ೨ 00 ೦ ೦ ೨ 


೭೭.೧. ಪ್ರಹೋತಾಜಾತಾಃ ॥ ಮಹಾನ್ನಭೋವಿನ್ನೃಷದ್ಮಾ5೨೩ಸೀದಾತ್‌ । 


೭೬ 


೧೦ 
ಅಪಾಂವಿವರ್ತಾಇ ॥ ದಧದ್ಯೊ ಆಧಾ ಯಾ /ಸುತೇವಯಾ 


೩ ೨ ೧೦ ೨ ೧% ೫೦ 
ಜ್‌ಸಿಯನ್ತಾಉ | ವಾ ॥ ವಾಸೂನಿವಿಧ ಟಃ ತಾ5೨ | ಯಾಂ೨8೪ಔ 


9) ೧೧೧ 
bE || ತನೂರಹಿಹಾ 5೨8೪೫: || 


ದೀ- ೧೨ / ಪ-೧೧೧ / ಮಾ - ೭ ! ಚೇ 10೧೪ / ೧೨೪ ॥ 
೪೦ ೫೦ ೦ ೪ ೫ ೪ ೫ 


ಪ್ರಹೋತಾಜಾತಃ | ಉಹುವಾಹಾಇ ॥ ಮಾಹಾಡನ್ನಾ ಜೋತ೨। 


೧೨ ಸಿ೨೨ 
ಎ ಷದ್ಧಾಸೀದದಹಾಂಬವಾ5೨೩ರ್ತಾಇ | ಆಔಂಡಿಹೋ | 


೧೨ ೧ — 0೧ ಮ 9, 
ಆಹಾ । ದಾಧಾಂ೨ದ್ಯೋಧಾ5೨ । ಯಾಇಸುತೇವಯಾಜ್‌ಸಿ 


೧೨% ೨ ೧೨ ೧ ೨% 
ಹ್‌ ವಸೂ೨೩ನೀ | ಆಔಆ೩ಹೋ 1 ಅಹಾ ॥ ವಿಧತಾಯೇ 


೪೭೬ 


೧೯ ೩ ೫೦ ೦ ೨೧ ೩ ೧೧೧ 
5೩ ॥ ತನೂರ೨ಪಾ5೨೩ಳ೪ಔಹೋವಾ ॥ ಹವಿಷ್ಠತೇ5೨೩೪೫ || 


ದೀ- ೧೦ಟ/ ಪ-೧೧೩ /ಮಾ- ೮ ।ಬೈ 1೧೫! ೧೨೫ ॥ 


ಯಃ ಅಗ್ನಿಃ ಅಪಾಮ್‌ ಅಂತರಿಕ್ಷ ನಾಮೈತತ್‌ - ನಿ.೧.೩.೮ ॥ ಅಂತರಿಕ್ಷಸ್ಯ 
ವಿವರ್ತೀ ವಿವರ್ತನ ಉತ್ಪಂಗೇ ವೈದ್ಯುತ ರೂಪೇಣ ನಿಷಣ್ಣೋ ಭೂತ್‌ ಸ ಇದಾನೀಂ 
ಹೋತಾ ಯಜಮಾನಾನಾಂ ಹೋಮನಿಷ್ಟಾದಕೋ ಜಾತಃ ಪ್ರಾದುರ್ಭೂತಃ ಮಹಾನ್‌ 
ಗುಣೈಃ ಪೂಜ್ಯಃ | ನಭೋವಿತ್‌ ಅಂತರಿಕ್ಷಸ್ಯ ಜ್ಞಾತಾ ಯತಸ್ತತ್ರೋತ್ಪನ್ನಃ ಅತಸ್ತಸ್ಯ ಜ್ಞಾತಾ 
ನೃಷದ್ಮಾ ನೃಷು ಸೀದನ್‌ ಸದೇರ್ಮನಿನ್‌ ನಿತ್ವರಃ - ೬.೧.೧೧೭ ॥ ಪ್ರಸೀದತ್‌ ವೇದ್ಯಾಂ 
ಪ್ರಸೀದತಿ । ಅಪಾಮುಪಸ್ಥೇ ಮಹಿಷಾ ಅಗೃಭ್ಲತ್‌ ಇತಿ ಚ ನಿಗಮಃ । ಯದ್ವಾ ಅಪಾಂ 
ಪಯಸಾಂ ಇತ್ಯರ್ಥಃ ಕರ್ಮಣಾಮುಪಸ್ಥೇ ಉಪಸ್ಥಾನೇ ಸಮೀಪೇ ವೇದ್ಯಾಮುಕ್ತಲಕ್ಷಣಃ 
ನಿನ್‌ | ಅಥವಾ ಅಪಾಂ ಉದಕಾನಾಂ ವಿವರ್ತೆೇ ಮಧ್ಯ e ಯೋಕಗ್ನಿರ್ಹವಿರ್ವೋಢುವು 
ಸಹಮಾನೋ ನಿಗೂಢಃ ಸನ್‌ ಸ ದೇವಃ ಪುನಃ ಪ್ರಾರ್ಥಿತಃ ಉಕ್ತವಿಧಃ ಸನ್‌ ವೇದ್ಯಾ 0 
ಪ್ರಸೀದತಿ ಸೋಕಗ್ನಿಃ ದಧತ್‌ ಹವೀಂಷಿ ಧಾರಯನ್‌ ಸುಧಾಯೀ ವೇದ್ಯಾಂ ನಿಹಿತೋತ 
ಭೂತ್‌ । ಹೇ ಸ್ತೋತಃ ಸೋಣಗ್ನಿ: ಃ ವಿಧತೇ ಪರಿಚರತೇ ತೇ ತುಭ್ಯಂ ವಯಾಂಸಿ ಅನ್ನಾನಿ 
ವಸೂನಿ ಧನಾನಿ ಚ ಯನ್ಮಾ ನಿಯಮಿತಾ ಭವತು | ಕಿಂ ಚ ತನೂಪಾಃ ತನ್ಹಃ ಪಾತಾ ಚ 
ಭವತ್ಹಿತಿಶೇಷಃ ॥ 

ನೃಷ ಷದ್ಮಾ, ನೃಷದ್ವಾ ಇತಿ ಚ ಪಾಠ ॥ ದಧದ್ಯೋ ಧಾಯೀ ಸುತೇ ಇತಿ ಛನ್ಹೋ 
ಗಾಃ ದಧಿಯೋ ಧಾಯೀ ಸತೀ ಇತಿ ಬಹ್ವ ಚಾಃ ॥ ಪ್ರತೀಚ್ಯ ಮುದ್ರಿತ ಪುಸಕೇ 
"ಧಾಯಿ' ಇತಿ ಹ್ರಸ್ಪಾನ್ನ ಪಾಠಃ । "ಧಾಯೀ ಸುತೇ" ಇತ್ಯೇವಂ ಪಾಠೋ ಮನ್ತ್ರೇ । ತತ್ರ 
ಛನ್ನಸಿ ಪರೇಪಿ - ೧.೪.೮೧ ಇತಿ ಶಾಸನ ಬಲಾತ್‌ "ಸುಧಾಯೀ' ಇತ್ಯೆ €ವಂ ಸ್ಥಾಪನಂ 
ಶಕ್ಯ - ಪರಮ್‌ | ವಿವರಣಕಾರ ಮತೇತು ಧಾಯೀ ಧಾರಯಿತಾ ಹವಿರ್ವಹ ನಾದಿ - 
ಕರ್ಮಣ - ಇತ್ಯೇಕಂದಲಮಗ್ನಿ ವಿಶೇಷಣಮ್‌ ಸುತೇ ಇತ್ಯೇಕಂ ಪದಮಬಭಿಷುತೇ ಇತಿ 
ತದರ್ಥಃ । ಪದಕಾರಸ್ತು “ಧಾಯಿ ಸುತೇ' ಇತ್ಯೇವಮೇವ ಚಿಚ್ಛೇದ || 


ಯಃ - ಯಾವ ಅಗ್ನಿಯು, ಹೋತಾ - ಯಜ್ಞಕರ್ತೃ, ಪ್ರಜಾತಃ - ಯಜ್ಞವೇದಿ 
ಯಲ್ಲಿ ಪ್ರಕಟವಾದ, ಪ್ರಸಿದ್ಧನಾದ, ಮಹಾನ್‌ ಗುಣ್ಣೆ - ಉತ್ತಮ ಗುಣಗಳಿಂದ 


೪೭೭ 

ಪೂಜನೀಯನಾದ, ನಭೋವಿತ್‌ - ಆಕಾಶದಲ್ಲಿ ವ್ಯಾಪ್ತನಾಗಿರುವ, ಅಂತರಿಕ್ಷದ ತಿಳುವಳಿಕೆ 
ಇರುವ, ಹೃದಯಾಕಾಶದಲ್ಲಿರುವ, ಸುಖವನ್ನೊದಗಿಸುವ, ನೃಷದ್ಧಾ - ಜನರ ಗೃಹಗಳಲ್ಲಿ 
ರುವ, ಅಗ್ನಿ - ಮಾನವರಲ್ಲಿ ವಿರಾಜಮಾನನಾದ ಭಗವಂತ, ಯತ್ತಿಜರ ಸಮೀಪದಲ್ಲಿರುವ 
ಅಗ್ನಿ, ಪ್ರಸೀದತ್‌ - ಜ್ವಲಿಸಿದನು, ಪ್ರಸನ್ನನಾದನು, ದಧತ್‌ - ಹವಿಸ್ಸನ್ನು ಧಾರಣ ಮಾಡಿ 
ದನು, ಸುಧಾಯೀ - ವೇದಿಯ ಮೇಲಿರುವ, ಧರಿಸಿರುವ ಅಪಾಂ ವಿವರ್ತೇ - 
ಅಂತರಿಕ್ಷದ ನೀರಿನಲ್ಲಿರುವ ವಿದ್ಯುತ್‌ ರೂಪದಲ್ಲಿ ಮಳೆಸುರಿಸುವ, ಆಕಾಶದಲ್ಲಿ ವಿದ್ಯುತ್‌ 
ರೂಪದಲ್ಲಿರುವ ಪ್ರಾಣದ ಗಮನಾಗಮನ ವ್ಯವಸ್ಥಾರೂಪದಲ್ಲಿರುವ, ವಿಧತೇ - ಉಪಾಸನೆ 
ಮಾಡುವವನಿಗೆ, ನಿಯಮಿಸುವನು, ಸುತೇ - ಉತ್ಪನ್ನವಾದ, ವಯಾಂಸಿ - ಅನ್ನವನ್ನೂ, 
ಯನ್ರಾ - ಕೊಡುವವನು, ನಿಯಮಿಸುವವನು, ತನೂಪಾಃ - ಶರೀರದ ರಕ್ಷಕ, ಅಗ್ನಿಯ 
ರಕ್ಷಣೆ ಮಾಡುವವನು, ವಸೂನಿ - ಧನವನ್ನು, ಭವತು - ಆಗಲಿ. 


ವೇದಿಕೆಯ ಮೇಲೆ ಯತ್ತಿಜರ ಸಮೀಪದಲ್ಲಿ ಜಾಜ್ವಲ್ಯಮಾನನಾಗಿರುವ ಅಗ್ನಿಯು 
ಅಂತರಿಕ್ಷದಲ್ಲಿ ವಿದ್ಯುತ್‌ ರೂಪದಿಂದಲೂ ಯಜ್ಞವನ್ನು ಸಫಲಗೊಳಿಸುವುದೇ ಮುಂತಾದ 
ಉದಾರಗುಣಗಳಿಂದಲೂ ಪೂಜ್ಯನಾಗಿದ್ದಾನೆ. ಅಂತರಿಕ್ಷದ ವಿದ್ಯಮಾನಗಳನ್ನು ತಿಳಿದಿರುವ 
ಅಗ್ನಿಯೇ ಪ್ರಸನ್ನನಾಗಿ ವೇದಿಕೆಯ ಮೇಲೆ ವಿರಾಜಿಸುತ್ತಾ ಹವಿಸ್ಸನ್ನು ಸ್ವೀಕರಿಸು. 
ಸ್ತೋತ್ಸಗಳೇ ಅನ್ನವನ್ನೂ ಭೋಗೈಶ್ಚರ್ಯಗಳನ್ನೂ ಅನುಗ್ರಹಿಸುವ ಅಗ್ನಿಯ ಪರಿಚರ್ಯೆ 
ಯನ್ನು ಮಾಡಿ. 


ಮಹಾ ಉದಾರನೂ ದಾನಿಯೂ ಪೂಜ್ಯನೂ ಎಲ್ಲರಿಗೂ ಸುಖವನ್ನೊದಗಿಸು 
ವವನೂ ಜಗದಾಧಾರನೂ ಅಂತರಿಕ್ಷದ ನೀರಿನಲ್ಲಿ ಬಚ್ಚಿಟ್ಟು ಕೊಂಡು ಮಳೆಸುರಿಸುವವನೂ 
ಆದ ಅಗ್ನಿಯೇ ಉಪಾಸಕನ ಹೃದಯಾಕಾಶದಲ್ಲಿ ವ್ಯಾಪ್ತನಾಗಿ ಪ್ರಾಣದ ಗಮನಾಗಮನದ 
ವ್ಯವಸ್ಥಮಾಡಿ ಶರೀರದ ರಕ್ಷಣೆ ಮಾಡುತ್ತಾ ಅನ್ನಾದಿ ಸಮಸ್ತ ಭೋಗಗಳನ್ನೂ 
ಅನುಗ್ರಹಿಸುತ್ತಿರುವನು. 


ಗಾರ್ಹಪತ್ಯಾಗ್ನಿ ನೀಂ, ನೀಂ ವೈದ್ಯುತಾಗ್ದಿ, ದೇವ! 
ನೀನೆ ವೈಶ್ವಾನರಂ, ನೀನೆ ಯಾಗಾಗ್ನಿಯಲ್ರೆ! 
ಕುಂಡದೊಳ್‌ ಪ್ರಜ್ವಲಿಸಿ. ಯಾಜಕರ್ಗೊಲಿದವರ್ಗಂ 
ಅನ್ನ- ಧನ- ದೇಹರಕ್ಷಾದೀಕ್ಷೆಯೀವೆಯಲ್ರೆ! 


ಯಕ್‌ - ೭೮ 
ವಸಿಷ್ಠೋ ಮೈತ್ರಾವರುಣಿಃ ॥ ತ್ರಿಷ್ಟುಬಗ್ನಿಃ ॥ 
ವಿ: ಜಾಪಿ ಹಲವ ೩೨ ಹ ೧ ೨೩ ೧ ೨೩೧ ೨ 
ಇ ಕ್‌ ಕಳ್‌ ಜ್‌ ಕ್‌ಕ್‌ಗಿ ಇದ ಜಾಂ ಲಿ ಜ್ರ 
ಪ್ರ ಸಮ್ರಾಜಮಸುರಸ್ಯ ಪ್ರಶಸ್ತಂ ಪುಜ್‌ಸಃ ಕೃಷ್ಟೀನಾಮನುಮಾದ್ಯಸ್ಯ 


೧೨ ೩ ೨ ೩೧೨೩೧೨ ೩೧ ೨ ೩ ೧೨ 
ಆನ್ಹಸ್ಯೇವ ಪ್ರ ತವಸಸ್ಯತಾನಿ ವನ್ಹದ್ಹಾರಾ ವನ್ನಮಾನಾ ವಿವಷ್ಟು ॥ 


ಜಿ ಎ 
೨ ೩೧೨ ೩ ೧ ೨೦ ೧೨೦ ೩ 9 
ಪ್ರ - ಸಮ್ರಾಜಮ್‌ - ಸಮ್‌ - ರಾಜಮ್‌ - ಅಸುರಸ್ಯ - ಅ - ಸುರಸ್ಕ - ಪ್ರಶಸ್ತಮ್‌ - 
೩ ೨ ೩೨ ೩ ೨ ೩೧ ೨ ೩ ೧ ೨೦ 
ಪ್ರ - ಶಸ್ತಮ್‌ । ಪುಜ್‌ಸಃ - ಕೃಷ್ಟೀನಾಮ್‌ - ಅನುಮಾದ್ಯಸ್ಯ - ಅನು - ಮಾದ್ಯಸ್ಯ ॥ 


೧ ೨ ೩೧೨ ೩೧೨ ೩೧ ೨ ೧೨೦ 
ಆನ.ಸ್ತ್ನ - ಇವ - ಪೃ - ತವಸಃ - ಕತಾನಿ 1 ವನದಾರಾ - ವನಮಾನಾ - 
೧? ಶಿ ನ್‌ ಲ ೧ಎ ದ ಎ 


೪೨ 


ವಿವಷ್ಟು॥ ೬. ೭೮ೆ/ 


ಪತಾಚೇರಾಂ ಇಳು ಇ ಹ್‌ 9, ಇ ೦ 
ಫು ಗಿರಸಸ್ಯ ಸಾಮ ॥ ಫೃತಾಚಿಸ್ತಿಷ್ಟುಬಗ್ಗಿಃ ॥ ಇನ್ಹೋ ವಾ ॥ 


೫ A ೨ ೩೪೫ 
೭೮.೧. ಪ್ರಸಮ್ರಾ ಜಾಮ್‌ ॥ ಅಸುರಾತ& | ಸಾಪ್ರಶಸ್ತಾಮ್‌ । ಪ್ರಜ್‌ಸಃ 


ತ್ರ ಸಗ್ರಿ ೩೪ ೫ ೨ 
ಆ | ನಾಂಹಓಮನು | ಮಾದಿಯಸ್ಕಾ ಇನ್ಹ ಸ್ಕೇವಾ5೩೪೩ 


ಕೃಷ್ಣಾ 
೨ ಪಿ ವಿಳ ೫ ೨೧೦ ೨೦೧ ೨೦೦ ತಿ 
ಪ್ರತವ । ಸಸ್ಯತಾನೀ ॥ ವಂದದ್ದಾರಾವಂದಮಾನಾ ॥ ನಿವಾ 


೫೦೦ ಕ್ಷಿ ೫ 


೩ 
ಷ್ಟೂ5೨೩೪ಔಹೋವಾ || ವೀ5೨೩೪ಶಾ: ॥ 


ದೀ-೮ಟ।ಟಪ-೧೧ಟಮಾ-೫।ಟಟು/೧೬ / ೧೨೬ 


೪೭೯ 
| ಅಸುರಸ್ಯ ಬಲವತಃ ಪುಂಸಃ ವೀರಸ್ಯ | ಪೌಂಸ್ಯಮಿತಿ ವೀರ್ಯಮುಚ್ಯತೇ ತಥಾ ಚ 
ಯಾಸ್ಕಃ ಪುಮಾನ್‌ ಪುರುಮನಾ ಭವತಿ ಪುಂಸತೇರ್ವೆತಿ । ಕೃಷ್ಟೀನಾಂ ಜನಾನಾಮ್‌ 
ಅನುಮಾದ್ಯಸ್ಯ ಸ್ತುತ್ಯಸ್ಯ ತವಸಃ ಬಲವತಃ ಇಂದ್ರಸ್ಯೇವ ತಸ್ಯಾಗ್ನೇಃ ಪ್ರಶಸ್ತಮ್‌ ಉತ್ಕಷ್ಟಂ 
ಸಮ್ರಾಜಂ ಸಮ್ಯಗ್ರಾ,ಜಮಾನಂ ಸ್ವರೂಪಂ ಪ್ರಸೌೌ್‌ತು | ತಥಾ ವನ್ನದ್ವಾರಾ ವಂದನಂ 
ವಂದಃ ಸ್ತುತಿಃ ತದ್‌ ದ್ವಾರಾಣಿ ಸ್ತುತಿ ಪ್ರಮುಖಾನಿ ವನ್ಹಮಾನಾ ಸರ್ವೈಃ ಸ್ತೂಯಮಾನಾನಿ 
ಕೃತಾನಿ ಕರ್ಮಾಣಿ ಪ್ರವಿವಷ್ಟು । ಪ್ರಕರ್ಷೇಣ ಕಾಮಯತಾಮ್‌ ॥ 


ಪ್ರಸಮ್ರಾ,ಜಮಸುರಸ್ಯ ಪ್ರಶಸ್ತಮ್‌ ಇತಿ ಛಂದೋಗಾಃ ಪ್ರಸಮ್ರಾ ಜೋ ಅಸುರಸ್ಯ 
ಪ್ರಶಸ್ತಮ್‌ ಇತಿ ಬಹ್ಟ್ರಚಾಃ । ವನ್ನದ್ವಾರಾ ವಂದಮಾನಾಂ ವಿವಷ್ಟು ಇತಿ ವಂದೇದಾರುಂ 
ವಂದಮಾನೋ ವಿವಚ್ಚ ಇತಿ ಚ ಪಾಠ ॥ 

ಅಸುರಸ್ಯ - ಶಕ್ತಿಶಾಲಿಯ, ಪ್ರಾಣದ, ಪುಂಸಃ - ವೀರ, ಪೌರುಷಯುಕ್ತ 
ಕೃಷ್ಟೀನಾಂ - ಜನರ, ಮನುಷ್ಯರ, ಅನುಮಾದ್ಯಸ್ಯ - ಅನುಮೋದನೀಯವಾದ, ಸುತಿ 
ಯೋಗ್ಯವಾದ, ತವಸಃ - ಬಲಶಾಲಿ, ತೇಜಸ್ವಿ ಇಂದ್ರಸೃ್ಥ-ಇವ - ಇಂದ್ರನಂತೆ, ಸೂರ್ಯ 
ನಂತೆ, ವಿದ್ಯುತ್ತಿನಂತೆ, ಪ್ರಶಸ್ತಮ್‌ - ಪ್ರಶಂಸನೀಯವಾದ, ಸಮ್ರಾಜಮ್‌ - ಪ್ರಕಾಶಮಾನ 
ನಾದ, ಸ್ವಾಮಿಯಾದ, ತೇಜಸ್ವಿಯಾದ, ವನ್ಹದ್ಹಾರಾ - ವರಣೀಯವಾದ, ಪ್ರಶಂಸನೀಯ 
ವಾದ, ವನ್ನತ್‌ - ಸಲಹು, ವಾರಾ - ವರಣೀಯನಾದ, ವನ್ಹಮಾನ- ಸ್ತುತಿಯೋಗ್ಯನಾದ, 
ಎಲ್ಲರಿಂದಲೂ ಸ್ತುತಿಸಲ್ಪಡುವ, ಕೃತಾನಿ - ಕರ್ಮಗಳನ್ನು, ಭೋಗಭಾಗ್ಯಗಳನ್ನು 
ಪ್ರವಿವಷ್ಟು- ಯಥೇಚ್ಛವಾಗಿ ಪಡೆಯಿರಿ. 

ಪೌರುಷಯುಕ್ತ ಬಲಾಢ್ಯ ಮನುಷ್ಯರಿಂದಲೂ ಸುತಿಯೋಗ್ಯನಾದ, ಸೂರ್ಯನಂತೆ 
ತೇಜಸ್ಸಿಯೂ ಇಂದ್ರನಂತೆ ಬಲಶಾಲಿಯೂ ಪ್ರಶಂಸನೀಯನೂ ಎಲ್ಲರಿಂದ ವರಣೀಯ 
ನೂ ಆಗಿರುವ ಅಗ್ನಿ ಭಗವಂತನಿಂದ ಯಥೇಚ್ಛವಾದ ಭೋಗಭಾಗ್ಯಗಳನ್ನು ಪಡೆಯಿರಿ. 


ಮಾನವರು ಆದರದಿಂದ, ಅನುಮೋದಿಸುವ ಪ್ರಾಣದೊಡೆಯನೂ ಬಲಶಾಲಿ 
ಗಳಿಗೆ ಬಲವನ್ನೂ ವೀರ್ಯವಂತರಿಗೆ ಪೌರುಷವನ್ನೂ ಸೂರ್ಯನಿಗೆ ತೇಜಸ್ಸನ್ನೂ ವಿದುತ್ತಿ 
ಗೆ ಶಕ್ತಿಯನ್ನೂ ಅನುಗ್ರಹಿಸುವ ಎಲ್ಲರಿಗೂ ಸ್ವಾಮಿಯೂ ವರಣೀಯನೂ ಎಲ್ಲರಿಂದ ಸ್ತುತಿ 
ಸಲ್ಪಡುವವನೂ ಆದ ಪರಮಾತ್ಮನಿಂದ ಕರ್ಮಗಳ ಫಲವಾದ ಭೋಗ ಭಾಗ್ಯಗಳನ್ನು 
ಯಥೇಚ್ಛವಾಗಿ ಪಡೆಯಿರಿ. 


೪೮೧೦ 
ಇಂದ್ರಸಮನೇ! ಮನುಜವಂದನೀಯನೆ! ಮಹಿತನೆ! 
ಹವ್ಯವಾಹನನೆ! ನಿನ್ನಂ ನುತಿಪವಾವಳ್ತಿಯಿಂ / 
ನಿನ್ನನಿಂತು ನಮಸ್ಕರಿಸಿ ಭಜಿಸೆ ಯಾಜಕರ್ಗಂ 
ಸಕಲಲಾಭಂ ಶುಭಂ ಶೋಭನಂ ಸಲ್ವುದೆಂದುಂ / 


ಯಕ್‌ - ೭೯ 


೦ ದ್‌ ಲ್ಲ 
ವಿಶ್ವಾಮಿತ್ರೋ ಗಾಧಿನಃ ॥ ತ್ರಿಷ್ಟುಬಗ್ನಿಃ ॥ 


೩೨೩ ೧ ೨ ೩ ೧೨ ೩ ೧೨ ೩೧೮ ೨೦ 


ಅರಣ್ಯೋರ್ನಿಹಿತೋ ಜಾತವೇದಾ ಗರ್ಭ ಆವೇತ್ತು ಬಭೃತೋ 


೩೧ ವ 
ಗರ್ಭ್ಬ್ಭಿಣೀಬಿ: । 
೩೧ ೨೩ ೧೨ ೩೧೨೩ ೧೨ ೩ಕ ೨೦ ೩೨ 


ದಿವೇದಿವ ಈಡ್ಯೋ ಜಾಗೃವದ್ಬಿರ್ಹವಿಷ್ಠದ್ಧಿರ್ಮನುಷ್ಯೇಭಿರಗ್ನಿಃ ॥ 


೩೧೨ ೧೨೦ ೩ ೧೨ ೩ ೨ ೩ ೧೨೦ 
ಅರಣ್ಯೋಃ - ನಿಹಿತಃ - ನಿ - ಹಿತಃ - ಜಾತವೇದಾಃ - ಜಾತ - ವೇದಾಃ 1 ಗರ್ಭಃ- 


೩ ೨ ೧೨೦ ೩ ೧ ೨ ೩೧ ೨ ೩೨ 
ಇವ - ಇತ್‌ - ಸುಭ್ಛತಃ - ಸು- ಭೃತಃ - ಗರ್ಭಿಣೀಭಿಃ ॥ ದಿವೇದಿವೇ - ದಿವೇ - 


ಕ್ಷ ೧ ೨೦ ೩ ೧೨ ೩೧೨ ೩೯ ೨೦ ೩೨ 

ಆಜಾ 9° ್ದ ಇ ೃ 6 ಖಾ ೨ __ 9 _ ೦ 
ದಿವೇ - ಈಡ್ಯಃ - ಜಾಗೃವದ್ಧಿಃ | ಹವಿಷ್ಠದ್ಬಿಃ - ಮನುಷ್ಯೇಭಿಃ - ಅಗ್ನಿಃ ॥ ೭.೭೯" / 
ಪ್ರಾಸಾಹಮ್‌ ॥ ಭರದ್ವಾಜಸ್ತಿಷ್ಟುಬಗ್ಗಿಃ || 


ವಿ ೨೩೦೫೦ ೩೪ ೩0 ೪ 
೭೯.೧. ಅರಣೊ ೇಃ I ಬ SEs a ಗರ್ಭಇವೇತುಬ್ಬ 


೫೦ ೩ ೫ ೨೧೦ © © ಅ 
ತೋಗ । ಬಿನಾs೨೩೪೬ಬಭೀಃ ॥ ದಿವೇದಿವಠಡ್ಕೋಜಾಗೃವಾ$ 


೪೮೧ 


ಖಿ ಕ್ಷ ೫ rR ೫ ೪೦ 
೨೩ದ್ದೀಃ ॥ ಹಾ5೨೩೪ವೀ । ಷ್ಟಾ5೨೩೪ದ್ದೀಃ | ಮನುಷ್ಯೇಇ೫ಭಿರ 


೪ ೫೦ ೫ ೪ 
ಗ್ನಿಃ | ವಹಿಯಾs೬ಹಾ 1 ಹೋಇ ॥ ಡಾ ॥ 


Ne 
v 


ದೀ- ೧೦! ಪ- ೧೧ /ಮಾ - ೧೦ !/ಪ್‌ೌ 1೧೭ ॥ ೧೨೬ ॥ 


ಜಾತವೇದಾಃ ಸರ್ವ ವಿಷಯ ಜಾನವಾನ್‌ ಅಯಮ್‌ ಅಗ್ನಿಃ ಅರಣ್ಯೋರ್ನಿಹಿತಃ 
ದೇವ್ರಿರ್ಯಜ್ಞಾರ್ಥಂ ನಿತರಾಂ ಸ್ಥಾಪಿತಃ ತತ್ರ ದೃಷ್ಟಾಂತಃ "ಗರ್ಭಃ ಇವ' ಇತಿ ಯಥಾ 
ಗರ್ಭೋಗರ್ಭಿಣೀಭಿಃ ಸ್ತ್ರೀಭಿಃ ಸುಭೃತಃ ಸುಷ್ಠುಧಾರ್ಯತೇ ತದ್ವತ್‌ । ಸ ತಾದೃಶೋಡಗ್ಗಿಃ 
ಹವಿಷ್ಠದ್ಬಿಃ ಸಂಭೃತ ಹವಿಷ್ಕೈಃ ಅತಏವ ಜಾಗೃವದ್ಧಿಃ ಕರ್ಮಣಿ ಜಾಗರೂಕೈಃ ಮನುಷ್ಯೇಭಃ 
ಮನುಷ್ಯೈರಸ್ಮಾಭಿಃ ಡಿವೇದಿವೇ ಪ್ರತ್ಯಹಂ ಸ್ತುತ್ಯರ್ಥಂ ಈಡ್ಯಃ ಸ್ತುತಿರೂಪಾಭಿರ್ಗೀರ್ಭಿಃ 
ಸ್ತೋತವ್ಯಃ ॥ ಸುಭೃತೋ ಗರ್ಭಿಣೀಭಿಃ ಇತಿ ಸುಧಿತೋ ಗರ್ಭಿಣೀಷು ಇತಿ ಚ ಪಾಠಾ ॥ 


ಗರ್ಭಿಣೀಭಿಃ ಸುಭೃತ - ಗರ್ಭಿಣೀ ಸ್ತ್ರೀಯರು ತಮ್ಮ ಗರ್ಭಸ್ಥ ಶಿಶುವನ್ನು ಸೂಕ್ತ 
ಆಹಾರವಿಹಾರಗಳಿಂದ ಬಹು ನಾಜೂಕಾಗಿ :ಕಾಪಾಡುವಂತೆ, ಅರಣ್ಯೋಃ ನಿಹಿತಃ - 
ಉತ್ತರಾರಣಿ ಅಧರಾರಣಿಗಳಲ್ಲಿ ಗುಪ್ತವಾಗಿರುವ ಆತ್ಮ ಮತ್ತು ಪ್ರಣವಗಳೊಡನೆ ಇರುವ 
ಮನನದಿಂದ ಮನಸ್ಸಿನಲ್ಲೂ ನಿಧಿಧ್ಯಾಸನದಿಂದ ಹೃದಯದಲ್ಲೂ ಅನುಭವಕ್ಕೆ ಬರುವ, 
ಜಾತವೇದಾಃ - ಪರಮಾತ್ಮನು, ಹುಟ್ಟುವಾಗಲೇ ಸಮಸ್ತ ಜ್ಞಾನಯುಕ್ತನಾಗಿರುವ, 
ಅಗ್ನಿಯು, ಹವಿಷ್ಠದ್ದಿಃ - ಹವಿಸ್ಸುಗಳಿಂದ, ಉಪಾಸನೆಗಳಿಂದ, ಜಾಗೃವದ್ಧಿಃ - ಸಾವಧಾನ 
ದಿಂದಿರುವ, ಕರ್ಮಾನುಷ್ಠಾನದಲ್ಲಿಜಾಗರೂಕರಾಗಿರುವ, ಮನುಷ್ಯೇಭಿಃ - ಮನುಷ್ಯರಿಂದ, 
ದಿವೇದಿವೇ - ಪ್ರತಿದಿನವೂ ನಿರಂತರವಾಗಿ, ಈಡ್ಯಃ - ಸುತಿಸಲ್ಪ ಡುವವನಾಗಿದ್ದಾನೆ. 


ಕರ್ಮಾನುಷ್ಠಾನನಿರತರಾದ ಜಾಗೃತವಂತರು ಉತ್ತರಾರಣಿ ಅಧರಾರಣಿ ಎಂಬ 
ಕಟ್ಟಿಗೆಗಳನ್ನು ಮಥಿಸುವುದರಿಂದ ಪ್ರಕಟವಾಗುವ ಅಗ್ನಿಯನ್ನು ಗರ್ಭಿಣಿಯರು ಗರ್ಭಸ್ಥಿತ 
ಶಿಶುವನ್ನು ನಾಜೂಕಾಗಿ ಕಾಪಾಡುವಂತೆ ಹವಿಸ್ತುಗಳಿಂದಲೂ ಉಪಾಸನೆಗಳಿಂದಲೂ 
ಸಾವಧಾನದಿಂದ ಪರಿಚರ್ಯ ಮಾಡುವ ಹುಟ್ಟಿನಿಂದಲೇ ಸಮಸ್ತ ಜ್ಞಾನಸಂಪನ್ನನಾದ ಈ 
ಜಾತವೇದ ರೂಪಿಯಾದ ಭಗವಂತನನ್ನು ಮನುಷ್ಯರು ದಿನದಿನವೂ ನಿರಂತರವಾಗಿ 
ಸುತಿಸುತಿರಬೇಕು. 


೪೮೨ 
ಸಾಧನಾನಿರತ ಉಪಾಸಕನು, ಮನನ ನಿಧಿಧ್ಯಾಸನಗಳಿಂದಲೂ ಪ್ರಣವಾನು 
ಸಂಧಾನದಿಂದಲೂ ಸ್ವಶರೀರಸ್ಥ ಭಗವಂತನನ್ನು - ಗರ್ಭಿಣಿಸ್ತ್ರೀಯು ತನ್ನ ಗರ್ಭಸ್ಥ ಶಿಶುವಿನ 
ಇರವನ್ನು ತಿಳಿದು ಕಾಪಾಡುವಂತೆ - ಭಾವಿಸುತ್ತಾನಿರಂತರವಾಗಿ ಸಮಸ್ತ ಜ್ಞಾನ ಸಂಪನ್ನನಾದ 
ದೇವದೇವನನ್ನು ಸುತಿಸುತ್ತಿ ರಬೇಕು. 


ಜಾತವೇದನೆನಿಪ್ಪ ಸರ್ವಜ್ಞನಿವನಗ್ನಿ ತಾಂ 

ಅರಣಿಗಳ ನಡುವಿನೊಳ್‌ ಗರ್ಭಿಣಿಯ ಗರ್ಭದಂತೆ ! 
ರಕ್ಷೆತ3ಂ ಲಕ್ಷಿತಿಂ; ಸವನಕಾಗಿಯೆ ಜತನದಿಂ 

ದುಡಿವ ಹೋತೃಗಳಿಗೆ ಸದಾ ವಂದನಾರ್ಹನನಿಪಂ ॥ 


ಯಕ್‌ - ೮೦ 


ಪಾಯುರ್ಭಾರದ್ದಾಜಃ || ತ್ರಿಷ್ಟುಬಗ್ಗಿಃ || 


೩೧ ೨ ಕ್ಷ ೩ ೨ ೩ ೧೨ ೩ ೧೨ 
ಸನಾದಗ್ನೇ ಮೃಣಸಿ ಯಾತುಧಾನಾ ನಾನ್ನ ತ್ಥಾ ಿ ರಕ್ಷಾಜ್‌ಸಿ ಪೃತನಾಸು ಜಿಗ್ಳುಃ | 
೧೨ ೩೧ ೨ ೩ ೨ ಹ ಸ a ೧ ೨ ೩೧ 


ಅನು ದಹ ಸಹಮೂರಾನ್ಕಯಾದೋ ಬ ತೇ ಹೇತ್ಯಾ ಮುಕ್ತತ 


೧೨ 
ದೈವ್ಯಾಯಾಃ 1 ೮.೮೦ I 


ಸ್ವ-೧೩/ಉ-೧ಟಧಾ-೭೦॥ಟೌ(।(ದ-೮! 


೩೨ ೩ ೧ ೨ ೩ ೧ ೨೦ ೩ 
ಸನಾತ್‌ - ಅಗ್ನೇ - ಮೃಣಸಿ - ಯಾತುಧಾನಾನ್‌ - ಯಾತು - ಧಾನಾನ್‌ - ನ-ತ್ವಾ- 


೧೨೦ ೧ ೨೦ ೩ ೧ ೨೦ ೩ ೧ ೨ ೩೨ 
ರಕ್ಷಾಜ್‌ಸಿ — ಪೃತನಾಸು ಇ ಜಿಗ್ಳುಃ ॥ ಅನು - ದಹ - ಸಹಮೂರಾನ್‌ - ಸಹ - 


ಶಿ ೩೧ ೨ ಶ್ರ ೧೨೦ ೨ ೩ 
ಮೂರಾನ್‌ - ಕಯಾದಃ - ಕಯ - ಅದ: 1 ಮಾ - ತೇ - ಹೇತ್ಯಾಃ - ಮುಕ್ಷತ - 


೪೮೩ 
೨೦ 
ದೈವ್ಯಾಯಾಃ 1 ೮.೮೮ /ಆ- ೪೫1ಅ- ೨೯ಟ/ಪ- ೨೦೧/ಭ/ದ-೮॥ 


ಆತಿ ಅಷ್ಟಮೀ ದಶತಿಃ 1 ಲೆ ॥॥ ಅಷ ಷ್ಟಮಃ ಮಂಡ: ॥ ೮ ॥ 


ಅಗ್ನೇರ್ವ್ವಶ್ವಾನರಸ್ಯಾತ್ರೇರ್ವಾ ರಾಕ್ಷೋಘ್ಲಮ್‌ ॥ ಅಗ್ಲಿಸ್ತಿಷ್ಟುಪ್‌ ಅಗ್ನಿಃ ರಕ್ಷೋಹಾ ವಾ ॥ 


ಟಿ 


೩ ೨ ೨ ೧ 
೮೦.೧. ಅಹಾ । ಮೋಸಿಹಾ | ಪೋಹಾ | ಸನಾದಗ್ನಾಜ | ಮೃಣಸಿ । 


೨ ೩೪ ೫ ೨೧೦ ಇ ೧ ೨೩೪೬೫ 
ಯಾತುಧಾನಾನ್‌ ॥ ನತ್ಹಾರಕ್ಷಾ | ಸೀ5ಹಿಪ್ಪತ | ನಾಸುಜಿಗ್ಳೂಃ ॥ 


೨೧೦ ೨೧೦ ೨೩೪ ೫ ೩೨ 
ಅನುದಹಾ | ಸಹಮೂ | ರಾನ್ಮಯಾದಾಃ | side 
೦ ೧ ೨೦೧ ೨0 ವಿ 


ಪೋಣಿಹಾ | ಮಾತಾಇಹೇತ್ಯಾಃ | ಮುಕ್ತತ | ದಾ5೩೪೩ಇ ॥ 


೨ ೪ 
ವೀೀ೩ಯಾಂಜಯಾಂ೬೫೬: ॥ 


ದೀ-೫1ಪ-೧೯ಟಮಾ-೮(ಬಭೈ 1೧೮.೧೨೮ ॥ 


ಅಷ್ಟಮಃ ಖಂಡಃ ॥ ೮ ॥ ಅಷ್ಟಮೀ ದಶತಿಃ ॥ ಲೆ ॥ 


ಹೇ ಅಗ್ನೇ ತ್ವಂಸನಾತ್‌ ಚಿರಾದೇವಾರಭ್ಯ ಯಾತುಧಾನಾನ್‌ ರಾಕ್ಷಸಾನ್‌ ಕುವ್ಯಾ 
ಪಾರೇಣಯುಕ್ತಾನ್‌ ॥ ಇಹ ಕಿಂಚಿತ್‌ ಪಾಠೋ ನಷ್ಟ ಇತಿ ಲಕ್ಷ್ಯತೇ | ಮೃಣಸಿ ಬಾಧಸೇ | 
ತಥಾಪಿ ತ್ವಾ ತ್ವಾಮ್‌ । ಪೃತನಾಸು ಸಂಗ್ರಾಮೇಷು । ರಕ್ಷಾಂಸಿ ರಾಕ್ಷಸಾಃ ನಜಿಗ್ಯುಃ ನಾಜ 
ಯನ್‌ । ಕಿಂಚ ಸತ್ವಮಥುನಾ ಅನುಕ್ರಮೇಣ ಸಹಮೂರಾನ್‌ ಮೂಢೇನ ಸಹಿತಾನ್‌ 
ಮಾರಕ ವ್ಯಾಪಾರೇಣ ಯುಕ್ತಾನ್‌ ಕಯಾದಃ ಕ್ರವ್ಯಾದೋ ಮಾಂಸ ಭಕ್ಷಕಾನ್‌ ರಾಕ್ಷ 
ಸಾನ್‌ ದಹ ತೇಜಸಾಭಸ್ಮೀ ಕುರು । ಕಿಂಚ ತಪ ಸಂಬಂಥಿನೋ ದೈವ್ಯಾಯಾಃ ದೈವ್ಯಾತ್‌ 
ಹೇತ್ಯಃ ಆಯುಧಾತ್‌ ತೇ ಯಾತುಧಾನಾಃ ಮಾಮುಕ್ಷತ ಮುಕ್ತಾಮಾಭೂವನ್‌ ॥ ಕಯಾ 
ದಃ ಕ್ರವ್ಯಾದಃ ಇತಿ ಚ ಪಾಠ ॥ 


೪೮೪ 

ಅಗ್ನೇ - ಅಗ್ನಿದೇವನೆ, ಸನಾತ್‌ - ನಿತ್ಯ, ನಿರಂತರ, ಚಿರಕಾಲದಿಂದ, ಯಾತು 
ಧಾನಾನ್‌ - ರಾಕ್ಷಸರನ್ನು, ಪೀಡಿಸುವವರನ್ನು, ಪಾಪಗಳನ್ನು, ದುಷ್ಟ ವಿಚಾರಗಳನ್ನು, 
ಮೃಣಸಿ - ಬಾಧಿಸು, ನಷ್ಟಮಾಡು, ತ್ವಾ - ನಿನ್ನನ್ನು, ಪೃತನಾಸು - ಸಂಗ್ರಾಮದಲ್ಲಿ ರಕ್ಷಾಂಸಿ 
- ರಾಕ್ಷಸರು, ನಜಿಗ್ಯುಃ - ಗೆಲ್ಲಲಾಗಲಿಲ್ಲ ಆಂತಹ ನೀನು, ಅನು - ಅನುಕ್ರಮ ವಾಗಿ, 
ಒಂದು ಕಡೆಯಿಂದ, ಕಯಾದಃ - ಮಾಂಸಭಕ್ಷಿಗಳಾದ ರಾಕ್ಷಸರನ್ನು, ಸಹಮೂ ರಾನ್‌ - 
ಬೇರು ಸಹಿತ, ಮೂಲ ಸಹಿತ, ದಹ - ಸುಟ್ಟುಹಾಕು, ನಷ್ಟಮಾಡು, ತೇ- ನಿನ್ನ ಸಂಬಂಧಿ 
ಗಳಾದ, ದೇವ್ಯಾಯಾಃ - ದೇವತೆಗಳ ದಿವ್ಯವಾದ, ಹೇತ್ಯಾಃ - ಜ್ವಾಲಾರೂಪೀ ಆಯುಧ 
ಗಳಿಂದ, ಮಾಮುಕ್ಷತ - ಬಿಡುಗಡೆಹೊಂದದಿರಲಿ, ಹತರಾಗಲಿ. 


ಅಗ್ನಿದೇವನೇ ನೀನು ದುಷ್ಟರಾದ ರಾಕ್ಷಸರನ್ನು ಪೂರ್ವಕಾಲದಿಂದಲೂ ಸತತವಾಗಿ 
ನಷ್ಟಮಾಡುತ್ತಿರುವುದರಿಂದ ಅವರು ಸಂಗ್ರಾಮದಲ್ಲಿ ನಿನ್ನನ್ನು ಗೆಲ್ಲಲ್ಲಾಗಲಿಲ್ಲ. ದುಷ್ಪವ್ಯವ 
ಹಾರದಲ್ಲಿ ತೊಡಗಿರುವ ಮಾಂಸಭಕ್ಷಕರಾದ ಪಾಪಿಷ್ಠರಾದ ರಾಕ್ಷಸರನ್ನು ಬೇರು ಸಹಿತ 
ಸುಟ್ಟುಹಾಕು. ನಿನ್ನ ಸಂಬಂಧಿಗಳಾದ ದೇವತೆಗಳ, ಆಯುಧಗಳಿಂದ ರಾಕ್ಷಸರು ತಪ್ಪಿಸಿ 
ಕೊಳ್ಳದೆ ವಧಿಸಲ್ಪಡಲಿ. 


ಯಾತುಧಾನಿಗಳಪ್ಪ ದೃತ್ಯರಂ ಸಮರಮುಖದೊಳ್‌ 
ಗೆಲಿದವನೆ! ಅನಲನೇ ನಿನ್ನುಗ್ರರೂಪಮಂ ನೀಂ 
ದುಷ್ಪರೊಳಭಕ್ಷ್ಯಾಭೋಜನರೊಳುಪಯೋಗಿಸಯ್ಯ! 
ನಿನ್ನ ತೇಜಕ್‌ ಸಿಲ್ಕಿ ನಿರ್ಮೂಲರಕ್ಕೆ ದುರುಳರ್‌ / 


ಲ್ಕ 
ತ ವಿ ೩೧ ೨೦ ೩ ೨೩ ೧ ೨ ೩ ೧೨ 
ಪ್ರ ನೋ ರಾಯೇ ಪನೀಯಸೇ ರತ್ಲಿ ವಾಜಾಯ ಪನ್ಹಾಮ್‌ ॥ 


೪೮೫ 


೧೨೦ ೧೨೦ ೩ ೨ ೩೧೨ ೩ | 
ಅಗ್ನೇ - ಓಜಿಷ್ಠಮ್‌ - ಆ - ಭರ । ದ್ಯುಮ್ನಮ್‌ - ಅಸ್ಪಭ್ಯಮ್‌ - ಅಧ್ರಿಗೋ - ಅಧ್ರಿ - 


೨ 


೩ ೨ ೧೨೦ ೧೨೦ ೧೨೦ ೧ ೨೦ 


ಗೋ॥ಪ್ರ- ನಃ- ರಾಯೇ- ಪನೀಯಸೇ [ರತ್ತಿ- ವಾಜಾಯ- ಪನ್ನಾಮ್‌ ॥೧.೮೧। 


ಪಾಥೇ ದ್ವೇ ದ್ವಯೋಃ ಪಥಹೋನನುಷ್ಟುಬಗ್ನಿಃ || 


೮0.೧. 


೮೧.೨. 


೧೨ ೩ ೫ ೨೦ ೧ ೨ ೩ ೫ 
ಆಗಾ ಹಿ5೨೩೪ವಾ || ಓಜಿಷ್ಠ5೩ಮಾ | ಭಾರಾಓ5೨೩೪ವಾ । ದ್ದು 


ZN (ರ ೫ ೨೦ 
ಮ್ಹಮಸ್ಥಭ್ಛಮಧ್ರಿ ಗೋ ॥ [i | ಪ್ರಾನಾಓ5೨೩೪ವಾ ॥ ರಾ 
೧೦ ವಿಂ ಷ್ಣ ೧ ೨ ೩ ೫ ೧೦ ೨೦ 


ಯೇಪನೀನ೨ಯಸೇ5೩ 1 ಓಇ 1 ರಾತ್ಲಾ ಓಂ೨೩೪ವಾ ॥ ವಾಜಾ 


೧೩ ೧೧೧ 
ಯಪನ್ಹಾ5೨೩೪೫ಮ್‌ || 


ದೀ- ೬ /ಪ-೧೦ಟಮಾ-೭!ಜೇ!/1೧೯॥/ ೧೨೯ / 
ಅಗ್ನೇಹಾಉ 1 ಓಜಿ ಷಾ ಷ್ಠಾಮಾ5೧ಭಾರಾ | ಔಹೋತ೨೩ಳಿವಾ 


೨% ೩೦ ೫ ೧ ೦ 


ದ್ಯುಮ್ಮಮಸ್ಥ | ಭ್ಯಾಮಧ್ರಿ ೀಗಾ 1 ಔಹೋ5೨೩೪ವಾ ॥ ಪ್ರನ್ನೊ 


ಜಿ "10 ೨ ೨A ೩4೦ ೫ ೧ 
ರಾಯೇ । ಪಾನೀಆ೧ಯಾಸಾ | ಔಹೋತ೨೩೪ವಾ ॥ ರಾತ್ಮೀ$೨ 


9, ಹ ೧ ೨ ೧ ೫ ೪ ‘Il 
ಬಾಚಾಆ೨ ॥ ಯಪೋವಾತ೩ಓತ೨೩೪ವಾ । ಥಾತಜಮೋತ೬ 


೫ 
ಕಾಂ. 1 ದೀ- ೭ 1ಪ-೧0೧೩/ಮಾ-೩॥ಟಜೆ1೨೦(1/ ೧೩೧೮ 


೪೮೬ 

ಹೇ ಅಗ್ನೇ ಓಜಿಷ್ಠಂ ಬಲವತ್ತಮಂ ದ್ಯುಮ್ನದ್ಯೋತತೇ ಕಟಕ ಮುಕುಟಾದಿ 
ರೂಪೇಣ ಸರ್ವತ್ರ ಕಾಶತೇ ಇತಿ ದ್ಯುಮ್ನಂ ಧನಮ್‌ ಅಸ್ಪಭ್ಯಮ್‌ ಆಭರ ಆಹರ | ಹೇ 
ಅಧ್ರಿಗೋ! ಅಧೃತಗಮನ! ಅಧೃತಮಪ್ರತಿಹತಂ ಗಮನಂ ಯಸ್ಯೇತಿ ಅಧೃತಾ ಅನಿವಾರಿತಾ 
ಗಾವೋರಶ್ಮಯೋ ಯಸ್ಯೇತಿ ವಾ ಅದ್ರಿಗುಃ ತಸ್ಯ ಸಂಬೋಧನಂ ಹೇ ಅದ್ರಿಗೋ! 
ಪನೀಯಸೇ ಪನೀಯಸಾ ಸ್ತೋತವ್ಯೇನ ರಾಯೇ ರಾಯಾ ಧನೇನ ಸುಪಾಂ ಸುಲುಗಿತಿ - 
೭.೧.೩೯ ॥ ಶೇ ಆದೇಶಃ । ನಃ ಅಸ್ಮಾನ್‌ ಪ್ರಕರ್ಷೀಣ ಯೋಜಯ | ವಾಜಾಯ ಅನ್ನಸ್ಯಿ 
ಲಾಭಾಯ ಪನ್ನಾಮ್‌ ಪನ್ನಾನಮ್‌' ಅನ್ನಸ್ಯ ಮತ್ಸಮೀಪ ಪ್ರಾಪ್ತಿ ಸಾಧನಂ ಮಾರ್ಗಂ ರತ್ಸಿ 
ವಿಲಿಖ ಕುರ್ವಿತ್ಯರ್ಥಃ | ಪ್ರ ನೋ ರಾಯೇ ಪನೀಯಸೇ ಇತಿ ಛಂದೋಗಾಃ ।ಪ್ರಣೋ 


ರಾಯಾ ಪರೀಣಸಾ ಇತಿ ಬಹ್ವೃಚಾಃ || 


ಅಗ್ನೇ ಎ ಅಗ್ನಿದೇವನೇ! ಪರಮಾತ್ಮನೇ, ಓಜಿಷ್ಠಂ - ಪ್ರಬಲನಾದ, ಹೆಚ್ಚು ಬಲ 
ಶಾಲಿಯಾದ, ದ್ಯುಮ್ನಮ್‌ - ಪ್ರಕಾಶಮಾನವಾದ ಎದಿ, ಯಶಸ್ಸು ಚಿನ್ನದ ಹೊಳೆಯುವ 
ಕಿರೀಟ ಕುಂಡಲಾದಿಗಳನ್ನು, ಅಸ್ಪಭ್ಯಂ - ನಮಗೆ, ಆ-ಭರ - ತುಂಬಾ ತಂದುಕೊಡು, 
ಆಧ್ರಿಗೋ - ಚಲನಶೀಲವಾದ, ಸರ್ವವ್ಯಾಪಕವಾದ, ಅಡೆತಡೆ ಇಲ್ಲದ, ನಿಲ್ಲಿಸಲಾಗದ, 
ಪನೀಯಸೇ - ಸುತಿಯೋಗ್ಯವಾದ, ಪ್ರಕಂಸನೀಯವಾದ, ರಾಯೇ - ಧನವನ್ನು ನಃ - 
ನಮಗೆ, ಪ್ರ - ಹೆಚ್ಚಿಸು, ವಾಜಾಯ - ಅನ್ನಕ್ಕಾಗಿ, ಪನಾಮ್‌ - ದಾರಿಯನು, ಸಾಧನ 

ಬ ರೆ ಛಿ ಪ 

ವನ್ನು ರತ್ತಿ - ಕೊಡು, ತೋರಿಸು. 


ಮಹಾಬಲಶಾಲಿಯೂ ಸರ್ವವ್ಯಾಪಕನೂ ಆದ ಅಗ್ನಿಭಗವಂತನೇ ಪ್ರಕಾಶಮಾನ 
ವಾದ ವಿದ್ಯೆಯನ್ನೂ ಯಶಸ್ಸನ್ನೂ ಹೊಳೆಯುವ ಚಿನ್ನ-ಕಿರೀಟ-ಕುಂಡಲಾದಿ ಧನಗಳನ್ನೂ 
ಅನುಗ್ರಹಿಸು. ಪ್ರಶಂಸನೀಯವಾದ ಐಶ್ವರ್ಯವನ್ನು ವೃದ್ಧಿಸು. ಅನ್ನಕ್ಕಾಗಿ ಯೋಗ್ಯ 
ದಾರಿಯನ್ನೂ, ಸಾಧನೆಯನ್ನೂ ತೋರಿಸು. 


ನಿರ್ಬಾಧಿತಗತಿಯಿರ್ಪಗ್ನಿಯೆ! ನೀ - 
ನೋಜಃಪ್ರದಸಂಪದ ನೀಡಯ್‌ । 
ಸ್ತವನೀಯ ಧನವ, ಶಕ್ತಿಯ ಪಡೆಯುವ 
ಪಥದರ್ಶಕನಾಗಿಯ್‌ ನಮಗೆ (!. 


೪೮೭ 
ಯಕ್‌ - ೮೨ 


ವಾಮದೇವಃ ॥ ಅನುಷ್ಟುಬಗ್ಗಿಃ || 


೧ ೨ ೩ 5 ೩ ೨ ೩೧೨ ೩ ೧ ೨ 
ಯದಿ ವೀರೋ ಅನು ಷ್ಯಾದಗ್ನಿಮಿನ್ನೀತ ಮರ್ತ್ಯಃ 


೩೧ ೨೩೧೨ ೩೧ ೩ ೧೨೦ 
ಆಜುಹ್ಹದ್ಧವ್ಯಮಾನುಷಕ್‌ ತರ್ಮ ಭಕ್ಷೀತ ದೈವ್ಯಮ್‌ ॥ ೨.೮೨ // 
೧ ೨೦ ೩ ೨ ೧೨೦ ೩೨ & ೧ ೨೦ ೩೧ ೨ 


ಯದಿ - ವೀರಃ - ಅನು - ಸ್ಯಾತ್‌ I ಅಗ್ನಿಮ್‌ ಎ ಇನ್ಹೀತ ಮರ್ತ್ಯಃ Il ಆಜುಹ್ಪತ್‌ 


ಕ್ಲ ೧ ೨೦ ೩ ೨ ೩ ೨ ೩ ವಿ ೧ ೨೦ ಠಿ 
ಆ - ಜುಹ್ಪತ್‌ - ಹವ್ಯಮ್‌ - ಅನುಷಕ್‌ - ಅನು - ಸಕ್‌ | ಶರ್ಮ - ಭಕ್ಷೀತ - 


೧೨೦ 
ದೈವ್ಯಮ್‌ 1೨.೮೦೨ // 


ಬ್ರಹದಾಗ್ನೇಯಮ್‌ Il ಅಗ್ನಿರನುಷ್ಟುಬಗ್ಗಿಃ || 


೩ ೪೦ ೩೦ ೪ ೫೦ ೨೦ ೨ ೫ ೪೩ 
ಆಗ್ರ ಯದಿವೀರೋಅನುಷ್ಯಾತ್‌ | ಐಯಾ€೩೪೩ ಈ5೩೪ಯಾ ॥ ಅಗ್ನಿ 


೪ ೫೦ ೦ ೨೧ 
ಮಿಂಧೀತಮ್‌ | ಆಟ ಮೋಕ್ಷಃ 


೧ __ ಛಿ ೧ 9. ೫ 9) 
ಆಜೂತ೨ಹ್ವಾದ್ದಾ$೨೩ | ವ್ಯಮಾ5೨ನೂ5೨೩೪ಷಾಕ್‌ 1 ಶರ್ಮ 


೨ ೧ ೨% ೨ 9A ೧ ೫ ಪ್ಲ 
ಭ । ಕ್ಷಾಣ । ತದಾನ೩ಹಾ5೩ಇ ॥ ವಾನಓತ೨೩೪ವಾ ॥ ವ್ಯಾನ೨ 


ಓಒ೪ಳಉ೫ವ್‌ ॥। ದೀ. ೬/ಪ-೧೨!ಮಾ-೯/ಯಖೋ (1೨೧.೧೩೧ ॥ 


೪೮೮ 
ಯದಿ ಯದಾ ಯಸ್ಯ ಮನುಷ್ಯಸ್ಯ ವೀರಃ ಪುತ್ರಃ ಸ್ಯಾತ್‌ ಭವತಿ ತದಾ ಸಃ ಮರ್ತ್ಯಃ 
ಅಗ್ನಿಮಿನ್ಬೀತ ಆಧಾನಮಾದಧೀತ ಕುರ್ವೀತ । ಕಿಂಚ ಆನಪಕ್‌ ಅವಿಚ್ಛನ್ನಂ ಯಥಾ 
ಭವತಿ ತಥಾ ಹವ್ಯಮ್‌ ಆಜುಹ್ವತ್‌ ಆಭಿಮುಖ್ಯೇನ ಜುಹೋತಿ | ಅಪಿ ಚ | ದೈವ್ಯಂ 
ದೇವಸಂಬಂಧಿ ಶರ್ಮ ಗೃಹಂಸುಖಂವಾ ಭಕ್ತೀತ ಭಜೀತ ಸೇವೇತೇತ್ಯರ್ಥಃ | 


ಯದಿ - ಒಂದು ವೇಳೆ, ವೀರಃ - ವೀರನಾದ, ಆತ್ಮಬಲವುಳ್ಳ, ಪೌರುಷಯುಕ್ತ 
ಪುತ್ರನು, ಮರ್ತ್ಯಃ - ಮನುಷ್ಯನು, ಅಗ್ನಿಂ - ಅಗ್ನಿಯನ್ನು, ಪರಮೇಶ್ವರನನ್ನು, ಆನಷಕ್‌ - 
ನಿರಂತರವಾಗಿ, ಅವಿಚ್ಛಿನ್ನವಾಗಿ, ಇಂಧೀತ - ಪ್ರಜ್ವಲಿಸುತ್ತಾ ಧ್ಯಾನಿಸುತ್ತಾ ಹಬ - 
ಉತ್ತಮವಾದಹವಿರ್ದ್ರವ್ಯಗಳಿಂದ, ಆಜುಹ್ಹತ್‌ - ಹೋಮ ಮಾಡಿ, ದೃವ್ಯಮ್‌ - ದಿವ್ಯ 


ವಾದ, ಶರ್ಮ - ಸುಖವನ್ನು, ಭಕ್ಷೀತ, ಭೋಗಿಸುವನು. 


ಆತ್ಮಬಲವುಳ್ಳವನಾಗಲಿ, ಪೌರುಷಯುಕ್ತ ಪುತ್ರನನ್ನು ಪಡದವನಾಗಲಿ, ಅಗ್ನಿ ಯನ್ನು 
ನಿರಂತರನಾಗಿ, ಪ್ರಜ್ವ ಲಿಸುತ್ತಾ ಧ್ಯಾನಿಸುತ್ತಾ ಉತ್ತಮವಾದ ಹವಿರ್ದ್ರವ್ಯಗಳಿಂದ ಹೋಮ 
ಮಾಡಿದರೆ ದಿವ್ಯವಾದ ಸುಖವನ್ನು ಭೋಗಿಸುವನು. 


ವೀರಪೂತ್ರನಂ ಪಡಯಲ್ಕಗ್ನಿಯ 
ನಲ್ಲ ಮಾನವರು ಬೆಳಗಿಸುತ । 
ಹಾವ್ಯಗಳಿಂದಾರಾದಿಸುಗೆಂದೂ 

ದಿವ್ಯಸುಖದ ಪಥವನೆ ಪಡೆಗೆ 1 


ಯಕ್‌ - ೮೩ 
ಭರದ್ವಾಜೋ ಬಾರ್ಹಸ್ಪತ್ಯಃ || ಅನುಷ್ಟುಬಗ್ಗಿಃ || 


ಕ್ಷ ಸ ೨ ೩ಓ೨ಉ ೩ ೧ ೨೦ 
ತ್ವೇಷಸ್ತೇ ಧೂಮ ಯಣ್ಣತಿ ದಿವಿಸಜಬ್ಬಕ್ರ ಆತತಃ | 


೨ಉ ೩೧ ೨ ೩ ೧ ೨ 


ಈ HR 
ಸೂರೋ ನಹಿ ದುತಾ ತಂ ಕಹಾ ಪಾವಕ ರೋಚಸೇ ॥ ೩.೮೩ ॥ 


ಶಿ ವ ಲ 


೪೮೯ 


೩ ೨ PR ವಿ ಈ ೩೨ ೩.೨ ೧ ೨೦ ಈ 
ತ್ವೇಷಃ - ತೇ,- ಧೂಮಃ - ಯಣ್ವತಿ । ದಿವಿ - ಸನ್‌ - ಶುಕ್ರಃ - ಆತತಃ - ಆ - ತತಃ ॥ 


೧ ೨೦ ೩ ೨ ೩೨ ೩ ೧ ೨೦ 
ಸೂರಃ - ನ- ಹಿ- ದ್ಯುತಾ- ತ್ವಮ್‌ | ಕೃಪಾ- ಪಾವಕ - ರೋಚಸೇ ॥|೩. 4.4 


ತ್ತೇಷಾ ಸ್ಟೇ ಯಾಮಮ್‌ ॥। ಯಮೋಪನುಷ್ಟುಬಗ್ಗಿಃ || 


೨೦ ೧ ಗಿ: 
೮೩.೧. ತ್ವೇಷಾಸ್ತೇನ೨೩ಧೂಮಯುಣ್ಣತಿಹಾಉ || 'ದಿವಿಸಂಛುಕ್ರ5೩ಆತಾ 


ಪ್ರ ಟ್ಟು ೪೦ ೦ ೫ ೨ ೧ ೨ ೪೦ 
ತಾ5೩: | ಸೂರೋನಹೀಹಾಉ ॥ ದ್ಯುತಾತೂವಾತ೩ಮ್‌ | ಕೃಪಾ 


೫ ೨೨೦೦ ೧ 
ಪವಾಹಾಉ ॥ ಆ ಸಾರಳ | ಓ5೨೩೪೫ಇ. ॥ 


ಡಾಟ ದೀ- ೬/ಪ-೮/ಮಾ-೯/ಗೋ (1೨೨ 0೧೩೨ ॥ 


ಹೀ ಅಗ್ನೇ! ತ್ವೇಷಃ ದೀಪ್ರಸ್ಯತೇ ತವ ಶುಕ್ರಃ ಶುಕ್ಲೋ ನಿರ್ಮಲಃ ಶುಭ್ರ ವರ್ಣೂ 
ವಾ ಧೂಮ; ದಿವಿ ಅನ್ನರಿಕ್ಷೇ ಆತತಃ ವಿಸ್ತೀರ್ಣಃ ಸನ್‌ ಖುಣ್ವಕಿ ಮೇಘಾತ್ಮನಾ ಪರಿ 
ಣತೋ ಗಚ್ಛತಿ | ಅಪಿ ಚ ಹೇ ಪಾವಕಃ ಶೋಧಕ ಅಗ್ನೇ! ಸೂರೋನಃ ಸೂರ್ಯಇವ 
ಕೃಪಾ ಸ್ತೋತವ್ಯಾಭಿಮುಖೀ ಕರಣಸಮರ್ಥಯಾ ಸ್ತುತ್ಯಾ ಸ್ತೂ ಯಮಾನಸ್ವಂ ದ್ಯುತಾ 
ದೀಪ್ತ್ಯಾ ರೋಚಸೇ ಹಿ ಪ್ರಕಾಶಸೇ ಖಲು | ದಿವಿಸನ್‌ ಇತಿ ದಿವಿಷನ್‌ ಇತಿ ಚ ಪಾರಿ ॥ 


ಪಾವಕಃ - ಪತಿತ ಪಾವನನೇ, ಶುದ್ದಿಕಾರಕನಾದ ಅಗ್ನಿಯೇ, ತೇ - ನಿನ್ನ, ಶುಕ್ರಃ - 
ಬಿಳಿಯ, ಶುದ್ಧ ನಿರ್ಮಲ, ತ್ವೇಷಃ - ಪ್ರದೀಪವಾದ, ಪ್ರಜ್ವಲವಾದಪ್ರಕಾಶವು, ಧೂಮಃ - 
ಹೊಗೆಯು, ಸಮ್‌ - ಚೆನ್ನಾಗಿ, ದಿವಿಸನ್‌ - ದ್ಯುಲೋಕದಲ್ಲಿ ಅಂತರಿಕ್ಷದಲ್ಲಿ, ಮೋಕ್ಷ 
ಧಾಮದಲ್ಲ ಆತತಃ - ವಿಸಾರವಾಗಿ ಹರಡುತ್ತಾ ಯಣ್ಣಿತಿ - ವ್ಯಾಪಿಸಿದೆ, ಅಲ್ಲಿಂದಲೇ 
ಕಾಣಿಸುತ್ತದೆ, ಮೇಘರೂಪದಲ್ಲಿಪರಿಣಮಿಸುತ್ತದೆ, ಹಿ - ನಿಶ್ಚಯವಾಗಿಯೂ, ತ್ವಂ 
ನೀನು, ಕೃಪಾ - ಸಾಮರ್ಥ್ಯದಿಂದ, ಸುತ್ಕಕರ್ಮದಿಂದ, ಅಭಿಮುಖಿ, ದ್ಯುತಾ - ದೀಪ್ಪ 


೪೯೦ 
ಯಿಂದ, ತೇಜಸಿನಿಂದ, ಪ್ರಕಾಶದಿಂದ, ಸೂರೋ ನಃ - ಸೂರ್ಯನಂತೆ, ಶೋಚಸೇ - 


ಬೆಳಗುತ್ತಿರುವೆ. 


ಪತಿಪಾವನನಾದ ಅಗ್ನಿಯೇ ನಿನ್ನ ನಿರ್ಮಲವಾದ ಪ್ರಕಾಶವಾದ ಬಿಳಿಯ ಹೊಗೆ 
ಯು ಅಂತರಿಕ್ಷದಲ್ಲಿ ಹರಡುತ್ತಾ ವಿಸ್ತಾರವಾಗಿ ವ್ಯಾಪಿಸಿ ಮೇಘರೂಪದಲ್ಲಿ ಪರಿಣಮಿಸಿ 
ವ್ಯಷ್ಟಿಕಾರಕವಾಗಿರುತ್ತದೆ. ಈ ನಿನ್ನ ಸಮರ್ಥವಾದ ಸುತ್ಯಕರ್ಮದಿಂದ ಸೂರ್ಯ 
ತೇಜಸ್ಸಿನಂತೆ ಬೆಳಗುತ್ತಿರುವೆ. 


ಪ್ರಜ್ವಲಿಸುವ ಪಾವಕನಿಂದೂಗೆಯುವ 
ಧವಳಧೂಮ ಗಿಗಿನವನಡರೆ | 

ಅಗ್ನಿ! ನಿನ್ನೊಲುಮೆ ಪಸರಿಸಿದಂತಿದೆ; 
ಸೂರ್ಯಸಷಮನೆ! ಒಲಿಯಯ್‌ ನುತಿಗೆ ॥ 


ಯಕ್‌ - ೮೪ 


ಭರದ್ದಾಜೋ ಬಾರ್ಹಸ್ಪತ್ಯಃ || ಅನುಷ್ಟುಬಗ್ಗಿಃ || 


೧ ೨೦೩೧೦ ೨೦ ೨೦ 
ತ್ವಜ್‌ಹಿ ಕೈತವದ್ಯಶೋಗ್ನೇ ಮಿತ್ರೋ ನ ಪತ್ಕಸೇ 
ಕ್ಲಿ ೧೨ ಓ ೧ ೨೦ 
ತಂ ನಿಚರ್ಷಣೇ ಶ್ರವೋ ವಸೋ ಪುಷ್ಟಿಂ ನ ಪುಷ್ಕಸಿ ॥ ೪.೮೪ ॥ 
ಈ CQ: 20 ೧ ೨೦ ೧೦೨೦ ೩೨ KR ಪಿ ೧ ೨೦ 


೦ 


೫೩ 


ಮ್‌ - ಹಿ - ಕ್ಷೈತವತ್‌ - ಯಶಃ । ಅಗ್ನೇ - ಮಿತ್ರಃ- ಮಿ- ತ್ರಃ- ನ- ಪತ್ಯಸೇ॥ 


೩ ೧೨೦ ೧೨೦ ೩ ೨ 
ತ್ವಮ್‌ - ವಿಚರ್ಷಣೇ - ವಿ- ಚರ್ಷಣೇ - ಶ್ರವಃ ಟ ವಸೋ - ಪುಷ್ಟಿಮ್‌ - ನ- 


ಕ್ಷಿ 
ಪುಷ್ಕಸಿ ॥ ೪.೮೪ // 


೪೯೧ 
ಬ್ರಹದಾಗ್ನೇಯಮ್‌ | ಅಗಿರನುಷುಟಗಿಃ ॥ 
1 ಲ ಯ್‌ 


೪% ೪ ೫ ೪ ೫ ೧ ೨ ೧ 


೮೪.೧. ತ್ರಜ್‌ಹಿಕ್ಕಿ ಕ್ಸಿತವದೃಶಃ | ಈಯಇಯಾಹಾಜಇ ॥ ಅಗ್ನಾಇಮಿ | ತ್ರೋ | 


೨೩ ೫ ೧೨ ೪ ೫ ೧ 
ನಾಹತಾ S೨೩ಿ೪ಸಾಇ | ಆಔ೩೪ಹೋ ।!1ಇಯಾಹಾಇ | ತ್ವಂವಿ 


ಅ ೩ ೫ ೧೨ ೫ ೪ ೫ 
ಚಾ 1 ಷಣೇ5೨ಶ್ರಾ5೨೩೪ವಾಃ । ಆಔ5೩೪ ಹೋ |(ಇಯಾಹಾಇ ॥ 


9 9 ೨ ೨೩ ೫ ೧ 
ವಾಸಾ5೩ಉವಾ ॥ ಪು | ಷ್ಲಾಣಮ್‌ | ನಾಪುಷ್ಯಾ5೨೩೪ಸೀ | ಆ 


೨ ಜೆ ೪ ೫ ೪ 
ಬಔತಹ೪ಹೋ ವ ಇಯಾಹಾ । ಹೋಇ | ಡಾ ॥ 


ದೀ-೧/ಪ- ೨೦/ಮಾ - ೧೫! ಜು / ೨೩ 1 ೧೩೩ ॥ 


ಹೇ ಅಗ್ನೇ! ತ್ವಂ ಖಲು ಕ್ಷೈತವತ್‌ ಕ್ಷಿತಿಃ ಕ್ಷಯೋಪಚಯಃ ತತ್ಸಂಬಂಧಿ ಕ್ಷೈತಂ 
ಶುಷ್ಕಂ ಕಾಷ್ಠಂ ತದ್ಯುಕ್ತ ೦ ಯಶಃ ಅನ್ನ 0- ನಿ೨.೭ 1 ಹವಿರ್ಲಕ್ಷಣಂ ಪತ್ಯಸೇ ಅಭಿಪತಸಿ 
ಗಚ್ಛಸಿ | ತತ್ರ ದೃಷ್ಟಾಂತಃ ಮಿತ್ರೋ ನ ಅಹರಭಿಮಾನೀ ಮಿತ್ರೋ ದೇವಃ ಸ ಇವ ಯದ್ವಾ 
ಕ್ಷಯ ಇತಿ ಗೃಹನಾಮ - ನಿ೩.೪ ॥ ಕ್ಷೈತವತ್‌ ಕ್ಷೈತಂ ನಿವಾಸಕಂ ಹವಿರ್ಲಕ್ಷಣಮನ್ನಂ 
ತದ್ಯುಕ್ತಮ್‌ ಯಜಮಾನಗೃಹಂ ಮಿತ್ರ ಭೂತಃ ಪುರುಷ ಇವಾಭಿಪತಸಿ | ಯದ್ವಾ ಪತ್ಯತಿ 
ರೈಶ್ವರ್ಯಕರ್ಮಾ - ಸನಿ.೨.೨೧ ॥ ಈದೃಶಮನ್ನಂ ಪತ್ಯಸೇ ಈಶಿಷೀ ಅತಃ ಕಾರಣಾತ್‌ 
ಹೇ ವಿಚರ್ಷಣೇ ವಿಶೇಷೇಣ ಸರ್ವಸ್ಯ ದ್ರಷ್ಟಿ ವಸೋ ವಾಸಕಾಗ್ಗೇ! ತ್ವಂ ಶ್ರವಃ ಶ್ರವ 


ಣೀಯ ಮನ್ನಮ್‌ ಯಜಮಾನ ಗೃಹಸ್ಥಮ್‌ ಸ ಅಯಂ ನ ಶಬ್ದಶ್ಚಾಥ - ನಿ.೨.೭ ॥ ಅನ್ನ 
ಕಾರ್ಯ ಭೂತಾಂ ಪ್ರಷ್ಟಿಂ ಚ ಪುಷ್ಕಸಿ ವರ್ದ್ವಯಸಿ ॥ 


ಅಗ್ನೇ - ಅಗ್ನಿದೇವನೇ, ಹಿ - ನಿಶ್ಚಯವಾಗಿಯೂ, ತ್ವಮ್‌ - ನೀನು, ಕ್ಷೈತವತ್‌ - 
ಭೂಮಿಯಲ್ಲಿರುವ ನಮಗೆ ಅನುಕೂಲವಾಗುವಂತೆ ಸಮಿದ್ರೂಪವಾದ ಹವಿಸೆಂಬ, 
ಒಣಗಿದ ಕಟ್ಟಿಗೆಯಂತೆ, ಅನ್ನವನ್ನು ಪರಿಗ್ರಹಿಸಿ, ಯಶಃ - ಯಶಸ್ವಿಯಂತೆ, ಮಿತ್ರ: ನ - 


೪೯೨ 
ತ್ರನಂತೆ, ಹಗಲಿನ ಅಭಿಮಾನ ದೇವತೆಯಾದ ಸೂರ್ಯನಂತೆ, ಮಿತ್ರದೇವನಂತೆ, 
ಪತ್ನಸೇ - ಮಳೆಗರೆಯುವೆ, ಪ್ರಾಪನಾಗುವೆ, ವಿಚರ್ಷಣೇ - ಎಲ್ಲದರ ಸಾಕ್ಷಿಯಾದ, ಸರ್ವ 
ಭಧ ವಸೋ - ವ್ಯಾಪಕನಾ ದ, ಎಲ್ಲರಿಗೂ ಆಶ್ರಯನಾದ, ತ್ವಮ್‌ - ನೀನು, 
ಶ್ರವಃ:- ಅನ್ನದಲ್ಲಿನ, : ಪುಷ್ಟಿಂ ಎ ಪುಷ್ಟಿಯನ್ನು, ಪೌಷ್ಟಿಕತೆಯನ್ನು, ಪುಷಸಿ - ಹೆಚ್ಚಿಸುವೆ, 


ಟ್‌ 


ಪುಷ್ಟಿಗೊಳಿಸುವೆ. 


ಎಲ್ಲಕ್ಕೂ ಸಾಕ್ಷಿಯಾದ ಸರ್ವದ್ರಷ್ಟಾರನಾದ ಎಲ್ಲರಿಗೂ ಆಶ್ರಯನಾದ ಎಲ್ಲೆಲ್ಲೂ 
ವ್ಯಾಪಿಸಿರುವ ಅಗ್ನಿದೇವನೇ ನೀನು ಭೂಮಿಯಲ್ಲಿರುವ ನಮಗೆ ಅನುಕೂಲವಾಗುವಂತೆ 
ಸಮಿದ್ರೂಪವಾದ ಕಟ್ಟಿಗೆಯೆಂಬ ಹವಿಸ್ಸನ್ನೇ ಪರಿಗ್ರಹಿಸಿ ಯಶಸ್ವಿಯಾದ ಮಿತ್ರನಂತೆ 
ಸಹಾಯ ಮಾಡಲು ಮಳೆಗರೆಯುವೆ. ಎಲ್ಲರಿಗೂ ಆಶ್ರಯವಾಗಿರುವ ಶಕ್ತಿಯನ್ನು ನೀಡುವೆ 
ಪುಷ್ಟಿಯಾದ ಅನ್ನವನ್ನು ಅನುಗ್ರಹಿಸುವೆ. ಸೂರ್ಯನಂತೆ ಎಲ್ಲರಿಗೂ ಸುಲಭವಾಗಿ ಪ್ರಾಪ್ತ 
ಗುವೆ. 


[J 


ಸಕಲಾಶ್ರಯನೇ! ಸೂರ್ಯಸಮಾನನ! 
ತೇಜೋವರ್ಚ್ಛೋನಿಧಿವಿಭುವೇ! 

ಸಮಿಧೆಯೆಂಬುವನ್ನವನೊಪ್ಪಿಸಿಕೊಂ — 
ಖೂಲಿವುದಯ್ಯ! ಪುಷ್ಟಿಯ ಪಡೆದು ( 


ಯಕ್‌ - ೮೫ 


ದ್ವಿತು.ಮುಕ್ತವಾಹಾ ಆತ್ರೇಯಃ ॥ ಅನುಷ್ಟುಬಗ್ನಿಃ ॥ 


೩ ೨೩೧ ೨೩ ೨ ೩೧ ೨೩ ೧೨ 
ಪ್ರಾತರಗ್ನಿಃ ಪುರುಪ್ರಿಯೋ ವಿಶ ಸವೇತಾತಿಥಿಃ ॥ 


೨ ೩ ೨ ಹಿ ೩ ೧ ೨೦ ೩೧೨ 
ವಿಶ್ವೇ ಯಸ್ಸಿನ್ನಮತ್ಯೆ ೯ ಹವ್ಯಂ ಮತ್ತಾ ೯ಸ ಇನ್ನತೇ 1 ೫.೮೦೫ I 
೩ ೨ ೩೨ ದಿ 19 ER ಪಿ ೩೨ ೩ ೧ ೨೦ 


ಪ್ರಾತಃ - ಅಗ್ನಿಃ - ಪುರುಪ್ರಿಯಃ - ಪುರು - ಪ್ರಿಯಃ । ವಿಶಃ - ಸವೇತ - ಅತಿಥಿಃ ॥ 


೪೯೩ 


೧೨೦ ೧ ೨೦ ( ೨೦ ೩೨ ೧೨೦ 
ವಿಶ್ವೇ — ಯಸ್ಮಿನ್‌ — ಅಮರ್ತ್ಯ - ಅ- ಮರ್ತೇ | ಹ ಹವ್ಯಮ್‌ - ಮರ್ತಾಣಸಃ - 


೩೧೨ 
ಇನ್ನತೇ ॥ ೫. ೮೫! 


ಬೃಹತಶ್ಚ ಕೌಮುದಸ್ಯ ಸುಮ ॥ ಕುಮುದ್ಬಹದನುಷ್ಟುಬಗ್ಗಿ: ॥ 


೫೦ ೦ ೦ ೨೧ ೨೦ ೧ ೨೩೨ 
೮೫.೧. ಹಾ ್ರಾತರಗ್ಗಾಇಪೂಂಓರುಪ್ಪಿ ಯಾಃ॥ ಎವಿಶಾಸ್ತವೇ।ತಾ5೨೩।ಅತಿಥಾ 


೧ ೨% ೧ ಕ್ಕೆ ೫ 
ಇಆಃ। ವಾಇಶ್ವೇಯಾಸ್ಥಿ 5೩ನ್‌ | ಅಮಾಆ೨ತ್ತಾ ೯೮೨೩೪ಯಾಇ ॥ 


೯ ಟೆ ೨ ೧ ಅ, ೨6 ೨ 
ಹವ್ಯಾs೨೩ಜ್‌ಹೋಳ | ಮರ್ತಾತಹಿಹೋ ॥ ಸಇಂಧಾ5೨೩ತಾ 


೧ 
ನರ್ತಕ | ಓಂ೨೩೪೫ಇ ॥ ಡಾ ॥ 


ದೀ- ೩ /ಪ-೧೧/ಮಾ -೧೧॥ಟಟ- ೨೪ ೧೩೪ ॥ 


ಪುರುಪ್ರಿಯಃ ಬಹುಪ್ರಿಯಃ ವಿಶಃ ಯಜಮಾನೇ ಧನಸ್ವ ನಿವೇಶಕಃ ಅತಿಥಿಃ 
ಯಜಮಾನಾನಾಂ ಗೃಹಾನ್‌ ಪ್ರತಿತಿಧಿಷು ನ ಅಭ್ಯೇತೀತ್ಯತಿಥಃ । ತಥಾಯಾಸ್ಯಃ ಅತಿಥಿ 
ರಭ್ಯತಿತೋ ಗೃಹಾನ್‌ ಭವತ್ಯಭ್ಯೇತಿ ತಿಧಿಷು ಪರಕುಲಾನೀತಿ ಪರಗೃಹಾಣೀತಿ ವಾ - 
೪.೧.೫ ॥ ಇತಿ ಏವಂ ವಿಥೋಸತಗ್ನಿಃ ಪ್ರಾತಃ ಸ್ತವೇತಸ್ತೂಯತೇ ಅಮರ್ತ್ಕೇ ಅಮರಣ 
ಧರ್ಮಕೇ ಯಸ್ಸಿನ್‌ ಅಗ್ನೌ ವಿಶ್ವೇ ಸರ್ವೇ ಮರ್ತ್ತಾಸಃ ಮರ್ತ್ವಾಃ ಮನುಷ್ಯಾ 3 ಹವ್ಯಮ್‌ 
ಇಂಧತೇ ದೀಪಯನ್ನಿ ದಧತ ಇತ್ಯರ್ಥಃ । ವಿಶ್ವೇಯಸ್ಸಿನ್‌ ನ್ಹ್ನಮರ್ತೇ ಹವ್ವಂ ಮರ್ತಾಸ 
ಇಂಧತೇ ಇತಿ ಛಂದೋಗಾಃ ವಿಶ್ವಾನಿಯೋ ಅಮರ್ತ್ಯೋ ಹವ್ಯಾ ಮರ್ತ್ತೇಷು ರಣ್ಯತಿ 
ಇತಿ ಬಹ್ವೃಚಾಕ ॥ 


ಪುರುಪ್ರಿಯಃ - ಬಹಳ ಜನರಿಗೆ ಪ್ರಿಯನಾದ, ವಿಶಃ - ಜನರಿಗೆ, ಐಶ್ವರ್ಯ ಪ್ರಾಪಕ 
ನಾದ, ಅತಿಥಿಃ - ಗಮನಶೀಲನಾದ, ಕಾಲಬಂಧನರಹಿತನಾದ, ಮನೆಗೆ ನಿತ್ಯವೂ ಬಿಜಯ 


೪೯೪ 
ಮಾಡುವ, ಅಗ್ನಿಃ - ಪರಮೇಶ್ವರನಾ ದ ಅಗ್ನಿಯು, ಪ್ರಾತಃ - ಪ್ರಾತಃಕಾಲದಲ್ಲಿ, ಸ್ರವೇತ - 
ಸುತಿಸುವರು, ಅಮರ್ತ್ಯೇ ಮರಣಧರ್ಮನವಿಲ್ಲದ, ಅಗ್ನಿಮ್‌ - ಅಗ್ನಿಯನ್ನು, ವಿಶ್ವೇ 
ಮರ್ತಾನಃ - ಮರಣಧರ್ಮಿಗಳಾದ ಸಮಸ್ತ ಮಾನವರು, ಹವ್ಯಮ್‌ ಎ ಹವಿಸ್ಸನ್ನು, ಭಕ್ತಿ 
ಯನ್ನು, ಇಂಧತೇ - ಹೋಮ ಮಾಡುವರು, ಪ್ರಕಾಶಿಸುವರು. 


ಬಹುಜನಪ್ರಿಯನೂ, ಐಶ್ವರ್ಯಪ್ರಾಪಕನೂ ಕಾಲಬಂಧನರಹಿತನೂ ಆಗಿ, ಆಹ್ವಾ 
ನಿತನಾಗಿ ನಿತ್ಯವೂ ಮನೆಗೆ ಬಿಜಯ ಮಾಡುವ, ಮರಣಧರ್ಮವಿಲ್ಲದ ಪರಮೇಶ್ವರನಾದ 
ಅಗ್ನಿಯಲ್ಲಿ ಮರಣಧರ್ಮಿಗಳಾದ ಮಾನವರು ಭಕ್ತಿಯಿಂದ ಹವಿಸ್ಪನ್ನರ್ಪಿಸಿ ಅಗ್ನಿಯನ್ನು 
ಪ್ರಕಾಶಗೊಳಿಸುವರು. 


ಪರಮಪ್ರಿಯನೇ! ಸಕಲರ ಮನೆಗಳೂ - 
೪ತಿಥಿಯೆ! ಪ್ರಾತಃಸ್ಮರಣೀಯನೇ / 
ಅಮೃತರೂಪನೇ! ಸರ್ವಾರ್ಪಿತವೆನೆ 
ಹವಿಷ್ಯಾನ್ನವನ್ನಿದೊ ಕೊಳ್ಳಯ್‌! 


ಯಕ್‌ - ೮೬ 
ವಸೂಯವ ಆತ್ರೇಯಾಃ || ಅನುಷ್ಟುಬಗ್ನಿಃ || 


೧ ೨೦೩ ೨೩೧ ೨ ೩೧೨ 
ಯದ್ದಾಹಿಷ್ಠಂ ತದಗ್ನಯೇ ಬೃಹದರ್ಚ ವಿಭಾವಸೋ | 


೧ ೨ ೩ ೨೩ ೨೮೪ ೩ ೧೨ 
ಮಹಿಷೀವ ತ್ವದ್ರಯಿಸ್ಟೃದ್ಹಾಜಾ ಉದೀರತೇ ॥ ೬.೮೬ ॥ 
೨ ೧ ೨೦ 9 ೩೧೨ ೩ ೨ ೩ 


ಯತ್‌ - ವಾಹಿಷ್ಠಮ್‌ - ತತ್‌ - ಅಗ್ನಯೇ | ಬೃಹತ್‌ - ಅರ್ಚ - ವಿಭಾವಸೋ - 


೧ ೨೦ ೩ ೨ ೩೨ ೧ ೨೦ 
ವಿಭಾ - ವಸೋ | ಮಹಿಷೀ - ಅವ - ತ್ವತ್‌ - ರಯಿಃ | ತ್ವತ್‌ - ವಾಜಾಃ - ಉತ್‌ - 


PR 
ಈರತೇ ॥ ೭.೮೭ // 


ರ 
ಯದ್ದಾಹಿಷ್ಟೀಯಮ್‌ | ಅಗಿ ರನುಷು ಬಗಿಃ ॥ 
ಲ ಲ್ಕ ಲ. ಯ್‌೯ 


೪ ೦ ೫% ೪ ೨ ೧೦ 
೮೬.೧. ಯದ್ದಾಹಿಷ್ಠನ್ನದಾ || ಗ್ಲಯಾ ಬೃಹದರ್ಚವಿಭಾವಾ5೨೩ಸಾ 


೧ ಜಮ ಕೈ) ೧ ೨ 
ಉ । ಮಾಹೀತ5೨ಷಾಇವಾ52೨ । ತ್ವದ್ರಯಿಃ ॥ ತ್ವದ್ವಾನ೨೩ಜಾ: ॥ 


೧೦ ೨ ೧ 
ಉದೀರಾಂ.೨೩ತಾ:5೩೪೩ಇ 1 ಓ೮೨೩೪೫ಇ 11 ಡಾ ॥ 


ದೀ- ೩ /ಪ-೯(ಟಮಾ- ೭! ಢೇ ! ೨೫ ೧೩೫ 


ಯದ್ವಾಹಿಷ್ಠೀಯೋತ್ತರಮ್‌ | ಅಗಿ ರನುಷು ಬಗಿಃ ॥ 
0 ಮ್ಮ 


ಊಟ 


೪ ೦ ೫ ೪೫೪ ೫೦ 


೮೬.೨. ಯದಾ ಹಿಷ್ಠಂತದಗ್ಗಯೇ | ಯದ್ದಾ ಒಷ್ಟೊ ಹ || ತದಗ್ನಯಾಇ | 


ಈ ೧೦ 
ಬೃಹದಾ5೨೩ರ್ಚಾ 1 ವಿಭಾವಸಾಉ | ಮಹಿಷಾ 5೨೩೪ವಾ 


9) ೨ ೧0 
ತದ ಯಿ ॥ ತ್ರದ್ಧಾನ೨೩ಜಾಃ 1 SES SEE | 


ನಲ. ೨ 


೧ 
ಓಂ೨೩೪೫ಇ | ಡಾ॥ ೧ೀ-೫/ಪ-೧೧/ಮಾ-೭!1ಪೇ1೨೬.೧೩೬ 


ವಾಹಿಷ್ಠಂ ಪೋಡ್ರುತಮಂ "ಯತ್‌' ಸ್ತೋತ್ರಂ ತತ್‌ ಅಗ್ನಯೇ ೮, ಕ್ರಿಯತೇ | ಅತಃ 

- ಹೇವಿಭಾವಸೋ! ಪ ಪ್ರ ಭಾಧನಾಗ್ಗೇ! ಬೃಹತ್‌ ಬಹ್ಹನ್ನಂ ಧನಂ ಚ ಅರ್ಚ ಅಸ್ಕಭ್ಯಂ ಪ್ರಯ 

ಚ್ಛ ಕಥಮಸ್ಯಾನ ಗನಪ್ರದಾತೃತ್ವಮಿತ್ಯಪೇಕ್ಷಯಾಮಾಹ ಯತಃ ತ್ವತ್‌ ತ್ವತ್ತಃ ಸಕಾಶಾತ್‌ 
ಮಹಿಷೀ ಮಹತೀ ರಯಿಃ ಧನಂ ಉದೀರತೇ ಉದ್ದಚ್ಛನಿ! ಇವ ಇತಿ ಪಾದಪೂರಣಃ ॥ 

ವಿಭಾವಸೋ - ತೇಜಸ್ವಿ ಹೊಳೆಯುವ ಧನವುಳ್ಳವನೇ ಜ್ಞಾನಧನದಿಂದ ಕೂಡಿ 

ದವನೇ, ಅಗ್ನಯೇ - ಅಗ್ಗಿಗಾಗಿ, ಭಗವಂತನಿಗಾಗಿ, ತತ್‌ - ಆ, ಯತ್‌ವಾಹಿಷ್ಠಂ- ಆಯಾ 


೪೯೬ 
ದೇವತೆಗಳಿಗೆ ಹವಿಸ್ಸನ್ನು ಶೀಘ್ರವಾಗಿ ತಲುಪಿಸುವ, ಬೃಹತ್‌ - ಭಾರಿ ಬಹಳ ವಾದ, ಅರ್ಚ- 
ಸಮರ್ಪಿಸು, ತ್ವತ್‌ - ನಿನ್ನಿಂದ, ಮಹಿಷೀವ - ಬಹಳ, ಪ್ರ ಧ್ವಿಯಂತೆ, ವಾಜಂ - ಅನ್ನವು, 
ಉದೀರತೆ- ಉಂಟಾಗುತ್ತದೆ, ಸಿಗುತ್ತದೆ. 


ಆಯಾ ದೇವತೆಗಳಿಗೆ ಹವಿಸ್ಸನ್ನು ತಲುಪಿಸುವ ತೇಜಸ್ವಿಯೂ ಬಹುಧನವುಳ್ಳವನೂ 
ಆದ ಅಗ್ನಿಭಗವಂತನೇ ನಿನ್ನಸುತಿ - ಅರ್ಚನೆ - ಸೇವೆಗಳಿಂದ ಮಹತ್ತರವಾದ ಐಶ್ವರ್ಯವೂ 
ಅನ್ನಾದಿ ಭೋಗಭಾಗ್ಯಗಳೂ ಎಫುಲವಾಗಿ ಲಭಿಸುತ್ತ ವೆ. 


ಸದ್ಯಃ ಫಲಸಂದಾಯಕನುತಿಯಿಂ 
ದೀಪ್ರಿಮಂತ! ಭಜಿಪವು ನಿನ್ನಂ / 
ಅಮಿತಧಾನ್ಯ- ಧನ- ಭೋಗಗಳೀಯುತೆ 
ಕನಿಕರಿಪುದು ನಮ್ಮನು ದಯದಿಂ / 


ಯಕ್‌ - ೮೭ 


ಗೋಪವನ ಆತ್ರೇಯಃ ॥ ಅನುಷು ಬಗಿಃ ॥ 
ಬಟ 


೩೧ ೨ ೩ ೨ 


ವಿಶೋವಿಶೋ ಪೋ ಅತಿಥಿಂ ವಾಜಯನಃ ಪುರುಪ್ರಿಯಮ್‌ । 


ಇದಿ 


೩ ೨ ಕ ೨ ೩ಷ ೧೨ ೩ ೨ ೩ ೨೩ ೧0೦ ೨ 
ಅಗ್ನಿಂ ವೋ ದುರ್ಯಂ ವಚಃ ಸ ಸುಷೇ ಶೂಷಸ್ಫ ಮನ್ಫಭಿಃ 1 ೭.೮೭ / 
೩೧ ೨ ೩೨ & ೧ ೨೦ ಕ್ಷ ೧೨ ಕ್ಷ ಚ 


ವಿಶೋವಿಶಃ - ವಿಶಃ - ವಿಶಃ- ವಃ- ಅತಿಗೌಮ್‌ | ವುಜಯನಃ - ಪುರುಪ್ರಿಯಮ್‌ - 


೩ ಈ ೩೨ ಕ್ಷಿ ೧ ೨೦ ಕ್ಷ ೧೨೦ 
ಪುರು - ಎ್ರಯಮ್‌ ॥ ಅಗ್ನಿಮ್‌ - ವಃ - ದುರ್ಯಮ್‌ - ದುಃ - ಯಮ್‌ - ವಚಃ | 


೩ ೨ ೩ ೧೨ ೧೨೦ 
ಸುಷೇ- ಶೂಷಸ್ಯ - ಮನ್ನಭಃ 1 ೭.೮೭ / 


೪೯೭೩ 
ವಿಶೋವಿಶೀಯಮ್‌ ಐಡಂ ವಾ ॥ ಅಗ್ನಿರನುಷ್ಟುಬಗ್ಗಿಃ || 


೫ ೦ O ೫ ೧೦ 
೮೭.೧. ವಿಶೋವಿಶೋಹಿಮ್‌ ಸ್ಥಿ ವೋತ೬ಅತಿಥಾಇಮ್‌ ॥ ವಾಜಯ 


ಫಿ ೧ ೨ ೧ ಎಂ 


ನಾಃ | ಪೂತ೩ಿರೂಪ್ರಿ 5೩ಯಾಮ್‌ ಅಗ್ನಿಂವೋ5೨ | ದೂತ 


2) ೧ ೦ ೫ 
Bik ಇತ್‌ ಓಮ್ಮಾಇ ಸು | ಸೂ5೨೩೪ಷೇಹಾ 


೧ ೩ಇ ೩ ೫ ೧ 
ಇಓ । ಹುವಾಇ । ಶೂ5೨೩೪ಷಹಾ ॥ ಹಿಮ್ಮಾ /ಸ್ಥಾರಹಿಮಾನ | 


೧) ೫೦ ೫ ೪ 
ನ್ಮಾನ೨೩೪ಭಾಇ | ಏಹಿಯಾ5೬ಹಾ | ಹೋ5೫ಇ ॥ ಡಾ| 


ದೀ- ೭ /ಪ-೧೭ /ಮಾ - ೧೩ / ಛಿ 1೨೭ !! ೧೩೭ !! 


ಹೇ ಖುತ್ವಿಗ್ಯಜಮಾನಾಃ ವಃ ಯೂಯಂ ವಾಜಯನ್ತಃ ಅನ್ನಮಿಚ್ಛನ್ನಃ ವಿಶೋ 
ವಿಶಃ ಸರ್ವಸ್ಯಾಃ ಪ್ರಜಾಯಾಃ ಪುರು ಪ್ರಿಯಂ ಬಹುಪ್ರಿಯಮ್‌ ಅತಿಥಿಂ ಪೂಜ್ಯಮ್‌ 
ಅಗ್ನಿಂ ಸ್ತುತ್ಕಾ ಖರಿಚರತೇತಿ ಶೇಷಃ । ಅಹಂ ಚ ವಃ ಯುಷ್ಕದರ್ಥಂ ದುರ್ಯಂ ಗೃಹ 
ಹಿತಮ್‌ ಅಗ್ನಿಂ ವಚಃ ಸ್ತುಷೇ ಮಿ ಶೂಷಸ್ಯ ಸುಖಸ್ಯ ಲಾಭಾಯ ಕೈಃ ಸಾಧನ್ವೈಃ? 
ಮನ್ನಭಿಃ ಮನನೀಯ್ಯಃ ಸ್ತೋತ್ಸೈಃ | 


ವಾಜಯನಃ - ಅನ್ನಾಭಿಲಾಷಿಗಳಾದ, ಆತ್ಮಬಲವನ್ನು ವೃದ್ಧಿಸಿಕೊಳ್ಳಲಾಶಿಸುವ, 
ವಃ - ನಿಮಗಾಗಿ, ಜನರು - ಉಪಾಸಕರು, ವಿಶೋವಿಶಃ - ಮನುಷ್ಯಮಾತ್ರಕ್ಕೆ, ಸಕಲಪ್ರಜಿ 
ಗಳಿಗೆ ಪುರುಪ್ರಿಯಮ್‌ - ಅತಿಶಯ ಪ್ರಿಯನಾದ, ಅತಿಥಿಮ್‌ - ಪೂಜ್ಯನಾದ, ಅಗ್ನಿಮ್‌ 
- ಅಗ್ನಿ ಭಗವಂತನನ್ನು, ಶೂಷಸ್ಯ - ಸುಖಕ್ಕಾಗಿ, ದುರ್ಯಂ - ಆಶ್ರಯಕ್ಕಾಗಿ, ಹಿತಕ್ಕಾಗಿ 
ಮನೆಯಲ್ಲಿರುವ ಆಗಿಯನು, ಜಸ - ಮನನ ಮಾಡಿದ ಮಂತ್ರಾತ್ಮಕವಾದ ಸುತಿಗ 
೧೨ ಖಿ ಹ ೬ ದಿ 
ಳಿಂದ, ವಚಃ - ವಾಕ್ಕಿನಿಂದ, ಸುಷೇ - ಸುತಿಸುತ್ತೇನೆ. 


ಅನ್ನಾದಿಭೋಗಾಭಿಲಾಷಿಗಳೂ ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳಬೇಕೆಂದಿರುವವರೂ 
ಆದ ನೀವು ಉಪಾಸಕರು ಮನುಷ್ಯಮಾತ್ರರಾದ ಎಲ್ಲ ಜನರಿಗೂ ಪರಮಪ್ರಿಯನಾದ ಪೂಜ್ಯ 


೪೯೮ 
ನಾದ ಅಗ್ನಿ ಭಗವಂತನನ್ನು ಆತ್ಯಂತಿಕ ಸುಖಕ್ಕಾಗಿ ಆಶ್ರಯಕ್ಕಾಗಿ ಮಂತ್ರಾತ್ಮಕವಾದ ಮಧುರ 


ಸೋತ್ರಗಳಿಂದ ಸ ಸು ತಿಸಿರಿ. 


ಅನ್ನ- ಶಕ್ತಿಗಳ ಬಯಸುವ ಮನುಜರ! 
ಸ್ತುತಿಸಿರಿ ವಹ್ನಿಯೆನಾದರದಿಂ ( 
ಸರ್ವಪ್ರಿಯಸರ್ವಾರಾಧಿತನಿವ - 
ನೆಮಗೊಲಿವನು ಸನ್ನುತಿರಸಿಕಂ (! 


ಯಕ್‌ - ೮೮ 
ಪೂರುರಾತ್ರೇಯಃ ॥ ಅನುಷ್ಟುಬಗ್ಗಿಃ || 


೩ ೨ಉ ೩ ೨ ೩ ೧ ೨೦ ೩ ೨ ೩ ೧೨ 


ಬೃಹದ್ದಯೋ ಹಿ ಭಾನವೇನರ್ಚಾ ದೇವಾಯಾಗ್ನಯೇ 

೨ ೩೧ ೨೦ ೩ ೩೨ ೩೨ 

ಯಂ ಮಿತ್ರಂ ನ ಪ್ರಶಸ್ತಯೇ eke ದಧಿರೇ ಪುರಃ ॥ ೮.೮೦ ॥ 
೩ ೨ ೧ ೨೦ ೩೧೨ ೧ ೨೦ ೩೧ ೨ ೩೧೨ 

ಬೃಹತ್‌ - ವಯಃ - ಹಿ- ಭಾನವೇ । ಅರ್ಚ - ದೇವಾಯ - ಅಗ್ನಯೇ 11 ಯಮ್‌ - 


೩ ೨ ೩ ೨ ೧ ೨೦ ೩ ೧ ೨೦ 
ಮಿತ್ರಮ್‌ - ಮಿ - ತ್ರಮ್‌ - ನ- ಪ್ರಶಸ್ತಯೇ - ಪ್ರ - ಶಸ್ತಯೇ | ಮರ್ತಾಸಃ - 


ಬು ಓಓ೬೫೪೨ 
ದಧಿರೇ - ಪುರಃ ॥ ೮.೮೮ / 
ಆತ್ರೇಯೇ ದ್ವೇ ॥ ದ್ವಯೋರತ್ರಿರನುಷ್ಟುಬಗ್ಗಿಃ ॥ 


ವಿ ೧೦ ೨ ೧ ೦ ೨೦ ೧೦ ೨ ೧ 
೮೮.೧. ಬೃಹದ್ಹಯಾಃ ॥ ಹಿಭಾನಾ€5೨೩ವಾಇ | ಆರ್ಚಾದೇವಾ | ಯಅ 


೧ ೨ ಅ 
ಗ್ಲಾ5೨೩ಯಾಇ | ಯಮ್ಮಿತ್ರನ್ನ । ಪ್ರಾಶಸಾ ುಯಾ$೨ೀಇ Il ಮರ್ತಾ 


೪೯ 


ಫಿ ವಿ ೪ ೫ ೪ ೫ 
ಸೋsಹ&ಿದಾಷಿ ॥ ಧಿರೋವಾ ॥ ಪೂಂ೫ರೋನಹಾಇ ॥ 


ದೀ- ೪ /ಪ- ೯ /ಮಾ - ೬ /ಧೂ / ೨೮ ॥ ೧೩೮ ।/ 


೫ ©) % ೧ ೦ ೨೦ ೦ ೧ 
೮೮.೨. ಬೃಹದ್ಧ ಸ ಯೋಹಿಭಾನಾತ೬ವಾಳ, 1 ಆರ್ಚಾದೇವಾ । ಯಅಗ್ನಾ5೨ 


೨ ೧ ೨ ೧ ಅ ೧ ೨೦ ೦ 
೩ಯಾಇ | ಯಮ್ಮಿತ್ರನ್ನ | ಪ್ರಾಶಸಾ ೨ ಯಾ5೨ಇ ॥ ಮರ್ತಾಸೋದ ॥ 


೧ ೨ ೨ ೩೦೦ ೦ ೨ ೫೦ ೦ 
ಧಾಅರೇs೧ಪೂರಾ | ಔಹೋವಾಹಾಂ೩ಳ೪ಔಹೋವಾ ॥ ವಾತ 


೧ ೧೧೧ 
ಿಹಾ€೨೩೪೫: 1 ದೀ- ೧೨1-೯ 1ಮಾ-೭1ರೋಂ೨೯.೧೩೯ / 


ಯಜ್ಞೇ ಭಾನವೇ ದೀಪ್ಲಿಮತೇ ಅಗ್ನಯೇ ಬೃಹತ್‌ ಮಹತ್‌ ವಯಃ ಹವಿರೂಪ 
ಮನ್ನಂ ದೀಯತೇ ಹಿ ಅತಸ್ತ್ಯಮಪಿ ದೇವಾಯ ದ್ಯೋತಮಾನಾಯಾಗ್ನಯೇ ವಯಃ 
ಅರ್ಚ್ಚ ಪ್ರಯಚ್ಛ । ಮರ್ತ್ವಾಸಃ ಮನುಷ್ಯಾಃ ಯಮ್‌ ಅಗ್ನಿಮ್‌ ಮಿತ್ರಂ ನ ಸಖಾಯಮಿವ 


ಇಡಿ 


ಪ್ರಶಸ್ತಯೇ ಪ್ರಕೃಷ್ಟ ಸು ಸುತಯೇ ಅಸ್ತ ೃದರ್ಥಂ ದೇವಾನಗ್ಗಿಃ ಸಿತಿ ಪುರಃ ದಧಿರೇ ಪುರ 


ಷಸ 
ಚ 
ಸ್ಕುರ್ವತಿ ॥ ಪ್ರಶಸ್ತಯೇ ಪ್ರಶಸ್ತಭಿಃ ಇತಿ ಪಾಠೌ ॥ 


ಮರ್ತಾಸಃ - ಮಾನವರು, ಮಿತ್ರಂ ನ - ಸ್ನೇಹಿತನಂತೆ, ಯಮ್‌ - ಆ ಅಗ್ನಯೇ 
- ಅಗ್ನಿಭಗವಂತನಿಗಾಗಿ, ಭಾನವೇ - ತೇಜಸ್ವಿಯಾದ ಪ್ರಕಾಶಸ್ವರೂಪನಾದ, ದೀಪ್ಲಿವಂತ 
ನಾದ, ದೇವಾಯ - ದೇವತೆಗೆ, ಹಿ- ನಿಶ್ಚಯವಾಗಿ, ಬೃಹತ್‌ - ಅಧಿಕವಾದ, ವಯಃ - 
ಸ್ಥಾಲೀಪಾಕಾದಿ ಹವಿಸ್ಸು ರೂಪವಾದ ಅನ್ನವನ್ನು, ಆಯುಸ್ಸಿನ ಬಹುಭಾಗವನ್ನು, ಅರ್ಚ - 
ಸಮರ್ಪಿಸಿದರು, ಪ್ರಶಸ್ತಮ್‌ - ಶ್ರೇಷ್ಠವಾದ, ವೇದವಾಣಿಯಿಂದ ಸುತಿಸಲು, ಧ್ಯಾನ 
ಮಾಡಲು, ಸತ್ವರಿಸಲು, ಸಮರ್ಪಿಸಿಕೊಳ್ಳಲು, ಪುರಃ - ತಮ್ಮೆದುರು, ದಧಿರೇ - 
ಸ್ಥಾಪಿಸಿದರು. 


ಮಾನವರು ಸ್ನೇಹಿತನಂತಿರುವ ತೇಜಸ್ವಿಯಾದ ಅಗ್ನಿಭಗವಂತನಿಗೆ ಹಚ್ಚಿನ ಪ್ರಮಾ 
ಣದ ಹವಿಸ್ಸನ್ನರ್ಪಿಸಿ ತಮ್ಮ ಆಯುಸಿನ ಬಹುಭಾಗವನ್ನು ಧ್ಯಾನಾದಿಗಳಲ್ಲಿ ವಿನಿಯೋಗಿ 


೫೦೦ 
ಸಲೂ ವೇದವಾಣಿಯಲ್ಲ ಭಕ್ತಿಯಿಂದ ಸುತಿಸಲೂ ಅನುಕೂಲವಾಗುವಂತೆ ತಮ್ಮೆದುರಿಗೆ 
ಅಗ್ನಿಯನ್ನು ಸ್ಥಾಪಿಸಿದರು. 


ಯಾಜಕರಿಗೆ ಸಖನೀ ತೇಜಸ್ವಿಯು; 
ಈತನಿಗಿಬಿಮುಖರಾಗುತೆ ನೀಮ್‌ ! 
ವಿಪುಲೋರ್ಜೆಯ ಹವಿಗಳನರ್ಪಿಸಿರಿ 
ಪ್ರಭುವೀತನೆ ಸಂಸ್ತವಕೊಲಿವಂ (! 


ಯಕ್‌ - ೮೯ 


ಗೋಪವನ ಆತ್ರೇಯಃ || ಅನುನ್ಚುಬಗ್ನಿಃ || 


೧೨ ೩೧೨೩ ೧ ೨೩೧ 

ಅಗನ್ನ ವೃತ್ರಹನ್ತಮಂ ಜೈೇಷ್ಠಮಗ್ಗ್ನಿಮಾನವಮ್‌ । 

೧ ೨೩೧೨ ೩ ೨ ೩೧೨ ೩೧ ೨ 

ಯಃ ಸ್ಥಶ್ರುತರ್ವನ್ನಾರ್ಕ್ಷ್ವೇ ಬೃಹದನೀಕ ಇಧ್ಯತೇ ॥ ೯.0೯ / 

೧೨೦ ೨ ೧೨ ಕ್ಲ ೧೨೦ ೧ ೨೦ ೩೨ ೧೨೦ 


ಅಗನ್ನ - ವೃತ್ರಹನ್ಹಮಮ್‌ - ವೃತ್ರ - ಹನ್ನಮಮ್‌ । ಜ್ಕೇಷ್ಠಮ್‌ - ಅಗ್ನಿಮ್‌ - ಆನ 


ಆಯಿ 


೩ ೧೨ ೩೨ ೩೧೨ ೩೨ ಕ 
ವಮ್‌ ॥ಯಃ-ಸ್ಟ- ಶ್ರುತರ್ವನ್‌ - ಆರ್ಕ್ಸೇ । ಬೃಹ ದನೀಕಃ - ಬೃಹತ್‌ - ಅನೀಕಃ- 


೧೨ 
ಇದ್ದತೇ 1೯.೮೯ / 


ಶ್ರೌತರ್ವಣಮ್‌ ॥ ಶ್ರುತರ್ವಾನುಷ್ಟುಬಗ್ಗಿಃ ವತಹಾ ವಾ ॥ 


೫ ೨ ೧ ೨ ೨ 
ರ್ಲ೯.೧. ಅಗನ್ಭವ್ಳ್ಚ || ತ್ರಾ5೩ಹಾನ್ರಾನಒಮಾಮ್‌ ಜ್ಯಾಅಷ್ಠಮ | ಗ್ನಿಮಾ 


೨ ೧ ರಿ 
a ಯಸ್ಥಾತ೨೩ಿಹೋಳ | ಶ್ರುತರ್ವನ್ನಾರ್ಷ್ಷಾಇ Il 


೫೦೧ 


೧ ೦೨ | 
ಬೃಹಾ5೨೩ದ್ದೊ ಇ 11 ಆನೀಕಯಾ5೩೧ಉವಾಯೇ ೩ ॥ ಧ್ಯಾನ 


೫ 
೨೩೪ತೇ ॥। ದೀ-೨।(ಪ-೯ಟಮಾ-೭!ರು(1೩೦॥ ೧೪೦! 


ವೃತ್ರಹನ್ನಮಂ ಪಾಪಾನಾಮತಿಶಯೇನ ಹನ್ನಾರಂ ಜ್ಯೇಷ್ಠಂ ಪ್ರಶಸ್ಯಮ್‌ ಆನವ 
ಮ್‌ ಮನುಷ್ಯ ಸಂಬಂಧಿನಮ್‌ ತೇಷಾಂ ಹಿತಕಾರಿಣಮ್‌ ಅಗ್ನಿಮ್‌ ಅಗನ್ಹ ಗಂತಾ 
ವಯಂ ಪೂಜಾರ್ಥಂ ಬಹುವಚನಂ । ಅಗ್ನಿಃ ಯಃ ಆಕರ್ಷೇ ಖುಕ್ಷ ಪುತ್ರೇ ಶ್ರುತರ್ವನ್‌ 
ನಾಮ್ನೀ ರಾಜನಿ ನಿಮಿತ್ತಂ ಬೃಹತ್‌ ಮಹಾನ್‌ ಅನೀಕಃ ಜ್ವಾಲಾ ಸಮೂಹಃ ಸನ್‌ 
ಇದ್ದ್ಯತೇಸ್ತ ಪ್ರವೃ ದ್ಹೋತಭವತ್‌ । ಲಟ್‌ ಸ್ಕೇ - ೩.೨.೧೧೧೮ ॥ ಇತಿ ಭೂತೇ ಲಟ್‌ 
ತಮಗ್ನಿಮಾಗತಾ ಇತಿ ಸಮನ್ಹಯಃ । ಏವಂ ಶ್ರುತರ್ವಾಣಂ ಭಿಕ್ಷಣಾಯಗತೋ 
ಗೋಪವನಃ ಅಗ್ನಿಂ ಸಿತಿ ॥ 


ಅಗನ್ವ ಆಗನ್ನ ಇತಿ ಚ ಪಾಠೌ । ಯಃ ಸ್ಥ ತ್ರುತರ್ವನ್ನಾರ್ಕೇ ಬೃಹದನೀಕ ಇದೃತೇ 
ಇತಿ ಛಂದೋಗಾಃ । ಯಸ್ಯ ಶ್ರುತರ್ವಾ ಬೃಹನ್ನಾರ್ಕೌ । ಅನೀಕ ಏಧತೇ ಇತಿ ಚ 


ಬಹ್ವೃಚಾಃ || 


ಆರ್ಕ - ನಕ್ಷತ್ರ ಸಂಬಂಧೀ, ಯಕ್ಷ ಯಷಿಯ ಮಗನಾದ, ಶ್ರುತರ್ವನ್‌ - ಶ್ರುತ 
ರ್ವನ್‌ ರಾಜನಿಗಾಗಿ, ದೊಡ್ಡ ಜ್ವಾಲೆಗಳಿಂದ ಪ್ರವೃದ್ದನಾದ ಅಗ್ನಿ, ಎಖ್ಯಾತ ಕಿರಣಗಳಿಂದ 
ಕೂಡಿದ ಸೂರ್ಯ, ಬೃಹದನೀಕೇ - ದೊಡ್ಡ ಜ್ವಾಲಾಸ್ವರೂಪದಲ್ಲಿ ಮಹಾನ್‌ ತೇಜಸ್ಸಿನ 
ಸಮೂಹದಲ್ಲಿ ಆಕಾಶದ ತಾರಾಪುಂಜದಲ್ಲಿ, -ಇದ್ದತೇಸ್ಟ - ಪ್ರಕಾಶಿಸುತ್ತದೆ, ಪ್ರಜ್ವಲಿ 
ಸುತ್ತದೆ, ವೃತ್ರಹಂತಮಂ - ಪಾಪ, ಅಜ್ಞಾನ, ದೌಷ್ಟ್ಯ ನಾಶಕನನ್ನು, ಮೇಘ ವಿದಾರಕನನ್ನು, 
ಜ್ಯೇಷ್ಠಮ್‌ - ಹಿರಿಯ ಶ್ರೇಷ್ಠ ಪ್ರಶಂಸನೀಯನನ್ನು, ಆನನಮ್‌ - ಮಾನವರಿಗೆ ಕಲ್ಯಾಣಕಾ 
ರಿಯಾದ ಅಗನ್ಭ - ನಮಗೆ ತಿಳಿದಿರುವ ಯಃ ಅಸ್ಟ- ಆ ನಮ್ಮ ಪರಮೇಶ್ವರನನ್ನು, 
ಅಗ್ನಿಮ್‌ - ಅಗ್ನಿಯನ್ನು. 


ಶ್ರೇಷ್ಠನೂ ಹಿರಿಯನೂ ಪಾಪಾದಿ ದುಷ್ಟತನವನ್ನು ದೂರಮಾಡುವವನೂ ಮಾನ 
ವರಿಗೆ ಕಲ್ಯಾಣವನ್ನುಂಟುಮಾಡುವವನೂ ಯಕ್ಷಯಷಿಯಕುಮಾರ ಶ್ರುತರ್ವನ್‌ ರಾಜನಿ 


೫೦೨ 
ಗಾಗಿ ನಮಗೆ ತಿಳಿಯುವಂತೆ ಎದುರಿಗೆ ದೊಡ್ಡ ಜ್ವಾಲಾರೂಪದಲ್ಲಿ ಪ್ರಕಟಗೊಂಡಿರುವ ಅಗ್ನಿ 
ಭಗವಂತನ ಕೈಂಕರ್ಯವನ್ನೆಸಗೋಣ. 


ಆಕಾಶದಲ್ಲಿ ಸೂರ್ಯಮಂಡಲದ ಕಿರಣಗಳಿಂದಲೂ ನಕ್ಷತ್ರಪುಂಜಗಳಿಂದಲೂ 
ಜ್ಹಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿರುವ ಮೇಘವನ್ನು ಛಿದ್ರಗೊಳಿಸಿ ಮಳೆಯನ್ನು ತಂದು 
ಮಾನವರಿಗೆ ತನ್ನ ಕಲ್ಯಾಣಕಾರಿಯಾದ ರೂಪವನ್ನು ಪ್ರತ್ಯಕ್ಷಗೊಳಿಸುತ್ತಿರುವ ಶ್ರೇಷ್ಠನಾದ ಆ 
ನಮ್ಮ ಪರಮೇಶ್ವರನ ಪರಿಚರ್ಯೆ ಮಾಡೋಣ. 

ಖಕ್ಷಪೂತ್ರನಾ ಶ್ರುತರ್ವನಂ ಮಿಗೆ 

ವಧಿಸಿದ ವೃತ್ರಾರಿಯೆ ವಜ್ಜಿ ( 

ಚಂಡಜ್ವಾಲಾತಾಂಡವನೀತಂ 

ಸುಜನಸಖಂ; ನಮಗೆ ವರೇಣ್ಯಂ (! 


ಯಕ್‌ - ೯೦ 


ವಾಮದೇವಃ ॥ ಕಶ್ವಪೋ ವಾ ಮರೀಚೋ ॥ ಮನುರ್ವಾ ವೈವಸ್ಥತಃ ಉಭಾ ವಾ॥ 
ಅನುಷ್ಟುಬಗ್ಗಿಃ || 


೩೧ ೨೩ ೧೨ ೩ ೨೩೧೨ ೩೧೨ 

ಜಾತಃ ಪರೇಣ ಧರ್ಮಣಾ ಯತ್ನವೃದ್ಧಿಃ ಸಹಾಭುವಃ । 

೩೨ಉ ೩೧೨೩ ೨ ೩೨ ೩ ೧ ೨೦ ೩೨ 

ಪಿತಾ ಯತೃಶ್ವ್ಯಪಸ್ಯಾಗ್ಗಿಃ ಶ್ರದ್ದಾ ಮಾತಾ" ಮನುಃ ಕವಿಃ ॥ 
ಸ್ವ-೧೪!/ಉ- ೭ /ಧಾ- ೫೧ !(ಥ!ದ-೯(! 

೩೨ ೧೨೦ ೧೨೦ ೩೧೨ ೩ ೧೨೦ ಸಿವಿ ೧೨೦ 

ಜಾತಃ - ಪರೇಣ - ಧರ್ಮಣಾ । ಯತ್‌ - ಸವೃದ್ಧಿಃ- ಸ - ವೃದ್ಧಿಃ- - ಅಭುವಃ ॥ 

೩೨ ೩೧೨ ೩೨ ೩೨ ೩ ತ ಇತ: ವ್ರತಂ 

ಪಿತಾ - ಯತ್‌ - ಕಶ್ಯಪಸ್ಯ - ಅಗ್ನಿಃ | ಶ್ರದ್ದಾ - ಶ್ರತ್‌ - ಧಾ - ಮಾತಾ - ಮನುಃ- 

೩೨ 

ಕವಿಃ ॥ ೧೦.೯೦ // ಆ-೪೬1ಅ-೧೮ಟಪ-೧೭೩ ।ಗಿ/ದ-೯॥ 


ಅತಿ ನವಮೀ ದಶತಿಃ ॥ ೯ ॥ ಇತಿ ನವಮಃ ಖಂಡ: ॥ ೯ ॥ 


೨೦ ೦ ೧ ೩ ೨ ೧ ೩ ೨ ೩ 
೯೦.೧. ಜಾತಃಪರೇಣ5೩ಧಾ | ಅಹಾ | ಮಣಾ 1 ಆಹಾ 1 ಯೋತ೨೩೪ - 


೫ ೨೦ ೨ ೧ 
ನೀಮ್‌ । ಯೋನಿಮಿಂದ್ರಶ್ಚಗಚ್ಛಥಃ ॥ ಯತ್ನವೃದ್ಧಿಃಸ5೩ಹಾ | 


ಜ 
೩ ೨ ೧ ೩ ೨ ಕ್ಷ ೫ ೧೦ 
ಅಹಾ । ಭುವಾಃ | ಅಹಾ 1 ಯೋತ೨೩೪ನೀಮ್‌ 1 ಯೋನಿಮಿಂ 


೨ ೩೨ ೦೧೦0 ೩. ೨% 
ದ್ರಶ್ಚಗಚ್ಛಠ ; ॥ ಪಿತಾಯತೃಶ್ವರ೩ಿಪಾ | ಹಾ | ಸ್ಯಾಗ್ನಾಲ 1 ಹಾ | 


೦ 


೩೦ ೦0 


ಕ್ಲಿ ೫ ೧0 ೨ 
ಯೋತ೨೩೪ಿನೀಮ್‌ । ಯೋನಿಮಿಂದ್ರಶ್ಚಗಚ್ಛಥಃ ॥ ಶ್ರದ್ದಾಮಾ - 


ರಿ ೧ ೩೨ ೧ ೩ ೨ 
ತಾಮಾಃ೩ನೂಃ [ಅಹಾ ।(ಕವಾಇ |(ಇಹಾ ಕಜ ಲ್‌ || 


೧೦ ೩ ೧೧೧ 
ಯೋನಿಮಿಂದ್ರ ಶ್ರ ಗಚ್ಛ ತಥಾ5೨೩೪೫ ॥ 


ದೀ- ೧೧ ಟಃ ಪ- ೨೪ಟ।ಮಾ- ೧೨ ।ಘಾ 1೩೧ ॥ ೧೪೧ / 


ತ್ರಯೋದಶ: | ನವಮಃ ಖಣ್ಣಃ 11 ೯ ॥॥ ನವಮೀ ದಶತಿಃ ॥ ೯' ॥ 
ಇತಿ ಗ್ರಾಮೇಗೇಯಗಾನೇ ದ್ವಿತೀಯಃ ಪ್ರಪಾಠಕಃ ॥ 


ಹೇ ಅಗ್ನೇ! ತ್ವಂ ಪರೇಣ ಉತ್ಕಷ್ಟೇನ ಧರ್ಮಣಾ ಆಧಾನಾದಿ ಕರ್ಮಣಾ ಜಾತಃ 
ಪ್ರಾದುರ್ಭೂತೋಸಿ । ಯತ್‌ ಯಃ ಸವೃದ್ಧಿಃ ಯಜ್ಞೇ ಸಹ ವರ್ತನ್ನೇ ಇತಿ ಸವೃತಃ 
ಖುತ್ತಿಜಃ ತೈಃ ಸಹ ಅಭುವಃ ಭೂಮಿ ಸಂಬಂಧಿ ಯಜ್ಞೇ ವರ್ತಸೇ ಶಕಶ್ಯಪಸ್ಯಾಗ್ನಿರಿತ್ವೇ 
ತಯೋಃ ಪರಸ್ಪರಂ ವಿಭಕ್ತ ವ್ಯತ್ಯಯಃ | ಯತ್‌ ಯಸನಾ ್ಯಿಗ್ನೇಃ ಕಶ್ಯಪ ಪಿತಾ ಶ್ರದ್ದಾ ದೇವೀ 
ಮಾತಾ ಚ ಮನುಃ ಕವಿಃ ಕ್ರಾಂತಕರ್ಮಾ ಮೇಧಾವೀ ವಾ ಮನುರ್ಯೈಿವಸ್ವತಃ ಸ್ತೋತಾ 
ಆಸೀತ್‌ ಸೋತಗ್ನಿಃ ಯಜಮಾನಾಯಾಭೀಷ್ಟಂ ಫಲಂ ಪ್ರಯಚ್ಛತು ಅನೇನ ಸೂಚತಮು 
ಪಾಖ್ಯಾನಂ ಬ್ರಾಹ್ಮಣಾಂತರೇ ದ್ರಷ್ಟವ್ಯಮ್‌ ॥ 


೫೦೪ 
ವಿವರಣ ಗ್ರನ್ಹೇತು ಯಥಾ ವಿಭಕ್ತಿ ವ್ಯಾಖ್ಯಾನಂ ದೃಶ್ಯತೇ | ತಥಾಹಿ - ಯತ್‌ 
ಯಃ ಅಗ್ನಿಃ ಕಶ್ಲ್ಷಪಸ್ನ್ಥ ಯಷೇ! ಪಿತಾ ಪಾಲಯಿತಾ ಶ್ರದ್ದಾ ಅದಿತಿ ಸತ್ತನಾಮ - 
El ರೆ ಶೆ ಎ ಶೆ 
ನಿ.೩.೧೦.೨. ॥ ತಸ್ಕ ಧಾರಯಿತಾ ಮಾತಾ ವೃಷ್ಟಿ ಪ್ರದಾನ ದ್ವಾರೇಣ ಸರ್ವಸ್ಯ ಜಗತೋ 
ನಿರ್ಮಾತಾ ಮನುಃ ಜ್ಞಾತಾ ಅಧಿಕಾರಸ್ಕ ಭಕ್ತತಯಾ ಅಭಕ್ತತಯಾ ವಾ ಕವಿಃ ಮೇಧಾವೀ 


ಯಶ ಸವದಿಃ ಸಹ ವಿದಮಾನೆರ್ದೇವೆಃ ಸಹಾಭುವಃ ಸಹೆವ ಪ್ರಾದುರ್ಭವತಿ; ಸೋಯ 
ಚ "ಲ ಶೆ ಲ ಲ ಲ ದ್‌ೆ 


ಬಿ 
ಮ್‌ ಪರೇಣ ಉತ್ಕಷೇನ ಧರ್ಮಣಾ ಕರ್ಮಣಾ ಜಾತಃ ಪ್ರಾದುರ್ಭೂತಃ । ಇತಿ ವಿವ 
ರಣ ನಿಷ್ಠನ್ನೋರ್ಥಃ || 


ಅಗ್ನೇ - ಅಗಿಭಗವಂತನೇ ಪರೇಣ - ಉತ್ತಮವಾದ ಪರಮಸೂಕ್ಷವಾದ,, 
ಧರ್ಮಣಾ - ಧರ್ಮದಿಂದ, ಆಧಾನ ಕ್ರಿಯೆಯಿಂದ, ಜಾತಃ - ಹುಟ್ಟಿರುವೆ, ಎಲ್ಲವನ್ನೂ 
ಉತ್ಪಾದಿಸಿರುವೆ, ಸವೃ ದ್ಬಿಃ ಎ ಸ್ವಂತ ಸಹಚರಿಶಕ್ತಿಯಿಂದ ಯತ್ತಿಜರೊಂದಿಗೆ, ಆಭುವಃ - 
ಇದ್ದುಕೊಂಡು, ಯಜ್ಞಸಂಬಂಧಿ ಯತ್ತಿಜರೊಡನೆ ಆವಿರ್ಭಸಿರುವೆ, ಕಶ್ಯಪಸ್ಯ - ಕಶ್ಯಪ ಯಷಿ 
ಯ, ಜಾನಿಯ, ಪಿತಾ - ಪಿತದೇವತೆಗಳ, ತಂದೆಯಾಗಿರುವ, ಶೃ್ರದಾ - ಶದಾ ದೇವಿಯ, 

ದ ಲ ಎ) ನು ಜತೆ ಫ್ರಸಿ 

, ಮಾತಾ - ಮಾತೃದೇವತೆ, ತಾಯಿಯ, ಮನುಃ - ಮನು ಮಹರ್ಷಿ, 
ತಿಸುವುದು, ಜ್ಞಾನಿಯೂ ಮೇಧಾವಿ. 


ತ 
೪ ೪ 
Cl 
ಕ 
5 


ಗಳೂ ಪಿತ್ರ-ಮಾತ್ತ- ಶ್ರದ್ಧಾದೇವತೆಗಳೂ ಮನುಯಷಿಯೂ ಸುತಿಸಿರುವರು. ಇಂತಹ ಅಗ್ನಿ 


ಲ ಲ ನ 
ಯು ಯಜ್ಞಕರ್ತ್ವವಿನ ಇಷ್ಟಾರ್ಥವನ್ನು ನೆರವೇರಿಸಲಿ. 
ಲ ಬ ಹೆ 
SS) ಎ ಹ 
ನಗವಂತನು ರ್ತ ಪರಮಸೂಕ್ಷ್ಮವಾದ ಧರ್ಮದಿಂದ ಎಲ್ಲವನ್ನೂ ಸಷಿಸಿ 


ಸಹವರ್ತಿಯಾದ ಶಕ್ತಿಯೊಂದಿಗೆ ಇರುತ್ತಾ ಜ್ಞಾನಿಗೆ ಆಶ್ರಯನಾಗಿ ತಂದೆ ತಾಯಿ ಶ್ರದ್ಧೆ 


ತಂದ ಕಶ್ಶಪಂ ಶ್ರದ್ಧೆ ತಾಯಿ ತಾ- 
ನಗ್ನಿದೇವನಿಗೆ; ಕವಿ ಮನುವು / 
ಇವರೆಲ್ಲರು ನಮ್ಮೀ ಉತ್ತಮಕ್ಕತಿ- 
ಸವನಕ ಬರ್ಪುದು ನಲವಿಂಡದ / 


೫೦೫ 
ಯಕ್‌ - ೯೧ 


ಅಗ್ನಿಸಾಪಸಃ | ಅನುಷುಪ್‌ ವಿಶೇದೇವಾಃ ॥ 
೨೦ ಲ ವ 


೨ ೧ ೨೩ ೧0೧೨ ೩೨೩ ೧ ೨ 


ಹಾಟ್‌ ರಾಜಾನಂ ವರುಣಮಗ್ನಿಮನ್ಹಾರಭಾಮಹೇ | 


೩&೩ ವಿಉ ೩ 9) ಹ) ೩ ೧ ಈ ೩ ೨೩೧೨ 
ಆದಿತಂ ವಿಷುಜ್‌ ಸೂರ್ಯಂ ಬಹಾಣಂ ಚ ಬಹಸತಿಮ್‌ ॥ 
ಬೆ ಣ ಟ್‌ ವರ ಲ ತಿ 
೧ ೨೦ ೧ ೨೦ ೧ ೨೦ ೩೨ ೩೧ ೨ & 


ಸೋಮಮ್‌ - ರಾಜಾನಮ್‌ - ವರುಣಮ್‌ । ಅಗ್ನಿಮ್‌ ಅನ್ವಾರಭಾಮಹೇ -ಅನು- 


೧೨೦ ೩ ೨ ೩ ೨ ೧೨೦ ೧ ೨೦ ೩ ೧: 
ಆರಭಾಮಹೇ ॥ ಆದಿತ್ಯಮ್‌ - ಆ - ದಿತ್ಯಮ್‌ - ವಿಷ್ಣುಮ್‌ - ಸೂರ್ಯಮ್‌ । ಬ್ರಹ್ಮಾ 


೨ ೧೨೦ ೧ ೨೦ 
ಣಮ್‌ - ಚ- ಬೃಹಃ - ಪತಿಮ್‌ 1೧.೯೧ ॥ 


ಬಾರ್ಹಸತ್ತಮ್‌ ॥ ಬೃಹಸ್ಪತಿರನುಷ್ಟುಬಗ್ನಿಃ || ವಿಶ್ವೇ ದೇವಾಃ ವಾ ॥ 


ಲವ್ರೆ 
೪೦ ೫ ೪೦ ೫೦ ೪೫ ೪ ೨೧ © 
೯೧.೧. ಸೋಮಶಜ್‌ರಾಜಾನಂವರುಣಾಮ್‌ ॥ ಅಗ್ನಿಮನ್ಹ್ವಾ ರಭಾಮಹೇ — 
ವಿ ೧೦ ವ 


5೩ | ಬತ ಆದಿತೃಂವಿಷ್ಣುಜ್‌ಸೂರ್ಯಮ್‌ 


೧ ೨ ೨ ೧೦ ೨ ೧ ೨ 
ಹೋವಾಃಕಿಹಾಇ ॥ ಬ್ರಹ್ಮಾಣಾ5೨೩ಇಗ್ಟಾ <೩ | ಹೋವಾಂ೩ - 


೨ ೧ ನ ಇ 
ಹಾಳ ॥ ಬ್ಬ ಹಾಆಹಿ೨ಉವಾತ೩ಿ ॥ ಟಟ ತ || 


ದೀ-೮/ಪ-೯1ಮಾ-೭1ಡೇl೧॥ ೧೪೨ / 


೫೦೬ 
ರಾಜಾನಂ ರಾಜಮಾನಮೀಶ್ವರಂ ವಾ ಸೋಮಂ ವರುಣಂ ಚಿ ಅಗ್ನಿಂ ಚ 
ಗೀರ್ಭಿಃ ಸುತಿಭಿಃ ಅನ್ವಾರಭಾಮಹೇ ರಕ್ಷಣಾರ್ಥಮ್‌ ಆಹ್ಹಯಾಮಹೇ | ತಥಾ ಆದಿತ್ಯ 
ಮ್‌ ಅದಿತೇಃ ಪುತ್ರಂ ವಿಷ್ಣುಂ ಚ ಸೂರ್ಯಂ ಚ ಬ್ರಹ್ಮಾಣಂ ಚಿ ಬೃಹಸ್ಪತಿಂ ಚೆ ಅನ್ಹಾರ 
ಭಾಮಹೇ ॥ 


ಯದ್ಯಪಿ ಆದಿತ್ಯಃ ಇತಿ ಪ್ರಸಿದ್ಧ: ಸೂರ್ಯಮಾದಿತೇಯಮ್‌ ಇತಿ- ನಿ.೩.೧.೧೬ 
॥ ಪರಮಿಹ ಸೂರ್ಯಮಿತಿ ಪೃಥಕ್‌ ಶ್ರುತೇಃ ಅದಿತೇಃ ಪುತ್ರ ವಿಶೇಷಸ್ಯ ಇಹಾನುಕ್ತಸ್ಯ 
ವಾಯೋರ್ಗ್ರಹಣಮಿತ್ಯಾಶಯಃ ತಥೋಕ್ತಮ್‌ ತತ್ತೆವ ನೈರುಕ್ತೇ ಅದಿತೇಃ ಪುತ್ರಃ 
ಅನ್ಯಾಸಾಮಪಿ ದೇವತಾನಾಮಾದಿತ್ಯ ಪ್ರವಾದಾಃ ಸ್ತುತಯೋ ಭವನ್ನಿ ॥ ಇತಿ ॥ 


ರಾಜಾನಮ್‌ - ದೇವತೆಗಳೊಡೆಯನನ್ನು, ಪ್ರಕಾಶಸ್ವರೂಪಿಯನ್ನು, ಸೋಮ 
ಮ್‌ - ಸೃಷ್ಟಿಕರ್ತನನ್ನು, ಸೋಮದೇವನನ್ನು, ವರುಣಮ್‌ - ವರುಣನನ್ನು, ಸರ್ವಮಾನ್ಯ 
ನನ್ನು ಭಕ್ತರ ದುಃಖನಿವಾರಕನನ್ನು, ಅಗ್ನಿಮ್‌ - ಅಗ್ನಿದೇವತೆಯನ್ನು, ಅಗ್ರಣಿಯನ್ನು 
ಆದಿತ್ಯಮ್‌ - ಆದಿತ್ಯನನ್ನು, ಅವಿನಾಶಿ, ಪ್ರಕೃತಿಯಿಂದುದ್ಬವಿಸಿದವನನ್ನು, ಅದಿತಿಪುತ್ರ, 
ಅಖಂಡ ಸುಖ ಸಂಪತ್ತು ಮೋಕ್ಷಗಳೊಡೆಯನಾದ, ಎಷ್ಟುಮ್‌ - ವಿಷ್ಣುವನ್ನು, ವ್ಯಾಪಕ 
ನನ್ನು ಚ- ಮತ್ತು ಸೂರ್ಯಮ್‌ - ಸೂರ್ಯನನ್ನು, ಸರ್ವರ ಪ್ರೇರಕನನ್ನು, ಬ್ರಹ್ಮಾಣ 
ಮ್‌ - ಬ್ರಹ್ಮನನ್ನು ಮಹಾನ್‌ ಜಗತ್‌ಕರ್ತೃವನ್ನು, ಬೃಹಸ್ಪತಿಮ್‌ - ಬೃಹಸ್ಪತಿಯನ್ನು, 
ವೇದಗಳ ಒಡೆಯನನ್ನು. ಜ್ಞಾನದ ಅಧಿಪತಿಯನ್ನು, ri ಆರಭಾಮಹೇ - ಸತ್ವರಿ 
ಸುತ್ತೇವೆ, ಅನ್ವಾರಭಾಮಹೇ - ರಕ್ಷಣೆಗಾಗಿ ಆಹ್ವ್ಹಾನಿಸುತ್ತೇವೆ, ಉಪಾಸಿಸುತ್ತೇವೆ, ಪದೇ 
ಪದೇ ಸ್ಥರಿಸುತ್ತೇವೆ, ಸುತಿಸುತ್ತೇವೆ. 


ಪ್ರಕಾಶಿಸುತ್ತಿರುವ ದೇವತೆಗಳೊಡೆಯನಾದ ಸೋಮನನ್ನೂ ವರುಣ, ಅಗ್ನಿ 
ಆದಿತ್ಯ, ವಿಷ್ಣು ಸೂರ್ಯ, ಬ್ರಹ್ಮ ಬೃಹಸ್ಪತಿ ದೇವತೆಗಳನ್ನೂ ಪದೇಪದೇ ಸುತಿಸುತ್ತೇವೆ ಮತ್ತು 
ನಮ್ಮ ರಕ್ಷಣೆಗಾಗಿ ಆಹ್ವಾನಿಸುತ್ತೇವೆ, ಸ್ತು ತಿಸುತ್ತೇವೆ, ಉಪಾಸನೆ ಮಾಡುತ್ತೇವೆ. 
ಸ್ತೋತ್ಸಗಣಂಗಳೆನಲ್‌ ನಾಮೆಲ್ಲಂ 
ರಾಜ-ಸೋಮವರುಣಾಗ್ನಿಗಳಂ ! 
ವಿಷ್ಣ್ವಾದಿತ್ಯ- ಬೃಹಸ್ಪತಿ- ಬ್ರಹ್ಮರ- 
ನಾವಾಹಿಪೆವೀ ಮಂತ್ರಗಳಿಂ 1 


೫೦೭ 
ಯಕ್‌ - ೯೨ 


ವಾಮದೇವಃ ಕಶ್ವಪಃ ಅಸಿತೋ ದೇವಲೋಕಾ ॥। ಅನುಷ್ಟುಬಂಗಿರಾಃ || 


೩೨ ೩೨ ೩ ಲಿ ೨ ೩೨ ೩೧ ೨೦ 
ಅತ ಏತ ಉದಾರುಹನ್ನಿವಃ ಪೃಷ್ಠಾನ್ಯಾರುಹನ್‌ 
೩&೩ ೨ ೩ ೧ ೨ 


(2 


ಭೂರ್ಜಯೋ ಯಥಾ ಪಥೋದ್ಯಾಮಂಗಿರಸೋ ಯಯುಃ 


೩೨ ೩೨ ೩೧೨ ಶಿ ೧೨೦ ೩೨ ೩೧೨ ೩ 
ಇತಃ - ಏತೇ - ಉದಾರುಹನ್‌ - ಉತ್‌ - ಆರುಹನ್‌ । ದಿವಃ - ಪೃಷ್ಠಾನಿ- ಆ - ಅರು 


೨ & ೧ ೨೦ ೧ ೨೦ ೩೨ ೧ ೨೦ 


ಹನ್‌ ॥ ಪ್ರ - ಭೂಃ- ಜಯಃ - ಯಥಾ - ಪಥಾ । ಉತ್‌ - ದ್ಯಾಮ್‌ - ಅಂಗಿರಸುಃ - 


ಈ 
ಯಯುಃ ॥ ೨.೯೨ // 


ಆರೂಢವದಾಂಗಿರಸಂ ಯಾಮಂ ವಾ ॥ ಆರೂಢವದಂಗಿರಾಮನುಷ್ಟುಬಗ್ಗಿಃ ॥ 


೨/೧, 


೧೦ ನ ೨ ೧೦ ನ ಜದ ೧೦ ನ ತ್ರ 
ಆರೋsಹಿಹಾನ್‌ | ಆರೋs೩ಹಾನ್‌ ಆಟ ತ ದ 


೦ ೧೨ 
ಏತಉಂ೩ದಾರೂಂ೧ಹಾಂ2ನ್‌ Il ದಿವಃಪ್ಪ i Ta — 


೧ ವ 
೧ಹಾಂ೨ನ್‌ ॥ ಪ್ರಭೂರ್ಜಯೋಯಂ೩ಥಾಪಾಂ೧ಥಾತತಿ Il 


೧೦ ನ ೨ 
We ಮಂಗಿರರ೩ಿಸೋಯಾತ೧ಿಯೂರಂಿಃ | ಆರೋಪ೩ಹಾನ್‌ | 


೧೦ ನ ೨ ೧ ೧ ಣಿ. (0 ೫೦ 
ಆರೋ೩ಿಹಾನ್‌ ।ಆ5೨೩ 1 ಶೋತ೨ 1 ಹಾಆ೨೩೪ ಔಹೋವಾ॥ 


೩ ೫ 
ಊS೨೩೪ಪೌ॥ ದೀ-೧೨/ಪ-೧೪/ಮಾ-೧೦ ರ್‌ 12 10೪೩ 1 


೫೦೮ 
ಏತೇ ಅಂಗಿರಸಃ ಯಥಾ ಉತ್‌ ಮಾರ್ಗೇಣೈವ ದ್ಯಾಂ ದಿವಂ ಪ್ರಯಯುಃ 
ಪ್ರಾಪುಃ | ಕೀದೃಶಾಃ? ಭೂರ್ಜಯ ಭ್ಯೃಜ್ಜತಿಃ ಪಾಕಕರ್ಮಾಹವಿಷಾಂ ಪಕ್ತಾರಃ । ತತ್ರ, 
ದೃಷ್ಟಾಂತಃ ಪಥಾ ಮಾರ್ಗೇಣ ಜನಾಃ ಗ್ರಾಮಾದೀನ್‌ ಗಚ್ಛಂತಿ ತಥಾ ಇತಃ ಭೂಮೇಃ ಸ 
ಕಾಶಾತ್‌ ಉದಾರುಹನ್‌ ಉದ್ಗಚ್ಛನ್‌ ಆಗತ್ಯ ಚ ದಿವಃ ಸ್ವರ್ಗಸ್ಯ ಪೃಷ್ಠಾನಿ ಸ್ಥಾನಾನಿ ಆರು 
ಹನ್‌ ಪ್ರಾಕ್ರಮನ್ನಿ ॥ 


ನೇದಂ ವ್ಯಾಖ್ಯಾನಂ ಸಾಧುಮನೃತೇ । ಭೂಃ ಜಯಃ ಇತ್ಯೇವಂ ಹದಕಾರಕೃತ ಅವ 

ಹ ದರ್ಶನಾತ್‌ ನಹಿ ಭೃಜ್ಜತೇರ್ಭುರ್ಜಯ ಇತಿ ರೂಪೇ ಭೂಃ ಜಯಃ ಇತ್ಯೇವಮ 

ವಗ್ರಹಃ ಸಂಭವತಿ | ನಾಪಿ ತದಧೀನ ಸ್ಪರಶ್ರು ತಿಃ | ವಿವರಣಕಾರಸ್ತು ಭೂಃ ಪೃಥಿವೀ ತಾಂ 
ಯೇ .ಮಹಾವೀರಾಖ್ಯೇನಾಮನುಷ್ಠಾ ಷ್ಠಾನಾನಾಂ ಜಿತವನ್ರಃ ತೇ ಇತ್ಯಾಹ ॥ 


ಗ್ರ 


ಏತೇ - ಈ ಭೂಃ ಜಯಃ - ಭೂಮಿಯ ಪರಿಸರವನ್ನು/ ಆವರಣವನ್ನು ಗೆದ್ದು 
ಯಜ್ಞಕ್ಕೆ ಹವಿಸ್ಸನ್ನು ಪಕ್ವಮಾಡುತ್ತಾ ಅಂಗಿರಸಃ - ಅಂಗಿರಸ ಮಹರ್ಷಿಯು, ಜ್ಞಾನಿಯು, 
ಯಥಾ - ಹೇಗೆ ಉತ್‌ - ಮಾರ್ಗ ವನ್ನು ಕ್ರಮಿಸಿ, ದ್ಯಾಮ್‌ - ದ್ಯುಲೋಕವನ್ನು 
ಪ್ರಯುಯು - ಸೇರಿದನೋ, ಹಾಗೆಯೇ, ಇತಃ - ಇಲ್ಲಿಂದ, ಭೂಮಿಯಿಂದ ಮಾನವರೂ 
ಸಹ, ಪಥಾ - ಉತ್ತಮ ಮಾರ್ಗದಿಂದ, ಉದಾರುಹನ್‌ - ಮೇಲೆ ಮೇಲಕ್ಕೇರಿ, ದಿವಃ 


ಇ 


ಪೃಷ್ಠಾನಿ- ಸ್ವರ್ಗವನ್ನು ದ್ಯುಲೋಕದ ಸ್ಥಾನ ವನ್ನು, ಆರುಹನ್‌ - ಏರುವರು, ತಲುಪುವರು. 


ಜ್ಞಾನಿಯಾದ ಅಂಗಿರಸಮಹರ್ಷಿಯು ಯಜ್ಞಕ್ಕಾಗಿ ಹವಿಸ್ಸನ್ನು ಪಕ್ಚ ಮಾಡುತ್ತಿರು 
ವಾಗಲೇ ಸ್ವರ್ಗವನ್ನು ಸೇರಿದ ರೀತಿಯಲ್ಲೇ ಭೂಲೋಕದ ಜನರೂ ಗ್ರಾಮದಿಂದ ಗ್ರಾಮಕ್ಕೆ 
ಆಯಾ ಮಾರ್ಗವನ್ನು ಕ್ರಮಿಸಿ ಗ್ರಾಮವನ್ನು ತಲುಪುವಂತೆಯೇ ಜ್ಞಾನಿಗಳು ಉತ್ತಮ ನಡೆ 
ನುಡಿಗಳೆಂಬ ಮಾರ್ಗದ ಮೂಲಕ ಮೇಲೆಮೇಲಕ್ಕೇರಿ ಸ್ವರ್ಗಲೋಕವನ್ನು ಪಡೆಯುವರು. 


ಅಂಗಿರಸಂ ಖುಷಿ ಶ್ರೇಷ್ಠಯಜ್ಞದ 
ಪ್ರಭಾವದಿಂದಾ ದ್ಯುಲೋಕಮಂ ! 
ಪಡದಂ; ಪಾವಕದಯೆಯಿಂದದಕಿಂ 
ಮಿಗಿಲಪುಡಿಯೆಂ ಪಡೆವನಲಾ / 


೫೦೯ 
ಯಕ್‌ - ೯೩ 


ವಾಮದೇವಃ । ಕಶ್ಯಪಃ ಅಸಿತೋದೇವಲೋ ವಾ ॥ ಅನುಷ್ಟುಬಗ್ಗಿಃ Il 


೩೨ ೩ ೨ ೩ ೧೨೦ ೧೨೦ 
ರಾಯೇ- ಅಗೇ- ಮಹೇ- ತ್ವಾ! ದಾನಾಯ- ಸಮ್‌ - ಇಧೀಮಹಿ ॥ ಈಡಿಷ್ಟ-ಹಿ- 


೩ ೨ ೩ ಇ ಪ. 16 ಥಿ 
ಮಹೇ - ವೃಷನ್‌ । ದ್ಯಾವಾ- ಹೋತ್ರಾಯ - ಪೃಥಿವೀಇತಿ ॥೩.೯೩// 


ಆಸಿತಾದ್ಯಮ್‌ || ಅಸಿತೋನನುಷ್ಟುಬಗ್ನಿಃ || 


೫೦ ೪೦ ೫೦ ೪ ೧ 


೯೩.೧. ರಾಯೇಅಗ್ನೆ ೀಮಹಾಇ (ತ್ರಾ Sib Cu ei 
(೧ 
uu ಕೀತರ | ಮಹೇವೃಷನ್‌ Il ದ್ಯಾವಾ೨ಿಹೋತ್ರಾ — 


೧ ೨ ೧ 11 ೫ 
5೨ ॥ ಯಪೋಷಾ585೨೩೪ವಾ || ಥಾನ೫ಅವೋ 5೬ ಹಾಳ || 


ದೀ- ೭ /ಪ-೮/ಟಮಾ-೭!ಜೇ!1೩!! ೧೪೪ ॥ 
ಆಸಿತೋತ್ತರಮ್‌ ॥ ಅಸಿತೋತನುಷ್ಟುಬಗ್ಗಿಃ ॥ 


೨೦ ೧ ೪೦ ೦೦ ೫ ೧೦ © 
೯೩.೨. ರಾಯಾಯಾತ೨೩ಿಗ್ನ್ಗೇಮಹೇತ್ವಾಹಾಉ Il RIS 


೨A ೨% QC A 
Mii ಜಟ | ಆಇಡಾಇಷ್ಟಾ ಶತಿ ಹಾಂ೩ಇ | ಮಾಹೇವಾs೨೩ 


೫೧೦ 
೧೦ ಹು 1 ಇಡ%ನ್ಪಷ್ಟೈೂ ಬ ಥೀ 
೪ರ್ಷಾನ್‌ || ದ್ಯಾವಾಹೋಪಷಿತ್ರಾ 5೩ ॥ ಯುಪೋತ೨೩೪ಿವಾ || 


[| ೫ 
ಥಾ:೫ಆವೋನ ಹಾಳ, 1ದೀ-೮/ಪ-೭/ಮಾ-೮।ಕಶೈ1೪/೧೪೫ 


ಹೇ ಅಗ್ನೇ! ತ್ವಾತ್ವಾಂ ಮಹೇ ಮಹತಃ ರಾಯೇ ಧನಸ್ಯ ದಾನಾಯ ದಾನಾರ್ಥಂ 
ಸಮಿಧೀಮಹಿ ವಯಂ ಸಮ್ಯಗ್‌ ದೀಪಯಾಮಹೇ | ವೃಷನ್‌ ವರ್ಷಿತಃ | ಅಗ್ನ್ಗಯೇ ಮಹ 
ತೇ ಹೋತ್ರಾ,ಯ ಅಗ್ನಿಹೋತ್ರಾರ್ಥಂ ದ್ಯಾವಾ ದಿವಂ ಪೃಥಿವೀಂ ಚ ಈಡಿಷ್ಟಾ ಸ್ತುಹಿ | 


ಅಗ್ನೇ - ಪರಮೇಶ್ವರನೇ, ಮಹೇ - ಮಹತ್ತರವಾದ, ರಾಯೇ - ಧನಕ್ಕಾಗಿ, 
ದಾನಾಯ - ಹವಿಸ್ಸನ್ನರ್ಷಿಸಲು, ತ್ವಾ- ನಿನಗೆ, ಸಮಿಧೀಮಹಿ - ಚೆನ್ನಾಗಿ ದೀಪ್ತಿ ಗೊಳಿ 
ಸುವೆವು, ಧ್ಯಾನ ಮಾಡುವೆವು, ವೃಷನ್‌ - ವೃಷ್ಟಿಗೆ ಕಾರಣನಾದವನೇ, ಬಲಶಾಲಿಯಾದ 
ಅಗ್ನಿಯೇ ಮನೋರಥಗಳ ಮಳೆಗರೆಯುವವನೇ, ಹಿ - ನಿಶ್ಚಯವಾಗಿಯೂ, ಮಹತೇ - 
ಮಹತ್ವಪೂರ್ಣವಾದ, ಹೋತ್ರಾಯ - ಯಜ್ಞಕ್ಕಾಗಿ, ಪೃಥಿವೀ - ಭೂಲೋಕ - ಎಸ್ಪತ. 
ವಾದ, ಪೃಥಿವೀದೇವತೆ, ದ್ಯಾವಾ - ದ್ಯುಲೋಕ, ದೇವತೆ, ಮಹೇ - ಮಹತ್ತಾದ, ಐಶ್ಚರ್ಯ 
ಕ್ಯಾಗಿ, ಈಡಿಷ್ಟ- ಸುತಿಸು. 

ಅಗ್ನಿಭಗವಂತನೇ ವೃಷ್ಟಿಗೆ ಕಾರಣನಾದ ಬಲಶಾಲಿಯೇ ಮನೋರಥಗಳ ಮಳೆಗರೆ 
ಯುವವನೇ ಮಹತ್ತರವಾದ ಐಶ್ವರ್ಯವನ್ನು ನಿನ್ನಿಂದ ಪಡೆದು ವಿಸಾರವಾದ ಭೂಲೋಕ 
ದ್ಯುಲೋಕಗಳಲ್ಲಿ ಮಹತ್ವಪೂರ್ಣವಾದ ಯಜ್ಞವನ್ನು ನೆರವೇರಿಸಲು ನಿನ್ನನ್ನು ಚೆನ್ನಾಗಿ 
ದೀಪ್ತಿ ಗೊಳಿಸಿ ಹವಿಸ್ಸನ್ನರ್ಷಿಸುವೆವು, ಧ್ಯಾನಮಾಡುವೆವು, ಸ್ತು ತಿಸುವೆವು. 


ಅಮಿತೈಶ್ರರ್ಯೆವ ಪಡೆಯೆಲಿಕೆನ್ನುತೆ 
ಸಮಿಧಗಳಂ ನಾವರ್ಪಿಪೆವು । 
ದ್ಯಾವಾಪ್ಪಥಿವಿಗಳಿಂ ಸವನಕ್‌ ನಾ- 
ವಾದರದಿಂದಂ ನುತಿಸುವೆವು 1 


೫೧೧ 
ಯಕ್‌ - ೯೪ 


ಸೋಮಾಹುತಿರ್ಭಾರ್ಗವಃ ॥ ಅನುಷ್ಟುಬಗ್ಗಿಃ || 


೩ ೨ ಶಡ೩೨ಉ ೩ ೨ ೩ ೨ 


೩ ೨ ಕ್ಷ ೨ ೩ ೨ 
ದಧನ್ವೇ ವಾ ಯದೀಮನು ವೋಚದ್ಬಹ್ಯೇತಿ ವೇರು ತತ್‌ । 


2 NK ಈ ೩ ೨೩೧೨ 
ಪರಿ ವಿಶ್ವಾನಿ ಕಾವ್ಯಾ ನೇಮಿಶ್ಚಕ್ರಮಿವಾಭುವತ್‌ 1 ೪.೯೪ I 
ಕ್ಷಿ ಕ್ಷ ೨ ಕ್ಷ ೧೨೦ ೧ ೨೦ ೧೨೦ ೧೨೦ 28 


ದಧನ್ನೇ - ವಾ- ಯತ್‌ - ಈಮ್‌ - ಅನು । ವೋಚತ್‌ - ಬ್ರಹ್ಮ - ಇತಿ- ವೇಃ- ಉ- 


೨ ೧೨ ೧೨೦ ೧೨೦ ೩೨ ೩೨ 
ತತ್‌ ॥॥ಪರಿ- ವಿಶ್ವಾನಿ- ಕಾವ್ಯಾ |ನೇಮಿಃ- ಚಕ್ರಮ್‌ - ಅಭುವತ್‌ ॥೪. ೯೪ 1 


ತ್ವಾಷ್ಟೀಸಾಮ ॥ ತ್ರಷಾನುಷುಬಗ್ಗಿಃ ॥ 
ಆ ವ ಒಟ SU 
೪ ೦ ೦ ೪ ೧೦ ೦ ೦ 
೯೪.೧. ದಧನ್ಸೇವಾನ೫ಯದೀಮನೂ || ವೋಚದ್ಬ ಹ್ಮೇತಿವೇರುತತ್‌ 
ಅ ಜ್‌ ೧೦ ಓ. ಖು ೩ ೫ 
ಪಾರಿವಿಶ್ವಾ೨ । ನಿಕಾವ್ಯಾ ॥ ನಾಣಮಿಶ್ನಕ್ರೌವಾ ॥ ಈ5೨೩೪ವಾ | 


೨೨೦ ೪ 5 
ಭುವಾತ್‌ । ಔಂ೨೩ಹೋವಾ ಹೋಳಿ ಡಾ| 


ದೀ- ೬ /ಪ-೧೦1ಮಾ-೪9 ಜೇ 1೫! ೧೪೬ ॥ 


ವಾ ಅಥವಾ ಈಮ್‌ ಏನಂ ಯಜ್ಞಂ ಅನುಲಕ್ಷೀಕೃತ್ಯ ಯತ್‌ ಹವಿರಾದಿಕಂ 
ದಧನ್ವೇ ಧಾರಯತ್ಯದ್ವರ್ಯರ್ವಾದಿಃ ಯದ್ವ್ರಹ್ಟ ಸ್ತೋತ್ರಮ್‌ ಯದ್‌ ಬ್ರಹ್ಮ ಅನು 
ವೋಚತ್‌ ಅನುವಕ್ತಿ ಹೋತ್ರಾದಿಃ ಅಕ್ರಮಾ ಅನ್ವಿತ್ಯೇ ತದ್ಯೋಜ್ಯಮ್‌ । ತತ್‌ ಸರ್ವಂ 
ವೇರು ವೇರೇವ ಕಾಮಯತೇ ಜಾನಾತಿ ವಾ ಸ್ವಯಮನುಷ್ಠಾತುಮ್‌ | ಅಯಮಗ್ನಿಃ 


೫೧೨ 
ವಿಶ್ವಾನಿ ಸರ್ವಾಣಿ ಕಾವ್ಯಾ ಕಾವ್ಯಾನಿ ಕವಯಃ ಮೇಧಾವಿನಖತ್ತಿಜಃ | ತತ್‌ ಸಂಬಂಧೀನಿ 
ಕರ್ಮಾಣಿ ಪರ್ಯಭುವತ್‌ ಪರಿಭವತಿ ಸ್ವಾಯತ್ತಾನಿ ಕರೋತಿ ವ್ಯಾಪ್ನೋತೀತ್ಯರ್ಥಃ 
ವ್ಯಾಪಕ್ಕಿ ದೃಷ್ಟಾನ್ಹಃ ನೇಮಿಃ ಬಹಿರ್ವೇಷ್ಟ ನ ವಲಯಃ ಚಕ್ರಮಿವ ರಥಾಂಗಂ ಯಥಾ 
ಕಾರ್ತ್ಸೈತನ ವ್ಯಾಪ್ನೋತಿ ತದ್ವತ್‌ ॥ ಬ್ರಹ್ಮ ಇತಿ ಬ್ರಹ್ಮಾಣಿ ಇತಿ ವಾಚಪಾಠೌ | ಭುವದ್‌ 
ಭವತ್‌ ಇತಿ ಚ ॥ 


ಅಗ್ನೇ - ಅಗ್ನಿದೇವನೇ, ಈಮ್‌ - ಈ ಯಜ್ಞವನ್ನು, ಹವಿಸ್ಸನ್ನು, ಪರಮೇಶ್ವರ 
ನನ್ನು, ಅನು - ಲಕ್ಷಿಸಿ, ಗುರಿಯಾಗಿಟ್ಟುಕೊಂಡು ಅಧ್ವರ್ಯು ಮೊದಲಾದವರು, ದಧನ್ಹೇ 
- ಧಾರಣೆ ಮಾಡಿದರು, ಬ್ರಹ್ಮ-ಇತಿ-ವೇಃ - ಇವನು ಬ್ರಹ್ಮ ಎಂದು ತಿಳಿದು ಸ್ತೋತ್ರ 
ಗಳನ್ನೂ, ವೇದವನ್ನೂ, ಅನು ವೋಚತ್‌ - ಉಚ್ಚರಿಸಿದರು, ಪಠಿಸಿದರು, ಉ ತತ್‌ - 
ಅವರೆಲ್ಲರಿಗೂ, ಈ ಅಗ್ನಿಯು, ಪರಿ ಏಶ್ವಾನಿ - ವಿಶ್ವದಿಲ್ಲಡೆಯಲ್ಲೂ ಕಾವ್ಯಾಃ - ವೇದ 
ಗಳನ್ನು, ಹವ್ಯಗಳನ್ನು, ಬುದ್ಧಿವಂತರಾದ ಯತ್ತಿಜರ ಸಮಸ್ತ ಕರ್ಮಗಳನ್ನೂ ವೇರು - 
ವ್ಯಾಪಕನೆಂದು, ತಿಳಿದಿರುವನೆಂಬುದು ಗೊತ್ತಿದೆ, ನೇಮಿಶ್ಚಕ್ರಮಿವ - ಚಕ್ರದ ಗುಂಭದಂತೆ, 
ಚಕ್ರಂ - ಚಕ್ರವನ್ನು ಪರ್ಯಭುವತ್‌ - ವ್ಯಾಪಿಸಿರುತ್ತಾನೆ, ತನ್ನ ವಶದಲ್ಲಿ ಇಟ್ಟು 
ಕೊಂಡಿರುತ್ತಾನೆ. 


ಚಕ್ರದ ಗುಂಭವು ಚಕ್ರವನ್ನು ವ್ಯಾಪಿಸಿ ತನ್ನ ಸುತ್ತ ತಿರುಗಲು ಅನುವು ಮಾಡುವಂತೆ, 
ಅಗ್ನಿಯು ವಿಶ್ವದಲ್ಲೆಲ್ಲಾ ವ್ಯಾಪಕನಾಗಿ ವೇದವನ್ನೂ ಬುದ್ದಿವಂತ ಖುತ್ತಿಜರು ನೆರವೇರಿಸುವ 
ಸಮಸ್ತಕರ್ಮಗಳನ್ನೂ ಅರಿತಿರುವನೆಂದು ತಿಳಿದ ಯತ್ತಿಜರು ಜಾಗರೂಕರಾಗಿ ಇವನೇ 
ಬ್ರಹ್ಮನೆಂದು ತಿಳಿದು ಈ ಯಜ್ಞದ ಗುರಿಯನ್ನು ಅನುಲಕ್ಷಿಸಿ ವಿಧಿಪೂರ್ವಕವಾದ ವೇದೋ 


ಚ್ಹಾರಣೆಯಿಂದ ಹವಿಸ್ಸನ್ನು ಪರಮೇಶ್ವರನಿಗೆ ತಲುಪುವಂತೆ ಕ್ರಮವಾಗಿ ಅರ್ಪಿಸುವರು. 


[a 


ಭಗವಂತನನ್ನು ಗುರಿಯಾಗಿಟ್ಟುಕೊಂಡು ಧಾರಣ- ಧ್ಯಾನಾದಿಗಳಿಂದ ಇದೇ ಬ್ರಹ್ಮ 
ವೆಂದು ಅರಿತಿರುವವರು ರಥದ ಗುಂಭವು ಚಕ್ರಕ್ಕೆ ಆಶ್ರಯವಾಗಿರುವಂತೆ ಸಮಸ್ತ ವೇದ 
ಗಳಿಗೂ ಜ್ಞಾನಕ್ಕೂ ಆಶ್ರಯವಾಗಿರುತ್ತಾರೆ. ಸಕಲವನ್ನೂ ತಿಳಿದಿರುತ್ತಾರೆ. 


ನೀಮಿಯೆ ಧರಿಸಿದ ಚಕ್ರದ ತೆರದಿಂ 
ವೇದಮಂತ್ರ ಧರನಿಹನಗ್ನಿ ! 


೫೧೩ 


ಜಾತವೇದನೆನೆ ದೇವನನೀತನ - 
ನೊಲಿಸಲಿಕೆಂದೀ ಸ್ತುತಿಕಥನಂ /! 


ಯಕ್‌ - ೯೫ 


ಪಾಯುರ್ಭಾರದ್ವಾಜಃ | ಅನುಷು ಬಗಿಃ ॥| 


೧ ೨೩ 

ಆಜಾ 

ಪ್ರತ್ಯಗ್ನೇ 
ಕ್ಲಿ 


30 ಲ್‌ 


೧೨೩ ೧೨ ೩ ೨ ೩೨೩೧೨ 
ಹರಸಾ ಹರಃ ಶೃಣಾಹಿ ವಿಶ್ವತಸ್ಪರಿ । 


೧೨ ೩೨೩ ೨೩ ೨೦ ಒಕ ೨೦ 


ಯಾತುಧಾನಸ್ಕ ರಕ್ಷನೋ ಬಲಂ ನ್ಯುಬ್ಬವೀರ್ಯಮ್‌ ॥ ೫೯೫ / 


೧ ೨೦ ೩ ೧ ೨೦ ೧೨೦ ೩ ೨ ೩೧೨ ೧೨೦ ೩ ೧ ೨ 
ed 
ಪ್ರತಿ - ಅಗ್ನೇ - ಹರಸಾ - ಹರಃ । ಶೃಣಾಹಿ - ವಿಶ್ವತಃ - ಪರಿ ॥ ಯಾತುಧಾನಸ್ಯ - 


28 


ಯಾತು - 


೧೨ ೩೧೨ ೧೨೦ ೩ ಕ ೨೦ 
ಧಾನಸ್ಯ - ರಕ್ಷಸಃ | ಬಲಮ್‌ - ನಿ- ಉಬ್ಬ- ವೀರ್ಯಮ್‌ Il 


ದ್‌ ಮಿಗ್‌ ದ್‌ ಡೆ 
ರಾಕ್ಷೋಫ್ನಮ್‌ ॥ ಅಗಸ್ತೋರನುಷ್ಟುಬಗ್ಗಿಃ ರಕ್ಷೋಹಾ ವಾ ॥ 


೯೫.೧. 


೩ ೪೫೦ Lk ೩೪೦ ೫ ೫ ೨೧೦೨೧ 
ಪ್ರತ್ಯಗ್ಗೇ । ಹೋಇ, । ಹರಸಾಹರಾ5೬ಏ ॥ ಶೃಣಾಹಿವಾ5೨ಇ | 


೩೨ ೫ ೧೦ ೨ ೧ವಿಂ 
ಶತಾಂ೩೪೫: | UE ಯಾತುಧಾನಪ್ಫರಕ್ಷಸೋ5೩ || 


(೧) ವಿ ೧ ೨೧ ೫ ಕ 
ಬಾ5೨೩ಲಾಮ್‌ ॥ ನಿಯುಬ್ದವೋ5೨೩೪ವಾ ॥ ರೀ೨೩೪ 


ಯಾಮ್‌ ॥ ೧ೀ- ೬ /ಪ-೧೦/ಮಾ- ೬/ಜೂ / ೬೧೪೭ / 


ಹೇ ಅಗ್ನೇ! ತ್ವ ತ್ನಂ ಹರಸಾತ್ವ ದೀಯೇನ ತೇಜಸಾ ಕ್ರೋಧೇನ ವಾ ತಥಾ ಚ ಯಾಸ್ಕಃ 
ಹರೋಹರತೇಜ್ಕೊ ೯ೇೀತಿರ್ಹ ಉಚ್ಛ ತೇ ಇತಿ । ಯಾತುಧಾನಸ್ಯ ರಾಕ್ಷಸಸ್ಕ ಸ ಹರಃ ಹರಣ 


೫೧೪ 
ಶೀಲಂ ಬಲಂ ವಿಶ್ವತಃ ಸರ್ವತಃ ಪರಿಗತಂ ಪ್ರತಿ ಶೃಣಾಹಿ ನಾಶಯಶೃ ಇತ್ಯರ್ಥಃ । ತಥಾ 
ರಕ್ಷಸಃ ರಾಕ್ಷಸಸ್ಯ ವೀರ್ಯಂ ಚ ನ್ಯುಬ್ಜ ನಿಃಶೇಷೇಣ ಖುಜಿ ಭಂಜಯೇತ್ಯರ್ಥಃ | ಶೃಣಾಹಿ 
ಶೃಣೀಹಿ ಇತಿ ಪಾಠ್‌೨ | ಬಲಂ ನ್ಯುಬ್ಬವೀರ್ಯಮ್‌ ಬಲಂವಿರುಜ ವೀರ್ಯಮ್‌ ಇತಿ ಚ॥ 


ಅಗ್ನೇ ಎ ಅಗ್ನಿದೇವನೇ, ಹರಸಾ - ತೇಜಸ್ಸಿನಿಂದ, ಕ್ರೋಧದಿಂದ, ಎಶ್ವತಸ್ಪರಿ - 
ಎಲ್ಲೆಡೆಯಲ್ಲೂ ವ್ಯಾಪಿಸಿರುವ, ಯಾತುಧಾನಸ್ಯ - ಹಿಂಸೆ ಮತ್ತು ದುಃಖವನ್ನುಂಟು 
ಮಾಡುವ, ರಕ್ಷಸಃ - ರಾಕ್ಷಸರ, ರೋಗಾದಿ ಬಾಧೆಗಳ, ಬಲಮ್‌ - ದೇಹಬಲವನ್ನು ಶಕ್ತಿ 
ಯನ್ನು, ನ್ಯುಬ್ಬ - ಕ್ಷೀಣಿಸು, ನಿಶ್ಶೇಷವಾಗಿ ನಾಶಮಾಡು, ವೀರ್ಯಂ - ಪೌರುಷವನ್ನು 
ಹರ - ಇಲ್ಲವಾಗಿಸು, ಪೌರುಷಹೀನರನ್ನಾಗಿ ಮಾಡಿ, ಶೃಣಾಹಿ - ನಾಶಪಡಿಸು. 


ಅಗ್ನಿಭಗವಂತನೇ! ಎಲ್ಲೆಡೆಯೂ ಹಬ್ಬಿರುವ ಹಿಂಸೆ ದುಃಖ ರೋಗರುಜಿನಗಳಿಗೆ 
ಕಾರಣರಾದ ರಾಕ್ಷಸರಾದಿ ದುಷ್ಪರೆಲ್ಲರ ದೇಹಬಲವನ್ನೂ ಪೌರುಷವನ್ನೂ ಕ್ಷೀಣಗೊಳಿಸಿ 
ನಾಶಪಡಿಸು. 


ಮಾಯಾವಿಗಳೆನೆ ದೈತ್ಯರನೆಲ್ಲರ 
ಸದಯುವ ತೇಜೋಮಯ! ಅಗ್ನಿ! 
ಈ ಅಸುರರ ಬಲ-ಪರಾಕಮಗಳಂ 
ಪೂರ್ಣವಾಗಿ ನೀಂ ಕೊನೆಗೊಳಿಸ್ಸೆ ( 


ಯಕ್‌ - ೯೬ 


೧ ೨೩ ೧೨ ೩೨ ೩೧ ೨೩೨ ೩೨ 
ತ್ರಮಗ್ಗೇ ವಸೂತಜ್‌ರಿಹ ರುದ್ರಾನಜ್‌ ಆದಿತ್ಯಾನಜ್‌ ಉತ । 


ಉ & ೩೧ ೨ 


ದ 
೧ ೨ ೩೨ 
ಯಜಾ ಸ್ವದ್ಧರಂ ಜನಂ ಮನುಜಾತಂ ಫುತಪ್ರುಷಮ್‌ ॥ ೬.೯೬ // 


ಬೆ 


ಸ್ತ-ಳ!ಉಊ-೩1/ಧಾ-೨೦1ದೌ।ದ-೧೦॥ 


೫೧೫ 
೨ ೩ ೧೨೦ ೩೨ ೩೨ ೩ ೨ ೩ ೨ ೩ ೨ 
ತ್ವಮ್‌ - ಅಗ್ನೇ - ವಸೂನ್‌ - ಅಹ ।ರುದ್ರಾನ್‌ - ಆದಿತ್ಯಾನ್‌ - ಆ - ದಿತ್ಯಾನ್‌ - ಉತ ॥ 


೧೨೦ ೩ ೨ ಈ ಖಿ ೧೨೦ ೧ ೨೦ ೧ ೨೦ 
ಯಜ - ಸಧರಮ್‌ - - ಅಧ್ದರಮ್‌ - ಜನಮ್‌ । ಮನುಜಾತಮ್‌- ಮನು - 


ವನ" 
೩ ೩ ೧೨ ೩ ೧ ೨೦ 
ಜಾತಮ್‌ - ಫೃತಪ್ರುಷಮ್‌ - ಫುತ- ಪ್ರುಷಮ್‌ ॥ 
ಆ-೩೪/ಅ-೮/ಪ- ೧೦೧ /ದ!/ದ-೧೦//! 


ಆತಿ ದಶಮೀ ದಶತಿಃ ॥ ೧೦ ॥ ಇತಿ ದಶಮಃ ಖಣ್ಣಃ ॥ ೧೦ ॥ ಇತಿ ಪ್ರಥಮಃ ಪ್ರಪಾಠಕಃ ॥ 


ಮಾನವಮ್‌ ॥। ಮನುರನುಷ್ಟುಬಗ್ಗಿಃ ಎಶ್ವೇದೇವಾಃ ವಾ॥ 


೪೫೦ ೪೫ ೪ ವಿ ೧೦ 
೯೬.೧. ತ್ವಮಗ್ನೇ । ತ್ವಮಗ್ನಾಇ ॥ ವಸೂಜ್‌ರಿಹಾ । ರುದ್ರಾ 5ಜ್ಜ್‌ಆ5೨೩ 
೨ ೧೦ © ಸ ೧ 
ದೀ 1ತಿಯಾಜ್‌ ಉತಾ | ಯಜಾಸೂ5೨೩ವಾ | ಧ್ವರಂಜನಮ್‌ || 
೧ ೨ ೧ ವಿ 
ESS || ಫುತಪ್ರು ಷಮ್‌ ।ಇಡಾ5೨೩ಭಾ5೩೪೩ | 
1 dd) 
ಓಂ೨೩೪೫ಇ ॥ ಡಾ ದೀ-೫1ಪ-೧೨1ಮಾ-೭1ಫೇ1೭.೧೪೮ 


ಸಪ್ತದಶಮಃ | ದಶಮಃ ಖಣ್ಣಃ 11 ೧೦ ॥ ದಶಮೀ ದಶತಿಃ ॥ ೧೦ ॥ 


ಹೇ ಅಗ್ನೇ ತ್ವ ತಮ್‌ ಇಹ ಕರ್ಮಣಿ ವಸ್ವಾ ದೀನ್‌ ಯಜ । ಉತ ಅಪಿ ಚ ಜನಮ್‌ 
ಅನ್ಯ ಮಪಿ ದೇವತಾ ರೂಪಂ ಪ್ರಾಣಿನಂ ಯಜ | ಕೀದೃಶಂ! ಸ್ಥ ಶ್ರಧ್ಧರಮ್‌ ಶೋಭನ ಯಾಗ 
ಯುಕ್ತಂ ಮನುಜಾತಂ ಮನುನಾ ಪ್ರಜಾಪತಿನಾ ಉತ್ಪಾದಿತಂ ಫೃತಪ್ರಷಂ ಉದಕಸ್ಯ 


ಸೀಕಾರಂ ಯಜೀತಿ ಸಂಬಂಧಃ ॥ 


ಪ್ರಾಣೋವಾಯು: ತದೇಕಸಾ ಿನತಯಾ ತದ್ದನ್ನಂ ಪ್ರಾಣಿನಮ್‌ ಚಾಕಾಶಪರ 
ಪರ್ಯಾಯಂ ಪ್ರಜಾಪತಿ ದೇವತಾಮಿತೃರ್ಥ: ವಾಯುರ್ಮೇನ್ಲೋ ವಾನರಿಕ್ಷಸ್ನಃ ಇತಿ - 


೫೧೬ 
ನಿರು.೭.೨.೧ ॥ ಪ್ರಜಾಪತೇ ಚಾನ್ರರಿಕ್ಷಸ್ಥಾನೇಷು ಪರಿಗಣನಂಚ ಸ್ಪಷ್ಟಂ ನಿಘಂಟು ಶೇಷ 
ಕಾಂಡ ತೃತೀಯ ಖಂಡೇ 1 ಆಕಾಶೋ ಹಿ ಪ್ರಜಾಪತಿರಿತಿ ಚ ಶವರಸ್ವಾಮಿನಾ ಸ್ಫುಟ 
ಮುಕ್ತಮ್‌ ॥ ೧.೨.೧೦ ॥ ಅಸ್ಯಾಂಚ ಯಚಿ ವಸ್ಟಾದೀನಾಂ ಸರ್ವಾಸಾಮೇವ ದೇವಗಣಾ 
ನಾಮುಲ್ಲೇಖಃ ಪರಿದೃಶೃತೇ | ಪ್ರಜಾಪತೇರುಲ್ಲೇಖ ಏವಾವಶಿಷ್ಟಃ ಉತೇತ್ಯನೇನ ಸ ಏವ 
ದ್ಯೋತ್ಯತೇ | ಏವಂ ಚೋಪಪತ್ತ್ಯತೇ ಸರ್ವಾಸಾಮೇವ ತ್ರಯಸ್ತ್ರಿಂಶತ್ಸಂಖ್ಯಾಕಾ ನಾಂ 
ದೇವತಾನಾಂ ಯಜನಮಿತಿ ಧ್ಯೇಯಮ್‌ ॥ 


ಫುತಮಿತ್ಯುದಕಸ್ಕ ನಾಮ - ನಿಘಂ. ೧.೧೨.೧೦ 1 ಉದಕ ಸೇಚನಂ ಚ ವಾಯೋಃ 
ಕರ್ಮ ತದುಕ್ತಂ ಭಗವತಾ ನಿರುಕಕಾರೇಣ ಅಥಾಸ್ಯ ಕರ್ಮ ರಸಾನುಪ್ರದಾನಂ ವೃತ್ರ ವಧಃ 
ಇತ್ಯಾದಿ ೭.೩.೩ ॥ ವೃತ್ರವಧೋ ಮೇಘವಧ: ಇತಿ ಚ ತದ್ಬಾಷ್ಯಮ್‌ | ವಾಯುರಿನ್ಸ,ಶ್ವಾ 
ಭಿನ್ನಃ ವಾಯುರ್ವೇನ್ಟ್ಹೋವೇತಿ ಯಾಸ್ಕೋಕ್ತೇಃ - ೭.೨.೧ 1 ವಾಯುರಿನ್ಹಶ್ಲೈವ ಏವ 
ಯಥಾ ಹಸ್ತಃ ಕರ ಇತಿ ॥ ತದ್ಬಾಷ್ಯಾಶ್ಚ- 


ಇಹ ಇದಂ ತತ್ವಂ ತ್ರಯಸ್ವಿಂಶದ್ದೇವತಾ ಇತಿ ಹಿ ತಾಂಡ್ಯಾದಿ ಶ್ರುತಿಃ ತತ್ರ ಚ 
ಅಷ ವಸವಃ ಏಕಾದಶ ರುದ್ರಾಃ ದ್ವಾದಶ ಆದಿತ್ಯಾಃ ಇನ್ಸ್ರಶ್ನೇತಿ ದ್ವಾತ್ರಿಂಶತ್‌ ಪ್ರಜಾಪತಿ 
ಸ್ತ್ರಯಸ್ತ್ರಿಂಶತ್‌ ಸಂಖ್ಯಾ ಪೂರಕಃ ಇತ್ಯಾದಿ ಭಾಷ್ಕಮ್‌ । ತೇ ಚ ಸರ್ವೇ ಮನುಜಾತಾಃ 
ತದ್ಯಥಾ ಇತಿ ಸುತಾಸೋ ಅಸಥಾ ದಿಶಾದಿಶೋ ಯೇಸ್ಡಚಥಪಶ್ಚ ತ್ರಿಂಶಶ್ಚ ಮನೋರ್ದೇವಾ 
ಯಜ್ಞಿಯಾಸಃ ಇತಿ - ಯ.೮.೪.೧೦,೨ ॥ ತತ್‌ ಸರ್ವಂ ಯಜ ॥ 


ಅಗ್ನಿ - ಭಗವಂತನೇ, ತ್ವಂ - ನೀನು, ಉತ - ಮತ್ತು ವಸೂನ್‌ - ಅಷ್ಟ ವಸು 

ಗಳನ್ನು, ೨೪ ವರ್ಷ ಬ್ರಹ್ಮಚರ್ಯ ವ್ರತಪಾಲಿಸುವವರನ್ನು, ರುದಾನ್‌ - ಏಕಾದಶ ರುದ 

ಹ ೨ is, 

ರನ್ನು ೪೪ ವರ್ಷಾವಧಿ, ಬ್ರಹ್ಮಚರ್ಯವ್ರತ ನಿಷ್ಠರನ್ನೂ ಆದಿತ್ಯಾನ್‌ - ದ್ವಾದಶಾ ದಿತ್ಯರ 

ನ್ನೂ, ೪೮ ವರ್ಷ ಪರ್ಯಂತ, ಬ್ರಹ್ಮಚರ್ಯ ವ್ರತನಿಷರನೂ, ಘತಪಷಮ್‌ - ಪವನ, 

ಹಿ ನ © a "ಲ ಲ 

ಇಂದ್ರ, ತೇಜೋಮಯವಾದ, ಫೃತವನ್ನೇ ಸುರಿಸುವ - ಹೋಮಮಾಡುವ, ಸ್ವದ್ಧರಮ್‌ - 

ಸಮರ್ಪಕವಾಗಿ ಯಜ್ಞಾನುಷ್ಠಾನ ಮಾಡುವವರನ್ನು, ಜ್ಞಾನಿಗಳನ್ನು, ಮನು ಜಾತಮ್‌ - 

ಮನುಪುತ್ರರನ್ನು, ಈಶ್ವರನು ಸೃಷ್ಟಿಸಿದ, ಜನಮ್‌ - ಪ್ರಾಣಿಮಾತ್ರವನ್ನು, ಅನ್ಯ ದೇವತೆ 

ಗಳನ್ನು, ಯಜ - ನಿಯಮಿಸಿದ್ದೀಯೆ, ಇವೆಲ್ಲವೂ ಪರಸ್ಪರಪೂರಕವಾಗಿ ಕೆಲಸ ಮಾಡುವಂತೆ 
ವ್ಯವಸ್ಥೆ ಮಾಡಿದ್ದೀಯೆ, ಯಜ್ಞಮಾಡು. 


ಅಗ್ನಿಭಗವಂತನೇ ನೀನು ಅಷ್ಟವಸುಗಳನ್ನೂ ಏಕಾದಶರುದ್ರರನ್ನೂ ದ್ವಾದಶಾ 
ದಿತ್ಯರನ್ನೂ ಇಂದ್ರಪ್ರಜಾಪತಿ ಹೀಗೆ ಮೂವತ್ತಮೂರು ದೇವತೆಗಳನ್ನೂ ತತ್ವಗಳನ್ನೂ 


೫೧೭ 
ಪರಸ್ಪರಪೂರಕವಾಗಿ ವ್ಯವಸ್ಥೆಮಾಡಿ ವಿಧಿಪೂರ್ವಕವಾಗಿ ಯಜ್ಞಮಾಡಲು ಜ್ಞಾನಿಗಳಾದ 
ಯತ್ತಿಜರನ್ನೂ ಪ್ರಾಣಿಮಾತ್ರವನ್ನೂ ಸೃಷ್ಟಿಸಿ ಅನುಗ್ರಹಿಸಿದ್ದೀಯೆ. 


ವಸು-ರುದ್ರಾದಿತ್ಯರ ಕೃಪಗೆಳಸಿದ 


ನಮ್ಮೀ ಯಜ್ಞವ ಪೊರೆ, ಅಗ್ನಿ! 
ತುಪ್ಪದ ನೈವೇದ್ಯವ ನೀ ಕೊಳ್ಳಯ್‌! 
ಮನುಸಂತತಿಯಂ ಕನಿಕರಿಸಯ್‌! 


ಯಕ್‌ - ೯೭ 


ದೀರ್ಥತಮಾ ಔಚಧ್ನಃ 11 ಉಪ್ಪ್ತಿಗಗಿಃ ॥ 
ಶೆ ಣ «೩ 


ಟೆ ೨ ೨ ೧೨೩ ೧೨ ೩ ೨ 
ಪುರು ತ್ವಾ ದಾಶಿವಾಜ್‌ಪೋಚೇ$ರಿರಗ್ನೇ ತವ ಸ್ಪಿದಾ | 


೩ ೧೨ ೩೨ಉ ೩ ೧೨ 


ತೋದಸ್ಯೇವ ಶರಣ ಆ ಮಹಸ್ಕ ॥ ೧.೯೭ / 

೩೨ ೩ ೨ ೩ ೩ ೧೨೦ ೩ ೨ ೩ 
ಪುರು - ತ್ಹಾ- ದಾಶಿವಾನ್‌ - ವೋಚೇ is - ಅಗ್ನೇ- ತವ-ಸ್ಪಿತ್‌- ಆ ತೋ 
೧೨ ೩ ೨ ಜಡಿತ 


ದಸ್ಕ - ಇವ - ಶರಣೇ - ಆ - ಮಹ ಹಸ್ಕ॥ ೧.೯೭ 1! 


ದ್ಕೌತಾನಿ ಪಂಚ । ತೌದೇ ದ್ವೇ ॥ ದ್ವಯೋಸ್ತೋದ ಉಷ್ಟಿಗಗ್ಗಿಃ ॥ 


೫ ೪ ೨೦ ೧೦ ೦ ೦ ೨ ೪೫ ೪೫೫ ೨೦ 
೯೭.೧. ಪುರೂ ॥ ತ್ಹಾದಾಶಿವಾಜ್‌ವೋಚಾಯೇತ೩ | ಆರೀರಾಗ್ನಾಇ | ತಾ 


೨೦ ೧೦ 
ವಸಿದಾ ಸೋಡಸ್ಟೇವಶರಣಆ$೨೩ಹೋಳು ॥ ಮಹಾ೨೩ 


೯೭.೨. 


೫೧೮ 
೨8 ೩ ೫೦ ೦ ೩ ೧೧೧ 
ಜಾ || ಸ್ಕೊ €1ಯಾ೨೩೪ಓಔಹೋವಾ ॥ ಈ ೨೩೪೫ ॥ 


ದೀ-೯1ಪ-೯1ಮಾ-೪॥ಧ್ರಿೀಗಲಿ॥ ೧೪೯ / 


೫೪೫೦೦ ೪೦ ೫೦ ಬಚ್ಚು (ಗಥ! ೫ ೨ 
ಪುರುತ್ವಾದಾಶಿವಾಜ್‌ ವೋ | ಚೇ ॥ ಆರೀರಾ5೨೩೪ಗ್ನಾಇ | ತಾವ 


೫ ೪೦ ೩೪೦ ೫ 
ಸ್ವಾನ೨೩೪೪ದಾ Il ತೋದಸ್ಯೆ €ವಶರ | A | 


ನ ಸಿ ೨ ೨% eR ೪೦ 
ಮಾಂ೩ಹಾಂ೩ ॥ SN | ಸ್ಕೋ | ಯಾ5೨೩೪೫ಔ 


ಈ ೧೧೧ 
k- || ಈ 5.೨೩ ೪೫ 1 


ದೀ-೮ಟ।ಪ-೧೧ಟಮಾ- ೪ ।ಟಟ್ರೀ!1೯ ॥ ೧೫೦! 


ದೃರ್ಫತಮಸಾನಿ ತ್ರೀಣಿ ॥ ತ್ರಯಾಣಾಂ ದೀರ್ಥತಮಾ ಉಷ್ಲಿಗಗಿಃ ॥ 
ಣ ೯ 


೯.೩. 


೯೭.೪. 


೫೪೫ಂ ೦ ೪೦ ೫೦ ಜಿ 
ಪುರುತಾ ಿದಾಶಿವಾಜ್‌ವೋ |ಚೇ।ಚೇ॥ ಅರಾಇರಾ೨೩೪ಗ್ನಾಳ 


ಕ್ರೈ ನಕ್ಷ ೫ ೨೦ ಎ ೫% ೨೧ 4 
ತಾವಸ್ಥಾ5೨೩೪ಇದಾ ! ತೋದಾಸಾ 5೨೩೪ಇವಾ 1 ಶಾರಾಣಾ 


೫ ೨% ೪ 9 ( ಐ“್ಗ್ದ್ದ 
ನ5೨೩೪ಯಾ | ಮಾಂ೩ಹಾ5೫ಸ್ಯಾನ೬೫೬ || AHSAN Il 


ದೀ-೫1।ಪ-೯1ಮಾ-೪1ಭೀ।೧೦॥ ೧೫೧ 


೫ ೨ ೪೦೫ ೪೦ ೦ ೫ ೨೧ ಅ ಗಿ 
ಪುರುತ್ವಾನಹಿದಾಶಿವಾಜ್‌ವೋಚೇ ॥ ಅರಿರ । ಗ್ನಾಇ | ತವಾ$೨ಸ್ವಾ 


9 ಶಿ ೫ ಟಿ ೫ ೨A ೩ 
5.೨೩೪ಇದಾ ॥ ತೋs೨೩೪ದಾ | ಸ್ಯಾನ೨೩೪ಇವಾ | ಶಾರಾಣಾ 


೫೧೯ 
ಈ ೪ ॥ 
io 1! ಮಾಂ೩ಒಹಾಂಉಖಸಾ S೬೫೬ Il 


ದೀ-೩ಷಿ।ಪ-ಲೆ1ಮಾ-೩1ಡ1೧೧॥ ೧೫೨ ।/ 


೨೧ ೪೦ ೦ ೦ ೦೫ ತ್ರಿಕ ೩೦ನ 
೯೭.೫. ಪುರುತ್ಹಾನ೨೩ದಾಶಿವಾಜ್‌ವೋಚೇಹಾಉ ॥ ಹಾ | ಔಹೋ5೩ 


ತ್ರ ಕು ೫ ೨೧ ೨೦೧ ೨೧೦ ೨್ಚ೯್ಶ ೩ಂನ ೨% 
ಹಾ ಟ1ಓಂ೨೩೪ವಾ | ಅರಿರಗ್ನೆ ೇತವಸ್ವಿದಾ ಹಾ ॥ಔಭಹೋs೩ಹಾ | 


೫ 0 0.೨6 ೧೦ ೨% ೩೦ನ ಪ್ರ 
ತ್‌ ತೋದಸ್ಕೆ ೀವಶರಣಆ ॥ ಹಾ | ಚಔಹೋ5&ಹಾ | 


೫ ೨% ೨ ೧೩ ೧೧೧ 
ಹಟ | ASA | ಮಹಸ್ಯಾ 5೨೩೪೫ ॥ 


ದೀ- ೧೨ /ಪ-೧೪ /ಮಾ- ೨ ಟಯರಭಾ 1೧೨ ॥ ೧೫೩ ॥ 


ಖಂಡಯೋರ್ಹಪುರುತ್ವೇತಿ ಕಕುಭೋಷ್ಟ್‌ ದಶೋಷ್ಟಿಹಃ | ಜಜ್ಞಾನಃ ಪಾವಮಾನೀ 
ಸ್ಯಾದುತಸ್ಯೇತ್ಯದಿತೇಃ ಸ್ತುತಿಃ | ಶಿಷ್ಟಾಃ ಷೋಡಶ ಚಾಗ್ನೇಯ್ಯಃ ಸಮಾಖ್ಯಾ ಛತ್ರಿಣೀವತ್‌ ॥ 


ಹೇ ಅಗ್ನೇ! ತ್ವಾತ್ಹಾಂಪುರು ಬಹುವೋಚೇ ಯದ್ವಾ ಬಹುದಾಶ್ವಾನಿತಿ ಸಂಬಂಧಃ 
ಪುತ್ರಂ ದೇಹಿ ವಿತ್ತಂ ದೇಹಿ ಇತ್ಯಾದ್ಯಾಶಾಸನಾನಿ ಬ್ರವೀಮೀತ್ಯರ್ಥಃ ! ಕಿನ್ನೂಷ್ಟೀಮ್‌? 
ನೇತ್ಯಾಹ ಯತಃ ದಾಶಿವಾನ್‌ ದಾಶ್ಚಾನ್‌ ಅಭಿಮತಂ ಹವಿರ್ದತ್ತವಾನಸ್ಮಿ ಅತೋಖೋ 
ಚೀ । ಇತರ ಸಾಧಾರಣ್ಯೇನ ಬ್ರೂವತಃ ಕಥಂ ದಾತವ್ಯಮ್‌ ಇತಿ ನಮನ್ತ ವ್ಯಮ್‌ | ಯತಃ 
ಹೇ ಅಗ್ನೇ! ತವಸ್ವಿದಾ ಅರಿಃ ತವೈವ ಅರ್ತ್ತಾ ಸೇವಕೋ5ಹಂ ಮಹಸ್ಯ ಮಹತಃ ತೋದಸ್ಯ 
ಶಿಕ್ಷಕಸ್ಯ ಸ್ವಾಮಿನಃ ಶರಣ ಆ ಇವ ಇತ್ಯುಪಮಾರ್ಥೆೇ ತದಾ ಈಶ ಗೃಹೇ ಯಥಾ ಗರ್ಭ 
ದಾಸಾದಿರ್ನಿಯತೋ ವರ್ತ್ತತೇ ತದ್ವದಹಮಪಿ ಯಸ್ಕಾ ದೇವಂ ತಸ್ಕಾ )ದಭಿ ಮತಂ ಬಹು 
ವೋ ಚೇ |ತ್ವಮಪಿ ತತ್‌ ಸರ್ವಂ ದೇಹೀತ್ಯರ್ಥಃ॥ 

ಅತ್ರ, ನಿರುಕ್ತಮ್‌- ಬಹು ದಾಶ್ವಾಂ ಸ್ವಾಮಭಿಹ್ವಯಾಮ್ಯರಿರಮಿತ್ರಮೃಚ್ಛ ತೇರೀ 
ಶ್ವರೋತಪ್ಯರಿರೇತಸ್ಮಾದೇವ ಯಜದನ್ಯ ದೇವತ್ಯಾ ಅಗ್ನಾವಾಹುತಯೋ ಹೂಯಂತ 


೫೨೦ 
ಇತ್ಯೇತದ್‌ ದೃಷ್ಟ ವಮವಕ್ಷ್ಯತ್ತೋದಸ್ಯೀೇವ ಶರಣ ಆ ಮಹಸ್ಯ ತುದಸ್ಯೇವ ಶರಣೇಧಿ 
ಮಹತಃ- ೫.೧.೮ ಇತಿ ॥ 
ಅಗ್ನೇ ದ ಅಗ್ನಿಭಗವಂತನೇ, ದಾಶಿವಾಂ - ಆತ್ಮಸಮರ್ಪಣೆ ಮಾಡುವ, ಹವ್ಯವನ್ನ 
ರ್ಪಿಸುವ, ಪುತ್ರಧನ ಆದಿಗಳನ್ನು, ಹಸ್ಯ - ಮಹತ್ತರವಾದ, ಪುರು - ಪೂರ್ಣವಾದ 
ಬಹಳ, ವೋಚೇ - ಬೇಡುವೆ, ವರ್ಣಿಸುವೆ, ಸುತಿಸುವೆ, ತೋದಸ್ಯ ಇವ - ಜಲಪೂರ್ಣ 
ಭಾವಿಯಂತಿರುವ, ಮಹಾಧನವಂತನಂತಿರುವ, ಗುರುವಿನ ಆಶ್ರಯದಲ್ಲಿರುವ ಶಿಷ್ಠನಂತೆ, 
ಅರಿಃ ತಪಸ್ವಿತ್‌ - ಸ್ವಾಮಿಯಾಗಿರುವ, ನಿನ್ನನ್ನೇ, ನಿನ್ನವನೇ ಆದ, ಅಗ್ನಿಹೋತ್ರಮಾಡುವ 
ನಾನು, ಆ - ಚೆನ್ನಾಗಿ, ಶರಣೇ - ಶರಣಾಗುವೆ. 
ಅಗ್ನಿಭಗವಂತನೆ! ಬಾಯಾರಿದವನು ಜಲಪೂರ್ಣ ಭಾವಿಯ ನೀರನ್ನು 
ಪಡೆಯುವಂತೆ ಶಿಷ್ಠನು ಗುರುವಿನಿಂದ ವಎಿದ್ಯಪಡೆಯುವಂತೆ ದರಿದ್ರನು ಐಶ್ವರ್ಯವಂತ 
ನಿಂದ ಧನವನ್ನು ಪಡೆಯುವಂತೆ ನಿನ್ನಿಂದ ಪುತ್ರಧನಾದಿ ಮಹದ್ಭಶ್ವರ್ಯವನ್ನು ಪಡೆಯಲು 
ನಿನ್ನವನೇ ಆದ ನಾನು ಸ್ವಾಮಿ ಯಾದ ನಿನಗೆ ಹವ್ಯವನ್ನರ್ಷಿಸಿ ಆತ್ಮಸಮರ್ಪಣೆ ಮಾಡಿ 
ಸ್ತುತಿಸುತ್ತಾ ಶರಣಾಗುವೆನು. 
ಪಾಠಾಂತರ : 1!) ಗುರುವಿನೆಡೆ ಶಿಷ್ಕರ್ಶಳಂದದೆ ಶರಣರಾಗಿಯೆ ಬಂದೆವು. 
೨) ಸಲಿಲನಿರ್ಭರಸರಸಿಯೆಡೆ ನೀರಡಿಸಿದಂದದೆ ಬಂದೆವು. 
ಅಮಿತಸಂಪಚ್ಛಾಲಿಯೆಡೆ ನಾಮ್‌ ಶರಣರಾಗಿಯ ಬಂದೆವು ! 
ದೀನರನ ನಾವೀವ ಆಹುತಿ, ನುಡಿವ ನುತಿಗಳು ಸಲ್ಲಲಿ ॥ 


ಯಕ್‌ - ೯೮ 
ಎಶ್ವಾಮಿತ್ರೋ ಗಾಧಿನಃ ॥ ಉಪಿಗಗಿಃ ॥| 
ಣ ಇ 


ಟಿ ೨೦೮ ೩ ೨ಉ ಕ್ಲ ೧ ೨ ೩೨ 

ಪ್ರ ಹೋತ್ರೇ ಪೂರ್ವ್ಯಂ ವಚೋತಗ್ನ್ಗಯೇ ಬರತಾ ಬೃಹತ್‌ 

೩೧ ೨೦ ೩ 0೨ ೩ ೨ ೩ ೧೨ 

ಎಪಾಂ ಜ್ಯೋತೀಇಜ್‌ಷಿ ಬಿಭ್ರತೇ ನ ವೇಧಸೇ ॥ ೨.೯೮ ॥ 

೨ ೧ ೨೦ ೩ ೨ ೧೨೦ ೩೧೨ ೩ ೨ ೩೨ 

ಪ್ರ - ಹೋತ್ರೇ - ಪೂರ್ವೃಂ - ವಚಃ | ಅಗ್ನಯೇ - ಭರತ - ಬೃಹತ್‌ ॥ ವಿಪಾಂ - 


೧ ೨೦ ೧೨೦ ೩ ೧೨ 
ಜ್ಯೋತೀಜ್‌ಷಿ- ಬಿಭ್ರತೇ - ನ- ವೇಧಸೇ ॥ ೨.೯೮ ॥ 


೫೨೧ 


ಪ್ರಹಿತೌ ದೌ ll ದ್ವಯೋಃ ಶ್ಯಾವಾಶ್ಚ ಉಷ್ಣಿಗಗ್ನಿಃ || 


೯6.೧. 


ಅಲ್ರಿ, 


೦ 


ಪ್ರಹೋತ್ರೇಪೂ ॥ ರ್ವಿಯಂವಚೋ ಅಗ್ನಯಾ5೨೩ಇಭಾ 1ರ 


೧೦ ೧ ೨ A ೧ A 
ತಾಬ್ರಹತ್‌ ॥ ವಿಷಾಂಜ್ಕೊ $೨೩ ॥ ಷಿಬಾಯೇ5೩ । ಭ್ರಾನ೨ 


೩ ೫೦೦ ೧ವಿಂ ೧೩ ೧೧೧ 
ತಾ5೨೩೪ಬಹೋವಾ ॥ ನವೇ5೨ಧಸೇ5೨೩೪೫ ॥ 


ದೀ- ೭ !/ಪ-೮/ಟಮಾ -೩(॥।ಜಿ10೧೩ ॥ ೧೫೪ 


೫ ೦ ೨ ೪೦ ೫ ೪ ೫ ೨೧ ಎಂ ೧ ೨೦ 
ಪ್ರಹೋತ್ರಾನ೩ಇಪೂರ್ವಿಯಂವಚಾಃ ॥ ಅಗ್ನಯೇ5೨ಭರತಾತ& 


೨ ೧ ೨೩೦ ೦ ೨ ೩ ೫ ೩೨ 
ಬ್ರ 1 ಹಾ5೨೩ತ್‌ ॥ ವಿಷಾಂಜ್ಯೋತಾಇ | ಷೀ5೨೩೪ಬ | ಭ್ರತಾ 


೧ ೪ ಎ. Il ೫ 
5೩ಇ ॥ ನಾ5೨೩ವೇ5೩ ॥ ಧಾತ೩೪೫ಸೋತ೬ಹಾಇ ॥ 


ದೀ-೬/ಪ-೮/ಮಾ-- ೬! ಗೂ 1೧09 (!! ೧೫೫ ॥ 


ಯಜಮಾನೋ ಹೋತ್ರಾದೀನ್‌ ಪ್ರತಿಬ್ರೂತೇ ಹೇ ಹೋತ್ರಾದಯಃ! ವಿಪಾಂ 


ವಿಪ್ರಾಣಾಮ್‌ ಮೇಧಾವಿನಾಮ್‌ ಅಧ್ವರ್ಯಾದೀನಾಂ ಜ್ಯೊ ಆತೀಜ್‌ಷಿ ಸತ್ಕಾರ್ಯಾನು 
ಷ್ಠಾನ ಸಂಪಾದ್ಯಾನಿ ತೇಜಾಂಸಿ ಬಿಭ್ರತೇ ನಿಮಿತ್ತತಯಾ ಕುರ್ವಾಣಾಯ ವೇಧಸೇ 
, ಜಗತೋ ವಿಧಾತ್ರೇ ಹೋತ್ರೇ ದೇವಾನಾಮಾಹ್ವಾತ್ರೇ ಅಗ್ನಯೇ ಬೃಹತ್‌ ಮಹತ್‌ 
ಪೂರ್ವ್ಯಂ ಪುರಾತನಂ ವಚಃ ಸ್ತೋತ್ರ ಶಸ್ತ್ರಾದಿಕಂ ವಾಕ್ಯ ೦ಪ್ರಭರತಸಂಪಾದಯತ | ನೀತ್ಯ 
ಯಂ ಪಾದ ಪೂರಣಃ ಅನ್ವಯಾ ಭಾವಾತ್‌ | ಯದ್ವಾ ವೇಧಸೇ ಯಥಾವೇಧಾಃ ಜಗದ್ವಿ 
ಧಾತಾ ಪರಮೇಶ್ವರಃ ಆದಿತ್ಯಾದೀನಿ ಜ್ಯೋತೀಜ್‌ ಷಿ ಕರೋತಿ ತದ್ವದಿತಿ | ಪ್ರಶಬ್ದಸ್ಯ 
ಛಂದಸಿ ವ್ಯವಹಿತಾಶ್ಚ ಇತಿ ಭರತೇತ್ಯನೇನಸಂಬಂಧಃ ॥ 


೫೨೨ 
ವಿಪಾಮ್‌ - ಜ್ಞಾನಿಗಳು, ಅಧ್ವರ್ಯುಆದಿ ಯತ್ನಿಜರು, ಜ್ಯೋತೀಜ್‌ಷಿ - 
ಸತ್ತರ್ಮಾನುಷ್ಠಾನದಿಂದುಂಟಾದ ತೇಜಸ್ಸನ್ನು, ಬಿಭ್ರತೇ - ಧರಿಸಿರುತ್ತಾರೆ, ನಿಮಿತ್ತ ರೂಪ 
ದಿಂದ, ವೇಧಸೇ - ಜಗತ್ಕರ್ತೃವಿನಂತೆ, ಜ್ಞಾನದಿಂದ, ಪ್ರ - ಉತ್ತಮ, ಹೋತ್ರೇ - ದೇವತೆ 
ಗಳನ್ನು ಆಹ್ವಾನಿಸುವ, ಸುಖವನ್ನು ಅನುಗ್ರಹಿಸುವ, ಅಗ್ನಯೇ - ಅಗ್ನಿ ಭಗವಂತನಿಗಾಗಿ, 
ಬೃಹತ್‌ - ಬೃಹತ್‌ಸಾಮವನ್ನು ಮಹತ್ತಾದ ಪೂರ್ವ್ಯಂ - ಸನಾತನವಾದ, ವಚಃ - 
ಸ್ತೋತ್ರ, ವೇದಮಂತ್ರವನ್ನು, ಪ್ರಭರತ - ಉಚ್ಚರಿಸಿ, ಪಠಿಸಿ. 


ಜ್ಞಾನಿಯೂ ಜಗತ್ಕರ್ತ್ಯವೂ ಸುಖವನ್ನು ಅನುಗ್ರಹಿಸುವವನೂ ದೇವತೆಗಳನ್ನು 
ಆಹ್ವಾನಿಸುವವನೂ ಆದ ಅಗ್ನಿಭಗವಂತನ ತೃಪರ್ಥವಾಗಿ ಸತ್ತರ್ಮಾನುಷ್ಠಾ ನದಿಂದ ತೇಜಸ್ವಿ | 
ಗಳೂ ಜ್ಞಾನಿಗಳೂ ಆದ ಅಧ್ವರ್ಯು ಆದಿ ಖತ್ವಿಜರು ಬೃಹತ್‌ ಸಾಮಗಾನವನ್ನು ಮಾಡಲಿ. 
ಸನಾತನವಾದ ಮಹತ್ತಾದ ವೇದಮಂತ್ರಗಳಿಂದ ಸುತಿಸಲಿ. 


ಸಾಮಗರೆ! ತಾತ್ತ್ವಿಕರ ತೇಜವ ತುಂಬಿಕೊಡುವವನಗ್ಲಿಯೇ ( 
ದೇವತೆಗಳಾಮಂತ್ರಕಂ; ನೀಮ್‌ ನುತಿಸಿಮೀತನನಳ್ತಿಯಿಂ /! 


ಯಕ್‌ - ೯೯ 
ಗೋತಮೋರಾಹೂಗಣಃ ॥ ಉಷ್ಣಿಗಗ್ಗಿಃ || 


೨೩. ೧ ೨೩ ೧ ೨೫೩.೧ ೨ 


ಅಗ್ನೇ ವಾಜಸ್ಯ ಗೋಮತ ಈಶಾನಃ ಸಹಸೋ ಯಹೋ | 


೩೧ ೨೩ 


೧೨ 

ಅಸ್ಟೇ ದೇಹಿ ಜಾತವೇದೋ ಮಹಿ ಶ್ರವಃ ॥ ೩.೯೯ / 

೧೨೦ ೧ ೨೦ ೧ ೨೦ ೧೨೦ ೩ ೧ ವಿ 
ಅಗ್ನೇ ವಾಜಸ್ಯ - ಗೋಮತಃ | ಈಶಾನಃ - ಸಹಸಃ - ಯಹೋ ॥ ಅಸ್ಕೇ - ಇತಿ - 


೧೨೦ ೧೨೦ 
ಹ; ಜಾತವೇದ: - ಜಾತ - ವೇದಃ - ಮಹಿ - ಶ್ರವಃ ॥ 


೫೨೩ 
ಶ್ರುಧ್ವೇ ದ್ವೇ || ದ್ವಯೋಃ ಪ್ರಜಾಪತಿರುಷ್ಟಿಗಗ್ನಿ: || 


೪೦ ೦ ೪ ೨೦ ೧೦ ೨ ೧ ೨ ೩೦ ೨ 
೯೯.೧. ಅಗೆ ೀವಾಜಾsಚಸ್ಕ ಬಟ ಜಟ | ಈಶಾನಃಸಾ । ಹಸೋಯ 


೨೧ ೨೦ ೧೧೦ ೨೦ ೦ ೧ 
4 || ಅಸ್ಮಾಇದೇಹಿಜಾತವೇದೋಮ | ಹಾನ೨೩ಇ ।ಶ್ರ ಜಸ 


೧೦ 9) 3 
ವಾ ॥ ಶ್ರೂ ಧಿಯಾ೨ | ಏS೨೩ಹಿಯಾ $೩೪೩ ೩೪H | 


ಡಾ ॥ ದೀ-೧೧/ಪ-೧೧ಟಮಾ-೪।ಕೀ!1೧೫!1 ೦೫೬ ॥ 


೫೦ ೦ ೫ ೨೦ ೧೦೨ ೧ 
೯೯.೨. ಅಗೆ ಸವಾಜಸ್ಯ Na -ಸ್ಪಿ- ಮತೋಹೋಹಾ ಈಶಾನ: ಸಾ! 


ಗೀ ೫ ೧೨ ೪೦೫ 
ಹಾಸೋಯಾ:೨೩೪ಹೋ ॥ ಆಸ್ಟೇತ೧ಿದಾಇಹೀಿ | ಜಾತ । 


೩೦ ೨ 
ವೇದಾತ೩:ಃ ॥ ಮಾ೨೩ಿಹೀಕಿ ಶಾ ಫ್ರಾಸಿಳಿಳಿವೋತ೬ಹಾಳ || 


ದೀ-೮/ಪ-೮/ಮಾ-೫ಟ1ಯಡು!1೧೬॥ ೧೫೭ ॥ 


ಹೇ ಸಹಸೋಯಹೋ! ಬಲಸ್ಯ ಪುತ್ರ! ಅಗ್ನೇ! ಗೋಮತಃ ಬಹುಭಿರ್ಗೋಬಭಿ 
ರ್ಯಕ್ತಸ್ಯ ವಾಜಸ್ಯ ಅನ್ನಸ್ಯ ಈಶಾನಃ ಈಶ್ವರಸ್ತ್ವಮಸಿ ಅತಃ ಅಸ್ಟ್ರೇ ಅಸ್ಮಾಸು ಹೇ ಜಾತ 
ವೇದ! ಜಾತಧನ! ಜಾತಾನಾಂ ವೇದಿತಃ ವಾ ಅಗ್ನೇ! ಮಹಿ ಪ್ರಭೂತಂ ಶ್ರವಃ ಅನ್ನಂ ದೇಹಿ 
ಪ್ರಯಚ್ಛ ಸ್ಥಾಪಯೇತ್ಯರ್ಥಃ | ಸಹಸೋಯಹೋ ಪರಾಂಗವದ್ದಾವಾತ್‌ ಆಮಂತ್ರಿತಸ್ಯ 
ಷಾ ಮನ್ಮತ ಸಮುದಾಯೋ ನಿಹನ್ಯತೇ | ಅಸ್ಕೇ ಸುಪಾಂಸುಲುಗಿತಿ - ೭.೧.೩೯ / 
ಪ್ರಮ್ಯಾಃ ಶೇ ಆದೇಶಃ ಅಸ್ಟ್ರೇ ದೇಹಿ - ಅಸ್ಟೇ ದೇಹಿ ಇತಿ ಚಪಾಠರಿ ॥ 


ಜಾತವೇದ- ಜಾತಪ್ರಜ್ಞ ಪ್ರಾಣಿಮಾತ್ರದ ಅಂತರ್ಯಾಮಿ ಜ್ಞಾನವನ್ನುಂಟುಮಾಡು 
ವವ, ಪ್ರಕಾಶದಿಂದ ಚಾ ಬ ಹರಡುವವ, ಅಗ್ನೇ - ಅಗ್ನಿಭಗವಂತನೇ, 'ಗೋಮತಃ 


ಜ೨೪ 
ಗೋ ಆದಿ ಪಶುಸಂಪತ್ತಿನ, ವಾಜಸ್ಯ - ಅನ್ನದ, ಈಶಾನಃ - ಸ್ವಾಮಿಯು, ಸಹಸೋ - ಬಲ 
ಸಾಹಸದಿಂದ, ಯಹೋ - ಉತ್ಪನ್ನವಾದ ಸಂತಾನ, ಅಸ್ಟೇ - ನಮಗಾಗಿ, ಮಹಿ - ಮಹತ್ತರ 
ವಾದ, ಶ್ರವಃ- ಧನ ಮತ್ತು ಅನ್ನವನ್ನೂ, ದೇಹಿ- ಕೊಡು. 


ಸಾಹಸದಿಂದಲೂ ಬಲದಿಂದಲೂ ಉತ್ಪನ್ನನಾ ದ ಅಗ್ನಿಭಗವಂತನೇ! ಹುಟ್ಟುತ್ತಲೇ 
ಜ್ಞಾತಪ್ರಜ್ಞನಾ ಗಿ ಎಲ್ಲವನ್ನೂ ತಿಳಿದಿರುವವನೇ! ಗೋ ಆದಿ ಪಶುಸಂಪತ್ತಿನ ಮತ್ತು ಅನ್ನದ 
ಒಡೆಯನೂ ಆದ ನೀನು ನಮಗೆ ಮಹದೈಶ್ಚರ್ಯವನ್ನೂ ಅನ್ನವನ್ನೂ ಅನುಗ್ರಹಿಸು. 


ಅರಣಿಬಲದಿಂ ಬಂದವನೆ! ಜ್ಞಾನಾನ್ನಗೋಕುಲಪೋಷಕ । 
ಸರ್ವರಧಿಪತಿ! ಅಗ್ನಿ! ನೀಡಯ್‌ ನಮಗೆ ಧನ-ವೈಭವಗಳಿಂ ॥ 


ಯಕ್‌ - ೧೦೦ 
ವಿಶ್ವಾಮಿತ್ರೋ ಗಾಧಿನಃ ॥ ಉಷ್ಣಿಗಗ್ನಿಃ ॥ 


೨೩ ೧ ೨ ೩೨ ೩ ೧೨ ೩೧ ೨ 

ಅಗ್ನೇ ಯಜಿಷ್ಟೋ ಅಧ್ವರೇ ದೇವಾನ್ನೇವಯತೇ ಯಜ ।ಟ 
೧ 
ಹೊ 


ಇ 


೨ ೩೧ ೨೦೩೨೩ ೧ ೨ 
ತಾ ಮನ್ಹ್ಯೋ ವಿ ರಾಜಸ್ಯತಿ ಸ್ರಿಧಃ ॥ ೪.೧೦೦ ॥ 


೧೨೦ ೧0 ೨೦ ೩ ೨ ೩ ೨ ೩ ೨ ಠಿ ೧ ೨೦ 
ಅಗ್ನೇ ೨ ಯಜಿಷ್ಠಃ ಅಧ್ವರೇ | ದೇವಾನ್‌ - ದೇವಯತೇ - ಯಜ ॥ ಹೋತಾ - 


೩ ೨ ೩ ೧೨೦ ೧೨೦ 
ಮನ್ಹ;ಃ- ವಿ- ರಾಜಸಿ- ಅತಿ- ಸ್ರಿಧಃ॥ ೪.೧೦೦ ॥ 
ಸದಃ ಪ್ರಜಾಪತಿರುಷ್ಟಿಗಗಿಃ ॥ 

ಣಿ ೧ಛೃ್ಕ 


೫೦ ರಿ ೫ ೨೦ ೦ ೦ ೧ ೨ 
೧೦೦.೧. ಅಗ್ಗೆ ೀಯಜಿಷ್ಠೊ ೇಅಧ್ವರಾ5೬ಏ || ದೇವಾನ್ಹೆ ೀವಯಂತಿತಾಇಯಾ 


4 ೩ ೨ ವ ೨ ದ್ರ: ಡು 
S೧ಜಾಆ೨ | ಹುವಾ | ಹೋ೩ಿವಾ || ಹೋತಾಮನ್ಹ;ಃ |1| ವಿ 


೫೨೫ 
೧ ೨ 4 ೩ ೨ ನ ೨. ೧ 
ರಾಜಾ5೧ಸೀ5೨ 1॥ ಹುವಾ5೩ 1 ಹೋತsಹ೩ಿವಾ । ಅತಿಸ್ರಾ5೨೩ಇ 


ಸ ೧ 
ಧಾ 5೩೪೩: 1 ಓಂ೨೩೪೫ಇ ॥ ಡಾ ॥ 


ದೀ- ೬ /ಪ-೧೧ / ಮಾ - ೭ 1ಕೇ1೧೭ /! ೧೫೮ ॥ 
ಹವಿರ್ಧಾನೇ ದ್ವೇ ॥ ದ್ವಯೋಃ ಪ್ರಜಾಪತ್ಯುಷ್ಟಿಗಗ್ನಿಃ ॥ 


೫೦ ೨ 
೧೦೦.೨. ಅಗ್ನೇ ಏ ಪಟು ೬ || ಯಾಜಿಷ್ಟೊ ಅಧ್ಬರಾಇ | 


೦೦ 


ದೇವಾನ್ಹೆ ೀವಯತೇ5೨ | ಹೌಹೋನಾ ಜತರ | ಹೋತಾ 


೨ ಈ ಸ್ತು ೩೨ ೫೦ 
ಈಮಾನ್ಸೊ 5೨ ॥ ಗ! ॥ ಆ೦೨ । ತಿಯಾ5೩೪ಔ 


೩ ೫ 
ಹೋವಾ ॥ ಸ್ರೀ5೨೩೪ಧಾ: ॥ 


ದೀ-೭ /ಪ-೧೧ಟಮಾ-೫॥ಟಚು!106( ೧೫೯ ॥ 


೪ ೫ ೪೫ ೧ ೦ ೦ © 
೧೦೦.೩. ಅಗೃಘಃಯಾ | ಓವಾ ॥ ಯಜಿ ಹ್ಫೋಅಧ್ವರಾಇ | ದೇವಾನ್ಹಾ5೨೩ 
ಕಿ ತ್ರ ೦ 


೨ ೧ ವ 
ಇವಾ 1ಯಾತೇಆ೧ಯಾಜಾ5೨ /ಹೋತಾಂ೩ಉವಾ ಮನೋ 


೧ ದ್ರ ಬ್ನಾ ೫೦೦ ೧೨೧ ೩ ೧ 
ವೀಆ೩ರಾಆ೨೩ | ಜಾ5೨ಸಾ5೨೩೪ಔಹೋವಾ ॥ ಅತಿಸಿ ಧಾ5೨೩ 


೧೧ 
೪೫ ॥ ದೀ-೬!(ಪ-೯ಟಮಾ-೭!ಘೇ1೧೯(೧೬೧೮ 


೫೨೬ 
ಹೇ ಅಗ್ನೇ! ಯಜಿಷಃ ಯಷ್ಟತಮಃ ತ್ವಮ್‌ ಅಧ್ದರೇ ಯಜೇದೇವಯತೇ | 
೦ ಇ 
ದೇವಾನಾತ್ಮನ ಇಚ್ಛತೇ ಯಜಮಾನಾಯ ದೇವಾನ್‌ ಯಜ | ತದರ್ಥಂ ಯಷ್ಟವ್ಯಾನ 
ಗ್ಹ್ಯಾದೀನ್‌ ದೇವಾನ್‌ ಪೂಜಯ | ಕಿಂಚ 1 ಹೋತಾ ದೇವಾನಾಮಾಹ್ವಾತಾ ಮನ್ಹ,ಃ 
ಯಜಮಾನಸ್ಯ ಮಾದಯಿತಾ ಸ ತ್ವಂ ಸ್ರಿಧಃ ಕ್ಷಪಯಿತ್ಸನ್‌ ಶತ್ಮನ್‌ ಅತಿ ಅತಿಕ್ರಮ್ಯ ವಿರಾ 
ಜಸಿ ವಿಶೇಷೇಣ ಶೋಭಸೇ ॥ 


ಅಗ್ನೇ - ಪ್ರಕಾಶಸ್ವರೂಪಿಯಾದ ಪರಮೇಶ್ವರನೇ, ಅದ್ದರೇ - ಯಜ್ಞದಲ್ಲಿ ಉಪಾ 
ಸನೆಯಲ್ಲಿ ಅಧ್ಯಾತ್ಮಯಜ್ಞದಲ್ಲಿ ಯಜಿಷ್ಠಃ - ಯಜ್ಞಮಾಡುವವರಲ್ಲೇ ಶ್ರೇಷ್ಠನಾದ, ಪೂಜಾ 
ಯೋಗ್ಯನಾದ, ಹೋತಾ- ದೇವತೆಗಳನ್ನು ಆಹ್ವಾನಿಸುವ, ಫಲದಾತ್ಫವಾದ, ದೇವಯತೇ- 
ಯಜ್ಞಕರ್ತೃಗಳಿಗೆ, ದೇವತಾಯೋಗ್ಯ ಉತ್ತಮಗುಣಗಳನ್ನು ಬಯಸು ವವರಿಗೆ, ದೇವಾನ್‌ 
ದ ದೇವತೆಗಳನ್ನು, ಇಂದ್ರಿಯಗಳನ್ನು, ವಿದ್ದಾಂಸರಾದ ಜ್ಞಾನಿಗಳನ್ನು ಯಜ - ಯಜ್ಞ 
ಹ ವ ಣಾ ಇ 
ಮಾಡು, ಪೂಜಿಸು, ಮನ್ಹಃ - ಆನಂದದಾಯಕ, ಹರ್ಷವನ್ನುಂಟು ಮಾಡುವ, ಸ್ರಿಧಃ - 
ದುಃಖದಾಯಕವಾದ ಕಾಮಾದಿ ಶತ್ರುಗಳನ್ನು ರೋಗಾದಿಗಳನ್ನೂ, ದುಷ್ಪರನ್ನೂ, ಅತಿ - ಅತಿ 
ಕ್ರಮಿಸಿ, ಸೋಲಿಸಿ, ಮೆಟ್ಟಿ ವಿರಾಜಿಸಿ - ವಿರಾಜಮಾನ ನಾಗಿದ್ದೀಯೆ. 


ಪ್ರಕಾಶರೂಪಿಯಾದ ಅಗ್ನಿಭಗವಂತನೇ ಯಜ್ಞಮಾಡುವವರಲ್ಲೇ ಶ್ರೇಷ್ಠನಾದ 
ನೀನು ಯಜ್ಞಕರ್ತೃವು ಬಯಸುವ ದೇವತೆಗಳನ್ನು ಪೂಜಿಸಿ ಆಹ್ವಾನಿಸಿ ಆನಂದವನ್ನುಂಟು 
ಮಾಡುತ್ತಾ ದುಃಖದಾಯಕದುಷ್ಟರನ್ನೂ ರೋಗಕಾಮಾದಿಶತ್ರುಗಳನ್ನೂ ಸೋಲಿಸಿ ಮೆಟ್ಟಿ 
ನಿಂತು ಎರಾಜಮಾನನಾಗಿದ್ದೀಯೆ. 


ಪರಮೇಶ್ವರನಾದ ಅಗ್ನಿಯೇ। ಅತ್ಯಂತ ಪೂಜನೀಯನೂ ಶ್ರೇಷ್ಠನೂ ಕರ್ಮಫಲ 
ದಾತೃವೂ ಸ್ತುತಿಯೋಗ್ಯನೂ ಕಾಮಾದಿಷಡ್ರಿಪುಗಳನ್ನೂ ದುಷ್ಪರನ್ನೂ ರೋಗಾದಿ ಉಪದ್ರವ 
ಗಳನ್ನೂ ನಿವಾರಿಸುತ್ತಿರುವ ನೀನು ಅಧ್ಯಾತ್ಮಯಜ್ಞದಲ್ಲಿ ದಿವ್ಯಗುಣಸಂಪನ್ನನಾಗಲು ಉಪಾಸ 
ನಾನಿರತನಾದ ಸಾಧಕನಿಗೆ ಅನುಕೂಲವಾದ ಮಾರ್ಗದರ್ಶನ ನೀಡುವ ಜ್ಞಾನಿಗಳಾದ 
ವಿದ್ವಾಂಸರನ್ನು ಅನುಗ್ರಹಿಸು. 


ಯಜ್ಞಪೂಜ್ಯನ! ದೇವದೂತನೆ! ಶತ್ರುಶಮನನೆ! ಪಾವಕ । 
ಸಕಲರಿಗೆ ಕಲ್ಯಾಣವೀಯುವ ಸವನವಿದರೊಳು ಶೋಭಿಸಯ್‌ 


೫೨೭ 
ಯಕ್‌ - ೧೦೧ 


ತ್ರಿತ ಆಪ್ತಃ ಉಪಷ್ದಿಕ್‌ ॥। ಪವಮಾನಃ ಸೋಮ; ॥ 


ಕ್ಷಿ ೨ ೩೨ ೩ ೧೨೩ ೨೦ 

ಜಜ್ಞಾನಃ ಸಪ್ತ ಮಾತ್ಸಭಿರ್ಮೇಧಾಮಾಶಾಸತ ಶ್ರಿಯೇ 

೩ ೨ ೩ ೧ ೨೩ ೧ ೨ ೩೨ 

ಅಯಂ ಧ್ರುವೋರಯೀಣಾಅಸಿಕೇತದಾ 1 ೫.೧೦೧ 1 

೩ ೨ ೩೨ ೩ ೧೨ ೩ ೨ ೩ ೨ ೩೨ 


ಜಜ್ಞಾನಃ - ಸಪ್ತ - ಮಾತೃಭಿಃ । ಮೇಧಾಂ - ಆ - ಅಶಾಸತ - ಪ್ರಿಯೇ ॥ ಅಯಂ - 


೩ ೨ ಕ್ಷಿ 
ಧ್ರುವಃ - ಆಜ ಷಿ ಆ. I ೫.೧೧೧ // 


ಆತಿಥ್ವಮ್‌ ತ್ವ ೀಷ್ಟಿಗಗ್ನಿಃ ಅದಿತಿರ್ವಾ ॥ 


೨೦ ೧ ೧ ೨ &ಇ ೫ ದ 9, 
೧೦೧.೧. ಜಜ್ಞಾನಃಸಾ || ಪ್ತಮಾತೃಭಾಇಃ | ಮೇಧಾಮಾ5೨೩ಶಾ । ಸತಶ್ರಾ 


ಗ 
ಯಾ । ಅಯಾ$೨ನ್ರೂ ಎ೨೩ಿ೪ಿವಾಃ | ಜ್‌ 1 


೧ ೨ ೧ ೩ ೫೦ ೦ ೩ ೫ 
ಚಿಕಾಯೇ5೩ ॥ತಾs೨ದಾs೨೩೪ಔಹೋವಾ ॥ ಊ5೨೩೪ಪಾ ॥ 


ದೀ- ೪/ಪ-೯(ಟಮಾ- ೭ !ಧ್ವೇ!12೨೦(! ೧೬೧ ॥ 


ಧ್ರುವಃ ಸ್ಹಿ ರೋತಯಮಗ್ಗಿಃ ರಯೀಣಾಂ ಧನಾನಾಮ್‌ ಆಚಿಕೇತತ್‌ ಅಸ್ಕಾನು 
ಶಾಸನೇ ಜಾನಾತಿ ಸಪ್ತ ಸಪ್ತಸಂಖ್ಯಾಭಿಃ ಮಾತೃಭಿಃ ಹವಿರ್ಮಾನ ಸಮರ್ಥಾಭಿರ್ಜಿಹ್ವಾಭಿಃ 
ಸ್ವಾತ್ಮನಿ ಹವಿಃ ಪ ಪ್ರಕ್ಷೇಪ್ರೀಭಿರ್ವಾಜಿಹ್ವಾಭಿಃ ಜಜ್ಞಾನ ಪ್ರಾದುರ್ಭೂತಃ ಸೋಸಗ್ನಿಃ 
ಮೇಧಾಂ ಕರ್ಮಣೋ ವಿಧಾತಾರಂ ಸೋಮಂ ಅ್ರುಯೇ ಸೇವಾರ್ಥಂ ಆಶಾಸತ ಅನು 
ಶಾಸ್ತಿ | ಶಾಸ್ತೇರ್ಲಟಿ ವ್ಯತ್ಯಯೇನಾತ್ಮನೇ ಪದಮ್‌ - ೩.೪೯೮ /ಬಹುಲಂ ಛಂದಸಿ ಇತಿ 


೫೨೮ 
- ೨.೪.೭೩ 1 ಶಪೋಲುಜ್‌ ನ ಭವತಿ ಅನ್ವಿಚ್ಛತೀತ್ಯರ್ಥಃ | ಜಜ್ಞಾನಃ ಸಪ್ಪಮಾತೃಭಿಃ 
ಜಜ್ಞಾನಂ ಸಪ್ತಮಾತರಃ ಇತಿ ಚ ಪಾಠ್‌ೌ । ಚಿಕೇತತ್‌ ಅಚಿಕೇತಯದ್‌ ಇತಿ ಚ ॥ 


ಧ್ರುವಃ - ನಿತ್ಕನೂ ಅವಿನಾಶಿಯೂ ಆದ ಭಗವಂತ, ರಯೀಣಾಂ - ಐಶ್ವರ್ಯ 
ವನ್ನು, ಜಜ್ಞಾನಃ - ಹುಟ್ಟಿದ, ಪ್ರಕಟವಾದ, ಭಗವಂತನನ್ನು ಚೆನ್ನಾಗಿ ಅರಿತಿರುವ ಜ್ಞಾನಿಯ 
ನು ಶ್ರಿಯೇ - ಸಂಪತ್ತಿಗಾಗಿ, ಕಲ್ಯಾಣಕ್ಕಾಗಿ, ಸೇವೆಗಾಗಿ, ಲಕ್ಷ್ಮಿ, ಅಯಂ - ಈ 
ಪರಮೇಶ್ವರನಾದ ಅಗ್ನಿಯನ್ನು, ಸಪ್ತಮಾತೃಭಿಃ - ಸಪ್ತಜಿಹ್ವೆಯುಳ್ಳ ಅಗ್ನಿಮುಖದಿಂದ - 
ಮುಲ ಯವ, ಸಪ್ತನೋಮ ಸಂಸ್ಥ ಸಪ್ತಹೋತ್ಪ- ಸಪ್ತಮಾತೃಕೆಯರಿಂದ ಸಪ್ತನದಿ 
ಗಳಿಂದ, ಏಳು ಛಂದಸ್ಸುಗಳಿಂದ ಕೂಡಿದ ವೇದವಾಣಿಯಿಂದ, ಏಳು ಸ್ವರಗಳನ್ನೊಳಗೊಂಡ 
ಸಾಮ ಗಾನದಿಂದ ಮೇಧಾಮ್‌ - ಗ್ರಹಣ ಶಕ್ತಿ ಜ್ಞಾಪಕಶಕ್ತಿಯುಳ್ಳ ಸ್ಲಿರಬುದ್ದಿಯ 
ಯಜ್ಞಕರ್ಮಗಳ ಎಧಾತೃವಾದ ಸೋಮ, ಉತ್ತಮ ಬುದ್ದಿಯ, ಆಚಿಕೇತತ್‌ - ಕೂಲಂಕಷ 
ವಿಮರ್ಶೆಯಿಂದ, ಆಳವಾದ ಜ್ಞಾನದಿಂದ, ಆಶಾಸತ - ಅಪ್ಪಣೆ ಮಾಡುತ್ತಾನೆ, ಪ್ರಯತ್ನ 
ವನ್ನು, ಅಪೇಕ್ಷಿಸುತ್ತಾನೆ, ಅನುಶಾಸನ ಮಾಡುತಾನೆ. 


ಸದ್ದುದ್ದಿಯಿಂದ ಯಜ್ಞಕರ್ಮಗಳ ಎಧಾನಗಳನ್ನು ತಿಳಿದು ಕೂಲಂಕಷವಾದ 
ವಿಮರ್ಶೆಯಿಂದ ಆಳವಾದ ಜ್ಞಾನವನ್ನು ಪಡೆದು ಅವಿನಾಶಿಯಾದ ನಿತ್ಯನಾದ ಭಗವಂತ 


ನನ್ನು ಅರಿತ ಜ್ಞಾನಿಯು ಕಲ್ಯಾಣಕ್ಕಾಗಿ ಸಪ್ಪಸ್ವರಗಳಿಂದೂಡಗೂಡಿದ ಸಾಮಗಾನಗಳಿಂದ 
ಸುತಿಸುತಾನೆ. 


ಸಪ್ತಮಾತೆಯರೆನಲು ಸಪ್ತಜ್ಞಾಲೆಯಿಂದೊಗೆದಿರ್ಪನೇ / 
ನಮ್ಮ ಮೇಧೆಯ ಡದಾತನೇ! ನಮ್ಮಭ್ಯುದಯವನು ಬಲ್ಸ್ಲೆಯಯ್‌ ॥! 


ಮುಕ್‌ - ೧೦೨ 
ಇರಿಂಬರಿಃ ಕಾಣ್ವಃ | ಉಪಿ ಗದಿತಿಃ ॥ 
ಣಂ 


೩ ೨ಉ ಈ ೧೨ ೩ ೧ ೨೦ ೩ ೧ ೨ 
ಉತ ಸ್ಯಾ ನೋ ದಿವಾ ಮತಿರದಿತಿರೂತ್ಯಾಗಮತ್‌ ' 


೧ ೨೦೮ ೩ ೧ ೨ ೩೨೩ 
ಸಾ ಶನ್ರಾತಾ ಮಯಸ್ಕರದಪ ಸ್ರಿಧಃ ॥ ೬.೧೦೨ / 


೫೨೯ 


೩೨ ೩ ೧೨೦ ೩೨ ೧೨೦ 28 ೨ ಪ 
ಉತ- ಸ್ಯಾ- ನಃ- ದಿವಾ- ಮತಿಃ । ಅದಿತಿಃ- ಅ- ದಿತಿಃ- ಊತ್ಕಾ- ಆ- ಗಮತ್‌ ॥ 


೨ ೧೨೦ ೩ ೧ ೨೦ 8 ೧೨೦ ೧೨೦ 
ಸಾ - ಶನ್ತಾತಾ- ಶಂ- ತಾತಾ - ಮಯಃ - ಕರತ್‌ - ಅಹ- ಸ್ರಿಧಃ ॥ 


ಆದಿತ್ಯಮ್‌ || ಅದಿತೇಸ್ಸಾಮ | ಅದಿತಿರುಷ್ಟಿಗಗ್ನಿಃ ಅದಿತಿರ್ವಾ ॥ 


% ಈ ೪೦ ೫ ೪೦ ೫ ೧೨ ೦ 
೧೦೨.೧. ಉತಸ್ಕಾನ೩ನೋದಿವಾಮತೀಃ | ಆದಿತಿರೂ ಜಟ ಚತು 


ಹಿ ೪ ೫ ೩೨ ೩ ೫ 
ಇ೨ಿತ್‌ || ಟಟ ॥| ಮಾ । ಯಃ । ಕರಾಓ5೨೩೪ವಾ । 


೪ ೪ 
ಅಪಾಚಿಸ್ರಿಧಾಃ 1 ಹೋ5೫ಇ ॥ ಡಾ ॥ 


ದೀ- ೪ /ಪ-೧೦/ಟಮಾ - ೬ /ನೂ 1೨೧ ॥ ೧೬.೨ / 


ಉತ ಅಪಿ ಚ ಸ್ಯಾ ಸಾ ಪೂರ್ಪೋಕ್ಕಾ ಮತಿಃ ಮನ್ತೀ ಮನ್ನವ್ಯಾ ಸ್ತೋತವ್ಯಾ ವಾ 
ಅದಿತಿಃ ಊತ್ಯಾ ರಕ್ಷಯಾ ಸಾರ್ದ್ದಂ ದಿವಾ ಅಹನಿ ನಃ ಅಸ್ಮಾನ್‌' ಅಗಮತ್‌ ಆಗಚ್ಛತು 
ಆಗತ್ಯ ಚ ಶನಾತಾ ಶನಾತಿಃ ಶಾಂತಿಕರಂ ಮಯಃ ಸುಖಂ ಸಾ ಅದಿತಿಃ ಕರತ್‌ ಕರೋತು | 
ಸ್ರಿಧಃ ನಾಶಕಾನ್‌ ಶತ್ರೂಂಶ್ಲಾಪಗಮಯತು । ಸ್ರಿಧಿರ್ಬಾಧನಾರ್ಥಃ । ಉತಸ್ಯಾ ಉತತ್ಯಾ 
ಇತಿ ಚ ಪಾಠೌ | ಸಾಶನ್ಹಾತಾ ಸಾ ಶನ್ನಾತಿ ಇತಿ ಚ ॥ ಇಹ ಸರ್ವತ್ರಾಪಿ ಸೃಧಃ - ಸ್ತ್ರಿಧಃ - 
ಸ್ರಿಧಃ ಇತಿ ಪಾಠಭೇದಃ ॥ 

ದೌಜ್‌ ಕ್ಷಯೇ ಕೃತ್ಯ ಲ್ಯುಟೋವಜ್ವಲಮಿತಿ ಕರ್ತಾರಿಕ್ತಿನಿ ಛಾನ್ನಸಂ ಹ್ರಸ್ತತ್ವಮ್‌ 
ನಜ್‌ ಸಮಾಸಃ ಅದಿತಿಃ ಸಕಲ ಪ್ರಪಂಚ ಧಾರಣೇಷ್ಟದೀನಾ ನ ಖದ್ಯತೇ ಇತ್ಯರ್ಥಃ ಅದಿತಿ 
ರದೀನೇತ್ಯತ್ರ ಭಾಷ್ಯೇ ಸ್ಮನ್ಹಸ್ವಾಮೀ - ಯದ್ಯಪಿ ನಜ್‌ - ಪೂರ್ವಾತ್‌ ದ್ಯತೇಃ ಕ್ಲಿನಿ ದೃತಿ 
ಸೃತಿ ಮಾ ಸ್ಥಾಮಿತೀ ತ್ವೇ ಚ ರೂಪಂ ಸಿದ್ಧತಿ ತಥಾಪಿ ದೃತೇರ್ನಿತ್ಯಮಪೂರ್ವಾದರ್ಥಾ 
ನ್ವಯಾಚ್ಚ ದೀಜ್‌ಕ್ಷಯೇ ಇತ್ಮಸ್ಥೈ ವೇದಂ ಛಾನ್ನಸಂ ರೂಪಂ ದ್ರಷ್ಟವ್ಯಮ್‌ । ತಥಾ 
ಚೋಕಂ ನ ಸಂಸ್ಕಾರಮಾದ್ರಿಯೇತ; ಅರ್ಥೊೋ ನಿತ್ಯಃ ಪರೀಕ್ಷೇತ ಇತಿ । ಅದಿತಿರ್ದೇವ 


೫೩೦ 
ಮಾತಾ ಇತಿ ವಿ । ಐತಿಹಾಸಿಕಾನಾಂ ಮತೇ ದೇವಮಾತಾ ನೈರುಕ್ತಾನಾಂ ಮತೇ ಅದೀನಾ 
ದಿಗುಣಃ 1 ಆತ್ಮಪಕ್ಷೀ ಪ್ರಕೃತಿಃ 1 ಅದಿತಿರ್ದ್ವಾರನ್ನರಿಕ್ಷಂ ಇತಿ ನಿಘಂಟು ಭಾಷ್ಯ ಅದಿತಿರ 
ದೀನಾ ದೇವಮಾತಾ । ಅದಿತಿ ದ್ಯೌರದಿತಿರನ್ನರಿಕ್ಷಮದಿತಿರ್ಮಾತಾ ಸ ಪಿತಾ ಸ ಪುತ್ರಃ । 
ವಿಶ್ವೇದೇವಾ ಅದಿತಿ: ಪಂಚಜನಾಃ ಅದಿತಿರ್ಜಾತಮದಿತಿರ್ಜನಿತೃಮ್‌ I ಇತ್ಯಾದಿತೇರ್ವಿ 
ಭೂತಿಮಾಚಷ್ಟ ಏನಾನ್ಯ ದೀನಾ ನೀತಿ ವಾ ಇತಿ ॥ ನಿ.೪.೪, ೨೩.೨೪ ॥ 


ಮತಿಃ - ಮೇಧಾ ತಿಳಿದುಕೊಳ್ಳುವ ಸ್ಥಿತಿ, ತಿಳುವಳಿಕೆ, ಅದಿತಿ: - ಅದಿತಿದೇವಿ 
ವೇದಮಾತೆ, ಅದೀನಾದಿ ಗುಣಯುತೆ, ಮಾತೃರೂಪ, ಸಂಧಿಕಾಲ, ಅಖಂಡಿತಾ ಸ್ಥಿರ 
ನಾಗದೇವತಾ, ಉತ - ಮತ್ತು ಊತ್ಯಾ - ಸಂರ ಕ್ಷಣಶಕ್ತಿ ದಿವಾ - ಹಗಲು, ಜಾಗೃತಕಾಲ, 
ದಿನದಿನವೂ, ದಿವ್ಯಗುಣಗಳೊಂದಿಗೆ, ಆಗಮತ್‌ - ಪ್ರಾಪವಾಗಲಿ, ಬಿಜಯಮಾಡಲ, 
ಶಾನ್ರಾತಾ- ಶಾಂತಿಯುತವಾದ, ಮಯಃ - ಸುಖವನ್ನು, ಕರತ್‌ - ಅನುಗ್ರಹಿಸಲಿ, ಸ್ರಿಧಃ- 
ಶತ್ರುಗಳನ್ನು, ಕಾಮಾದಿ ದುರ್ಗುಣಗಳನ್ನು, ಅಪ- ದೂರಮಾಡಲಿ. 


ಮನನ ನಿಧಿಧ್ಯಾಸನಾದಿಗಳಿಂದ ಸಂಸ್ಕಾರಗೊಂಡ ಬುದ್ದಿಯುಕ್ತವಾಗಿ ಮೂಡಿದ 
ಸ್ಕೋತ್ರಗಳಿಂದ ಸಂತುಷ್ಠಳಾದ ಅದಿತಿ ದೇವಿಯು ಮಾತೃವಾತ್ನಲ್ಯದಿಂದ ದಿನದಿನವೂ 
ನಮ್ಮಲ್ಲಿಗೆ ಬಿಜಯಮಾಡಿ ಕಾಮಾದಿ ದುರ್ಗುಣಗಳೆಂಬ ಶತ್ರುಗಳಿಂದ ನಮ್ಮನ್ನು ರಕ್ಷಿಸುತ್ತಾ 
ಶಾಂತಿಯುತವಾದ ಸುಖಸಾೌಭಾಗ್ಯಗಳನ್ನು ಅನುಗ್ರಹಿಸಲಿ. 


ದೇವಮಾತೆಯೆ! ಅದಿತಿ! ನೀನಾಗಮಿಸು ಪೂರ್ಣಕ್ಕಪಾತ್ಚಿದಿಂ ! 
ನಮ್ಮ ಬಳಿಸಾರಮ್ಮ! ರಿಪುಗಳ ಸೀಳಿ ಸೊಗವನು ಕರುಣಿಸ್‌* । 


ಮುಕ್‌ - ೧೦೩ 
ಎಶ್ವಮನಾವೈಯಶ್ವಃ || ಉಷ್ಣಿಗಗ್ನಿಃ || 


೧೨ ೩ ೧ 2೨ ೩ ೨ಕ ೧ ೨ ೩ ೧.೨ 
ಈಡಿಷಾ ಹಿ ಪತಿ ತೀವ್ಯಂ5೩ ಯಜಸ್ವ ಜಾತವೇದಸಮ್‌ । 


ನ್‌, 
ಖಿ ಭಿ: ಪಿ: ಜಹಿ ಶಿ 
ಚರಿಷ್ಣುಧೂಮಮಗೃಭೀತಶೋಚಿಷಮ್‌ ॥ ೭.೧೦೩ ॥ 


೫೩೧ 


೧೨೦ ಶ್ರ ಕ೨ ೩ ಕ೨ ೧ ೩೧ ೨ ೩೨ 
ತುಟ ಟು ಟಟ 


೧ ೨ ೩ ೨ ೩ ೧೨೦ 
ಜಟ Il ಚರಿಷ್ಣು ಧೂಮಂ - ಚರಿಷ್ಣು - ಧೂಮಂ - ಅಗೃಭೀತಶೋಚಿಷಂ - 


೧೨೦ ೩ 
ಅಗೃಭೀತ - ಶೋಚಿಷಮ್‌ ॥ ೭.೧೦೩ / 


ವಾರ್ಕಜಂಭಮ್‌ । ವೃಕಜಂಭೋ ಉಷ್ಣಿಗಗ್ನಿಃ ॥ 


ವಿಂ ೧ ೨ ೧ ವಿ೩೦ ೨ 
೧೦೩.೧. ಈಡಾಇಷಾ )ನ೨೩ಿಹಿಪ್ರ ಟು || ಯಾಜಸ್ನಜಾ | ತವೇದ 


೨ | ೫ ಜೀತ ೫% 
ಎ Il ಚರಿಷ್ಣುಧೂ | ಮಾ5೨೩೪ವು । ಗೃಭಾ5೩ಇ. 


ರ್ಥ ತ್ಸ ೫೦೦ 
ತಾ5೨ಶೋ5೨೩೪ಔಹೋವಾ ॥। 'ೀ5೨೩೪ಷಾಮ್‌ Il 


ದೀ-೫1ಪ-ಲ೮ಲ1ಮಾ-೬1/1ಬೂ1೨೨॥ ೧೬೩ / 


ಪ್ರತೀವ್ಯಮ್‌ ಶತ್ರುಷು ಪ್ರತಿಗಮನಶೀಲಮ್‌ । ಅಗ್ನಿಂ ಹಿ ಅವಧಾರಣೇ ಅಗ್ನಿ 
ಮೇವ ಈಡಿಷ ತ್ವಸ್ತುತಿಭಿಃಸ್ತುತಂ ಕುರು | ಕಿಂಚ ಚರಿಷ್ಣು ಧೂಮಮ್‌ ಸರ್ವತ್ರ ಚರಣಶೀಲ 
ಧೂಮ ಜ್ವಾಲಮ್‌ ಅಗೃಭೀತಶೋಚಿಷಂ ರಕ್ಷೋಭಿರಪ್ರಧ್ಧತ ದೀಪ್ತಿಮ್‌ ಜಾತವೇ 
ದಸಂ ಜಾತಪ್ರಜ್ಞಂ ಯದ್ವಾ ಜಾತಾಸಿ ಭೂತಾನಿ ವೇತ್ತೀತಿ ಜಾತವೇದಾಃ ತಮಗ್ನಿಂ ಯಜಸ್ವ 
ಹವಿರ್ಭಿಃ ಪೂಜಯ ॥ 


ಜಾತವೇದಾಃ ಕಸ್ಟಾತ್‌ ಜಾತಾನಿ ವೇದ ಜಾತಾನಿ ವೈನಂ ವಿದುರ್ಜಾತೇ ಜಾತೇ 
ವಿದೃತ ಇತಿ ವಾ, ಜಾತವಿತ್ತೋ ವಾ, ಜಾತ ಧನೋ ವಾ, ಜಾತವಿದ್ಯೋವಾ ಜಾತಪ್ರಜ್ಞಾ 
ನೋ ಯತ್ತಜ್ಞಾತಃ ಪಶೂನವಿನ್ನತ ತಜ್ಞಾತವೇದಸೋ ಜಾತವೇದತ್ವಮಿತಿ ಅಯಮೇವ 
ಸೋಗ್ನಿರ್ಜಾತವೇದಾಃ ಇತಿ - ನಿರು. ೭.೫ ೧.೫ ॥ ಏಷ ಮಾಹಾಭಾಗ್ಯಾತ್‌ ಕರ್ಮ 
ಪೃಥಕ್ತ್ಯಾದಗ್ನಿರೇವ । ಇತಿ ಚ ತದ್ಭಾಹ್ಯಾಂಶಃ ॥ 


೫೩೨ 
ಸೂರ್ಯೋಪಿ ಜಾತವೇದಾ ಇತ್ಯುಚ್ಛತೇ ತಥಾ ಚ ತತ್ತೈವ ನೈರುಕ್ತೇ ಜಾತವೇದಸೇ 
ಸುನವಾಮ ಇತ್ಮಚಮುದಾಹರಣ ಮುಖೇನ ವ ವ್ಯಾಖ್ಯಾಯತ್ತು ಕಿಂಚಿದಾಗ್ನೇಯಂ ತಜ್ಞಾತ 
ವೇದಸಾನಾಂ ಸ್ಥಾನೇ ಯುಜ್ಯತೇ ಸ ನ ಮನ್ಯೇತ 'ಅಯಮೇವಾಗ್ದಿರಿತಿ ಅಪ್ಕೇತೇ ಉತ್ತರೇ 
ಜ್ಯೋತಿಷ್‌ ಜಾತವೇದಸಾ ಉಚ್ಯತೇ || ಅಥಾಸಾವಾದಿತ್ಯಃ ಉದುತ್ಯಂ ಜಾತವೇದಸಮಿತಿ 
ಇದಮುಕ್ತಮ್‌ ॥ 


ಚರಿಷ್ಣುಧೂಮಮ್‌ - ಅಲೆಅಲೆಯಾಗಿ ಕಂಪಿಸುತ್ತಾ ಏಳುತ್ತಿರುವ ಧೂಮ - 
ಪ್ರಕಾಶತರಂಗಗಳಿಂದ ಕೂಡಿದ, ಸರ್ವತ್ರ ಚಲಿಸುವ ಹೊಗೆ, ಅಗೃಭೀತ ಶೋಚಿಷಮ್‌ 
ಅಗೃಹೀತಾ ಅನಿರುದ್ದಾ ಅಪ್ರತಿರುದ್ದಾ ದೀಪ್ಮಿರ್ಯಸ್ಯ ಸೋತಗೃ್ರಹೀತ ಶೋಚಿಃ । ಹಿಡಿತಕ್ಕೆ 
ಸಿಗದ ಅಪ್ರತಿಹತ ತೇಜಸಿನಿಂದಲೂ ಪ್ರಕಾಶದಿಂದಲೂ ಕೂಡಿರುವ ಅಗ್ನಿಯ ಜ್ವಾಲೆಯಂತೆ 
ಗ್ರಹಿಸಲಾಗದ ಪರಮೇಶ್ವರನನ್ನು, ಪ್ರತೀವ್ಯಮ್‌ - ಪರಾಜಿತಗೊಳಿಸುವ, ಮಹಾ 
ಭೂತಾತ್‌ ಸರ್ವಗತಂ ವಸ್ತುವಸ್ತುಗಳ ಒಳಗೂ ಹೊರಗೂ ವ್ಯಾಪಿಸುವ ಜಾತವೇದಸಮ್‌ 
5 ಸೃಷ್ಟಿಮಾತ್ರ ರಲ್ಲ ವನ್ನೂ ತಿಳಿದಿರುವ, ಹಿ - ನಿಶ್ಚಯವಾಗಿಯೂ, ಈಡಿಷ್ಟ - ಸ್ರುತಿಸು, 

ಅಪ್ರತಿಹತತೇಜಸ್ಸಿನ ಪ್ರಕಾಶದಿಂದ ಸರ್ವತ್ರ ಚಲಿಸುವ, ಎದುರಾಗುವವರೆಲ್ಲ 
ರನ್ನೂ ಪರಾಜಿತಗೊಳಿಸುವ, ವಸ್ತುವಸ್ತುಗಳ ಹೊರಗೂ ಒಳಗೂ ಸರ್ವತ್ರ ವ್ಯಾಪಿಸಿರುವ, 
ಸೃಷ್ಟಿಯಾಗಿರುವ ಸರ್ವವನ್ನೂ ತಿಳಿದಿರುವ, ಭಗವಂತನಾದ ಅಗ್ನಿಯನ್ನು ಪೂಜಿಸಿ, ಸ್ತುತಿಸಿ. 


ವೈರಿಮಾರಕನಮಿತತೇಜಂ ಧೂಮಿಲಂ ಸರ್ವಜ್ಞನಯ್‌ 
ಸರ್ವಸಂಸ್ಥಿತನೀತನಿವನಂ ಸಾಮಗರೆ! ಸಂಸೇವಿಸಿಮ್‌ /( 


ಯಕ್‌ - ೧೦೪ 
ಎಶ್ಚಮನಾ ವೈಯಶ್ವಃ || ಉಷ್ಟಿಗಗ್ನಿಃ || 


೧ ೨೦ ೩ ೧ ೨ ೩ ೨ ೩೧ ೨ ೩ ೧೨ 


ನ ತಸ್ಯ ಮಾಯಯಾ ಚ ನ ರಿಪುರೀಶೀತ ಮರ್ತ್ಯಃ । 


೨ ೩೧ ೨ ೩೧೨ ೩೧ ೨ 


ಯೋ ಅಗ್ನಯೇ ದದಾಶ ಹವ್ಯದಾತಯೇ 1 ೮.೧೦೪ // 


೫೩೩ 
೨ ೧೨೦ ೩ ೧ ೨ ೩ ೨೩೨ ೩ ೧೨೦ ೩೧೨ 
ನ- ತಸ್ಯ - ಮಾಯಯಾ - ಚ- ನ।ರಿಪುಃ- ಈಶೀತ - ಮರ್ತ್ಯಃ ॥ ಯಃ ಅಗ್ನಯೇ - 


೩೧೨ ೩೧ ೨ ೩೨ ೩ಇ 
ದದಾಶ - ಹವ್ಯದಾತಯೇ - ಹವ್ಯ - ದಾತಯೇ Il 


ರಾಕ್ಷೋಫ್ಲಮ್‌ ॥ ಅಗಸ್ತ್ಯ ಉಷ್ಣಿಗಗ್ನಿಃ ॥ 


ಣ ಇ 


೩ ೫ ೨ ೧೦ ಈ) ೧೦ 
೧೦೪.೧. FR || ಸ್ಯಾ5೨೩೪ಮಾ | ಯಯಾಚಾಃ೨೩ನಾ | ರಿಪುರೀಶೀ 


೨ ೫ ೧೦ ವಿಂ 
ತಮಾಂ೩೧ಉವಾ5೨೩ | ತೀ5೨೩೪ಯಾ: ॥ ಯೋಅಗ್ನ್ಗಯೇ$೨ 


|| ೩ ೫ 
ಚಾ Il ಶಹವ್ಯ ಜ್‌ 11 ತಾ:೨೩೪ಯೇ ॥ 


ದೀ- ೬ /ಪ-೮/ಟಮಾ - ೩ /ಗಿ 1೨೩ 1 ೧೬೪ ॥ 


ಮರ್ತ್ಯಃ ಮನುಷ್ಯಃ ರಿಪುಃ ಶತ್ರು ಚನೇತಿ ನಿಪಾತ ಸಮುದಾಯೋತಷ್ಯರ್ಥೇೇ | 
ಮಾಯಯಾ ಚನ ಮಾಯಯಾಪಿ | "ತಸ್ಯ' ಜನಸ್ಯ ನ ಈಶೀತ ಈಶ್ವರೋ ನ ಭವತಿ ಯಃ 
ಜನಃ ಹವ್ಯದಾತಯೇ ಹವಿಷಾಮಾದಾನ ಸಮರ್ಥಾಯ ಅಗ್ನಯೇ ಯೋ ಯಜಮಾನಃ 
ದದಾಶ ಹವೀಂಷಿ ಪ್ರ ಯಚ್ಛತಿ । ತಸ್ಯ ರಿಪುರ್ನ ಈಶೇತೇತ್ಯರ್ಥಃ । ಹವ್ಯ ದಾತಯೇ ಹವ್ಯ 
ದಾತಿಭಿಃ ಇತಿ ಚ ಪಾಠೌ || 

ಮರ್ತ್ಯಃ - ಮಾನವನು, ಹವ್ಯದಾತಯೇ - ಹವಿಸ್ನನ್ನು ಹಂಚುವ, ಕರ್ಮಫಲ 
ದಾತನಾದ, ಅಗ್ನಯೇ - Wide ಅಗ್ನಿಯಲ್ಲಿ ದದಾಶ - ಅರ್ಪಿಸುವನೋ, ಆತ್ಮ 
ಸಮರ್ಪಣೆ ಮಾಡಿಕೊಳ್ಳುವನೋ, ತಸ್ಯ - "ಅವನಿಗೆ ರಿಪುಃ - ಶತ್ರುಗಳು, ಕಾಮಾದಿ 
ದೋಷಗಳು, ಮಾಯಯಾ - ಮಾಯೆಯಿಂದಲೂ, ಕಪಟ ಬುದ್ದಿಯಿಂದಲೂ, ನ 
ಈಶೀತ - ಗೆಲ್ಲಲಾರರು, ಯಾವ ಕೆಡುಕನ್ನೂ ಮಾಡಲಾರರು. 


ಕರ್ಮಫಲದಾತನೂ ಹವಿಸ್ಸನ್ನು ದೇವತೆಗಳಲ್ಲಿ ಹಂಚುವವನೂ ಆದ ಭಗವಂತ 
ನಾದ ಅಗ್ನಿಯಲ್ಲಿ ಹವಿಸ್ಸನ್ನರ್ಪಿಸುವವನನ್ನು ಆತ್ಮಸಮರ್ಪಣ ಮಾಡಿಕೊಳ್ಳುವನನ್ನು ಬಾಹ್ಯ 
ಶತ್ರುಗಳೂ ಕಾಮಕ್ರೋಧಾದಿ ಅಂತರಂಗ ಶತ್ರುಗಳೂ ಮೋಸ ಕಪಟಾದಿ ತಂತ್ರಗಳೂ ಸಹ 
ಯಾವ ಕೆಡುಕನ್ನೂ ಮಾಡಲಾರವು, ಗೆಲ್ಲಲಾರವು. 


೫೩೪ 
ಅಗ್ನಿದೇವಗೆ ಹವಿಯನೀಯುವ ಯಾಜಕನ ಮೇಲೆಂದಿಗೂ | 
ದುಷ್ಟಮಾಯಾಡುಪಷ್ಪುಭಾವದ ಮುಸುಕು ಬೀಳದು, ತಿಳಿಯಿರಯ್‌ / 


ಯಕ್‌ - ೧೦೫ 
ಭುಜಿಶ್ವಾಭಾರದ್ದಾಜಃ । ಉಷ್ಟಿಕ್‌ ವಿಶ್ವೇದೇವಾಃ ॥ '` 


೨೩ ೧ ಹಾ ೩೨ ೩.೧೨ ೩5 ೨೦ 
ಅಪ ತ್ಯಂ ವೃಜಿನಜ್‌ರಿಪುಜ್‌ಸ್ಕೈ ೇನಮಗ್ನೇ ದುರಾಧ್ಯಮ್‌ 


೧ ೨ ೩೨ ೩ ವಿ 
ದವಿಷ್ಠಮಸ್ಯ ಸತ್ತತೇ ಕೃಧೀ ಸುಗಮ್‌ ॥ ೯.೧೦೫ ॥ 


೧೨೦ ೩ ೨ ೩೨ ೩೨ ೩ ಕು ೩ ೨ಕ 
ಅಪ - ತ್ಯಂ - ವೃಜಿನಂ - ರಿಪುಂ।ಸ್ತೇನಂ- ಅಗ್ನೇ- ದುರಾಧ್ಯಂ- ದುಃ- ಆಧ್ಯಮ್‌ ॥ 
೧೨೦. ೨ ೩ ಈ ಜು. ಈ 


 ಹವಿಷ್ಠಂ- ಅಸ್ಯ- ಸತ್ಪತೇ- ಸತ್‌ - ಪತೇ - ಕೃಧಿ- ಸುಗಂ- ಸು- ಗಮ್‌ ೯.೧೦೫ ॥1 


ಸಾಮಕ್ರತವಂ ಬೃಹದಾಗ್ನೇಯಂ ವಾ ॥ ಸೋಮಕ್ರತುರುಕ್ಟಿಗಗ್ನ || 


ಲ ಣ 


೩೪೩ ೪೫೪ ೦ ೩ಷ ೧೧೧ ೨ 
೧೦೫.೧. ಅಪತ್ಯಂ ವೃಜಿನಮ್‌ । ರಪೂಮ್‌ | ಸ್ನೇನಾ5೨೩೪೫ಮ್‌ ॥ ಅಗ್ನಾ 


೩೪೫ ಕ್ರಿ 
ಇ! ದುರಾಧಾ5೨೩ಯಾಂಓಳಮ್‌ || ದವಿಷ್ಠಮಸ್ಯ ತ್‌ | ಪತಾ 


೧ ಲ ೧ 
೩ಇ 1 ಕಾ5೨೩ರ್ಧಿೀ5೩ ॥ ಸೂ5ಹ೪೫ಗೋಂ೬ಹಾಳ || 


ದೀ-೨।!(ಪ-೯(ಮಾ-೮।/ರಯ್ಫು!೨೪॥ ೧೬೫ !! 


ಹೇ ಅಗ್ನೇ ತ್ವಂ 'ತ್ಯಂ' ತಂ ಪ್ರಸಿದ್ದಂ ವೃಜಿನಂ ಕುಟಿಲಂ ರಿಪುಂ ಪಾ ಪಾಪಕಾರಿಣಂ 
ದುರಾಧ್ವಂ ದುಃಖಸಾಧ್ಯಮತ್ತಾರಂ ದುಷ್ಟಾಭಿಪ್ರಾ,ಯಂ ವಾ ಏವಂ ಭೂತಂ ಸ್ತೇನಂ ಹಿಂ 


೫೩೫ 
ಸಕಂ ದವಿಷ್ಠಂ ದೂರತಮಮ್‌ ಅಪಾಸ್ಕ ಅಪಕ್ಷಿಪ ಅಸು ಕ್ಷೇಪಣೇ ಇತಿ ಧಾತುಃ । ಹೇ ಸತ್ಸ 
ತೇ! ಸತಾಂ ಪಾಲಯಿತಃ ಅಗ್ನೇ! ಅಸ್ಮಾಕಂ ಸುಗಮ್‌ ಶೋಭನೇನ ಗನ್ನವ್ಯಂ ಸುಖಂ ಕೃಧಿ 
ಕುರು | ಅತ್ರ, ಸರ್ವದೇವಾತ್ಮಕಸ್ವಾಗ್ನೇಃ ಸ್ತವನಾತ್‌ ವೈಶ್ವದೇವತ್ವಮ್‌ ॥ 


ಎಶ್ಲೇದೇವಾಃ ಸರ್ವೇದೇವಾಃ ಇತಿ - ನಿರು. ೧೨.೪.೫. 1 ಅನಾದಿಷ್ಟ ದೇವತಾ 
ಅಂಗೋ ಮನ್ತರಾಶಿಃ ಸ್ಯಾತ್‌ ಸರ್ವಸಾಧಾರಣತ್ವಾತ್‌ ಯಜ್ಞದೇವತೋ ವೈಶ್ವದೇವಃ 
ಸ್ಯಾತ್‌ ಇತಿ ದೇವರಾಜಯಜ್ವಾ ನಿರು.೭.೧.೪ 1 ಆಗ್ನೇಯತ್ನಮಪೃಸ್ಯಾ ವ್ಯಾಹತಮ್‌, 
ಅಗ್ನಾವೇವ ಸರ್ವದೇವತಾಭಿವಾದಾತ್‌ | ಅತ ಉಕ್ತಂ ನಿರುಕ್ತ ಭಾಷ್ಕಕಾರೇಣ ೬ ಅಗ್ನಿರ್ವೈ 
ಸರ್ವಾದೇವತಾ ಇತಿ ಚ ವಿಜ್ಞಾಯತೇ । ಅಗ್ಗಿರ್ವೈ ದೇವತಾನಾಂ ಭೂಯಿಷ್ಯ ಭಾಗಿನಿ ಚ । 
ಅಪರಿಗ್ರಹಂ ಚ ಪ್ರಧಾನನಾಮೀತಿ ನ್ಯಾಯಃ । ತಸ್ಮಾದಾಗ್ನೇಯಃ ಸ ಮನ್ತಃ ಸ್ಯಾತ್‌ ಇತಿ ॥ 


ಸತ್ಪತೇ - ಸತ್ಯದ ಪರಿಪಾಲಕನೇ, ಸಜ್ಜನರ ರಕ್ಷಕನೇ, ವೃಜಿನಮ್‌ - ಕುಟಿಲರನ್ನೂ, 
ಕಪಟಿಗಳನ್ನೂ, ದುರಾಧ್ಯಮ್‌ - ದುಃಖಕೊಡುವವರನ್ನೂ ದುರಭಿಪ್ರಾಯವುಳ್ಳೆವರನ್ನೂ, 
ರಿಪುಂ - ಶತ್ರುಗಳನ್ನೂ, ಸ್ನೇನಮ್‌ - ಹಿಂಸಕರಾದ ಚೋರರನ್ನೂ, ದವಿಷ್ಠಮ್‌ - ಬಹಳ 
ದೂರಕ್ಕೆ, ಅಪಾಸ್ಕ - ಎಸೆದು ಬಿಡು, ಸುಗಮ್‌ - ಸುಗಮ್‌ ಸುಖೇನ ಗಮ್ಯಂ ಮಾರ್ಗಮ್‌ ॥ 
ಪ್ರಶಸ್ತವಾದ ಮಾರ್ಗವನ್ನು ಕೃಧಿ - ಕರುಣಿಸು. 


ಸತ್ಯವನ್ನೂ ಸಜ್ಜನರನ್ನೂ ಪರಿಪೂರ್ಣವಾಗಿ ರಕ್ಷಿಸಿ ಕಾಪಾಡುವ ಅಗ್ನಿಭಗವಂತನೇ 
ನಮಗೆ ಹಿಂಸೆಕೊಡುವ ಚೋರರನ್ನೂ ಶತ್ರುಗಳನ್ನೂ ಕಪಟಿಗಳನ್ನೂ ದುರಭಿಪ್ರಾಯ 
ವುಳ್ಳವರನ್ನೂ ನಮ್ಮ ಸಾಧನಮಾರ್ಗದಲ್ಲಿರುವ ಕಂಟಕರಾದ ಬಾಹ್ಯಾಂತರಿಕಶತ್ರುಗಳಲ್ಲ 
ರನ್ನೂ ದೂರಸರಿಸಿ ನಮಗೆ ಪ್ರಶಸ್ತವಾದ ಮಾರ್ಗವನ್ನು ಕರುಣಿಸು. 


ಸತ್ಯರಕ್ಷಕ! ವಹ್ನಿಯೇ! ರಿಪುಮಾಯೆಯಂ ಖಳಹಿಂಸಯಂ ! 
ದೂರದಿಂದಲೆ ನೀಗಿಸಯ್‌! ಶಿವಮಾರ್ಗಸುಗಮತೆ ಸಲ್ಲಿಸಯ್‌ (( 


ಯಕ್‌ - ೧೦೬ 
ವಿಶ್ವಮನಾವೈಯಶ್ಚಃ ॥ ಉಷ್ಣಿಗಗ್ನಿಃ ॥ 
೩ಕ ೨೦ ೩ ೧೨ ೩ ೧ ವಿ 
ಶ್ರುಷ್ಟಗ್ನೇ ನವಸ್ಯ ಮೇ ಸ್ತೋಮಸ್ಕ ವೀರ ವಿಶತೇ । 


ಬೆ 
೨ ೩ ೨೩೧೨ ಓ೧೦೨ 
ನಿ ಮಾಯಿನಸಪಸಾ ರಕ್ಷಸೋ ದಹ ॥ ೧೦.೧೦೬ // 


-೯1ಉ-೩।1ಧಾ-೪೨1ದಾ।ದ-೧॥ 


೩ ೨ ೩ ೧೨೦ ೩ ೧ ೨೦ ೩ ೧ ೨ 
ಶ್ರುಷ್ಟಿ- ಅಗ್ನೇ - ನವಸ್ಯ- ಮೇ ।ಸ್ತೋಮಸ್ಕ - ವೀರ - ವಿಶ್ಚತೇ iD be 


೧೨೦ ೩೧೨ ೩ 
ತಪಸಾ - ರಕ್ಷಸಃ - ದಹ ॥ ೧೦.೧೦೬ // 


ಆ- ೩೩ 1ಅ-೧೧/!ಪ- ೧೪೧ /ಟ/ದ- ೧( 


ಅತಿ ಪ್ರಥಮಾದಶತಿಃ ॥ ೧ ॥ ಇತಿ ಏಕಾದಶಃ ಖಂಡಃ ॥ ೧೦ ॥ 


ರಾಕ್ಷೋಘ್ಲಮ್‌ ॥ ಅಗಸ್ತ ಹ ಗ್ಲಿೀ ರಕ್ಷೋಹಾ ವಾ ॥| 


೫೦ ೨೦ ೧ ೨೧ ೨೧ 
೧೦೬.೧. ಹಾಉಶ್ರುಷ ಗ್ನೇನವಸ್ತಮೇಹಾಉ || ಸ್ಕೋಮಾಸ್ಕವಾಇ, | ರವಿಶ್ರ 


5) ೫೦೦ ೦ ೪ 9 ೨೦ ೧ ೨೦೨೦ 
ತಾಯೇಃ೩೪ | ಐಹೀಹಾಉಹೋವಾ | ನಿಮಾಯಿನಾಃ | ತಹಸಾ 


೫೦ ೦ ೪ ೫ ೫0೦ ೦ ೦ 
ರಾ$೨೩೪ | ಐಹೀಹಾಉಹೋವಾ ॥ ಕ್ಷಾಸಾ ಸಾಂ೨೩೪: | ಐಹೀಹಾ 


೪ ೫ ೨ ೫ ೫ ೪ 
ಉಹೋವಾ ॥ ದಹಏಂ೩೪ | ಹಿಯಾಹಿಹಾ 1 ಹೋಂಖಹಇ ॥ 


ಡಾಟ ದೀ- ೧೫ /ಪ-೧೩ /ಮಾ - ೧೦ ! ಬೌ /೨೫ ॥ ೧೬೬ / 


ಅಷ್ಟಾದಶ: | ಏಕಾದಶಃ ಖಣ್ಣಃ ॥ ಪ್ರಥಮಾ ದಶಿತಿಃ ॥ ೧ ॥ 


೫೩೭ 
ವೀರ ಶತ್ರೂಣಾಂ ವಿನಾಯಿತಃ ವೀರ್ಯವಾನ್‌ ವಾ ವಿಶ್ಚತೇ ವಿಶಾಂಪಾಲಯತಃ 
ಹೇ ಅಗ್ನೇ ನವಸ್ಯ ಇದಾನೀಂ ಕ್ರಿಯಮಾಣತ್ವಾನ್ನೂತನಂ ಮೇ ಮದೀಯಂ ಸ್ತೋಮಸ್ಕ 
ಸ್ತೋತ್ರ ಶಸ್ತ್ರಾದಿಕಂ ಶ್ರುಷ್ಟೀ ಶ್ರುತ್ವಾ ಮಾಯಿನಃ ಮಾಯಾವಿನಃ ರಕ್ಷಸಃ ಕರ್ಮ ವಿಘ್ನ 
ಕಾರಿಣಃ ರಾಕ್ಷಸಾನ್‌ ತಪಸಾ ತಾಪಕೇನ ತೇಜಸಾ ನಿದಹ ನಿತರಾಂ ಭಸ್ಮೀ ಕುರು | ಶ್ರುಷ್ಟೀತಿ 
ಸ್ನಾತ್‌ ವ್ಯಾದಯಶ್ಚ- ೭.೧.೩೯ /ಇತಿ ನಿಪಾತಿತಃ | ವಕಾರ - ಲೋಪ ಶ್ಚಾಂದಸಃ । ತಪಸಾ 
ತಪುಷಾ ಇತಿ ಚ ಪಾಠೌ ॥ 


ವಿಶತೇ - ಪ್ರಪಂಚದ ಒಡೆಯನೇ, ವೀರ - ಸರ್ವಸಮರ್ಥವಾದ ಶಕ್ತಿವಂತನೇ, 
ಅಗ್ನೇ - ಪರಮೇಶ್ವರನೇ, ನವಸ್ಯ - ನೂತನವಾದ, ಈಗ ತಾನೆ ಅನುಷ್ಠಾನ ಮಾಡಿರುವ, 
ಸ್ತೋಮಸ್ಕ - ಸಾಮಗಾನದ, ಶ್ರುಷ್ಟೀ - ಕೇಳಿ, ಶ್ರವಣಮಾಡಿ, ತಪಸಾ - ತಾಪದಾಯಕ 
ವಾದ, ನಿನ್ನ ತೇಜಸಿನಿಂದ, ಮಾಯಿನಃ - ಕಪಟಿಗಳಾದ, ಮಾಯಾಮಯರಾದ, ರಕ್ಷಸಃ - 
ರಾಕ್ಷಸರನ್ನು, ದುಷ್ಟರನ್ನು, ನಿದಹ - ಸಂಪೂರ್ಣವಾಗಿ ಸುಟ್ಟುಹಾಕು. 


ಪ್ರಪಂಚದ ಒಡೆಯನೂ ಸರ್ವಸಮರ್ಥನೂ ಆದ ಅಗ್ನಿಭಗವಂತನೇ, ಈಗತಾನೇ 
ನಾನು ಅನುಷ್ಠಾನ ಮಾಡಿರುವ ವಿಶಿಷ್ಟವಾದ ಸಾಮಗಾನವನ್ನು ಅವಧರಿಸಿ ತಾಪದಾಯಕ 
ವಾದ ನಿನ್ನ ತೇಜಸ್ಸಿನಿಂದ ಮಂದಮತಿಗಳೂ ದುಷ್ಟರೂ ಮಾಯಾಮಯರೂ ಕಪಟಿಗಳೂ 
ಆದ ರಾಕ್ಷಸರನ್ನೂ ನನ್ನ ಆಂತರಿಕ ದುಷ್ಟವಿಚಾರಗಳನ್ನೂ ಸಂಪೂರ್ಣವಾಗಿ ಸುಟ್ಟುಹಾಕು. 


ಲೋಕಪಾಲಕ! ಪಾವಕ! ಸ್ತಾತಿಯನ್ನಿದಂ ಸುವಿನೂತ್ತಮಂ ( 
ಕೇಳಿ ನೀ ನಲಿದೆಲ್ಲ ಖಳದೈತ್ಯರನು ಸುಡು ತವ ತೇಜದಿಂ /! 


ಯಕ್‌ - ೧೦೭ 


ಪ್ರಯೋಗೋ ಭಾರ್ಗವಃ ॥ ಉಷ್ಣಿಗಗ್ನಿಃ || 


೧ ೨೦ ೩ ೦ ೨ ೩೨ ೩೧೨ 
ಪ್ರ ಮಜ್‌ಹಿಷಾಯ ಗಾಯತ ಯತಾವ್ನೇ ಬೃಹತೇ ಶುಕ್ರಶೋಚಿಷೇ | 


ಅ 


೩ ೧ ೨ ೩ ೧೨ 
ಉಪಸುತಾಸೋ ಅಗ್ನಯೇ Il ೧.೧೦೭ !! 


೫೩೮ 


೨ ೧ ೨೦ ೩ ೧೨ ೩ ೨ ೩೧೨ 
ಪ್ರ - ಮಜ್‌ಹಿಷ್ಠಾಯ - ಗಾಯತ । ಯತಾವ್ನೇ - ಬೃಹತೇ - ಶುಕ್ರಶೋಚಿಷೇ - 


೩೨ ೩ 2 ೧. ಇ ಉತ ರತ 
ಶುಕ್ರ - ಶೋಚಿಷೇ | ಉಪಸುತಾಸಃ - ಉಪ - ಸ್ತುತಾಸಃ- ಅಗ್ನಯೇ ॥ ೧.೧೦೭ /! 


ಪ್ರಮಜ್‌ ಹಿಷ್ಟೀಯೇ ದ್ವೇ || ದ್ವಯೋರಿಂದ್ರಃ ಕಕುಬಗ್ನಿಃ || 


೫ ೨ ೪೦ ೫೦ ವಿ ೧ —- ಛಿ ಧಿ 
೧೦೭.೧. ಪ್ರಮಜ್‌ಹಾತಹಿಇಷ್ಠಾಯಗಾಯತಾ ॥ ಯತಾವ್ನೇತ೨ | ಬೃಹತೇ 


ವಿ ೪ ಕ್ಷ ೫ ೨ 0 ವ ೨ 
ಶೂಕ್ರಾ5೩ಶೋ೩ | ಚಾ5೨೩೪ಇಹಾಇ ॥॥ ಉಪಾಔಂ೩ಹೋ ॥ 


9) ೨ ೪ (| ೫ 
ಸ್ರೋತಾಸೋ5೩ಆ5೩ || ಗ್ನಾನ೩೪೫ಯೋನಹಾಇ || 


ದೀ-೩ /ಪ- ೭ !ಮಾ - ೬/ಠಥೂ / ೨೬ ॥/( ೧೬೭ । 


೪ ಜ ೦ ೪ ೪ 
೧೦೭.೨. ಪ್ರಮಜ್‌ಹಿಷ್ಠಾಯ | ಗಾಂಖಯತಾ ॥ ಅ | ವ್ನೇ5೨ | 


೧ ೨ ೧೦ 
ಬೃಹಾತಾ5೧ಇಶೂಂ೨ | ಕ್ರ ಟಟ | ಉಪ | 


೨ ೨೧ ೫% 
ಸುತಾರ || ಬ್‌ ಆ ಜಟ | ಸಓ5€೨೩೪ವಾ ॥ 


(1 ೫ 
ಗ್ಹಾಂಚಯೋಲಹಾಇ || 


ದೀ- ೨/ ಪ- ೧೩ /ಮಾ - ೬ / ಜೂ / ೨೭ 11 ೧೬೮ । 


ಜರ೯ 
ಗಾಯತ್ರೀ ಸಾಮಾಸಿತಮ್‌ । ಅಸಿತಃ ಕಕುಬಗ್ನಿಃ || 


ಟಃ ೪ ೫೦ ೫ 
೧೦೭.೩. ಪ್ರ ಪ್ರಮಜ್‌ಹಿಷ್ಠಾ ಚ | A ೬ « Il dik 


© © ೧ 
ತಾವ್ನೇಬ್ಧ ಬೃಹತೇಶುಕ್ರ ಶೌಂ೨ ।ಹೌಂ೨ | ಜನ | ಚಾಇಷಾ 


೧ ೨೨ ೧ಿ ೧ ೨೦ ೧ 
5೨೮% | ಉಹಾಂ೩ಹೋಇ | ಸುತಾಿಹೋ Il ಸೋಅಗ್ನಾ5೨೩ 


ಬು. ೧ 
ಯಾಃ೩೪೩ಇ । ಓಂ೨೩೪೫ಇ ॥ ಡಾ ॥ 


ದೀ- ೬ /ಪ-೧೧!ಟಮಾ-- ೯/ ಕೋ! ೨೮॥ 0೦೬೯ / 


ಪ್ರಮಜ್‌ಹಿಷ್ಕೀಯಮ್‌ ॥ ಇಂದ್ರಃ ಕಕುಬಗ್ಗಿಃ ॥ 


೪ ೫ ೦ ೦ ೪ ೫ ೧ ೦ 
೧೦೭.೪. ಪ್ರಮಜ್‌ಹಿಷ್ಠಾ ಯಗಾಯತ | ಪ್ರಮಜ್‌ಹಿಷ್ಠೋವಾ ॥ ಯಾಗಾ 
೨ ೧ ೩೦೪ ೫೦ ೨ 


ಯತ । ಬತಾ5೨೩ವ್ಹಾಂ೩೪೪ || ಬೃಹತೇಶುಕ್ರ ಶೋ । ಚಾಂ೩ಇ 


೨ ೦ ೦ 
ಷಾಇ ॥ Sik ೬ ಸು: br LE ll 


ವಿ೧ ೫ (| ೫ 
ಸಓಂ೨೩೪ವಾ | ಗ್ನಾರಯೋ5೬ಹಾಳ || 


ದೀ-೯/ಪ-೧೦ಟಮಾ- ೬(/ನೂ /೨೯ | ೧೭೦ 1 


ಹೇ ಉಪನುತಾಸಃ ಹೇ ಉಪಸ್ತೋತಾರಸ! ಯೂಯಂ ಮಂಹಿಷ್ಠಾಯ ದಾತೃತ 
ಮಾಯ ಖುತಾವ್ನೇ ಯಜ್ಞವತೇ ಸತ್ಯವತೇ ವಾ ಬೃಹತೇ ಮಹತೇ ಶುಕ್ರಶೋಚಿಷೇ ದೀಪ್ತ 
ತೇಜಸೇ ಅಗ ಸ್ಲೆಯೇ ಪ್ರಗಾಯತ ಸ್ತೋತ್ರಂ ಪಠತ ॥ 


pie 
ಉಪಸು: ತಾಸಃ - ಉಪಸ್ರೋತ್ಪ ಗಳೇ, ಅಗ್ನಿಯ ಸಮೀಪವರ್ತಿಗಳೇ, ಉಪಾಸ 
ಕರೇ, ಮಂಹಿಷ್ಕಾಯ - ಮಹಾದಾನಶೀಲನಾದ, ತಾನೇ ವೃದ್ದಿಹೊಂದುವವನೂ ಇತರರ 
ನ್ನೂ ವೃದ್ದಿಹೊಂದಿಸುವವನೂ ಆದ, ಯತಾವ್ನೇ ೬ ಯಜ್ಞಪಾಲಕ, ನೇರ ನಡೆನುಡಿ ಇರು 
ವವ, ಅಮೃತವಂತ, ಬ್ಬ ಹತೇ - ಮಹತ್ತರವಾದ, ಬಹುದೊಡ್ಡದಾದ, ಶುಕ್ರ ಶೋಚಿಷೇ - 
ದೀಪತೇಜಸಿನ, ಸ್ವಚ್ಛವಾದ, ಪ್ರಕಾಶದ, ಅಗ್ನಯೇ - ಅಗ್ನಿಭಗವಂತನಿಗಾಗಿ, ಪ್ರಗಾಯತ- 
೨ ಗು | 1 
ಗುಣವರ್ಣನೆಯ ಸ್ತೋತ್ರಗಳನ್ನು ಗಾನಮಾಡು. 


ಮಹಾದಾನಶೀಲನೂ ವೃದ್ಧಿಕರನೂ ಯಜ್ಞಗಳ ಪಾಲಕನೂ ಅತ್ಯಂತ ದೀಪವಾದ 
ತೇಜಸ್ಸುಳ್ಳವನೂ ಸ್ವಚ್ಛವಾಗಿ ಪ್ರಕಾಶಿಸುವವನೂ ಆದ ಅಗ್ನಿಭಗವಂತನಿಗಾಗಿ, ಅಗ್ನಿಯನ್ನು 
ಬಹಳ ಹತ್ತಿರದಿಂದ ಉಪಾಸನೆ ಮಾಡುತ್ತಿರುವ ಉಪಸ್ತೋತ್ಫಗಳೇ ಗುಣವರ್ಣನೆಯ 
ಸ್ತೋತ್ರಗಳನ್ನು ಗಾನಮಾಡಿ. 


ಸಾಮಗರೆ! ನೀವೆಲ್ಲರುತ್ತಮಮಂತ್ರದಿಂದೀ ದೇವನಂ / 
ಭಜಿಸಿರಯ್‌; ಖುತ-ಸತ್ಯ- ಯಜ್ಞಸುರಕ್ಷಕಂ ಗಡ ವಹ್ನಿಯೇ / 


ಯಕ್‌ - ೧೦೮ 


ಕ 


ಭರಿಃ ಕಾಣ್ವಃ || ಉಪಷಿಗಗಿ: ॥ 
ಣ ೩ 


| ೨೩ ೨೩ ೧೨ ೩೧ ೨ ಕ್ಷಿ ೧ ೨ 
ಸೋ ಅಗ್ನೇ ತವೋತಿಭಿಃ ಸುವೀರಾಭಿಸ ಸರತಿ ವಾಜಕರ್ಮಭಿಃ । 


೧ 
ಹಾ 
ಯ 
೨ ೩ 
ಯಸ 


೨ ೩೧ ೨೦: 

ಸ್ಯ ತ್ವಜ್‌ಸಖ್ಯಮಾವಿಥ ॥ ೨.೧೦೮ ॥ 
ಶ್ರ ೩ ೧೨೦ ೩೧೨ ೩೧ ೨ ೨ ೧೨೦ ೩ ೧ ೨೦ 
ಪ್ರ-ಸಃ- ಅಗ್ನೇ - ತವ- ಊತಿಭಿಃ ।ಸುವೀರಾಭಿಃ - ಸು- ವೀರಾಭಿಃ - ತರತಿ- 


ಕ್ಷ ೧ ೨೦ ೩ ೧ ೨೦ ೩೨ ೩ ವಿ ೧ ೨೦ 
ಕರ್ಮಭಿಃ- ವಾಜ- ಕರ್ಮಭಿಃ॥ಯಸ್ಯ-ತ್ವಂ-ಸಖ್ಯಂ-ಸ- ಖ್ಯಂ- ಆವಿಥ॥೨. ೧೦೮! 


೫೪೧ 
ವಾಜಭೃದ್ವಾಜಾಭೃ್ಬದ್ದಾಜಾಭರ್ಮೀಯಂ ವಾ ॥ ಭರದ್ದಾಜಃ ॥ ಕಕುಬಗಿಃ ॥ 
ಲ ಮ 4 ಛಂ ಲ 


೧ ೨ ೨ ೧೨ ೨ 
೧೦೮.೧. ಪ್ರಾಸೋತ೩ಹಾಇ । ಆಗ್ಗೆ RN ॥| ತವಾತ&೩೧ಉವಾ$೨ಕಿ | 


ವಿ*ಬಿ೪ಿ ಛಿ: ೧೦ ೨ 
ಶೀ5೨೩೪ಭೀಃ ' ಸುವೀರಾಭಿಸ್ತರತಿವಾಜಕರ್ಮಭಿಃ Il ಯಾನ್ಸಾ$ 


ಈ ೧ ೪ ೫ ೪ [1 
ಒಹಾಇ । ತ್ಹಾಜ್‌ಸಾ5೨೩ ॥ ಖ್ಯಮೋವಾ | ವಾಂ೫ಇಥೋ5೬ 


೫ 
ಕಾಜ ಟ| ದೀ-೩/ಪ-೯ಟಮಾ-೮।ಥೈೆ1೩೦॥೧೭೧ ॥ 


ಹೇ ಅಗ್ನೇ! ತವ ಊತಿಭಿಃ ರಕ್ಷಾಭಿಃ ಸಃ ಯಜಮಾನಃ ಪ್ರತರತಿ ಪ್ರವರ್ದ್ವತೇ | 
ಊತಯೋ ವಿಶೇಷ್ಯನ್ನೇ | ಸುವೀರಾಭಿಃ ಶೋಭನವೀರಾಃ ಪುತ್ರಾದಯೋ । ಯಾಸುತಾ 
ಭಸ್ತಥೋಕ್ತಾಭಿಃ ವಾಜಕರ್ಮಭಿಃ ವಾಜಾನಾಮನ್ನಾನಾಂ ಬಲಾನಾಂ ವಾ ಕರ್ಮರಕ್ಷಣಂ 
ಯಾಸು ತಾದೃಶೀಭಿಃ | ಹೇ ಅಗ್ನೇ! ತ್ವಂ ಯಸ್ಯ ಯಜಮಾನಸ್ಯ ಸಖ್ಯಂ ಸಖಿತ್ವಂ ಮಿತ್ರ 
ತ್ವಮ್‌ ಆವಿಥ ಪ್ರಾಪ್ನೋಷೀತ್ಯರ್ಥಃ | ಸಃ ಪ್ರತರತೀತಿ ಪೂರ್ವತ್ರಾನ್ವಯಃ | ತರತಿ ವಾಜಕ 
ರ್ಮಭಿಃ "ತಿರತೇ ವಾಜಕರ್ಮಭಿಃ' ಇತಿ ಚ ಪಾಠೌ । ಆವಿಥ ಆವರೇ ಇತಿ ಚ ॥ 


ಅಗ್ನೇ - ಅಗ್ನಿದೇವನೇ, ತ್ವಂ - ನೀನು, ಯಸ್ಯ ಸಖ್ಯಂ ಆವಿಥ - ಮಿತ್ರಭಾವದಿಂದ 
ಸ್ವೀಕರಿಸುವವರನ್ನು, ನಿನ್ನ ಸ್ನೇಹ ಪಡೆದ ಸ್ಪುತಿಕರ್ತ್ರೃಗಳನ್ನು, ಸಃ - ಆ ಯಜಮಾನನು, 
ಉಪಾಸಕನು, ತವ - ನಿನ್ನ, ಊತಿಭಿಃ - ರಕ್ಷಣೆ ಪಡೆಯುವುದರಿಂದ, ಸಂರಕ್ಷಣಾ ಸಾಧನ 
ಗಳಿಂದಲೂ ಸುವೀರಾಭಿಃ - ವೀರಾಧಿವೀರರಾದ ಸುಪುತ್ರರಿಂದಲೂ, ವಾಜಕರ್ಮಭುಃ - 
ಪುರುಷಾರ್ಥಗಳಾದ ಬಲಭಾಗ್ಯಗಳಿಂದಲೂ, ಅನ್ನಶಕ್ತಿಪ್ರದವಾದ ಕರ್ಮಗಳಿಂದಲೂ "ಪ್ರತ 
ರತಿ', ದುಃಖದಿಂದ ಪಾರಾಗುತ್ತಾರೆ. 


ಅಗ್ನಿಭಗವಂತನೇ ಪುರುಷಾರ್ಥಪ್ರದವಾದ ಅನ್ನಶಕ್ತಿಬಲಭಾಗ್ಯಪ್ರದವಾದ ಯಜ್ಞಾದಿ 
ಕರ್ಮಗಳ ಅನುಷ್ಠಾನದಿಂದ ನಿನ್ನ ಸ್ನೇಹವನ್ನು ಸಂಪಾದಿಸಿದ ಸುಕೃತಿಗಳು ಸಂರಕ್ಷಣಾ ಸಾಧನ 
ಗಳಿಂದಲೂ ವೀರಾಧಿವೀರರಾದ ಪೌರುಷಯುಕ್ತ ಸಂತಾನದಿಂದಲೂ ಭೋಗ ಭಾಗ್ಯ 
ಗಳಿಂದಲೂ ಸಮೃದ್ದರಾಗಿ ದುಃಖದಿಂದ ಪಾರಾಗುತ್ತಾರೆ. 


೫೪೨ 


ಅಗ್ನಿ! ನಿನ್ನಂ ಗೆಳೆಯನಾಗಿಸಿ ಆವನೊಲಿದು ಸ್ತುತಿಪನೋ ! 
ಅವನು ಪಡೆವಂ ಶ್ರೇಷ್ಠಬಲಸಂತಾನ ಅನ್ನಸಮೃದ್ಧಿಯಂ /! 


ಸೌಭರಿಃ ಕಾಣ್ವ 


೨ 


ಯಕ್‌ - ೧೦೯ 


|| ಉಷ್ಣಿಗಗ್ನಿಃ || 


೩ ೨೦ ೩ ೧ ೨ ೩ ೧೨೩೧ ೨೨ 


i ಗೂರ್ಧಯಾ ಸ್ಪರ್ಣರಂ ದೇವಾಸೋ ದೇವಮರತಿಂ ದಧನ್ನಿರೇ | 


ವಿ 


೩೧೨ 


ಡೇವತ್ತಾ ಹವ್ಯಮೂಹಿಷೇ ॥ ೩.೧೦೯ / 


೨ & 


೨ಕ ೨ಕ ಕ್ಷಿ ೧೨ ೩ ೨ ೩ ೨ 


ತಂ- ಗೂರ್ಧಯ - ಸ್ವರ್ಣರಂ ಸ್ಟ - ನರಮ್‌ | ದೇವಾಸಃ - ದೇವಂ - ಅರತಿಂ - 


೩ ೨ & 


ದಧನ್ಸಿರೇ || ದೇವತ್ರಾ ಇ ಹವ್ಯಂ - ಊಹಿಹೇ ॥ ೩.೧೦೯ 11 


ಸೌಭರಾಣಿ ತ್ರೀಣಿ । ತ್ರಯಾಣಾಂ ಸುಭರಿಃ ಕಕುಬಗ್ನಿಃ ॥ 


೧೦೯.೧. 


೧೦೯.೨. 


೫ ೪ 3) ೫ ೪ ೫ ೨೦ ೧೦ ೦ ಠಿ 
ES EE ।! ದೇವಾಸೋದೇವ 


ಅ ೩ ೫ ೨೦ 
ಮರಾವತಾಳನ್ನ ಧಾ€೨೩ 4 ನ್ಹಾನ೨೩೪ಇರಾಇ 1 ದೇವ 


೧೦ ನ ತ ೧ ೩ ೫೦ ೦ 
ತ್ರಾಹ | ವೃಮೂಹಿಹಾಸಿ ॥ ಹಾಂಡಿಇಷಾ5೨೩೪ಔಹೋವಾ ॥ 


ಚ್ಟ ೧೧೧ 
ಊ 5೨೩೪೫ 1 ದೀ-೮/ಪ-೮ಟ/ಮಾ--೫ ।ರ್ಡು 1೩೧ ೧೭೨! 


೨೦ ೧೦ ೨೦ ೧ ೨ ೩% 
ಗುರ ವರ್ಯ ಇತ್‌ ! ದೇವಾಸೋದಾಇ | ವಮ 


೨೧ ೨೩ ೨ & ೫ ೨೦ 
ರತಾ5೨೩ಇವ್‌ | ದಧನ್ನಿರಾಉ | ವಾ5೩ | ದೇ5೨೩೪ವಾ ॥ ತ್ರಾ 


೫೪೩ 
೧ ೪ ೫ ೪ ೫ 
ಹಾ.೨೩ || ವ್ಯಮೋವಾ 1 ಹಾಂಚಜಇಹೋನ ಹಾಇ ॥ 


ದೀ-೬(/ಪ-೯/(ಮಾ- ೭ /ಘಫೇಟ೩೨॥ ೧೭೩ Hl 


೫ ೦ ೦ ೦ ೧೦ A 
೧೦೯.೩. ತಂಗೂರ್ಧಯಾಸೌಹೋರ್ಣಾರಾಮ್‌ 11 ದೇವಾ€೨ಸೋ 5೨೩ 


೫ ೧ ೩ ೫ ಕ್ಷ ಜೆ 
೪ದೇ | ವಮರತಾಂ೨ಇವು | ದಾ5೨೩೪ಧಾ । ನ್ಹಾನ೨೩೪ಇರಾ 
ದ ೫ ೧೦ ೩ ೫ ೩ ೨ 


ಇ | ಹಾಹೋ5೨೩೪ಹಾ ॥ ದೇವಾ5೨ತ್ರಾ5೨೩೪ಹಾ ॥ ವ್ಯಮೂ 


೩ ೧೧೧ 
5೩ಹಾಂ೫ || ಹಾ5೨೩೪೫ಇ ॥ 


ದೀ- ೫ !/ಪ-೯(/ಮಾ - ೭ / ಭೇ1೩೩ / ೧೭೪! 


ಹೇ ಸ್ತೋತಃ ತಂ ಪ್ರಸಿದ್ಧಮಗ್ನಿಂ ಗೂರ್ದ್ವಯಾ ಸ್ತುಹಿ ಗೂರ್ದ್ನಯತಿಃ ಸ್ತುತಿ 
ಕರ್ಮಾ - ನಿ.೩.೧೪.೫ ॥ ಕೀದೃಶಂ ಸ್ವರ್ಣರಂ ಸರ್ವಸ್ಯ ನೇತಾರಂ ಸರ್ವೈಃ ಯಜಮಾನೈೆಃ 
ಕರ್ಮಾಡೌ ನೇತವ್ಯಮ್‌ ವಾ । ಅಥವಾ ಸ್ವರ್ಗಂ ಪ್ರತಿ ಹವಿಷಾಂ ನೇತಾರಂ | ದೇವಾಸಃ 
ದಿವ್ಯನ್ನಿ ಸ್ತುನ್ಹನ್ನೀತಿ ದೇವಾ ಖತ್ತ್ವಿಜಃ ದೇವಂ ದಾನಾದಿ ಗುಣಯುಕ್ತಮ್‌ ಅರ್ಯಂ 
ಸ್ವಾಮಿನಂ ಯದ್ವಾ ಅಭಿಪ್ರಾಪ್ತವ್ಯಂ ದಧನ್ಹಿರೇ ಧನ್ವನ್ತಿ ಗಚ್ಛನ್ನಿ ಸ್ತುತ್ಯಾದಿಭಿಃ ಪ್ರಾಪ್ನುವನ್ನಿ | 
ಧವಿರ್ಗತ ರ್ಥ ।ಪ್ರಾ ಪ್ರಾಪ್ಯ ಚ ತೇನಾಗ್ನಿನಾ ದೇವತ್ರಾ ದೇವಾನ್‌ ದೇವಮನುಷ್ಯೇತ್ಯಾ ದಿನಾ 
Kiss se ತ್ರಾ ಪ್ರತ್ಯಯಃ । ಹವ್ಯಂ ಚರುಪುರೋಹಾಶಾದಿ ಲಕ್ಷಣಂ ಹವಿಃ "ಆಊ 
ಹಿಷೇ' ಅಭಿಪ್ರಾಪಯ ವಹ್ನೇರ್ಲಟಿ ಯಜಾದಿತ್ವಾತ್‌ ಸಂಪ್ರಸಾರಣಮ್‌ ॥ 


ಸ್ವೀ ನರಮ್‌ ಇತಿ ಪೃಥಕ್‌ ಪದದ್ವಯಮಿತಿ ಪದಕೃತ್‌ ಪಾಠಾತ್‌ ಸ್ವರಶ್ರುತೇಶ್ವ 
ಸ್ಪಷ್ಟಮವಗಮ್ಯತೇ | ವಿವರಣಕಾರಶ್ಲೈವಮೇವ ವ್ಯಾಚಷ್ಟೇ | ತದ್ಯಥಾಸ್ವಃ ಲುಪ್ತೂ ೀಪಮ 
ಮಿದಂ ದ್ರಷ್ಟವ್ಯಮ್‌ | ಸ್ವರಿವಶ್ಚಾದಿತ್ಯಮಿತ್ಯರ್ಥಃ | ನರಂ ನರಾಕಾರಮ್‌ ಇತಿ | ಸ್ವಃ ಅಗ್ನಿಃ 
ಇತ್ಯಾದಿ ನಾಮಷಟ್ಕಂ ದಿವಶ್ಚಾದಿತ್ಯಸ್ಯ ಚ ಸಾಧಾರಣಮ್‌ - ನಿ೨೩.೧೬ /ಖಚಿ ಸ್ವರ್ಣ 
ರಮಿತಿ ಣತ್ಯಮಸಮಾನ ಪದೇಪಿ ಛಾನ್ನಸಮ್‌ ॥ 


೫೪೪ 

ದೇವಾಸಃ - ಜ್ಞಾನಿಗಳಾದ ಯತ್ತಿಜರೇ, ವಿದ್ವಾಂಸರೇ, ದಧನ್ನಿರೇ - ಸುತ್ಯಾದಿ 
ಗಳಿಂದ ಉಪಾಸನೆ ಮಾಡುತಾರೆ, ಸ್ವರ್ಣರಮ್‌ - ಸ್ವರ್ಗದ ದೇವತೆಗಳಿಗೆ ಹವಿಸನ್ನು 
ತಲುಪಿಸುವ, ಎಲ್ಲರ ನಾಯಕನಾದ, ಮೋಕ್ಷದಾಯಕವಾದ, ಸ್ವಃನರಮ್‌ - ಸುಖದ 
ನೇತಾರನಾದ, ಆದಿತ್ಯ, ಅರತಿಮ್‌ - ಸ್ವಾಮಿ, ಸರ್ವಜ್ಞನಾದ, ಇಷ್ಟದೇವತೆ, ಅಂತರ್ಯಾಮಿ 
ಯಾದ, ಗತಿಶೀಲ, ವ್ಯಾಪಕ ಪರ್ಯಾಪ್ತಮತಿಯ, ದೇವಮ್‌ - ದಾನಾದಿಗುಣಯುಕ್ತ 
ಪರಮಾತ್ಮನನ್ನು, ಗೂರ್ದ್ಹ್ವಮ್‌ - ಸ್ತುತಿಸು, ಪೂಜಿಸು, ದೇವತ್ರಾ - ದೇವತೆಗಳಿಗೆ ದಿವ್ಯ 
ಶರೀರಿಗಳಿಗೆ, ಮಾನವರಿಗೆ ಹವ್ಯಮ್‌ - ಹವಿಸ್ಸನ್ನು, ಭೋಗ್ಯವಸ್ತುಗಳನ್ನು ಕರ್ಮ 
ಫಲವನ್ನು, ಊಹಿಷೇ - ತಲುಪಿಸುವೆ, ಅನುಗ್ರಹಿಸುವೆ. 


ವ್ಯಾಪಕನೂ ಅಂತರ್ಯಾಮಿಯೂ ಸುಖದ ನೇತಾರನೂ ದಾನಾದಿಗುಣ ಯುಕ್ತ 
ನೂ, ದೇವತೆಗಳಿಗೆ ಹವಿಸ್ಸನ್ನು ತಲುಪಿಸುವವನೂ ಮಾನವರಿಗೆ ಕರ್ಮಫಲವನ್ನು ಅನುಗ್ರ 
ಹಿಸುವವನೂ ಮೋಕ್ಷದಾಯಕನೂ ಆದ ಪರಮಾತ್ಮನನ್ನು ಜ್ಞಾನಿಗಳಾದ ಖುತ್ವಿಜರೇ ಸ್ತುತಿ 
ಸಿ, ಪೂಜಿಸಿ, ಉಪಾಸನೆ ಮಾಡಿ. 


ಸಾಮಗರ! ನಾಕಕ್ಕೆ ಹವಿಗಳನೊಯ್ವ ವಹ್ದಿಯ ನುತಿಸಿರಯ್‌ । 
ನೀವು ಪೂಗಳಿರಲಿತ್ತಿಲಗ್ನಿಯು ಹವಿಯನೊಯ್ವನು ಸಗ್ಗಕೆ ! 


ಯಕ್‌ - ೧೧೦ 


ಪ್ರಯೋಗೋ ಭಾರ್ಗವಃ ॥ ಉಷ್ಣಿಗಗ್ನಿಃ || 


೧ ೨ ೩ ೧೨೩ ೧೨೩೧ ೨ ೩೨ ೩೨ 
ಮಾ ನೋ ಹೃಣೀಥಾ ಅತಿಥಿಂ ವಸುರಗ್ನಿಃ ಪುರುಪ್ರಶಸ್ತ ಏಷಃ । 


೩೨ 


೨ ೩ ೧೨೦ ೧56 ಶಿ ಇ ೨ ೩ 
ಮಾ- ನಃ- ಹೃಣೀಥಾಃ- ಅತಿಥಿಮ್‌ ।ವಸುಃ- ಅಗಿಃ- ಪುರುಪ್ರಶಸಃ-ಪುರು- ಪ್ರಶ 
a ೨೦ ದ್‌ 


೬.೬ 


೨ 


b 


ಶ್ಲ ೩ ೨ 
ಏಷಃ ॥ಯಃ- ಸುಹೋತಾ-ಸು- ಹೋತಾ - ಸ್ಪದ್ಧರಃ- ಸು- ಅಧ್ವರ: ॥೪. ೧೧೦ ॥ 


೫೪೫ 
ಭರಸ್ವ ಸಾಮನೀ ದ್ವೇ ॥ ದ್ವಯೋ ಪಕ್ಚಃ ॥1 ಕಕುಬಗ್ಗಿಃ ॥ 


pe 
ಕ್ಟ ಸ 


೪ ೨೦ ೧ ಅ ೨ ೧ ೨% 
೧೧೦.೧. ಮಾ । ನಾಃ || ಹೃಣೀನ೩ಥಾಅತಿಥೀನಒ೩ಮ್‌ | ವಾಸೂರಾs೨೩೪ 


೫ ೨೦ ೦ 9 ಹ 
ಗ್ನೀಃ ॥ ಪುರೌಹೋವಾ೩ಹಾಅ ಪ್ರಶೌಹೋವಾಂ8 ಹಾಕ || 


೨೧ ೫% (1 ೫ 
ಸಒತ೨ಹಿಳಿವಾ || ರೂ 4೬ || 


ದೀ-೫।1ಪ-೮(ಮಾ-೮/ಬೈ /೩೪(/ ೧೭೫ ॥ 


೪೦ ೫ ೦ ೦ ೩೪೫ ಲಿನ ಸ್ನ 
೧೧೦.೨. ಮಾನೋಹಾಉ ॥ ಹಾಂ೨೩೪ | ಣೀಥಾಅತಿಥಿಮ್‌ | ವಾಸೂರಾ 


೨ ೦೦ ೨೧ ೨ ೦೦ ೨೧ 
5೨೩೪ಗ್ನಾಇ: 1 ಪುರೌಹಹೋಣಇ | ಪ್ರಶೌಹಹೋ ॥ ಸ್ಪಾ5೨೩೪ 


©) ೫೦ ಜೆ ೪ 
ಏಷಾಃ | ಏಹಿಯಾs೬ಹಾ 1 ಹೋ೫ ॥ ಡಾ ॥ 


ದೀ- ೭ 1ಪ-೧೦!1ಮಾ - ೯/ಇಜೋ /೩೫/ ೧೭೬ ॥ 


ಸಾಮದ್ವಯೇಇಪಿ ಯಃ ಸುಹೋತಾ ಸ್ವದ್ಧರಃ ಇತಿ ಪಾದಸ್ಯ ಗಾನಂ ನಾಸ್ತಿ ॥ 


ಹೇ ಖುತ್ತಿಕ್‌ ಸಂಘ! ನಃ ಅಸ್ಕತ್‌ - ಸಂಬಂಧಿ ಯಜ್ಞೇ ಅತಿಥಿಮ್‌ ಅತಿಧಿವತ್‌ 
ಪ್ರಿಯಮ್‌ ಅಗ್ನಿಂ ಮಾಹ್ರಣೀಥಾಃ ಮಾ ಹರ । ಕಮಗ್ನಿಮ್‌% ಇತ್ಯತ ಆಹ ಯಃ ಅಗ್ನಿಃ 
ಸುಹೋತಾ ಸುಷ್ಠು ದೇವಾಹಾಮಾಹ್ವಾತಾ ಸ್ವದ್ವರಃ ಶೋಭನ ಯಜ್ಞೋ ಭವತಿ ಏಷಃ 
ಅಗ್ನಿಃ ಪುರುಪ್ರಶಸಃ ಬಹುಭಿಃ ಸತಃವಸ ಃ ವಾಸಕಶ್ಚ ಭವತಿ |ತಮಿತಿ ಪೂರ್ವತ್ರಾ, ನ್ವಯಃ ॥ 


೦ 


ಮಧ್ಯಮ ಪುರುಷ ಯೋಗಾತ್‌ ಪ್ರತ್ಯಕ್ಷಕ್ಕ ತೋಯಂ ಮನ್ತಃ ಯದ್ಯಪಿ ವಸು 
ರ್ದೇವ ವಿಶೇಷೋತಪಿ ಶ್ರೂಯತೇ ಪರಂ ನೇಹ ತಸ್ಯ ಗ್ರಹಣಮ್‌ ಅಗ್ದೆ €$ ತಸ್ಯ ಚ ಸ್ಥಾನ್ಸೆ 
ಕ್ಯಾಭಾವಾದಸಾಮಂ ಜಸ್ಕಾ ತ್‌್‌ | ಅಸ್ಸಿ ಹಿನ್ಫೆರುಕ್ತಮ್‌'- ಅಗ್ನಿಃ ಪೃಥಿ ವೀಸ್ಥಾನಃ- 2.೩.೧1 


ಇತಿ ಮಧ್ಯಸ್ಥಾ ನಾ ವಸವ$ಃ- ೧೨ ೪ ೮/ ಇತ್ಯಾದಿ ಚಿ - 


೫೪೬ 

ಯಃ ಅತಿಥಿಮ್‌ ಅತಿಥಿ ಸ್ಥಾನೀಯಃ ವಸುಃ ಪ್ರಶಸ್ತ ಧನವಾನ್‌ ವಾ ಪುರುಪ್ರಶಸ್ತಃ 
ಬಹುಭಿಃ ಸ್ತೋತೃಭಿಃ ಸುತಃ ಸುಹೋತಾ ಸ್ವದ್ದರಃ ಏಷಃ ಗನ್ನಾ ಅಗ್ನಿಃ ತ್ವಮ್‌ ನಃ ಅಸ್ಮಾಕ 
ಮುಪರಿ ಮಾಹೃಣೀಯಾಃ ಮಾ ಕ್ರೋತ್ಸೀಃ - ಇತ್ಯಯಮರ್ಥೊೋ ಏಂ. - ಸಮ್ಮತಃ ॥ 
ಮಾಹೃಣೇಥಾ ಅತಿಧಿಮ್‌ ಇತಿ ಭನ್ನೋಗಾಃ | ಮಾಹೃಣೇತಾಮತಿಥಿಃ ಇತಿ ಬಹೃಚಾಃ | 

ಪುರುಪ್ರಶಸ್ತಃ- ಬಹುಜನರಿಂದ ಬಹುವಿಧವಾಗಿ ಪ್ರಶಂಸೆಗೊಳಗಾದ, ಅಗ್ನಿಃ - ಅಗ್ನಿ 
ಭಗವಂತ, ಸುಹೋತಾ - ದೇವತೆಗಳನ್ನು ಚೆನ್ನಾಗಿ ಕರೆಯುವ, ಆಹ್ವಾನಿಸುವ, ದಾನವನ್ನು 
ಹೆಚ್ಚಾಗಿ ಕೊಡುವ, ಭದ್ರಃ ಸ್ವದ್ದರಃ - ಕಲ್ಯಾಣಕಾರಿ ಯಜ್ಞಗಳ ಒಡೆಯ ನಾಗಿರುವ, ನಃ - 
ನಮಗೆ, ನಮ್ಮ ಆಧ್ಯಾತ್ಮಾದಿ ಯಜ್ಞಗಳಿಗೆ, ವಸುಃ - ಆಶ್ರಯದಾತ ನಾಗಿರುವ, ಹೃದಯವಾಸಿ 
ಯಾಗಿರುವ, ಅತಿಥಿಮ್‌ - ಪ್ರಿಯನೂ, ಪೂಜನೀಯನೂ ಆದ, ಮಾ ಹೃಣೀಥಾಃ - 
ಕೊಂಡೊಯ್ಯಬೇಡಿ, ಅನಾದರಿಸಬೇಡಿ, ಯಜ್ಞಕ್ಕೆ ವಿಫ್ತುಮಾಡಬೇಡಿ. 


ದೇವತೆಗಳಿಗೆ ಸಂತೋಷವಾಗುವಂತೆ ಎಧಿವತ್ತಾಗಿ ಆಹ್ವಾನಿಸುವ, ಉದಾರವಾಗಿ 
ದಾನಮಾಡುವ ಬಹುಜನರಿಂದ ಬಹುವಿಧವಾಗಿ ಪ್ರಶಂಸಿತನಾದ, ಮಂಗಳಯಜ್ಞಗಳ ಒಡೆ 
ಯನಾದ ಆಧ್ಯಾತ್ಮಾದಿ ಸಮಸ್ತಯಜ್ಞಗಳಿಗೂ ಆಶ್ರಯದಾತನೂ ಹೃದಯೇಶ್ವರನೂ ಆದ 
ಅಗ್ನಿಭಗವಂತನನ್ನು ಅನಾದರಿಸಬೇಡಿ, ಯಜ್ಞಕ್ಕೆ ವಿಘ್ನಗಳನ್ನು ತರಬೇಡಿ. 


ನಮ್ಮ ನಲ್ಪಿಯೆ ಅತಿಥಿ ಅಗ್ನಿಯನಿತ್ತ್ಮಣಿಂ ನೀಮೆತ್ತಲುಂ | 
ಕೊಂಡುಪೋಗದಿರಿಂ; ಧನಪ್ರದದೇವದೂತನಿವಂ ಸ್ತುತಂ ॥ 


ಯಕ್‌ - ೧೧೧ 


ಸ್‌ಭರಿಃ ಕಾಣ್ವಃ ॥। ಉಷ್ಣಿಗಗ್ನಿಃ ॥ ಕಕುಪ್‌ ॥ 
ಣ ್ಮ 


೩೧ ೨ ೩೧ ೨೦ ೩೨ & ೩೧ ೨೩೨ 


೧ ೨ 
ಭದ್ರೋ ನೋ ಅಗ್ನಿರಾಹುತೋ ಭದ್ರಾ ರಾತಿಃ ಸುಭಗ ಭದ್ರೋ ಅಧ್ದರಃ | 


೩೨ ೩೧ ೨೦ 
ಭದ್ರಾ ಉತ ಪ್ರಶಸ್ತಯಃ ॥ ೫.೧೧೧ / 


೫೪೭ 


೩೨ ೩ ೨ ೧೨೦ ೩ ೨ ೩೨ ೩ 
ಭದ್ರಃ - ನಃ - ಅಗ್ನಿಃ - ಆಹುತಃ - ಆ - ಹುತಃ । ಭದ್ರಾ - ರಾತಿಃ- ಸುಭಗ- ಸು- 


೨ ೩ ೨೩೨ ೩೨ ೧೨೦ ೩ 
ಭಗ- ಭದ್ರಃ- ಅಧ ಸರಃ 1 ಭದ್ರಾಃ- ಉತ- ಪ್ರಶಸ್ತಯಃ- ಪ್ರ-ಶಸ್ತಯಃ 1೫. ೧೧೧ ॥1 


ದೈವಾನೀಕಮ್‌ | ದೇವಾನೀಕಃ ಕಕುಬಗ್ಗಿಃ || 


೪ ೩ ೫ ಶ್ರ ಚು ಕರರ ೫. ೫ ೩೦ ೨೦೧ 
೧೧೧.೧. ಭದ್ರೋತಳಿನಃ । ಹೋಇ । ಅಗ್ನಿರಾಹುತಾ5೬ಏ ॥ ಭದ್ರಾರಾತಾ 


ಪಿ ಫಿ ೧% ೩ ೫ ೫106 
ಆಃ | ಸುಭಗಭಾ5೩ | ದ್ರೋ5೨ಧ್ವಾನ೨೩೪ರಾಃ ॥ ಭದ್ರಾಊ5೨ 


9) ೪ ೨ 1 & 
ಹ || ಪ್ರಾ5೨೩ಶಾ೩ ॥ ಸ್ಪಾನ೩೪೫ಯೋನಹಾಇ Il 


ದೀ-೪।ಪ-೯1ಮಾ-ಲೆಃಧ್ವೆ!ಷಿ೬ Hl ೧೭೭ I 


ಆಹುತಃ ಹವಿರ್ಭಿಸ್ತರ್ಪಿತೋನಗ್ನಿಃ ನಃ ಅಸ್ಮಾಕಂ ಭದ್ರಃ ಕಲ್ಯಾಣೋ ಭವತು |ಹೇ 
ಸುಭಗ! ಶೋಭನಧನಾಗ್ನೇ! ಭದ್ರಾ ಕಲ್ಯಾ ಛೇ ರಾತಿಃ ದಾನಂ ಚ ಅಸಾ ಸ್ಮಾಕಂ ಭವತು । 
ಭದ್ರಃ ಕಲ್ಯಾಣಃ | ಅದ್ದರಃ ಯಾಗಶ್ಚ ಭವತು । ಉತ ಅಪಿ ಚ ಭದ್ರಾಃ ಕಲ್ಯಾಣ್ಯಃ ಪ್ರಶ 
ಸಯಃ ಪ್ರಶಂಸಾಃ ಸ್ತುತಯಶ್ವ ಭವಂತು ॥ 


ಸುಭಗ - ಶೋಭಾಯಮಾನ ಧನವುಳ್ಳ ಅಗ್ನಿಃ - ಪರಮೇಶ್ವರನನ್ನು ಕುರಿತು, 
ಆಹುತಃ - ವಿಧಿಪ್ರಕಾರ ಅರ್ಪಿಸಿದ ಹವಿಸ್ಸು ಮಾಡಿದ ಧ್ಯಾನ, ನಃ - ನಮಗೆ, ಭದ್ರಃ - 
ಕಲ್ಯಾಣಕಾರಿಯಾಗಲಿ, ರಾತಿಃ - ವಿಧಿಪ್ರಕಾರ ನೀಡಿದ ದಾನವು, ಭದ್ರಃ - ಕಲ್ಯಾಣಕಾರಿ 
ಯಾಗಲಿ, ಅದ್ವರಃ - ವಿಧಿಪೂರ್ವಕ ನೆರವೇರಿಸಿದ ಯಜ್ಞವು, ಭದ್ರಃ - ಕಲ್ಯಾಣಕಾರಿ 
ಯಾಗಲಿ, ಉತ - ಮತ್ತು ಪ್ರಶಸ್ತಯಃ - ಗುಣ ವರ್ಣನೆಯ ಸ್ತುತಿಗಳು, ಭದ್ರಾಃ - 


ಕಲ್ಯಾಣಪ್ರದವಾಗಲ. 


ಮಹೈಶ್ವರ್ಯಭರಿತನಾದ ಪರಮೇಶ್ವರನಾದ ಅಗ್ನಿಯನ್ನು ಕುರಿತು ಅರ್ಪಿಸಿದ 
ಹವಿಸ್ಸು ಮಾಡಿದ ಧ್ಯಾನ, ದಾನ, ಯಜ್ಞ ಹಾಗೂ ಸ್ತುತಿಗಳು ನಮಗೆ ಕಲ್ಯಾಣಪ್ರದವಾಗಲಿ. 


೫೪೮ 
ಆಹುತಿಗಳಿಂ ತೃಪ್ಪವಹ್ನಿಯೆ! ನಮಗೆ ಮಂಗಳವಾಗಿರಯ್‌ ( 
ಸಿರಿಯೊಡೆಯ! ಮಂಗಳಧನಪ್ರದ! ನುತಿಗೆ ಮಂಗಳ ಮಾಳ್ಪುದಯ್‌ / 


'ಯಕ್‌ - ೧೧೨ 
ಸೌಭರಿಃ ಕಾಣ್ವಃ ॥ ಉಷ್ಣಿಗಗ್ನಿಃ 1 ಕಕುಪ್‌ ॥ 


೩ ೧0 ೨ ೩೧ ೨೦೩೧೨೨ 


ಯಜಿಷ್ಠಂ ತ್ವಾ ವವೃಮಹೇ ದೇವಂದೇವತ್ರಾ ಹೋತಾರಮಮತ್ಕ್ಯ ೯ಮ್‌ | 
೩೨ ೩ ೧೨ ks ೧ ೨ 


ಅಸ್ಯ ಯಜ್ಞಸ್ಯ ಸುಕ್ರತುಮ್‌ ॥ ೬.೧೧೨ / 


eC 


೧ ೨೦ ೩ ೨ ೩ ೨ ೧ ೨೦ ೧ ೨೦ 
ಯಜಿಷ್ಠಂ- ತ್ವಾ- ವವೃಮಹೇ | ದೇವಂ - ದೇವತ್ರಾ - ಹೋತಾರಂ - ಅಮರ್ತ್ರ್ಯಂ - 


೨ ೩೧೨ ೩೧೨ ೩ ೧೨೦ 
ಅ - ಮರ್ತ್ಯಮ್‌ ॥ ಅಸ್ಸ - ಯಜ್ವಸ - ಸುಕ್ರತುಂ -ಸು- ಕ್ರತುಮ್‌ ॥ ೬.೧೧೨ | 


hs 
ಗಾತಮಂ ಸ ಸಾಧ್ಯಂ ವಾ ॥ ಸಾಧಿಃ ಕಕುಬಗ್ಗಿಃ 


ಕ್ಷಿ ೨ ೪ ೫ ೨೦ ©: 'ಛಿ ಠಿ 
೧೦೨.೧. ಯಾಂ ಜಿ । ಷೃಂತ್ಲಾನ೩ವಾಸಿವೃಮಹಾಇ | ದೇವಂದೇವತ್ರಾ 


© ೨ 9) ೨ ೧೮೨ 
ಹೋತಾs೨೩ರಾಮ್‌ | ಆಮರ್ತಿಯಮ್‌ ॥ ಆಸ್ಕಯಾಜ್ಞಾ5೨೩ || 


೧ ೪ ೨ 1 ೫ 
ಸ್ಕಾ5೨೩ಸೂ58೩ ॥ ಕ್ರಾಂನ೩೪೫ತೋನ೬ಹಾಇ ॥ 


ದೀ- ೪/ಪ- ೭ !(ಮಾ- ೪ /ಥೀ 1೩೭ /! ೧೭೮ / 


ಹೇ ಅಗ್ನೇ! ಯಜಿಷ್ಠ ಯಷ್ಟೃತಮಮ್‌ ತ್ವಾತ್ಚಾಂ ವವೃಮಹೇ ವೃಣೀಮಹೇ ಸಂಭ 
ಜಾಮಹೇ । ಕೀದೃಶಂತ್ವಾಮ್‌ ದೇವತ್ರಾ ದೇವೀಷು ಮಧ್ಯೇ ದೇವಮ್‌ ಅತಿಶಯೇನ 


೫೪೯ 

ದಾನಾದಿ ಗುಣಮ್‌ ಹೋತಾರಂ ದೇವಾನಾಮಾಹ್ಹಾತಾರಮ್‌ | ಅಮರ್ತ್ಯಮ್‌ ಅವಿನಾ 
ಶಿನಮ್‌ | "ಅಸ್ಯ ಯಜ್ಜಸ್ಯ' ಯಾಗಸ್ಯ 'ಸುಕ್ರತುಮ್‌' ಸುಷ್ಟುಕರ್ತಾರಮ್‌ || 

ಯಜಿಷ್ಠಮ್‌ ಎ ಯಜ್ಞದಲ್ಲಿ ಅತಿಶ್ರೇಷ್ಠನಾದ, ಯಜ್ಞಕರ್ತೃಗಳಲ್ಲೇ ಶ್ರೇಷ್ಠನಾದ, 
ದೇವತ್ರಾ ದೇವಮ್‌ - ದೇವತೆಗಳಲ್ಲೇ ಪ್ರಮುಖನಾದ ಅಧಿಕ ದಾನಮಾಡುವ, ದೇವರ 
ದೇವ. ಹೋತಾರಮ್‌ - ದೇವತೆಗಳನ್ನು ಆಹ್ವಾನಿಸುವ, ಅಮರ್ತ್ಯಮ್‌ - ಮನುಷ್ಯನಿ 
ಗಿಂತ ಭಿನ್ನನಾ ದ, ಅಮರಣ ಧರ್ಮಿಗೆ, ಅವಿನಾಶಿಯಾದ, ಅಸ್ಯ - ಪ್ಯೂ ಯಜ್ಞಸ್ಯ ಎ ಯಜ್ಞದ, 
ಸುಕ್ರತುಮ್‌ - ಮಾಡುವ ಒಳ್ಳೆಯ ಕರ್ಮಗಳಿಗೆ, ಉತ್ತಮ ಜೀ ಪೂರ್ಣಫಲ 
ಪ್ರಾಪ್ತಿಗಾಗಿ, ತ್ವಾಂ - ನಿನ್ನನ್ನು, ವವೃಮಹೇ - ವರಿಸುವೆವು, ಭಜಿಸುವೆವು. 

ಯಜ್ಞದಲ್ಲಿ ಅತಿಶ್ರೇಷ್ಠನೂ, ದೇವತೆಗಳಲ್ಲೇ ಅಧಿಕ ದಾನ ಮಾಡುವವನೂ, 
ದೇವತೆಗಳನ್ನು ಆಹ್ವಾನಿಸುವವನೂ ಮನುಷ್ಯರಿಗಿಂತ ಭಿನ್ನನಾದ ಅವಿನಾಶಿಯಾದ ಅಗ್ನಿ 
ಭಗವಂತನೇ ಈ ಯಜ್ಞದ ಉತ್ತಮ ನಿರ್ವಹಣೆಗೂ ಪೂರ್ಣಫಲಪ್ರಾಪ್ತಿಗೂ ನಿನ್ನನ್ನು ವರಿ 


ದೇವದೇವನೆ! ಅಗ್ಲಿ! ನೀನೇ ಶ್ರೇಷ್ಟಯಾಜ್ಞಿಕ! ಈ ಸವಂ ! 
ಚಂದಗಾಣಿಪುದಯ್ಯ! ನಿನ್ನಂ ನುತಿಪೆವಾವತಿಬಕ್ತಿಯೆಂ ! 


ಯಕ್‌ - ೧೧೩ 


ಸೌಭರಿಃ ಕಾಣಃ ॥। ಉಷಿಗಗಿಃ ॥ ಕಕುಪ್‌ ॥ 
ಛಂ ಣಿ ೧್ಮ 


೧೨ ೩೧ ೨೦೩ ೨೩ ೧೨೩ ೧೨ ೩೧೨ 


೨ ೩ 
ತದಗ್ನೇ ದ್ಯುಮ್ನಮಾ ಭರ ಯತ್ನಾಸಾಹಾ ಸದನೇ ಕಇಗ್ಲದತ್ರಿಣಮ್‌ | 


೩೧ ೨೦ ೩ಕ ೨೦ 


ಮನ್ಯುಂ ಜನಸ್ಯ ದೂಢೈಮ್‌ I ೭.೧೧೩ / 


೨ ೩ ೨ ೩ ೨ ೩೧೨ ೧೨೦ ೩ 
ತತ್‌ - ಅಗ್ನೇ - ದ್ಯುಮ್ನಂ - ಆ- ಭರ । ಯತ್‌ - ಸಾಸಾಹ - ಸದನೇ - ಕಂ - ಚಿತ್‌ - 
a 


೧೨ ೩ ೨ ೧೨೦ 
ಅತ್ರಿಣಮ್‌ ॥ ಮನ್ಯುಂ - ಜನಸ್ಯ - ದೂಢಮ್‌ 1೭.೧೧೩ 1 


೫೫೦ 
ಸಂವರ್ಗಃ ॥ ಜಮದಗಿಃ ಉಷಿಕ್‌ ಅಗಿಃ ॥ 
1 ಣ ಎಕ 
೪ ೦ ಠಿ ೪ ೨ ೧೦ ೨ 
೧೧೩.೧. ತದಗ್ಗೆ ೀದ್ಯೂಂ೫ಮ್ನಮ್‌ | ಆಭರೋವಾ ॥ ಯತ್ನಾಸಾ5೨೩ಹಾ । 


೧ ೨ ೧ ೨ ೧ 
ಸದಾ5೨೩ನಾಇ । ಕಂಚಿದತ್ರಾ5೨೩ಇಣಾಮ್‌ ॥ ಮಾನ್ಯುಣ್ಣುನಸ್ಕ 


೧ ೫೦ ಜಿ 
ದೂ5೨೩ಹೋ ॥ ಡಢಾs೨೩೪ಿಯಾಮ್‌ | ಏಹಿಯಾ5೬ಹಾ | 


೪ 
ಹೋ£೫ಇ ॥!ಡಾ॥ ದೀ- ೪/ಪ-೧೦/ಮಾ- ೬/ನೂ 1೩೮ ೧೭£ 


ಹೇ ಅಗ್ನೇ! ತತ್‌ ದ್ಯುಮ್ನಮ್‌ ಅನ್ನಂ ಯಶೋವಾ ಆಭರ ಅಸ್ಮಭ್ಯಮಾಹರ | 
ಯತ್‌ ಯದಾ ಆಸದನೇ ಯಜ್ಞಗೃಹೇ ವರ್ತಮಾನಂ ಕಂಚಿತ್‌ ಕಮಪಿ ಆತ್ರಿಣಂ ಅತ್ತಾರಂ 
ರಾಕ್ಷಸಾದಿಕಂ ಸಾಸಾಹ ಅತ್ಯರ್ಥಮಭಿಭವ ತಥಾ ದೂಡ್ಯಂ ದುರ್ಥಿಯಂ ಪಾಪಬುದ್ದಿಂ 
ಶತ್ರುಂ ಜನಸ್ಯ ಮನ್ಯುಂ ಕ್ರೋಧಂ ಚ ಅಭಿಭವ; ತದೇತಿ ಪೂರ್ವತ್ರಾನ್ವಯಃ । ದೂಢ್ಯಾ 
ದೂಢ್ಛಮ್‌ ಇತಿ ಚ ಪಾಠೌ ॥ 


ಅಗ್ನೇ - ಪರಮೇಶ್ವರನೇ, ಜನಸ್ಯ - ಮಾನವರ, ದೂಢ್ಯಮ್‌ - ದುರ್ಬುದ್ಧಿ 

ಯನ್ನು, ಪಾಪಬುದ್ದಿಯನ್ನು, ಕಂಚಿತ್‌ - ಯಾವುದೇ ಬಗೆಯ, ಮನ್ಯುಂ - ಕ್ರೋಧವನ್ನು, 

ಲಕ್ಶ 

ಅತ್ರಿಣಮ್‌ - ಅತಿಯಾಗಿ ತಿನ್ನುವ ರಾಕ್ಷಸತ್ವವನ್ನು ದುರ್ವಿಚಾರಗಳನ್ನು, ಆ ಸದನೇ - ಮನೆ 

ಯಲ್ಲಿ ಯಜ್ಞಶಾಲೆಯಲ್ಲಿ ಧ್ಯಾನಾದಿ ಯೋಗಸಾಧಕರಲ್ಲಿ ಸಾಸಾಹ - ದೂರ ಮಾಡು, 

ಏಳದಂತೆ ಸಂಪೂರ್ಣವಾಗಿ ತುಳಿದುಹಾಕು, ತತ್‌ - ಆ ನಿನ್ನ, ದ್ಯುಮ್ನಮ್‌ - ತೇಜಸ್ಸನ್ನು, 
ಯಶಸ್ಸನ್ನು, ಆಭರ - ನಮ್ಮಲ್ಲಿ ತುಂಬು, ಅನುಗ್ರಹಿಸು. 


ಅಗ್ನಿಭಗವಂತನೇ। ಜನರಲ್ಲೂ ಮನೆಗಳಲ್ಲೂ ಯಜ್ಞಶಾಲೆಯಲ್ಲೂ ಮುಮುಕ್ಷು 
ಸಾಧಕರಲ್ಲೂ ಇರಬಹುದಾದ ಸಮಸ್ತ ದುರ್ಬುದ್ದಿಯನ್ನೂ, ಕ್ರೋಧವನ್ನೂ, ಏನನ್ನಾ 
ದರೂ ಕಬಳಿಸಬೇಕೆಂಬ ದುರ್ವಿಚಾರವನ್ನೂ ದೂರಮಾಡಿ ಅವು ಏಳದಂತೆ ತುಳಿದುಹಾಕು. 
ಆ ನಿನ್ನ ತೇಜಸ್ಸನ್ನೂ ಯಶಸ್ಸನ್ನೂ ನಮ್ಮಲ್ಲಿ ತುಂಬಿ ಅನುಗ್ರಹಿಸು. 


ಜಿ೫೧ 
ಇಲ್ಲಿ ಬರ್ಪತಿದುಷ್ಟಭೋಗಿಕುದೃಷ್ಟಿಮಾರಕತೇಜಮಂ ! 
ಈವುದಯ್‌; ದುರ್ಬದ್ದಿಗಳ ಮುನಿಸಂ ನಿವಾರಿಪುದಂತೆಯೇ ( 


ಯಕ್‌ - ೧೧೪ 
ವಿಶ್ವಮನಾ ವೈಯಶ್ಚಃ || ಉಷ್ಣಿಗಗ್ನಿಃ || 


೧ ೨೦೮ ೩೧೨ ೩೧ ೨೦ ೩ ೧೨ ೩೨ 
ಯದ್ವಾ ಉ ವಿಶ್ಚತಿಃ ಶಿತಃ ಸುಪ್ರೀತೋ ಮನುಷೋ ವಿಶೇ.| 


೨ಉ ೩೨ಉ ೩ ೧೨ 
ಕ್‌ ೪೨, ಜೆ 
ವಿಶ್ವೇದಗ್ಗಿಃ ಪ್ರತಿ ರಕ್ಷಾಜ್‌ಸಿ ನೇಧತಿ ॥ ೮.೧೧೪ / 


ಸ್ವ-೧೨ಟಉ-೨(ಧಾ-೪೪ !(ಛೀ!ದ-೨(! 


ಅತಿ ಆಗ್ನೇಯಂ ಪರ್ವಂ/ ಕಾಂಡಂ ಸಮಾಪಮ್‌ ॥ ಇತಿ ಪ್ರಥಮೋಸಧ್ಯಾಯಃ ॥ 


೨ ಶಿ ೧೨ ೩೨ ೧೨೦ ಕ್ಲ ೧೨ ೩೨ 
ಯತ್‌ - ವೈ- ಉ- ವಿಶ್ರತಿಃ - ಶಿತಃ । ಸುಪ್ರೀತಃ- ಸು- ಪ್ರೀತಃ- ಮನುಷಃ- ವಿಶೇ ॥ 
೧೨೦ ೩೨ ೧ ೨೦ ೧೦೨೦ ಕ್ಲ 


ವಿಶ್ವಾ- ಇತ್‌ - ಅಗ್ನಿಃ - ಪ್ರತಿ - ರಕ್ಷಾಜ್‌ಸಿ- ಸೇಧತಿ ॥ ೮.೧೧೪ 
ಆ- ೨೩ 1ಅ-೧೫/ಪ-೧೨೧ಟಣ!ದ- ೨! 


ಇದಿ ದ್ವಿತೀಯಾದಶತಿಃ || ೨ |1| ದ್ವಾದಶಃ ಖಂಡಃ ॥ ೧೨ ॥ 
ಅತಿ ಆಗ್ನೇಯಂ ಕಾಂಡಂ ಸಮಾಪ್ರಮ್‌ || 


ಬ್‌ ud ೨ ಲ 
ರಾಕ್ಷೋಫ್ಲಮ್‌ ॥ ಅಗಸ್ತ್ಯ ಉಪ್ಪಿಗಗ್ನಿಃ ॥ 


ವಿ ೧೦ ೪ ೫% ೧ ೦ ೨೦ ೧ ೧೦ 
೧೧೪.೧. ಯದ್ದ್ವಾಊ5೨೩ವಿಶ್ಚತಿಃಶಿತಾಃ ॥ ಸುಪ್ರೀತೋಮನುಷೋವಿಶೇ ॥ 


೨ ೧ ೨೧೨೦ ೩೦ ೨೧ ೨ ೪ ೫ 
ವಿಶ್ವಾಜದಾ5೨೩ಗ್ನೀ: ॥ ಪ್ರತಿರಕ್ಷಾ । ಸಿಸೇಧತಾ | ಔ5ಡಿಹೋವಾ | 


೫೫೨ 
೪ 
ಹೋಪ 1 ಡಾ ॥ದೀ-೭/ಪಾ-೮/ಮಾ-೫ಟ1ಜು1೩೯.೧೮೦। 
ಚತುರ್ದಶ ದ್ವಾದಶಃ | ದ್ವಾದಶಃ ಖಂಡಃ ॥ ೧೨ ॥ ದ್ವಿತೀಯಾ ದಶತಿಃ ॥ ೨ ॥ 
ಇತಿ ಗ್ರಾಮೇ ಗೇಯಗಾನೇ ತೃತೀಯಸ್ಯಾರ್ದ್ವಃ ಪ್ರಪಾಠಕಃ ॥ 
ಇತಿ ಪ್ರಕೃತಿಗಾನೇ ಆಗ್ನೇಯಂ ಪರ್ವ/ ಕಾಂಡಂ ಸಮಾಪಮ್‌ ॥ 
ಆತಿ ಪ್ರಥಮೋತಧ್ಯಾಯಃ ॥ ೧॥ 


ವಿಶ್ಚತಿಃ ವಿಶಾಂಪತಿಃ ಪಾಲಯಿತಾ ಶಿತಃ ಹವಿರ್ಭಿಸ್ತೀಕ್ಷೀಕೃತಃ ಸೋತಗ್ಗ್ನಿಃ ಸುಪ್ರೀ 
ತಃ ಸುಷುಪ್ರೀತಃ ಸನ್‌ ಮನುಷಃ ಮನುಷ್ಯಸ್ಯ ವಿಶೇ ವಿಶ ನಿವೇಶನೇ ಗೃಹೇ ಯದ್ವೈ 
ಯದಾ ಖಲು ವರ್ತತೇ ತದಾನೀಮ್‌ ಅಗ್ನಿಃ ವಿಶ್ವಾ ಇತ್‌ ವಿಶ್ವಾನ್ಯೇವ ತಸ್ಯ ಬಾಧಕಾನಿ 
ರಕ್ಷಾಂಸಿ ಪ್ರತಿ "ಸಿಸೇಧತಿ' ಹಿನಸ್ತಿ | ಷಿಧುಗತ್ಯಾಂ ಭೌವಾದಿಕಃ । ಉಪ್ರಸಿದಲ್ಹಿ | ವಿಶೇ ವಿಶಿ 
ಇತಿ ಚಪಾಠೌ | 


ವೇದಾರ್ಥಸ್ಯ ಪ್ರಕಾಶೇನ ತಮೋಹಾರ್ದ್ಧಂ ನಿವಾರಯನ್‌ । 
ಪುಮರ್ಥಾಶ್ಚತುರೋ ದೇಯಾದ್‌ ವಿದ್ಯಾತೀರ್ಥ ಮಹೇಶ್ವರಃ ॥ 


ಇತಿ ಶ್ರೀಮದ್ರಾಜಾಧಿರಾಜ ಪರಮೇಶ್ವರ ವೈದಿಕ ಮಾರ್ಗ ಪ್ರವರ್ತಕ ಶ್ರೀ ವೀರ 
ಬುಕ್ಕಭೂಪಾಲಸಾಮ್ರಾಜ್ಯ ಧುರಂಧರೇಣ ಸಾಯಣಾಚಾರ್ಯೇಣ ವಎರಚಿತೇ ಮಾಧವೀಯೇ 
ಸಾಮವೇದಾರ್ಥಪ್ರಕಾಶೇ ಛಂದೋವ್ಯಾಖ್ಯಾನೇ ಆಗ್ನೇಯ ಪರ್ವಣಿ ಪ್ರಥಮೋನಧ್ಯಾಯ;ಃ | 


ಸಮಾಪ್ತಂ ಆಗ್ನೇಯಂ ಪರ್ವ ಆಗ್ನೇಯಂ ಕಾಂಡಂವಾ ॥ 
ಅತಿ ಪ್ರಥಮ ಪರ್ವ ॥ 


ಸಾಮವೇದೀಯ ಮನ್ರಭಾಗ ಲಭ್ಯಾಃ ಸನ್ನಿ ಯಾವನ; ಅಗ್ನಿದ್ಧವತಾ ಮನ್ಸಾ 


ವಿ ಪಿ ಆ ಛ್ರ ಈ 
ತಾವನಃ ಸರ್ವ ಏವೇಹೈವ ಪರ್ವಣಿ ಕಾಂಡೇ ವಾ ದೃಶ್ಯನ್ತೇ || 


ಯತ್‌ ವೈ ಉ - ನಿಶ್ಚಯವಾಗಿಯೂ, ಯಾವಾಗ, ವಿಶ್ರತಿಃ - ವಿಶ್ವದ ಒಡೆಯ 
ನಾದ. ಪ್ರಜಾಪಾಲಕನಾದ, ಅಗ್ನಿಃ - ಅಗ್ನಿಭಗವಂತನು, ಶಿತಃ - ಹವಿಸುಗಳಿಂದ, ತೀ 


೫೫೩ 
ಉಪಾಸನೆಯಿಂದ, ಮನುಷಃ - ಮನುಷ್ಯನ, ಸುಪ್ರೀತಃ - ಸುಪ್ರೀತನಾಗಿ, ತೃಪ್ರಿಗೊಂಡು 
ಲ ೨೨ k 
ವಶೇ - ವಾಸಮಾಡುವ ಮನೆಯಲ್ಲಿ ಹೃದಯದಲ್ಲಿ ವಿಶ್ವಾ ಇತ್‌ - ಪೀಡಿಸುವ, ದುಃಖ 
ಕಾರಣವಾದ ಸಮಸ್ತ ರಕ್ಷಾಂಸಿ - ರಾಕ್ಷಸರನ್ನು ದುರಾಚಾರಗಳನ್ನು, ರೋಗಾದಿ ದುಃಖ 
ದಾಯಕ ಸಮಸ್ತವನ್ನೂ, ಪ್ರತಿ - ಸಮ್ಮುಖದಿಂದ, ಸೇಧತಿ - ದೂರ ಮಾಡುತ್ತಾನೆ, ನಿವೃತ್ತಿ 
ಗೊಳಿಸುತ್ತಾನೆ, ಪ್ರತಿಷೇಧಿಸುತ್ತಾನೆ. 


ಮನುಷ್ಯನು ಭಕ್ತಿಯಿಂದ ಅರ್ಪಿಸಿದ ಹವಿಸ್ಸುಗಳಿಂದಲೂ ಆಚರಿಸಿದ 
ಕರ್ಮೋಪಾಸನೆಗಳಿಂದಲೂ ಪ್ರಪಂಚದ ಪಾಲಕನಾದ ಅಗ್ನಿಭಗವಂತನು ಸುಪ್ರೀತನಾಗಿ 
ಭಕ್ತನಾದ ಉಪಾಸಕನ ಮನದಲ್ಲಿ ಮನೆಯಲ್ಲಿ ದುಃ ಖಕ್ಳೆ ಕಾರಣವಾದ ಸಮಸ್ತ 
ರೋಗವನ್ನೂ ದುರಾಚಾರವನ್ನೂ, ದುಷ್ಟ ರನ್ನೂ ದುಷ್ಟತನವನ್ನೂ ನಿವೃತ್ತಿಗೊಳಿಸಿ ದೂರ 
ಮಾಡುತ್ತಾನೆ. 


ಯಾಜಕರ ರಕ್ಷಕನಿವಂ ಹವಿಯಿಂದೆ ವರ್ಥಿಪನೇಹಿಗಿಂ ! 
ಇಲ್ಲಿ ನೆಲೆಸಿದನಲ್ರೈ; ಸಕಲಾನಿಷ್ಟನಾಶನಕೋವಿದಂ /! 


ಪ್ರಕೃತಿ ಗಾನದಲ್ಲಿ ಆಗ್ನೇಯ ಪರ್ವ/ ಕಾಂಡ ಮುಗಿದಿದೆ. 
ಪ್ರಥಮ ಅಧ್ಯಾಯ ಮುಗಿದಿದೆ. 


ನ್‌ 


ಇನ್ಹ ಪರ್ವವು ಎರಡನೆಯ ಸಂಪುಟದಲ್ಲಿ ಹಾ ಪ್ರಾರಂಭವಾಗುತ್ತದೆ. 


ಯದತ್ರ ನ್ಯೂನಂ ಯದತಿರಿಕ್ತಂ ವ್ಯಾಹತಂ ಪುನರುಕ್ತಂ ಭಿ ನಸಂಸ್ಥಾನಂ 
ಯುಕ್ತಿಹೀನಂ ಚ ತತ್ಸರ್ವಂ ಭೂಮಿದೇವೈ: ಸಜನೈರ್ಭೂತ್ತಾ ಕ್ಷನ್ರವ್ಯಮಿತಿ ॥ 


೧ ೨೧೨೦ ೧೦ ೨೦ ೩ ೧೧೧ 
..... ॥ ಅತಿವಿಶ್ವಾನಿದುರಿತಾತರೇಮಾ5೨೩೪೫ ॥ ಗ್ರಾ.6೫೧ ॥ 


ಪಂಕದಲಿ ಬಂಧಿಸುವೆ ಕರಿಯ ! 
ಹೆಳವನನು ದಾಟಿಸುವೆ ಗಿರಿಯ 


॥ ಓಮ್‌ ॥ 


ಹಾವ ಭಾಸ ಸ EES ಭಾಮ ಸ ಭಾಮಾ ಭಾಮಾ ಭಾಮಾ ಭಾವ ಭಾಮಾ ಭಾಮಾ ಭಾವಾ ಭಾಷ ಭಾತ್‌ ಣು 


ಈ ಗ್ರಂಥ ಕುರಿತು... ದ 


| ಸಾಮವೇದದ ತತ್ವ ಮತ್ತು ಪ್ರಯೋಗಗಳನ್ನು ಒಟ್ಟಾಗಿ ಉಜ್ಜೀವನ 
i ಗೊಳಿಸುವತುಡಿತವೇ ದ್ರಾಹ್ಯಾಯಣಪ್ರತಿಷ್ಠಾನದಪ್ರಕೃತೋದ್ಯಮದಲ್ಲ 
[| ಎದ್ದುಕಾಣುವ ವಿಶೇಷತೆ... ಕೃತ್ತ್ಯದೃಷ್ಟಿಯ ರಸಫಲವನ್ನೇ ಪ್ರಕೃತ 
"| ಸಾಮವೇದ ಸಂಪುಟಗಳಲ್ಲಿ ಕಾಣಬಹುದು. ರುದರದ ಇಂ 
ಸೆ ಕರ್ಮ ಜ್ಞಾನ ,ಉಪಾಸನೆಗಳೆಂಬ ಕಾಂಡತ್ರ ಯಾಭಿಮಾನಿಗಳಿಗೂ 
ಸಮಾನವಾಗಿ ಆದರಣೀಯವಾಗಿದೆ. ಇಲ್ಲಿರುವುದು ಸಕಲರಿಗೂ 
| ಅವಿರೋಧವಾದ ಸಮಗ್ರ ಸಂಸ್ಕೃತಿದೃಷ್ಟಿ 

- ಶತಾವಧಾನಿ ಡಾ। ಆರ್‌. ಗಣೇಶ್‌ 


ಶಬ್ದಾತೀತನು ಶಬ್ದವೆನಿಸಿದ ವೇದದ ಒಹಲಿನಲ್ಲೇ ಇರುತ್ತಾ 
ಸಾ ಮವೇದವು ಶಬ್ದ ದಾಚೆಯ ಅನುಭವೈಕವೇದ್ಯ ನಿಗೆ ಹೊಸ್ತಿಲಿನಂತೆ 
ಇದ್ರು ಶಬ್ದದ ಈಚಿನ 5; ಲೋಕಕ್ಕೂ ಅವನಿಗೂ ಕೊಂಡಿಯಂತಿರುವುದೇ 
ಶೇಷ ಇ ಇಷ್ಟು ಮುಖ್ಯ ವಾದ i. ಸಂಹಿತೆಯ ಈ ಸಂಪುಟವನ್ನು 
ಹೊರ ತರುತಿ ರುವುದು ಭಗವಂತನ ವಿಶೇಷ ಅನುಗ್ರ ಹದಿಂದಲೇ. ಈ 

ಪ್ರೇರಣೆಯೇ ದಿವ್ಯ ಅತಿಮಾನುಷ ಖುಷಿಪ್ರೇರಿತ... 
- ಫ್ರೊ॥ ಕೆ. ಎಸ್‌ ಕಾಯಕ! 


₹೨ 


ಇ 


ಸಾಮಗರ ಉಪಕಾರಕ್ಕಾಗಿ ಪ ಪ್ರಧಾನವಾಗಿಯೂ ಇತರ ಶಾಖಿಗಳ 


1 
1 
| 
| ಜ್ಞಾನಾ ಭಿವೃದ್ಧಿಗಾಗಿಯೂ ಪ್ರಸುತ ಕನ್ನ ಹದಲ್ಲಿ ಪ್ರಥಮವಾಗಿ 
1 ಪ್ರಕಾಶಿತವಾಗುತ್ತಿರುವ ಸ ಸಾಮವೇದ ಜಟ ಸಮಗ, ವಾದ ಸ್ವರ 
ee ಯಕ್‌, ಪದಪಾಠ, ಗಾನಕ್ರಮ ವಿನ್ಯಾಸಗಳೊಂದಿಗೂ ಸ is 
l ಪ್ರತಿಪದಾರ್ಥ, ಭಾವಾನುವಾದ, ಪದ್ಯಾ ನುವಾದಗಳೊಂದಿಗೂ 
18 ಹೊರ ಬರುತ್ತಿರುವುದು ಬಹಳ ಸ್ವಾಗತಾರ್ಹವಾಗಿದ್ದು ಮುಂದಿನ 
ಸಂಪುಟಗಳ ಬಿಡುಗಡೆಯನ್ನು ನಿರೀಕ್ಷಿಸುತ್ತೇನೆ ವೇದಾಭಿಮಾನಿಗಳೂ 
|| ಜಿ ಜಿಜ್ಞಾಸುಗಳೂ ಈ ಉತ್ತಮ ಪ್ರಯಾಸಕ್ಕ ಬೆಂಬಲ 
| ನೀಡುತಾ _ರೆಂದಾಶಿಸುತ್ತೇನೆ. 
U _ ಷೇದವಾರಿಧಿ ಡಾ| ಪಿ.ರಾಮಾನುಜನ್‌ 


| ಸ ನ ದ್ಧ 


1 ತೆ ಕ 
ಇವ ೦ 
_ ದ್ರ Wy yy 
uN NOC 
MEL 


( ಕಾಗ 6 
ರರ ES CS ಸನ್‌ | AS CS ನಾಸಾ ಡಾ A CRE 


ದ್ರಾಹ್ಯಾಯಣ ಪ ಪ್ರ ಹತಿಷಾನ ನದ ಪ್ರಕಟಣೆಗಳು. 


| ೧ , ಹ ಸೆ ಪರಿಚಯ 
“ಭಾ ಹ್ಯಾಯಣ ಸಂಧ್ಯಾನುಷ್ಠಾ ಷ್ಠಾನ ವಿಧಿ 
ು ದ್ರಾ ಹ್ಯಾ “ಯಣ ನಿತ್ಯಾ ಬಕ ಉತ್ತ ರ್ಜನ ಉಪಾಕರ್ಮ ಪ್ರಯೋಗ ೭೫/- 
'ದ್ರಾಹ್ಮಾಯಣ ಪೂರ್ವ ಪ್ರಯೋಗ ೨೮೦/- 
, `ದ್ರಾಹ್ಮಾಯಣ ಶ್ರಾದ್ಧ ಪ್ರಯೋಗ ೩೫/- 
. ದ್ರಾಹ್ಯಾಯಣ ಅಪರ ಪ್ರಯೋಗ ೬೦/- 
ಸಾಮವೇದ ಸಂಹಿತಾ: ಯಕ್‌- ಪದ- ಗಾನ-ಸಾಯಣ ಭಾಷ್ಯ. ೨೨೦/- 
ಕನ್ನ ಡ ಭಾವಾನುವಾದ-ಪದ್ಯಾನುವಾದ ಸಹಿತ: ಸಂಪುಟ-೧ 
'' ''  ಮುದ್ರಣದಲ್ಲಿದೆ ' '' '' ಸಂಪುಟ-೨ 


ಪುಸ್ತಕ ದೊರೆಯುವ ಸ್ಥಳಗಳು 
ದ್ರಾಹ್ಯಾಯಣ ಪ್ರತಿಷ್ಠಾನ ೩೩೫೩೨೪೮ 
೮೦೧, ೩ನೆಯ ಮುಖ್ಯರಸ್ತೆ 
೪ನೆಯ ಬ್ಲಾಕು, ರಾಜಾಜಿನಗರ, ಚಿಂಗಳೂರು - ೧೦. 
e-mail : kadabapartha © yahoo.co.in 


ಟಿ. ಗೌರೀಪತಿ ಬ. ಇ. ೮೪೮೪೩೨೮ 


೧೪೫, “ತೇಜಸ್ತಿ' ೨ನೆಯ ಮುಖ್ಯರಸ್ತೆ 

ಕೆಂಗೇರಿ ಉಪನಗರ, ಜಂಗಮರು "ಓಂ. 

ವೆಂಕಟರಾಮ ಪುರಾಣಿಕರು ೩೩೨೫೫೧೯ 
೩೩೫೩, ೫ನೆಯ ಕ್ರಾಸು, 

ಗಾಯತ್ರೀನಗರ, ಬೆಂಗಳೂರು - ೨೧. 

ಬಿ.ಎನ್‌. ನಾಗರಾಜು ೬೭೨೦೫೯೧ 
"ವಾಗೆ ಸೀವಿ', ೩೪೧, ೧ನೆಯ 'ಡಿ' ಅಡ್ಡರಸೆ ಸ್ರ ೬೭.೨.೨೬೦೩ 
೬ನೆಯ ಬ್ಲಾಕು, ೨ನೆಯ ಘಟ್ಟ 

ಬನಶಂಕರಿ: ಎನು ಹಂತ, ಬೆಂಗಳೂರು - ೮೫, 


ಕೆ. ಎಲ್‌. ರಾಮಸ್ವಾಮಿ ಎಂ. ಟೆಕ್‌.. ೫೯೭೯೦೯ 
ನಂ. ೩, ಶ್ರೀರಾಮಪುರ ಗ್ರಾಮ, 

ಮಾನಂದವಾಡಿ ರಸ್ತ ಮೈಸೂರು - ೫೭೦ ೦೦೮. 

ಡಾ। ಎಸ್‌. add ಸಾಮಗ ೨೧೧೭೫೦ 
ವ್ಯವಸ್ಥಾ; ಪಕರು, 

ತ್ರಿಮತಸ್ಥ ಬ್ರಾಹ್ಮ ಣ ಧಾರ್ಮಿಕ ಮಂದಿರ, 

ಕೋರ್ಥಿಳಯ್ಯ, ಛತ್ರದ ಹಿಂಭಾಗ, 

ಕೋಟೆ ರಸ್ತ, ಶಿವಮೊಗ್ಗ - ೫೭೭ ೨೦೧. 


